ಗಾಯಿ 


ಭಗವಾನ್‌ ಶ್ರೀವೇದವ್ಯಾಸ ಪ್ರಣೀತ 


'ಮಹಾಭಾರಃ 
IE 


ಮ 


ಉದ್ಯೋಗಪರ್ವ 


ಸಮಗ್ರ ಶ್ಲೋಕಗಳ ಕನ್ನಡಾನುವಾದ 
ಶ್ರ[ಮದಾನಂದತೀರ್ಥಭಗವತ್ವಾದರ ತಾತ್ಪರ್ಯನಿರ್ಣಯ 8 


ಬ ಸ ತ ಎಂದಾ ಜಟ್‌ 


|| ಶ್ರೀರಾಮಶ್ರೀ ॥1 
11 ಶ್ರೀವೇದವ್ಯಾಸೋ ವಿಜಯತೇ ॥ 


ಭಗವಾನ್‌ ಶ್ರೀವೇದವ್ಯಾಸ ಪ್ರಣೀತ 


ಮಹಾಭಾರತ 
ಭಾಗ-೧೧ 
ಉದ್ಯೋಗಪರ್ವ 


ಸಮಗ್ರ ಶ್ಲೋಕಗಳ ಕನ್ನಡಾನುವಾದ 
(ಶ್ರೀಮದಾನಂದತೀರ್ಥರ ತಾತ್ಸರ್ಯನಿರ್ಣಯ ಶ್ರೀವಾದಿರಾಜಗುರುಸಾರ್ವಭೌಮರ 


ಲಕಾಲಂಕಾರದೊಂದಿಗೆ) 
[AN 


ಅನುಗ್ರಹ : 
ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು 
ಶ್ರೀಹೃಷೀಕೇಶತೀರ್ಥಸಂಸ್ಥಾನಂ, ಪಲಿಮಾರು ಮಠ, ಉಡುಪಿ 


ಅನುವಾದಕರು : 


ಸ್‌. ಶೇಷಗಿರಿ ಆಚಾರ್ಯ, ಮೈಸೂರು. 
ಯತಾ 


ಇ 

ಒಂ 

ಪ್ರಕಾಶಕರು: 
ತತ್ಪಸಂಶೋಧನಸಂಸತ್‌ (ರಿ.) 


ಕರ್ನಾಟಕ ನಂ ತ ಎಶ್ಟಎದ್ದಾ ಲಯದ ಮಾನ್ಶತೆ ಪಡೆದಿದೆ 
ಶ್ರೀಪಲಿಮಾರು ಮಠ, ಉಡುಪಿ. 


ಮಹಾಭಾರತ ಉದ್ಯೋಗಪರ್ವ-ಭಾರತತಾತ್ಪರ್ಯನಿರ್ಣಯ- ಲಕ್ಷಾಲಂಕಾರ 
ಕನ್ನಡಾನುವಾದದ ಸಮಗ್ರ ಯೋಜನೆಯ ಈ ಕೃತಿಯು ತೈಲೋಕ್ಯಾಚಾರ್ಯ 
ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಿಂದ ಪ್ರತಿಷ್ಠಿತನಾದ ಉಡುಪಿ ಶ್ರೀಕೃಷ್ಣನ 
ಸನ್ನಿಧಾನದಲ್ಲಿಪರಮಪೂಜ್ಯ ಶ್ರೀ ಶ್ರೀವಿದ್ಯಾಧೀಶತೀರ್ಥ ಶ್ರೀಪಾದರ ದ್ವಿತೀಯ ಪರ್ಯಾಯದ 
ಶುಭಸಂದರ್ಭದಲ್ಲಿ ಅನೇಕ ಪೀಠಾಧಿಪತಿಗಳ ಮತ್ತು ಸಾಧಕರ ಸಮಕ್ಷಮದಲ್ಲಿ 
ಅನಾವರಣಗೊಂಡಿತು. 


ಉದ್ಯೋಗಪರ್ವ 
© ತತ್ವಸಂಶೋಧನ ಸಂಸತ್‌ (ರಿ.), ಪಲಿಮಾರು ಮಠ, ಉಡುಪಿ. 
ISBN : 978-93-81807-67-5 


ಈ ಗ್ರಂಥವು ಕರ್ನಾಟಕ ಸರ್ಕಾರದ ಆರ್ಥಿಕ ನೆರವಿನಿಂದ ಮುದ್ರಿತವಾಗಿದೆ 


ಪುಟಗಳು - XX+592=612 

ಮುದ್ರಿತ ಪ್ರತಿಗಳು - 1000 

ಬೆಲೆ - ರೂ. 425/. 

ಅನುವಾದಕರು -  ವಿದ್ದಾನ್‌ ಪಿ.ಎಸ್‌. ಶೇಷಗಿರಿ ಆಚಾರ್ಯ, 
ಮೈಸೂರು. 

ಪ್ರಕಾಶಕರು | ತತ್ವಸಂಶೋಧನಸಂಸತ್‌, ಪಲಿಮಾರು ಮಠ, 
ಉಡುಪಿ. 


ಸಂಸ್ಕೃತ ಶ್ಲೋಕ ಲಿಷ್ಕಂತರ - ಶ್ರೀ ಸುಬ್ಬಣ್ಣ ಬೆಂಗಳೂರು 


ಪುಟ ಸಂಯೋಜನೆ ಮತ್ತು - ಎಂ. ಶರತ್‌ ಚಂದ್ರ, ಪವನ್‌ ಗ್ರಾಫಿಕ್ಸ್‌ಮತ್ತು ಪ್ರಿಂಟರ್ಸ್‌ 


ಅಕ್ಷರ ಜೋಡಣೆ ಮೈಸೂರು. ಮೊ: 7899779255 
ಮುದ್ರಕರು - ವಾಗರ್ಥ, ಬೆಂಗಳೂರು 


ಗಂಥಪ್ರಾಪ್ತಿ - ಪಲಿಮಾರು ಮಠ, ಉಡುಪಿ. 


ಲ ಣ 


ವಾಸಿಷ್ಠಕೃಷ್ಣ ಮಮ ದೇಹಿ ಕರಾವಲಂಬಮ್‌ 


ೆ 


ಖ್ಯಚಂದ್ರಮ್‌ 


0 


ನವನವಗುಣಸಾಂದ್ರಂ ನೌಮಿ ಮಧ್ಯಾ 


€ ನಮ 


ಮೌ 
ಣಾ 


ಮದ್ದಾದಿರಾಜಕೇಸರಿ 


3 


ವಿದ್ಯಾಮಾನ್ಯಾನ್ನುನೀನ್ನುಮಃ 


ಜಗದ್ಗುರು ಶ್ರೀಮನ್ನಧ್ಧಾಚಾರ್ಯಮೂಲಮಹಾಸಂಸ್ಥಾನಮ್‌ 
ಪರಮಪೂಜ್ಯ ಶ್ರೀಶ್ರೀವಿದ್ಯಾಧೀಶತೀರ್ಥ ಶ್ರೀಪಾದರು 
ೇ ಹೃಷೀಕೇಶತೀರ್ಥ ಸಂಸ್ಥಾನಮ್‌, ಶ್ರೀಪಲಿಮಾರು ಮಠ, ಉಡುಪಿ. 


ಅನುಗ್ರಹ ಸಂದೇಶ 


ಉದ್ಯೋಗಪರ್ವ ಎಂದಾಕ್ಷಣ ನೆನಪಿಗೆ ಬರುವ ಪ್ರಸಂಗ ಶ್ರೀಕೃಷ್ಣನ ರಾಯಭಾರ. 
ಪಾಂಡವರ ಸಮಗ್ರ ಹಿತಚಿಂತಕನಾದ ಶ್ರೀಕೃಷ್ಣನು ರಾಯಭಾರಕ್ಕೆ ಹೊರಡುವ ಮುನ್ನ 
ನಡೆಯುವ ಪ್ರಸಂಗಗಳು ಅತ್ಯಂತ ರೋಚಕ. ಆರಂಭದಲ್ಲಿ ಕೃಷ್ಣನು ಧರ್ಮರಾಜನ 
ಮಂತ್ರಾಲೋಚನ ಸಭೆಯಲ್ಲಿ ಹೀಗೆ ಹೇಳುತ್ತಾನೆ. "ಧರ್ಮರಾಜ! ನಾನೇ 
ರಾಯಭಾರಕ್ಕಾಗಿ ಹೋಗುವೆ. ಎಲ್ಲ ಯಷಿಮುನಿಗಳು ಸೇರಿದ ಪ್ರಜ್ಞಾವಂತ ರಾಜರು 
ಸೇರಿದ ಸಭೆಯಲ್ಲಿದುರ್ಯೋಧನನಿಗೆ ಯೋಗ್ಯವಾದ ಹಿತನುಡಿಗಳನ್ನು ತಿಳಿಸುತ್ತೇನೆ. 
ಅದಕ್ಕೆ ದುರ್ಯೋಧನನು ಒಪ್ಪದಿದ್ದಲ್ಲಿ ಎಲ್ಲರ ದೃಷ್ಟಿಯಿಂದಲೂ ಧರ್ಮವಿರೋಧಿ 
ಯಾದ ದುರ್ಯೋಧನನು ವಧ್ಯನೆನಿಸಿಕೊಳ್ಳುತ್ತಾನೆ. ಆಗ ಪಾಂಡವರ ಪಕ್ಷಪಾತಿಯಾಗಿ 
ಕೃಷ್ಣ ವರ್ತಿಸಿದ ಎಂಬ ಲೋಕಾಪವಾದವು ಪರಿಹಾರವಾಗುತ್ತದೆ. ಆ ದೃಷ್ಟಿಯಿಂದ 
ನಾನೇ ರಾಯಭಾರಕ್ಕೆ ತೆರಳುತ್ತೇನೆ' ಎನ್ನುತ್ತಾನೆ ಶ್ರೀಕೃಷ್ಣ. ಈ ಪ್ರಸಂಗದಲ್ಲಿ 
ಭೀಮಸೇನನು ನುಡಿಯುತ್ತಾನೆ- "ಶ್ರೀಕೃಷ್ಣ ನನ್ನ ನಿಮಿತ್ತವಾಗಿ ಕುಲನಾಶವಾಗುವುದು 
ಬೇಡ. ನಾವೆಲ್ಲರೂ ಧೃತರಾಷ್ಟ್ರನ ಕುಲವನ್ನು ರಕ್ಷಿಸುವ ದೃಷ್ಟಿಯಿಂದ ತಗ್ಗಿ ನಡೆಯಲು 
ತಯಾರಾಗಿದ್ದೇವೆ. ಆದ್ದರಿಂದ ಸಂಧಾನದ ಪ್ರಯತ್ನವನ್ನೇ ಮಾಡು, ಸಂಧಿಯ ಪ್ರಯತ್ನ 
ಬೇಡ' ಎನ್ನುತ್ತಾನೆ. ಈ ಸಮಯದಲ್ಲಿ ಭೀಮನ ಪರಾಕ್ರಮವನ್ನು ಸಮಾಜಕ್ಕೆ ಪ್ರಕಟ 
ಪಡಿಸುವ ದೃಷ್ಟಿಯಿಂದ ಕೃಷ್ಣನು ಲೋಕದ ದೃಷ್ಟಿಯಿಂದ ಭೀಮನನ್ನು 
ಕೆಣಕುತ್ತಾನೆ.ಇಲ್ಲಿಯ ತನಕ ನಡೆದ ಅಸಹ್ಯ ಕಹಿಘಟನೆಗಳನ್ನು ಮರೆತು 
ನಿರ್ವೀರ್ಯವಾದ ವಾದವನ್ನು ಮಂಡಿಸುತ್ತಿರುವಿ. ಅಸಹಾಯಕನಂತೆ, 
ಅಸಮರ್ಥನಂತೆ ಮಾತನಾಡುತ್ತಿರುವಿ ಎಂದು ಛೇಡಿಸುತ್ತಾನೆ. ಇದರಿಂದ ಲೋಕದ 
ದೃಷ್ಟಿಯಿಂದಲೇ ಕ್ರುದ್ಧನಾದ ಭೀಮಸೇನನು ತನ್ನ ಪರಾಕ್ರಮ ಏನು, ತನ್ನ ಧೈರ್ಯ 
ಏನು ಎನ್ನುವುದನ್ನು ಕೃಷ್ಣನ ಮುಂದೆ ಭಯಂಕರವಾಗಿ ಪ್ರಕಟಿಸುತ್ತಾನೆ. 


ಶ್ರಿ 


೨ 


ಭೀಮಸೇನನ ಉತ್ಸಾಹ, ಪರಾಕ್ರಮ, ಅಪಾರಗುಣಗಳನ್ನು ಕಂಡು ಶ್ರೀಕೃಷ್ಣನು 
ಅಧರ್ಮಗಾಮಿಗಳಾದ ಕೌರವರು ವಧಾರ್ಹರೇ ಆಗುತ್ತಾರೆ ಎಂದು ಅಲ್ಲೇ 


Ill ಮಹಾಭಾರತ 


ನಿಶ್ಚಯಿಸಿಕೊಳ್ಳುತ್ತಾನೆ. ಭೀಮಸೇನನಿಗೆ ಕೃಷ್ಣ ಹೇಳುವ ಮಾತು ಭೀಮನ ವ್ಯಕ್ತಿತ್ವಕ್ಕೆ 
ಮೇರು ಪ್ರಶಸ್ತಿಯನ್ನು ನೀಡಿದಂತಿದೆ. 


"ಯತ್ತಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ।ಟ 
ಸಹಸ್ರಗುಣಮಪ್ಯೇತತ್‌ ತ್ವಯಿ ಸಂಭಾವಯಾಾಮ್ಯಹಮ್‌ ॥' 


ಭೀಮ ನಿನ್ನಲ್ಲಿನೀನು ಎಷ್ಟುಕಲ್ಯಾಣ ಗುಣಗಳನ್ನುಇದೆ ಎಂದು ತಿಳಿದಿದ್ದೀಯೋ, 
ಇದಕ್ಕಿಂತ ಸಾವಿರಪಟ್ಟುಕಲ್ಯಾಣಗುಣಗಳು ನಿನ್ನಲ್ಲಿಇವೆ ಎಂದು ನಾನು ಭಾವಿಸುತ್ತೇನೆ 
ಎನ್ನುತ್ತಾನೆ. ಭೀಮನನ್ನು ಟಃ ಅವಿವೇಕಿ, ಯುದ್ಧಚಪಲ ಎನ್ನುವ ಬುದ್ದಿಜೀವಿ 
ವಿಮರ್ಶಕರಿಗೆ "ಭೀಮನ ಸಂಯಮ -ನೀತಿ ಪರಾಕ್ರಮಗಳ ವ್ಯಕ್ತಿತ್ವ ಮತ್ತು 
ಶ್ರೀಕೃಷ್ಣನಿಂದಲೇ ಸಂದಾಯವಾದ ಸದ್ಗುಣಗಳ ಪ್ರಶಂಸೆಯ ಪ್ರಶಸ್ತಿ" ಸರಿಯಾದ 
ಉತ್ತರವನ್ನು ನೀಡಿದೆ. ಈ ಪ್ರಸಂಗದಲ್ಲಿ ಭೀಮನ ಪ್ರಾಮಾಣಿಕ ನೀತಿಯುಕ್ತವಾದ 
ಶೌರ್ಯದ ಮಾತುಗಳನ್ನು ಕೇಳಿ ಸಹದೇವ, ಸಾತ್ಯಕಿ ಮುಂತಾದ ಪರಾಕ್ರಮಿಗಳು 
ಕೃಷ್ಣನ ಬಳಿ ಯುದ್ಧವನ್ನೇ "ಎರ್ಪಡಿಸು, ಕಳ್ಳರನ್ನು ಕೊಲ್ಲುವುದು ಕೃತ್ರಿಯರ ಹಿರಿಯ 
ಧರ್ಮ. ಆದ್ದರಿಂದ ಕೌರವರೊಂದಿಗೆ ಸಂಧಿ 'ಬೇಡವೇ ಬೇಡ ಎನ್ನುತ್ತಾರೆ. ಈ 
ಅಭಿಪ್ರಾಯವನ್ನು ದ್ರೌಪದಿಯೂ ಸಮ್ಮತಿಸುತ್ತಾಳೆ. ಶ್ರೀಕೃಷ್ಣನು ನೇರ ಹಸ್ತಿನಾವತಿಗೆ 
ಬಂದು ಯಾರ ಆತಿಥ್ಯವನ್ನೂ ಹಸ್ತಿನಾವತಿಯಲ್ಲಿಸ್ಲೀಕರಿಸದೇ ವಿದುರನ ಆತಿಥ್ಯವನ್ನು 
ಪ್ರೀತಿಯನ್ನು ಸ್ವೀಕರಿಸಿದ ಎನ್ನುವುದು ಶ್ರೀಕೃಷ್ಣನ ಪ್ರಾಮಾಣಿಕವಾದ 
ರಾಜಕಾರಣದಲ್ಲಿರುವ ನೀತಿಯನ್ನು, ಕರ್ತವ್ಯವನ್ನು ತೋರಿಸುತ್ತದೆ. 


ಮರುದಿನ ನಡೆದ ಸಂಧಾನದ ಸಭೆಯಲ್ಲಿ ದುರ್ಯೋಧನ ಕೃಷ್ಣನನ್ನೇ ಬಂಧಿ 
ಸಲು ಉದ್ಯುಕ್ಷನಾದುದು ಭೀಷ್ಠರೇ ಮೊದಲಾದ ಜ್ಞಾನಿಗಳನ್ನು ಮೂರ್ಛೆಗೊಳಿಸುತ್ತದೆ. 
ದುರ್ಯೋಧನನ ವಿಪರೀತವಾದ ದುರ್ವರ್ತನೆಗೆ ಸಮಗ್ರ ಸಭೆಯೇ ಅಸಹ್ಯ 
ಪಡುವಂತಾಗುತ್ತದೆ. ಸಜ್ಜನಿಕೆ ಮತ್ತು ದುರ್ನೀತಿಗಳ ತುಲನಾತ್ಮಕ ಅಧ್ಯಯನವು 
ಶ್ರೀಕೃಷ್ಣನ ನೇತೃತ್ವದಲ್ಲಿ ನಡೆಯುತ್ತದೆ. ಸಮಗ್ರ ಮುಂದಿನ ಪಾಂಡವ ಕೌರವರ 
ಕರ್ತವ್ಯಗಳಿಗೆ ನಾಂದಿಯಾಗುವ ಪರ್ವ ಉದ್ಯೋಗ ಪರ್ವ. ವೇದವ್ಯಾಸದೇವರು 
ಸಹಸ್ರಾರು ಶ್ಲೋಕಗಳಲ್ಲಿ ಇಂದು ನಾವ್ಯಾರೂ ಕಾಣದ ನೀತಿ, ಸದ್ಗುಣಗಳನ್ನು ಸ್ಫು 
ಟವಾಗಿ ಚಿತ್ರಿಸಿದ್ದಾರೆ. ಇಂತಹ ಸಾರವತ್ತಾದ ನೀತಿಗಳನ್ನು ಬೇರೆಲ್ಲೂನಾವು ನೋಡಲು 
ಸಾಧ್ಯವಿಲ್ಲ. ಆದ್ದರಿಂದಲೇ "ವಿರಾಟೋ5ದ್ಯೋಗಸಾರವಾನ್‌' ಎಂಬ ಮಾತು 
ಜಗಜ್ಜನಿತವಾಗಿದೆ. 


ಉದ್ಯೋಗಪರ್ವ IX 


ಇಂತಹ ಸುಂದರವಾದ ಉದ್ಯೋಗಪರ್ವದ ಮೂಲಾನುವಾದವು ಭಾವಿಸಮೀರ 
ಶ್ರೀ ವಾದಿರಾಜರ ಲಕ್ಷಾಲಂಕಾರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಶ್ರೀ ಮಧ್ದರ 
ತಾತ್ಸರ್ಯನಿರ್ಣಯದ ಹಿನ್ನೆಲೆಯಲ್ಲಿಮೂರು ಸಂಪುಟಗಳಲ್ಲಿ ಪೂರ್ಣಗೊಂಡಿರುತ್ತದೆ. 
ಈ ಅನುವಾದವನ್ನೂ, ಮೂಲಶೋಧನೆಯನ್ನು ನಡೆಸಿಕೊಟ್ಟಿರುವ ವಿದ್ದಾಂಸರಾದ 
ಪಿ.ಎಸ್‌. ಶೇಷಗಿರಿ ಆಚಾರ್ಯರನ್ನು ವಿಶೇಷವಾಗಿ ನಾವು ಅಭಿನಂದಿಸಿ ಇವರಿಗೆ 
ಇತ್ಯೋಷ್ಯತಿಶಯವಾದ ಆಯುರಾರೋಗ್ಯಭಾಗ್ಯಗಳನ್ನು ಶ್ರೀಕೃಷ್ಣನು ಅನುಗೃಹಿಸಲೆಂದು 
ಪ್ರಾರ್ಥಿಸುತ್ತೇವೆ. ಇದರಂತೆ ಸಮಗ್ರ ಮಹಾಭಾರತದ ಪ್ರಕಾಶನದ ಜವಾಬ್ದಾರಿಯನ್ನು 
ಹೊತ್ತಿರುವ ವಿದ್ದಾಂಸರಾದ ಬೆ.ನಾ.ವಿಜಯೀಂದ್ರಾಚಾರ್ಯರಿಗೂ ವಿಶೇಷವಾಗಿ 
ಶ್ರೀಹರಿವಾಯುಗುರುಗಳ ಅನುಗ್ರಹವನ್ನು ಬಯಸುತ್ತೇವೆ. ಇದರಲ್ಲಿ ಸಹಕರಿಸಿದ 
ಎಲ್ಲರಿಗೂ ಭಗವಂತನು ಸನ್ನಂಗಳವನ್ನು ಉಂಟುಮಾಡಲಿ. 

ನಾರಾಯಣ ಸ್ಥರಣೆಗಳು 


ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರು 
ಶ್ರೀ ಪಲಿಮಾರು ಹೃಷೀಕೇಶ ಮಠ, ಉಡುಪಿ. 


ಪ್ರಕಾಶಕರ ನುಡಿ 


ಮಹಾಭಾರತ ಎನ್ನುವುದು ನಮ್ಮ ಭಾರತೀಯರ ಆಂತರಿಕ ಆಸ್ತಿ. ನಮ್ಮ 
ಭಾರತೀಯರ ಜೀವನದ ಮೌಲ್ಯಗಳನ್ನು ಜಗತ್ತಿಗೆ ಎತ್ತಿ ತೋರಿಸಿದ ಅದ್ಭುತ ಗ್ರಂಥ. 
ಇದನ್ನೇ "ಭಾರತಂ ಸರ್ವಶಾಸ್ತ್ರೇಷು ವರಂ' ಎಂದು ಹೊಗಳಿದ್ದು ಉಂಟು. ನಮ್ಮ 
ಜೀವನದ ಎಲ್ಲಮಜಲುಗಳಲ್ಲಿನಮಗೆ ದಾರಿದೀಪ ಇದು. ಅಷ್ಟೆಅಲ್ಲ, 64 ವಿದ್ಯೆಗಳಿಗೆ 
ಏಕ್ಕೆಕ ಮುಖಚಿತ್ರ ಈ ಭಾರತ. ಅಲ್ಲಿಶ್ರೀಕೃಷ್ಣನಿಂದ ಆರಂಭಿಸಿ ಪಾಂಡವರು-ಕೌರವರು 
ಸೇರಿ ಕೊನೆಯ ಯುದ್ಧದ ಪದಾಳಿನವರೆಗೆ ಎಲ್ಲರ ಪ್ರತಿಯೊಂದು ಹೆಜ್ಜೆಯೂ 
ಒಂದೊಂದು ನಮ್ಮ ಜೀವನದ ನೀತಿಪಾಠ. ಉಳಿದೆಲ್ಲ ಗ್ರಂಥಗಳಿಗೆ ಒಂದೊಂದು 
ವೇದಗಳಿಗೆ ಮೂರು ಅರ್ಥಗಳಾದರೆ ಈ ಭಾರತದ ಒಂದೊಂದು ಶಬ್ಬಕ್ಕೆ ಕನಿಷ್ಟಹತ್ತು 
ಅರ್ಥಗಳು ಇವೆ ಎಂಬು ನಮ್ಮ ಹಿರಿಯರು ತಿಳಿಸಿದ್ದು ಇದೆ. "ಭಾರತಂ ದಶಾರ್ಥಂ 
ವಿತ್ತ' "ದಶಾರ್ಥಂ ಸರ್ವಭಾರತೇ' ಎಂದು ಅದರ ಅರ್ಥಗಾಂಭೀರ್ಯದ ಬಗ್ಗೆ 
ಉಲ್ಲೇಖಗಳು ಇವೆ. ಆದ್ದರಿಂದ ಭಾರತೀಯರ ಜೀವನಾಡಿ ಮಹಾಭಾರತ. 
ಮಹಾಭಾರತದಲ್ಲಿರಾಜಧರ್ಮಗಳ ಬಗ್ಗೆ ವಿಸ್ತಾರವಾದ ಅನೇಕ ಸಂದೇಶಗಳು ಇವೆ. 
ಮತ್ತೆ ಅಧ್ಯಾತ್ಮ-ಆಧಿಭೌತಿಕ-ಆಧಿದೈವಿಕ ಚಿಂತನೆಗಳು ವಿಪುಲವಾಗಿ ಸಿಗುತ್ತವೆ. ಎಲ್ಲದಕ್ಕೂ 
ಸಂವಾದ ರೂಪದಲ್ಲಿ ಅನೇಕ ಕಥೆಗಳು - ನೈಜ ಘಟನೆಗಳು ಉಲ್ಲಿಖಿತಗಳಾಗಿವೆ. 
ಆದ್ದರಿಂದಲೇ ಸರ್ವಮಾನ್ಯವಾದ ಗ್ರಂಥ ಶ್ರೀಮಹಾಭಾರತ. 


ಮಹಾಭಾರತದ ಬಗ್ಗೆ ಇದಮಿತ್ಕಂ ಎಂದು ಕರಾರುವಕ್ಕಾಗಿ 
ಶ್ರೀಮದಾನಂದತೀರ್ಥರು ತಿಳಿಸಿದ್ದಾರೆ. ಎರಡು ಪರ್ವಗಳನ್ನುಮಾತ್ರ ಮಹಾಭಾರತದ 
ಸಾರ ಎಂದು ವರ್ಣಿಸಿದ್ದಾರೆ. "ವಿರಾಟೋದ್ಯೋಗಸಾರವಾನ್‌'. ಅವೇ ವಿರಾಟಪರ್ವ- 


ಉದ್ಯೋಗಪರ್ವ 2 


ಉದ್ಯೋಗಪರ್ವಗಳು. ಅವುಗಳಲ್ಲಿಈಗ ಉದ್ಯೋಗಪರ್ವದಲ್ಲಿಇದ್ದೇವೆ. ಅಲ್ಲಿಅನೇಕ 
ಅದ್ಭುತವಾದ ಉಪದೇಶಗಳು ವ್ಯಾಸರಮುಖದಿಂದ ಮೂಡಿಬಂದಿವೆ. ವಿದುರನೀತಿ, 
ಸನತ್ಸುಜಾತೀಯ ಇತ್ಯಾದಿಗಳು. ವಿದುರ ತನ್ನ ಅಣ್ಣನಾದ ಧೃತರಾಷ್ಟ್ರನಿಗೆ ಬುದ್ದಿಗೆ 
ಹೇಳುವಾಗ ಕೊಟ್ಟಸಂದೇಶಗಳು ಸಾರ್ವಕಾಲಿಕ. ಈಗಿನ ದಿನಗಳಲ್ಲಿಯೂ ಅವುಗಳು 
ತುಂಬ ಪ್ರಸ್ತುತಗಳು. ವಿದುರ ಹೇಳುವ ನೀತಿಗಳಲ್ಲಿಒಂದನ್ನುನೋಡೋಣ. ಒಂದು 
ಒಗಟಿನ ರೂಪದ ಶ್ಲೋಕವನ್ನು ವಿದುರ ತಿಳಿಸಿದ್ದಾನೆ. ಎಲ್ಲರ ಜೀವನಕ್ಕೆ ನಿತ್ಯ ಬೇಕಾದ 
ನೀತಿ ಇದು. "ಏಕಯಾ ದ್ವೇ ವಿನಿಶ್ಚಿತ್ಯ ತ್ರೀನ್‌ ಚತುರ್ಭಿಃ ವಶೇ ಕುರು | ಪಂಚ ಜಿತ್ವಾ 
ವಿದಿತ್ವಾ ಷಟ್‌ ಸಪ್ತ ಹಿತ್ವಾಸುಖೀ ಭವ ॥1' ಒಂದು ಜೀವ ಮನುಷ್ಯನಾಗಿ ಹುಟ್ಟಿದ 
ಮೇಲೆ ಜೀವನದ ಸಾರ್ಥಕತೆಗೆ ಮಾಡಲೇಬೇಕಾದ ಕಾರ್ಯಗಳ ಚಿತ್ರಣ ಇದು. ಒಂದು 
ಬುದ್ದಿಯಿಂದ ಒಳ್ಳೆಯದು-ಕೆಟ್ಟದು ಎಂಬ ಎರಡರ ತಿಳುವಳಿಕೆಯನ್ನು ಪಡೆಯಬೇಕು. 
ಸಾಮ-ದಾನ-ಭೇದ-ದಂಡಗಳೆಂಬ ಉಪಾಯಗಳಿಂದ ಬೇಕಾದವರು - ದ್ವೇಷಿಗಳು 
- ಉದಾಸೀನರನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು. ಐದು ಜ್ಞಾನೇಂದ್ರಿಯಗಳನ್ನು 
ಗೆಲ್ಲಬೇಕು. ರಾಜನಿಗೆ ಸಂಬಂಧಪಟ್ಟಸಂಧಿ-ವಿಗ್ರಹ-ಯಾನ-ಆಸನ-ದ್ವೈಧೀಭಾವ- 
ಸಮಾಶ್ರಯಣಗಳೆಂಬ ಆರು ಗುಣಗಳನ್ನು ತಿಳಿದುಕೊಳ್ಳಬೇಕು. ನಮ್ಮ ಜೀವನಕ್ಕೆ 
ಹಾನಿಯನ್ನುಂಟುಮಾಡುವ ಪಾನ-ಸ್ವ್ರೀ-ಬೇಟೆ-ವಾಕ್ಟಾರುಷ್ಯ-ದಂಡಪಾರುಷ್ಯ- 
ಅರ್ಥದೂಷಣ-ಪಗಡೆಯಾಟಗಳನ್ನು ಸರ್ವದಾ ತ್ಯಾಗ ಮಾಡಬೇಕು. ಈ ರೀತಿ 
ಯಾರು ಜೀವನ ನಡೆಸುತ್ತಾನೋ ಅವನು ನಿಜವಾಗಿಯೂ ಸುಖಿ ಅಂದರೆ ನೆಮ್ಮದಿ 
ಉಳ್ಳವನಾಗುತ್ತಾನೆ. ಅಣ್ಣ ನೀನು ಇನ್ನೇಲಾದರೂ ಹೀಗೆ ಜೀವನ ನಡೆಸಿ ಉನ್ನತಿಗೆ 
ಬೇಕಾದ ಸಾಧನೆಯನ್ನು ಮಾಡು. ತನ್ನೂಲಕ ಜೀವನವನ್ನು. ಸಾರ್ಥಕ ಪಡೆಸಿಕೋ ಎಂದು 
ವಿದುರ ಧೃತರಾಷ್ಟ್ರ ಮೂಲಕ ನಮಗೆಲ್ಲಅದ್ಭುತವಾದ ಸಂದೇಶವನ್ನುನೀಡಿದ್ದಾನೆ. ನಾವು 
ಅದರ ಹಾಗೆ ನಡೆದು ಉದ ್ಸೃತರಾಗೋಣ. ಇದು ಮಹಾಭಾರತದ ಉದ್ಯೋಗಪರ್ವದ 
ಅರ್ಥಗಾಂಭೀರ್ಯ. 


ಹೀಗೆ ತುಂಬ ಅರ್ಥಗರ್ಭಿತವಾದ ಚಿಂತನೆಗಳನ್ನು ಒಳಗೊಂಡಿದ್ದು ಈ 
ಉದ್ಯೋಗಪರ್ವ. ಇದನ್ನುಎಲ್ಲಾಆಸಿಕ ಜಿಜ್ಞಾಸುಗಳು ಹಾಗೂ ಸಮಸ್ತ ಭಾರತೀಯರು 
ಸ್ವೀಕರಿಸಿ ಉದ್ಭೃತರಾಗಬೇಕೆಂಬುದು ನಮ್ಮ ಗುರುಗಳಹಾಗೂ ನಮ್ಮ ಸಂಸ್ಥೆಯ 
ಸದುದ್ದೇಶ. 


೫11 ಮಹಾಭಾರತ 


ಪ್ರಾತಃಸ್ಮರಣೀಯರಾದ ಶ್ರೀ ಶ್ರೀ ವಿದ್ಯಾಮಾನ್ಯತೀರ್ಥರ ಪರಮಾನುಗ್ರಹದಿಂದ 
ಶ್ರೀಮನ್ಮಹಾಭಾರತದ ಶುದ್ಧಪಾಠದ ಮುದ್ರಣವೆಂಬ ಮಹತ್ಕಾರ್ಯವನ್ನು 
ಕೈಗೆತ್ತಿಕೊಂಡು, ಅದಕ್ಕೆ ಸಂಬಂಧಪಟ್ಟ ವಿದ್ದಾಂಸರನ್ನು ಒಟ್ಟುಗೂಡಿಸಿ, ಪ್ರಾಚೀನ 
ಹಸ್ತಪ್ರತಿಗಳ ಸಂಶೋಧನೆಯನ್ನುಮಾಡಿಸಿ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸಮಾಜಕ್ಕೆ 
ದೊಡ್ಡಕೊಡುಗೆಯನ್ನುನೀಡುತ್ತಿದ್ದಾರೆ ನಮ್ಮಗುರುಗಳಾದ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ 
ಶ್ರೀಪಾದರು. ಆ ನಿಟ್ಟಿನಲ್ಲಿಈಗ ಉದ್ಯೋಗಪರ್ವದ ಭಾಗವನ್ನು ಅರ್ಥಸಹಿತ ಮೂರು 
ಸಂಪುಟಗಳಲ್ಲಿಲೋಕಾರ್ಪಣೆ ಮಾಡುತ್ತಿದ್ದೇವೆ. ಪ್ರಾತಃಸ್ಥರಣೀಯರಾದ ಪರಮಪೂಜ್ಯ 
ಶ್ರೀ ಶ್ರೀ ವಿದ್ಯಾಮಾನ್ಯತೀರ್ಥ ಶ್ರೀಪಾದರ ಮಹತ್ತಂಕಲ್ಲವಾದ ಶ್ರೀಮಹಾಭಾರತ 
ಮುದ್ರಣವು ಅವರೇ ಹುಟ್ಟುಹಾಕಿದ ತತ್ವಸಂಶೋಧನ ಸಂಸತ್ತಿನಿಂದ ಆಗಬೇಕೆಂದು 
ಶ್ರೀಪಾದರು ಸಂಕಲ್ಪಿಸಿದ್ದಾರೆ. ಅದು ಕೂಡ ಶ್ರೀಪಾದರ ದ್ವಿತೀಯ ಶ್ರೀಕೃಷ್ಣಪೂಜಾ 
ಪರ್ಯಾಯದ ಪುರಪ್ರವೇಶದ ಶುಭಾವಸರದಲ್ಲಿ ಬಿಡುಗಡೆಗೊಳ್ಳುತ್ತಿರುವುದು 
ಯೋಗವೇ ಸರಿ. ಈ ನಮ್ಮ ಸಂಸ್ಥೆಯ ಎಲ್ಲಾ ವಿಷಯಗಳಲ್ಲಿ ತಮ್ಮ ಸಂಪೂರ್ಣ 
ಅನುಗ್ರಹವನ್ನುಧಾರೆಯೆರೆದ ನಮ್ಮಸಂಸ್ಥೆಯ ಕುಲಪತಿಗಳಾದ ಶ್ರೀ ಶ್ರೀ ವಿದ್ಯಾಧೀಶ 
ತೀರ್ಥ ಶ್ರೀಪಾದರಿಗೆ ಹೃತ್ಪೂರ್ವಕ ಅನಂತ ನಮೋವಾಕ್ಕುಗಳನ್ನುಸಮರ್ಪಿಸುತ್ತಿದ್ದೇನೆ. 


ಈ ಅದ್ಭುತವಾದ ಶ್ರೀಮಹಾಭಾರತ ಶುದ್ಧಪಾಠದ ಮುದ್ರಣಕಾರ್ಯಕ್ಕೆ 
ಪೂರ್ಣವಾಗಿ ಆರ್ಥಿಕ ನೆರವನ್ನುನೀಡಿರುವುದು ನಮ್ಮ ಘನವೆತ್ತ ಕರ್ನಾಟಕ ಸರ್ಕಾರ. 
ಹಿಂದಿನ ಕಾಲದಲ್ಲಿರಾಜಾಶ್ರಯ ಇತ್ತು. ಈಗಲೂ ಇಂತಹ ಚಾರಿತ್ರಾತ್ಗಕ ಕಾರ್ಯದಲ್ಲಿ 
ನಮಗೆ ಸರ್ಕಾರದ ಆಶ್ರಯ ದೊರಕಿದೆ. ಸರ್ಕಾರದ ಹಾಗೂ ಕರ್ನಾಟಕ ಸಂಸ್ಕೃತ 
ವಿಶ್ವವಿದ್ಯಾಲಯದ ಎಲ್ಲಾಪದಾಧಿಕಾರಿಗಳಿಗೆ ನಮ್ಮ. ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು 


ಈ ಕೃತಿಯ ಸಂಪಾದನಾ ಕಾರ್ಯದಲ್ಲಿಸಂಪೂರ್ಣವಾಗಿ ಮುತುವರ್ಜಿ ವಹಿಸಿ 
ಗ್ರಂಥ ಸಂಶೋಧನೆ-ಸಂಪಾದನೆ-ಅರ್ಥ ವಿವರಣೆ ಕಾರ್ಯದಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡ ನಮ್ಮನಾಡಿನ ಪ್ರಸಿದ್ಧವಿದ್ವಾಂಸರಾದ ವಿದ್ವಾನ್‌ ಶ್ರೀ ಪಿ.ಎಸ್‌. ಶೇಷಗಿರಿ 
ಆಚಾರ್ಯರಿಗೆ ನಮನಗಳ ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. 


ಉದ್ಯೋಗಪರ್ವ XII 


ಶ್ರೀಮಹಾಭಾರತ ಶುದ್ಧಪಾಠದ ಸಮಗ್ರ ಕಾರ್ಯನಿರ್ವಾಹಕರಾದ 
ಡಾ।। ಬೆ.ನಾ. ವಿಜಯೀಂದ್ರಾಚಾರ್ಯರಿಗೆ ಮತ್ತು ಇದಕ್ಕಾಗಿ ಶ್ರಮವಹಿಸಿದ ಎಲ್ಲಾ 
ವಿದ್ಧನ್ನಣಿಗಳಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. 


ಶ್ರೀಮಹಾಭಾರತದ ಮುದ್ರಣಕ್ಕೆ ಸಂಬಂಧಿಸಿದ ಹಣಕಾಸು ವ್ಯವಸ್ಥೆಯನ್ನು 
ನಿರ್ವಹಿಸುತ್ತಿರುವ ಶ್ರೀಯುತ ರಘುಪತಿ ತಂತ್ರಿ ಇವರಿಗೂ ಸಂಸ್ಥೆಯ ಪರವಾಗಿ 
ಹೃತ್ಪೂರ್ವಕ ಧನ್ಯವಾದಗಳು. ಮೂಲ ಸಂಸ್ಕೃತ ಶ್ಲೋಕಗಳನ್ನು ದೋಷರಹಿತವಾಗಿ ಕನ್ನಡಕ್ಕೆ 
ಲಿಪ್ಯಂತರವನ್ನು ಮಾಡಿಕೊಟ್ಟಶ್ರೀಯುತ ಸುಬ್ಬಣ್ಣ, ಬೆಂಗಳೂರು ಇವರಿಗೂ ಹಾಗೂ 
ದೋಷರಹಿತವಾಗಿ, ಸುಂದರವಾಗಿ ಅಕ್ಷರಜೋಡನೆಯನ್ನು ಮಾಡಿದ ಶ್ರೀಯುತ 
ಶರತ್‌ಚಂದ್ರ ಎಂ., ಪವನ್‌ ಗ್ರಾಫಿಕ್ಸ್‌ಮತ್ತು ಪ್ರಿಂಟರ್ಸ್‌ ಅವರಿಗೂ ಸಂಸ್ಥೆಯ ಪರವಾಗಿ 
ಧನ್ಯವಾದಗಳು. 


ಆಸ್ತಿಕ ಸಮಾಜಕ್ಕೆ ನಮ್ಮ ಸಂಸ್ಥೆಯ ಹಾಗೂ ವಿದ್ವನ್ನಂಡಲಿಯ ಅನನ್ಯವಾದ 
ಉಪಾಯನ ಈ ಗ್ರ J! ಇದನ್ನು ಸ್ವೀಕರಿಸಿ ಅಧ್ಯ ಯನ ಮಾಡಿ ಆಂತರಿಕ ಸಂಪತ್ತನ್ನು 
ಸಭ್ಯ ಸಮಾಜ ಬೆಳೆಸಿಕೊಳ್ಳಲಿ, ತನ್ನೂಲಕ ವಿದ್ದಾಂಸರ ಈ ಶ್ರಮ ಸಾರ್ಥಕವಾಗಲಿ ಎಂದು 
ಅಪೇಕ್ಷಿಸುತ್ತಿದ್ದೇನೆ. 
ಪ್ರಕಾಶಕರು 
ಡಾ. ವಂಶೀಕೃಷ್ಣಾಚಾರ್ಯ ಪುರೋಹಿತ್‌ 
ನಿರ್ದೇಶಕರು, ತತ್ವಸಂಶೋಧನಸಂಸತ್‌, 
ಶ್ರೀ ಪಲಿಮಾರು ಹೃಷೀಕೇಶ ಮಠ, ಉಡುಪಿ. 


ಉದ್ಯೋಗಪರ್ವವನ್ನು ಕುರಿತು 


ಉದ್ಯೋಗಪರ್ವವು ಮಹಾಭಾರತದ ಐದನೆಯ ಪರ್ವ. ಪಾಂಡವರ ವನವಾಸ 
ಮತ್ತು ಅಜ್ಞಾತವಾಸಗಳು ಕಳೆದ ಮೇಲೆ ಪಾಂಡವರು ಮತ್ತು ಕೌರವರು ಇಬ್ಬರೂ 
ಮಾಡುವ ಯುದ ್ರಸನ್ನಾಹವು ಈ ಪರ್ವದಲ್ಲಿಪ್ರಧಾನವಾಗಿ ನಿರೂಪಿಸಲ್ಪಡುವ ವಿಷಯ. 
ನಮ್ಮ ಶೋಧನೆಗೆ ದೊರೆತಂತೆ ಇದರಲ್ಲಿನೂರ ತೊಂಬತ್ತೆಂಟು ಅಧ್ಯಾಯಗಳಿವೆ. 


ಇದರಲ್ಲಿ ಸೇನೋದ್ಯೋಗಪರ್ವ, ಸಂಜಯಯಾನಪರ್ವ, ಪ್ರಜಾಗರಪರ್ವ, 
ಸನತ್ತುಜಾತಪರ್ವ, ವ್ಯಾಸಾಭಿಗಮನಪರ್ವ, ಭಗವದ್ಯಾನಪರ್ವ, ವಿವಾದಪರ್ವ, 
ಸೈನ್ಯನಿರ್ಯಾಣಪರ್ವ, ಭೀಷ್ಮಾಭಿಷೇಚನಪರ್ವ, ಊಲೂಕದೂತಾಗಮನಪರ್ವ, 
ರಥಾತಿರಥಸಂಖ್ಯಾನಪರ್ವ, ಅಂಬೋಪಾಖ್ಯಾನ ಪರ್ವಎಂಬ ಅವಾಂತರ ಪರ್ವಗಳಿವೆ. 

ಆಚಾರ್ಯರು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿಉದ್ದರಿಸಿರುವ ಅನೇಕ 
ಶ್ಲೋಕಗಳು ಕೆಲವು ಸಲ ಸ್ವಲ್ಪ ಸದೊಂದಿಗೆ ಇಲ್ಲಿ ಕಂಡುಬರುತ್ತದೆ. 

ಈಶನ್ನಪಿ ಮಹಾಯೋಗೀ ಸವ ರ್ವಸ್ಯ ಜಗತೋ ಹರಿಃ । 

ಕರ್ಮಾಣಿ ಕುರುತೇ ಕೀನಾಶ ಇವ ದುರ್ಬಲಃ ॥ (೬೬-೨೪) 


ಕೃಷಿರ್ಭೂವಾಚಕಃ ಶಬ್ಬೋ ಣೇತಿ ನಿರ್ವ್ವೃತಿ ವಾಚಕಃ । 
ತಯೋರೈಕ್ಯಂ ಪರಂ ಬ್ರಹ್ಮ ಕೃಷ್ಣ ಇ ಇತ್ಯಭಿಧೀಯತೇ I (೬೮-೫) 


ಯತ್‌ ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ । 
ಸಹಸ್ರಗುಣಮಪ್ಕೆ ತತ್‌ ತ್ವಯಿ ಸ ಸಂಭಾವಯಾಮ್ಯಹಮ್‌ Il (೭೬-೩೩) 


ಯಾದೃಶೇ ಚ ಕುಲೇ ಜಾತಃ ಸರ್ವರಾಜಾಭಿಪೂಜಿತೇ ॥ 

ಯಾದೃಶಾನಿ ಚ ಕರ್ಮಾಣಿ ಭೀಮ ತ್ವಮಸಿ ತಾದೃಶಃ ॥। (೭೬-೩೪) 
ಅಸ್ಥಿನ್‌ ಯುದ್ಧೇ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ । 
ಧೂರರ್ಜುನೇನ ವೋಢವ್ಯಾ ವೋಢವ್ಯ ಇತರೋ ಜನಃ ॥। (೭೬-೧೮) 


ಇವೇ ಮೊದಲಾದವು ಕೆಲವು ಉದಾಹರಣೆಗಳು. 


ಉದ್ಯೋಗಪರ್ವ XV 


ಸನತ್ಸುಜಾತ ಪರ್ವದಲ್ಲಿಸನತ್ತುಜಾತರು ಧೃತರಾಷ್ಟ್ರನಿಗೆ ಮಾಡುವ ಉಪದೇಶವಿದೆ. 
ಬಹಳ ಗೂಢವಾದ ಅರ್ಥವುಳ್ಳ ಈ ಶ್ಲೋಕಗಳಿಗೆ ಶ್ರೀವಾದಿರಾಜರು ಲಕ್ಷಾಲಂಕಾರದಲ್ಲಿ 
ಪ್ರಾಯಶಃ ಎಲ್ಲಾ ಶ್ಲೋಕಗಳೂ ಸಂಕ್ಷೇಪವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸನತ್ಸುಜಾತ 
ಪರ್ವವೊಂದಕ್ಕೇ ಶ್ರೀವಾದಿರಾಜರು ಮಾಡಿರುವ ಸ್ವತಂತ್ರವಾದ ವ್ಯಾಖ್ಯಾನವು 
ಇನ್ನೊಂದಿದೆ. ಅದು ಬಹಳ ವಿಸ್ತಾರವಾಗಿದೆ. ಶ್ಲೋಕಗಳಿಗೆ ಅನುವಾದ ಮಾಡುವಾಗ 
ನಾವು ಹೆಚ್ಚಾಗಿ ಈ ಎರಡನೆಯ ವ್ಯಾಖ್ಯಾನವನ್ನು ಅನುಸರಿಸಿದ್ದೇವೆ. ಒಂದು 
ವಿಶೇಷವೆಂದರೆ ಶ್ರೀವಾದಿರಾಜರು ಲಕ್ಷಾಲಂಕಾರದಲ್ಲಿ ಹಿಡಿದಿರುವ ಪಾಠಕ್ಕೂ ಮತ್ತು 
ಸ್ವತಂತ್ರ ವ್ಯಾಖ್ಯಾನದಲ್ಲಿ ಹಿಡಿದಿರುವ ಪಾಠಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಬೇರೆ ಬೇರೆ 
ಕಾಲಘಟ್ಟದಲ್ಲಿ ಮೊದಲು ದೊರೆಯದಿರುವ ಮೂಲ ಪ್ರತಿಗಳು ಅವರಿಗೆ ಅನಂತರ 
ದೊರೆತಿರಬಹುದಾದದ್ದು ಈ ವ್ಯತ್ಯಾಸಕ್ಕೆ ಕಾರಣವಿರಬಹುದು. ಅಲ್ಲದೆ 
ಶ್ರೀನಿವಾಸಾಚಾರ್ಯರೆಂಬುವರು ಬರೆದಿರುವ ಇನ್ನೊಂದು ವ್ಯಾಖ್ಯಾನವೂ ಸನತ್ಸುಜಾತ 
ಪರ್ವಕ್ಕೆ ಇದೆ. ಇವರು ಪ್ರಾಯಶಃ ಭಾರತ ಶ್ರೀನಿವಾಸಾಚಾರ್ಯರೇ ಆಗಿರಬೇಕೆಂದು 
ತೋರುತ್ತದೆ. ಇದರಲ್ಲಿಯೂ ಸಹ ಪಾಠ ವ್ಯತ್ಯಾಸಗಳೂ ಮತ್ತು ಶ್ಲೋಕ ಸಂಖ್ಯೆಯಲ್ಲಿಯೇ 
ವ್ಯತ್ಯಾಸಗಳೂ ಕಂಡುಬರುತ್ತವೆ. ಈ ಎರಡು ವ್ಯಾಖ್ಯಾನಗಳನ್ನೂ ಸಂಸ್ಕೃತದ ಆವೃತ್ತಿಯಲ್ಲಿ 
ಹಾಕಿದ್ದೇವೆ. ಕನ್ನಡದಲ್ಲಿ ಅನುವಾದ ಮಾಡುವಾಗ ಈ ಎರಡನ್ನೂ ಅನುಸರಿಸಲಾಗಿದೆ. 

ಈಚೆಗೆ ಶ್ರೀ ಎಸ್‌.ಆರ್‌. ರಘೂತ್ತಮಾಚಾಯರು ಪ್ರಕಟಿಸಿರುವ ಇನ್ನೊಂದು 
ವ್ಯಾಖ್ಯಾನವೂ ಸನತ್ನುಜಾತ ಪರ್ವಕ್ಕೆ ಇದೆ. ಇದರಲ್ಲಿ ಅವರು ಈ ಗ್ರಂಥವು ಶೇಷ 
ತಾತ್ಪರ್ಯಚಂದ್ರಿಕಾಕಾರರೆಂದು ಪ್ರಸಿದ್ಧರಾದ ವ್ಯಾಸರಾಯಮಠದ ಶ್ರೀ 


[a 


ರಘುನಾಥತೀರ್ಥರು ರಚಿಸಿರುವುದೆಂದು ಮುದ್ರಿಸಿದ್ದಾರೆ. ಆದರೆ ವಿಮರ್ಶೆ 
ಮಾಡಿದಾಗ ಇದು ಭಾರತ ಶ್ರೀನಿವಾಸಾಚಾರ್ಯರದ್ದೆಂದೇ ತಿಳಿದುಬರುತ್ತದೆ. ಅಲ್ಲದೆ 
ವ್ಯಾಸರಾಯ ಮಠದಲ್ಲಿಯೂ ಕೂಡ ಶ್ರೀರಘುನಾಥತೀರ್ಥರು ರಚಿಸಿರುವ 
ಗ್ರಂಥಗಳನ್ನುಹೇಳುವ ಸಂದರ್ಭದಲ್ಲಿಈ ಗ್ರಂಥವನ್ನು ಉಲ್ಲೇಖಿಸುವ ಸಂಪ್ರದಾಯವೂ 
ಇಲ್ಲ. ಆದ್ದರಿಂದಲೂ ಇದು ಅವರದಲ್ಲವೆಂದು ತಿಳಿದುಬರುತ್ತದೆ. 

ನಾವು ಸಂಶೋಧನೆಗೆ ಉಪಯೋಗಿಸಿರುವ ತಾಳೆಗರಿಯ ಗ್ರಂಥಗಳು ಸಾಕಷ್ಟು 
ಪ್ರಾಚೀನವಾದುದರಿಂದ ಬಹಳ ಜೀರ್ಣವೂ ಅಲ್ಲಲ್ಲಿತ್ರುಟಿತವೂ ಆಗಿವೆ. ಅವುಗಳನ್ನು 
ಆಧರಿಸಿ ಶೋಧನೆ ಮಾಡುವಾಗ ತಪ್ಪುಗಳು ಬಂದಿರಬಹುದಾದುದು ಸಹಜ. ಜೊತೆಗೆ 
ನಮ್ಮ ಅಜ್ಞಾನ ಅಲ್ಪಜ್ಞಾನಗಳೂ ಈ ದೋಷಗಳಿಗೆ ಕಾರಣವಾಗಿರಬಹುದು. ವಿದ್ವಾಂಸರು 


XVI ಮಹಾಭಾರತ 


ಮತ್ತು ಅಧ್ಯೇತೃಗಳು ಹೀಗೆ ನಮ್ಮಿಂದ ಆಗಿರಬಹುದಾದ ತಪ್ಪುಗಳನ್ನು ಕ್ಷಮಿಸಿ ಅವುಗಳನ್ನು 
ನಮಗೆ ಸೂಚಿಸಿ ಅನುಗ್ರಹಿಸಬೇಕೆಂದು ಪ್ರಾಂಜಲವಾಗಿ ಕೇಳಿಕೊಳುತ್ತೇನೆ. 
ಅನೇಕ ಪೀಠಾಧಿಪತಿಗಳು ನಮ್ಮ ಕೋಶಗಳಲ್ಲಿದ್ದತಾಳೆಗರಿಯ ಗ್ರಂಥಗಳನ್ನುಕೊಟ್ಟು 
ದಯೆಯನ್ನು ತೋರಿಸಿ ಮಹೋಪಕಾರವನ್ನು ಮಾಡಿದ್ದಾರೆ. ಅವರೆಲ್ಲರ 
ಪಾದಕಮಲಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. 
ಇತಿ ಶ್ರೀಪಾದ ಚರಣದಾಸ 
ಶೇಷಗಿರಿ ಆಚಾರ್ಯ 


Xk 


ವಿಷಯಾನುಕ್ರಮಣಿಕೆ 


ಮಹಾಭಾರತ - ಭಾಗ-೧೧ 
ಉದ್ಯೋಗಪರ್ವ 


ವಿರಾಟನ ಸಭೆಗೆ ಕೃಷ್ಣ-ಬಲರಾಮಾದಿಗಳ ಪ್ರವೇಶ. 
ಕೌರವರ ಬಳಿಗೆ ಒಬ್ಬ ಸಮರ್ಥನಾದ ದೂತನನ್ನು 
ಕಳುಹಿಸುವಂತೆ ಕೃಷ್ಣನ ಸೂಚನೆ 


ಕೃಷ್ಣನ ಅಭಿಪ್ರಾಯವನ್ನು ಅನುಮೋದಿಸಿ ಬಲರಾಮನಿಂದ ತನ್ನ 
ದುರ್ಯೋಧನಪಕ್ಕಪಾತದ ಆವಿಷ್ಕಾರ 

ಸಾತ್ಯಕಿಯಿಂದ ಬಲರಾಮನ ಮಾತುಗಳನ್ನು ನಿಂದಿಸಿ 
ದುರ್ಯೋಧನ ನಿಗ್ರಹದ ನಿರ್ಧಾರಣ 

ದ್ರುಪದನಿಂದ ಧೃತರಾಷ್ಟ್ರನ ಬಳಿಗೆ ತನ್ನ ಪುರೋಹಿತನನ್ನು 
ಕಳುಹಿಸಲು ನಿರ್ಧಾರ 

ದ್ರುಪದನ ವಾಕ್ಯವನ್ನು ಅನುಮೋದಿಸಿ ಕೃಷ್ಣನ ದ್ವಾರಕಾಗಮನ 
ಮತ್ತು ಎರಡೂ ಪಕ್ಷಗಳ ರಾಜರ ಆಗಮನ 

ದ್ರುಪದನಿಂದ ಅನುಶಿಷ್ಠನಾಗಿ ದ್ರುಪದ ಪುರೋಹಿತನ 
ಹಸ್ತಿನಪುರ ಗಮನ 

ದ್ವಾರಕೆಗೆ ಹೋಗಿ ಅರ್ಜುನ ಮತ್ತು ದುರ್ಯೋಧನರಿಂದ 
ಕೃಷ್ಣನ ಸಹಾಯಯಾಚನೆ 


ಶಲ್ಯನನ್ನು ವಂಚಿಸಿ ದುರ್ಯೋಧನನಿಂದ ಅವನ ಸಹಾಯ ಪ್ರಾಪ್ತಿ. 


ಶಲ್ಯ-ಯುಧಿಷ್ಠಿರ ಸಮಾಗಮ 


ಶಲ್ಯನಿಂದ ಯುಧಿಷ್ಠಿರನನ್ನು ಕುರಿತು, ಶಕ್ರನು ವಿಶ್ವರೂಪನ ವಧೆಯನ್ನು 


ಮಾಡಿ, ಸಂಕಟಪ್ರಾಪ್ತಿಯ ಮತ್ತು ವೃತ್ರೋತ್ಸಕ್ತಿಯ ಕಥನ 


. ವಿಷ್ಣುವಿನ ಅನುಗ್ರಹದಿಂದ ಇಂದ್ರನಿಂದ ವೃತ್ರವಧೆ. 


ಇಂದ್ರನ ಕಣ್ಮರೆ ಮತ್ತು ಜಗತ್ತಿನ ಕ್ಲೋಭೆ 


10 


14 


19 


25 


32 


38 


48 


61 


77 


XVI ಮಹಾಭಾರತ 


ಮತ್ತು ಅಧ್ಯೇತೃಗಳು ಹೀಗೆ ನಮ್ಮಿಂದ ಆಗಿರಬಹುದಾದ ತಪ್ಪುಗಳನ್ನು ಕ್ಷಮಿಸಿ ಅವುಗಳನ್ನು 
ನಮಗೆ ಸೂಚಿಸಿ ಅನುಗ್ರಹಿಸಬೇಕೆಂದು ಪ್ರಾಂಜಲವಾಗಿ ಕೇಳಿಕೊಳ್ಳುತ್ತೇನೆ. 
ಅನೇಕ ಪೀಠಾಧಿಪತಿಗಳು ನಮ್ಮಕೋಶಗಳಲ್ಲಿದ್ದತಾಳೆಗರಿಯ ಗ್ರಂಥಗಳನ್ನುಕೊಟ್ಟು 
ದಯೆಯನ್ನು ತೋರಿಸಿ ಮಹೋಪಕಾರವನ್ನು ಮಾಡಿದ್ದಾರೆ. ಅವರೆಲ್ಲರ 
ಪಾದಕಮಲಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. 
ಇತಿ ಶ್ರೀಪಾದ ಚರಣದಾಸ 
ಶೇಷಗಿರಿ ಆಚಾರ್ಯ 


Xk 


ವಿಷಯಾನುಕ್ರಮಣಿಕೆ 


ಮಹಾಭಾರತ - ಭಾಗ-೧೧ 
ಉದ್ಯೋಗಪರ್ವ 


ವಿರಾಟನ ಸಭೆಗೆ ಕೃಷ್ಣ-ಬಲರಾಮಾದಿಗಳ ಪ್ರವೇಶ. 
ಕೌರವರ ಬಳಿಗೆ ಒಬ್ಬಸಮರ್ಥನಾದ ದೂತನನ್ನು 
ಕಳುಹಿಸುವಂತೆ ಕೃಷ್ಣನ ಸೂಚನೆ 


ಕೃಷ್ಣನ ಅಭಿಪ್ರಾಯವನ್ನು ಅನುಮೋದಿಸಿ ಬಲರಾಮನಿಂದ ತನ್ನ 
ದುರ್ಯೋಧನಪಕ್ಷಪಾತದ ಅವಿಷ್ಕಾರ 


ಸಾತ್ಯಕಿಯಿಂದ ಬಲರಾಮನ ಮಾತುಗಳನ್ನು ನಿಂದಿಸಿ 
ದುರ್ಯೋಧನ ನಿಗ್ರಹದ ನಿರ್ಧಾರಣ 

ದ್ರುಪದನಿಂದ ಧೃತರಾಷ್ಟ್ರನ ಬಳಿಗೆ ತನ್ನ ಪುರೋಹಿತನನ್ನು 
ಕಳುಹಿಸಲು ನಿರ್ಧಾರ 

ದ್ರುಪದನ ವಾಕ್ಯವನ್ನು ಅನುಮೋದಿಸಿ ಕೃಷ್ಣನ ದ್ವಾರಕಾಗಮನ 
ಮತ್ತು ಎರಡೂ ಪಕ್ಷಗಳ ರಾಜರ ಆಗಮನ 

ದ್ರುಪದನಿಂದ ಅನುಶಿಷ್ಟನಾಗಿ ದ್ರುಪದ ಪುರೋಹಿತನ 
ಹಸ್ತಿನಪುರ ಗಮನ 

ದ್ವಾರಕೆಗೆ ಹೋಗಿ ಅರ್ಜುನ ಮತ್ತು ದುರ್ಯೋಧನರಿಂದ 
ಕೃಷ್ಣನ ಸಹಾಯಯಾಚನೆ 


ಶಲ್ಯನನ್ನು ವಂಚಿಸಿ ದುರ್ಯೋಧನನಿಂದ ಅವನ ಸಹಾಯ ಪ್ರಾಪ್ತಿ. 


ಶಲ್ಯ-ಯುಧಿಷ್ಠಿರ ಸಮಾಗಮ 


ಶಲ್ಯನಿಂದ ಯುಧಿಷ್ಠಿರನನ್ನು ಕುರಿತು, ಶಕ್ತನು ವಿಶ್ವರೂಪನ ವಧೆಯನ್ನು 


ಮಾಡಿ, ಸಂಕಟಪ್ರಾಪ್ತಿಯ ಮತ್ತು ವೃತ್ರೋತ್ಸತ್ತಿ ಯ ಕಥನ 


. ವಿಷ್ಣುವಿನ ಅನುಗ್ರಹದಿಂದ ಇಂದ್ರನಿಂದ ವೃತ್ರವಧೆ. 


ಇಂದ್ರನ ಕಣ್ಮರೆ ಮತ್ತು ಜಗತ್ತಿನ ಕ್ಟೋಭೆ 


10 


14 


19 


25 


32 


38 


48 


77 


XVII ಮಹಾಭಾರತ 


11. ಇಂದ್ರರಾಜ್ಯದಲ್ಲಿನಹುಷನಿಗೆ ಅಭಿಷೇಕ. ಅವನ ದುರ್ಬುದ್ದಿಮತ್ತು 


ಬೃಹಸ್ಪತಿಯಿಂದ ಶಚಿಗೆ ಅಭಯದಾನ 88 
12. ಬೃಹಸ್ಥತಿಗಳ ಸೂಚನೆಯಂತೆ ಕಾಲಾವಕಾಶವನ್ನು ಕೇಳಲು 

ಶಚಿಯಿಂದ ನಹುಷನ ಸಮೀಪಕ್ಕೆ ಗಮನ 94 
13. ನಹುಷನ ಜೊತೆಯಲ್ಲಿಶಚಿಯ ಒಪ್ಪಂದ. ಇಂದ್ರನ ಅಶ್ಹಮೇಧಯಾಗ. 

ಪುನಃ ಅದರ್ಶನ ಮತ್ತು ಶಚಿಯಿಂದ ದುರ್ಗಾಪೂಜೆ 102 
14. ದುರ್ಗಾದೇವಿಯ ಜೊತೆಯಲ್ಲಿಹೋಗಿ ಶಚಿಯಿಂದ ಕಮಲದ 

ನಾಳದಲ್ಲಿದ್ದ ಇಂದ್ರನ ದರ್ಶನ ಮತ್ತು ಸ್ತೋತ್ರ 107 
15. ನಹುಷನಿಂದ ತನ್ನ ಪಲ್ಲಕ್ಕಿಯನ್ನು ಹೊರಲು ಸಪ್ತರ್ಷಿಗಳ ನಿಯೋಜನೆ. 

ಇಂದ್ರನನ್ನು ಹುಡುಕಿ ಕಾಣದೆ ಅಗ್ನಿಯ ಪ್ರತಿನಿವೃತ್ತಿ 111 
16. ಅಗ್ನಿಯಿಂದ ಬೃಹಸ್ಥತಿಗೆ ಶಕ್ರನ ದರ್ಶನ. ಬೃಹಸ್ಥತಿಯಿಂದ ಇಂದ್ರಸ್ತುತಿ. 

ಅಲ್ಲಿಇಂದ್ರನಿಂದ ದೇವತೆಗಳಿಗೆ ಅವರವರ ಅಧಿಪತ್ಯದಲ್ಲಿ ಅಭಿಷೇಕ 119 
17. ಅಗಸ್ಯಶಾಪದಿಂದ ಸ್ವರ್ಗದಿಂದ ನಹುಷನ ಪತನ 129 
18. ಇಂದ್ರನ ಸ್ಪರ್ಗಪ್ರಾಪ್ತಿ ಮತ್ತು ಶಲ್ಯನಿಂದ ದುರ್ಯೋಧನಪಕ್ಬ್ಟಗಮನ 134 
19. ಪಾಂಡವರ ಮತ್ತು ಕೌರವರ ಸೇನಾಸಮವಾಯ 140 


20. ಹಸ್ತಿನಪುರಕ್ಕೆ ಹೋಗಿ ದ್ರುಪದನ ಪುರೋಹಿತನಿಂದ ದ್ರುಪದಸಂದೇಶಕಥನ 147 
21. ಪುರೋಹಿತರ ಮಾತಿಗೆ ಭೀಷ್ಠರ ಅನುಮೋದನೆ, 

ಕರ್ಣನ ಆಕ್ಷೇಪ ಮತ್ತು ಧೃತರಾಷ್ಟ್ರನ ಉತ್ತರ 152 
22. ಧೃತರಾಷ್ಟದಿಂದ ಪಾಂಡವರ ಬಳಿಗೆ ದೂತನಾಗಿ ಸಂಜಯನ ಪ್ರೇಷಣ 157 
23. ಉಪಪ್ಪಾವ್ಯಕ್ಕೆ ಹೋಗಿ ಸಂಜಯನಿಂದ ಪಾಂಡವರ ಕುಶಲಪ್ರಶ್ನೆ 

ಮತ್ತು ಯುಧಿಷ್ಠಿರನಿಂದ ಧೃತರಾಷ್ಟ್ರಾದಿಗಳ ಕುಶಲಪ್ರಶ್ನೆ 170 
24. ಸಂಜಯನಿಂದ ಯುಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರದಾನ ಮತ್ತು 

ಭೀಷ್ಮ-ಧೃತರಾಷ್ಟ್ರಾದಿಗಳ ಅಭಿಪ್ರಾಯಕಥನ 179 


25. ಯುಧಿಷ್ಠಿರನಿಂದ ತಮ್ಮ ಪ್ರಾಬಲ್ಯಕಥನಪೂರ್ವಕವಾಗಿ ಇಂದ್ರಪ್ರಸ್ಥದಲ್ಲಿ 


ರಾಜ್ಯದಾನವನ್ನು ಮಾಡಿದರೆ ಶಾಂತಿಯ ಕಥನ 188 


ಉದ್ಯೋಗಪರ್ವ 


26. 


27, 


28. 


49. 


30. 


31. 


32, 


33. 


34. 


35 


36. 


37. 


38. 


39. 


40. 


41, 


42. 


43. 


ರಾಜ್ಯವನ್ನು ಕೊಡದಿದ್ದರೂ ಶಾಂತಿಯನ್ನು ವಹಿಸುವಂತೆ 
ಸಂಜಯನಿಂದ ಯುಧಿಷ್ಠಿರನಿಗೆ ಪ್ರೇರಣೆ 


ಕೃಷ್ಣನ ಶಾಸನವನ್ನು ಮೀರುವುದಿಲ್ಲವೆಂಬ ಯುಧಿಷ್ಠಿರನ ಪ್ರತಿವಚನ 


ದುರ್ಯೋಧನನು ಇಷ್ಟುಅಪರಾಧವನ್ನು ಮಾಡಿದ್ದರೂ 
ಸಂಧಿಯು ಶ್ರೇಷ್ಠವೆಂದು ಕೃಷ್ಣನ ವಚನ 


ಉಪಪ್ಸಾವ್ಯದಿಂದ ಹೊರಟ ಸಂಜಯನಿಗೆ ಯುಧಿಷ್ಠಿರನ ಸಂದೇಶ 


ಸಂಜಯನಿಗೆ ಯುಧಿಷ್ಠಿರನ ಸಂದೇಶ. 
ಐದುಗ್ರಾಮಗಳನ್ನಾದರೂ ಕೊಡುವಂತೆ ಒತ್ತಾಯ 


ಸಂಜಯನಿಗೆ ಅರ್ಜುನನ ಸಂದೇಶ ಮತ್ತು ಸಂಜಯನ ಪ್ರತಿನಿವೃತ್ತಿ 
ವಿದುರನೀತಿ 

ವಿದುರನೀತಿ. ಯುಧಿಷ್ಠಿರನಿಗೆ ರಾಜ್ಯವನ್ನು ಕೊಡುವಂತೆ ನಿರ್ಬಂಧ 
ವಿದುರನಿಂದ ಧೃತರಾಷ್ಟ್ರನಿಗೆ ಸುಧನ್ವವಿರೋಚನಸಂವಾದಕಥನ 
ವಿದುರನೀತಿ ಮತ್ತು ಧೃತರಾಷ್ಟ್ರನಿಗೆ ಪಾಂಡವರಲ್ಲಿ ಪುತ್ರದೃಷ್ಟಿವಿಧಾನ 
ವಿದುರನಿಂದ ಧೃತರಾಷ್ಟ್ರನಿಗೆ ಆತ್ರೇಯೋಕ್ತನೀತಿಕಥನ 

ವಿದುರ ನೀತಿ. ಪಾಂಡವರಿಗೆ ರಾಜ್ಯ ಕೊಡುವಂತೆ ನಿರ್ಬಂಧ 
ವಿದುರನೀತಿ 

ವಿದುರನೀತಿ. ಜ್ಞಾತಿಸಂಗ್ರಹದಲ್ಲಿ ಇರುವ ಗುಣನಿರೂಪಣ 


ವಿದುರನೀತಿ. ವರ್ಣಾಶ್ರಮ ಧರ್ಮಕಥನ. 
ಪಾಂಡವರಿಗೆ ರಾಜ್ಯವನ್ನು ಕೊಡಲು ಒತ್ತಾಯ 


ತಾನು ಶೂದ್ರನಾದುದರಿಂದ ವಿದುರನ ಉಪದೇಶ ಸಂಕ್ಷೇಪ 
ಮತ್ತು ಸನತ್ಕುಮಾರರ ಆಗಮನ 


ಸನತುಜಾತೀಯ ಪರ್ವ 
ಸನತ್ತುಜಾತೀಯ ಪರ್ವ 


XIX 


249 


405 


414 
418 


447 


44. 


45, 


46. 


47. 


ಮಹಾಭಾರತ 


ಧೃತರಾಷ್ಟ್ರಿಂದ ಸನತ್ಕುಮಾರರನ್ನು ಕುರಿತು ಸಂನ್ಯಾಸ ಸ್ವರೂಪ. 


ತಪಸ್ಸಿನ ಯದ್ದಿ, ಅತಿವೃದ್ಧಿಬೇಧಗಳು, ತಪಸ್ಸಿನ ಕಲ್ಲಷಗಳು. 
ಆ ಕಲ್ಪಷಗಳ ಪರಿಹಾರ. ಬ್ರಹ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನಿಯ 


ಲಕ್ಷಣ ವಿಷಯದಲ್ಲಿ ಪ್ರಶ್ನೆ. ಸನತ್ಕುಮಾರರಿಂದ ಅವುಗಳ ಪರಿಹಾರ 477 
ಸನತ್ತುಜಾತರಿಂದ ಧೃತರಾಷ್ಟ್ರನನ್ನು ಕುರಿತು ತತ್ತ್ಳೋಪದೇಶ 543 
ಸನತ್ತುಜಾತರಿಂದ ಧೃತರಾಷ್ಟ್ರನನ್ನು ಕುರಿತು ತತ್ತ್ಪೋಪದೇಶ 559 
ಸನತ್ತುಜಾತರಿಂದ ಧೃತರಾಷ್ಟ್ರನನ್ನು ಕುರಿತು ತತ್ತ್ಪೋಪದೇಶ 568 


LR SS ರರ 


ಮಹಾಭಾರತ 


ಉದ್ಯೋಗಪರ್ವ 


೧. ಸೇನೋದ್ಯೋಗಪರ್ವ 


ಒಂದನೆಯ ಅಧ್ಯಾಯ 
ವಿರಾಟನ ಸಭೆಗೆ ಕೃಷ್ಣ-ಬಲರಾಮಾದಿಗಳ ಪ್ರವೇಶ. ಕೌರವರ ಬಳಿಗೆ ಒಬ್ಬ 
ಸಮರ್ಥನಾದ ದೂತನನ್ನು ಕಳುಹಿಸುವಂತೆ ಕೃಷ್ಣನ ಸೂಚನೆ. 
ವೈಶಂಪಾಯನಃ 
ಕೃತ್ಲಾ ವಿವಾಹಂ ತು ಕುರುಪ್ರವೀರಾಃ 
0 
ತದಾ5ಭಿಮನ್ಯೋರ್ಮುಡದಿತಾಃ ಸಪಕ್ಕಾಃ । 
ವಿಶ್ರಮ್ಯ ಚತ್ವಾರ್ಯುಷಸಃ ಪ್ರತೀತಾಃ 
ಸಭಾಂ ವಿರಾಟಸ್ಯ ತತೋಂಭಿಜಗ್ಯುಃ ell 
ಸಭಾ ತು ಸಾ ಮಾತ್ರ್ಯಪತೇಃ ಸಮೃದ್ದಾ 
ಮಣಿಪ್ರವೇಕೋತ್ತಮರತ್ನಚಿತ್ರಾ । 


tw 


2- ಮಹಾಭಾರತ ಉದ್ಯೋಗಪರ್ವ 


ನ್ಯಸ್ತಾಸನಾ ಮಾಲ್ಯವತೀ ಸುಗಂಧಾ 
ತಾಮಭ್ಯಯುಸ್ತೇ ನರರಾಜವರ್ಯಾಃ 11೨ 


ವೈಶಂಪಾಯನ- ಕುರುಪ್ರವೀರರು ಆಗ ಅಭಿಮನ್ಯುವಿನ ವಿವಾಹವನ್ನು ಮಾಡಿ 
ತಮ್ಮ ಪಕ್ಷದ ಜನರೊಡನೆ ನಾಲ್ಕುದಿನಗಳ ಕಾಲ ವಿಶ್ರಾಂತಿಯನ್ನು ಪಡೆದು 
ಸಂತೋಷದಿಂದ ವಿರಾಟನ ಸಭೆಗೆ ಹೊರಟರು. ಮತ್ತ್ಯರಾಜನಾದ ವಿರಾಟನ ಆ 
ಸಭೆಯು ಶ್ರೇಷ್ಠವಾದ ಮಣಿಗಳಿಂದಲೂ, ಉತ್ತಮವಾದ ರತ್ನಗಳಿಂದಲೂ ಕೂಡಿ 
ಸುಗಂಧಗಳಿಂದ ಮತ್ತು ಮಾಲೆಗಳಿಂದ ಕೂಡಿದ್ದಿತು. ಅಲ್ಲಿಆಸನಗಳನ್ನು ಹಾಕಿದ್ದರು. 
ನರರಾಜರಲ್ಲಿಶ್ರೇಷ್ಠರಾದ ಅವರು ಆ ಸಭೆಯನ್ನು ಪ್ರವೇಶಿಸಿದರು. 


ಅಥಾಸನಾನ್ಯಾವಿಶತಾಂ ಪುರಸ್ತಾದ್‌ 
ಉಭೌ ವಿರಾಟದ್ರುಪದೌ ನರೇಂದ್ರೌ । 
ವೃ ಭಾ ಮಾನ್ಯ: ಪೃಥಿವೀಪತೀನಾಂ 


ಪಿತಾಮಹೋ ರಾಮಜನಾರ್ದನೌ ಚ 11೩1! 


ಅನಂತರ ನರೇಂದ್ರರಾದ ವಿರಾಟ-ದ್ರುಪದರಿಬ್ಬರು ಮುಂದಿನ ಆಸನಗಳಲ್ಲಿ 
ಕುಳಿತರು. ವೃದ್ಧರೂ, ಮಾನ್ಯರೂ, ರಾಜರ ಪಿತಾಮಹರೂ ಆದ ಭೀಷ್ಮರು, 
ಕೃಷ್ಣ-ಬಲರಾಮರು ಆಸನಗಳಲ್ಲಿ ಕುಳಿತರು. 


ಪಾಂಚಾಲರಾಜಸ್ಯ ಸಮೀಪತಸ್ತು 
ಶಿನಿಪ್ರವೀರಃ ಸಹರೌಹಿಣೇಯಃ । 
ಮತ್ತ್ಯಸ್ಯ ರಾಜ್ಯಸ್ತು ಸುಸನ್ನಿಕೃಷ್ಟೆ 
ಜನಾರ್ದನಶ್ಚೆವ ಯುಧಿಷ್ಠಿರಶ್ಚ (1೪॥| 
ಪಾಂಚಾಲರಾಜನಾದ ದ್ರುಪದನ ಸಮೀಪದಲ್ಲಿ ಬಲರಾಮ ಸಹಿತನಾದ 
ಶಿನಿಪ್ರವೀರನಾದ ಸಾತ್ಯಕಿಯು ಕುಳಿತನು. ಮತ್ತ್ಯರಾಜನಾದ ವಿರಾಟನ ಸಮೀಪದಲ್ಲಿ 
ಕೃಷ್ಣಮತ್ತು ಯುಧಿಷ್ಠಿರರು ಕುಳಿತರು. 


ಸುತಾಶ್ಚ ಸರ್ವೇ ದ್ರುಪದಸ್ಯ ರಾಜ್ಞೋ 
ಭೀಮಾರ್ಜುನೌ ಮಾದ್ರವತೀಸುತೌ ಚ । 


ಸೇನೋದ್ಯೋಗಪರ್ವ -3- 


ಪ್ರದ್ಯುಮ್ನಸಾಂಬೌ ಚ ಯುಧಿಪ್ರವೀರೌ 

ವಿರಾಟಪುತ್ರಶ್ಚ ಸಹಾಭಿಮನ್ಯುಃ 11೫ 
ಸರ್ವೇ ಚ ಶೂರಾಃ ಪಿತೃಭಿಃ ಸಮಾನಾಃ 

ವೀರ್ಯೇಣ ರೂಪೇಣ ತಥಾ ಬಲೇನ ॥ 
ಉಪಾವಿಶನ್‌ ದ್ರೌಪದೇಯಾಃ ಕುಮಾರಾಃ 

ಸುರತ್ನಚಿತ್ರೇಷು ವರಾಸನೇಷು 11೬ || 


ದ್ರುಪದರಾಜನ ಎಲ್ಲಾಮಕ್ಕಳೂ, ಭೀಮಾರ್ಜುನರೂ, ಮಾದ್ರಿಯ ಪುತ್ರರಾದ 
ನಕುಲ-ಸಹದೇವರೂ, ಯುದ್ಧದಲ್ಲಿ ಬಹಳ ವೀರರಾದ ಪ್ರದ್ಯುಮ್ನ-ಸಾಂಬರೂ, 
ವಿರಾಟಪುತ್ರನಾದ ಉತ್ತರ, ಅಭಿಮನ್ಯು ಮತ್ತು ಪಿತೃಗಳಿಗೆ ಸಮಾನವಾದ ರೂಪ 
ಮತ್ತು ಪರಾಕ್ರಮವುಳ್ಳ ದ್ರೌಪದಿಯ ಕುಮಾರರೂ ಎಲ್ಲಾ ಶೂರರೂ ಒಳ್ಳೆಯ 
ರತ್ನಚಿತ್ರವಾದ ಶ್ರೇಷ್ಠವಾದ ಆಸನಗಳಲ್ಲಿಕುಳಿತರು. 


ತತ್ರೋಪವಿಷ್ಟೇಷು ವರಾಸನೇಷು 
ವಿಭ್ರಾಜಮಾನಾಂಬರಭೂಷಣೇಷು । 
ರರಾಜ ಸಾ ರಾಜವತೀ ಸಮೃದ್ದಾ 
ಗ್ರಹೈರಿವ ದ್ಯೌರ್ವಿಮಲೈರುಪೇತಾ 11೭! 


ಶೋಭಿಸುವ ವಸ್ತ್ರಭೂಷಣಗಳುಳ್ಳ ರಾಜರು ಅಲ್ಲಿ ಆ ವರಾಸನಗಳಲ್ಲಿ 
ಕುಳಿತುಕೊಳ್ಳುತ್ತಿರಲು ಆ ಸಭೆಯು ರಾಜರಿಂದ ಕೂಡಿ ಸ್ವಚ್ಛವಾದ ಗ್ರಹಗಳಿಂದ ಕೂಡಿದ 
ಆಕಾಶದಂತೆ ಕಂಗೊಳಿಸಿತು. 
ತತಃ ಕಥಾಸ್ಟೇ ಸಮವಾಯಯುಕ್ತಾಃ 
ಕೃತ್ವಾ ವಿಚಿತ್ರಾಃ ಪುರುಷಪ್ರವೀರಾಃ । 
ತಸ್ಮುರ್ಮುಹೂರ್ತಂ ಪರಿಚಿಂತಯಂತಃ 
ಕೃಷ್ಣಂ ನೃಪಾಸ್ತೇ ಸಮುದೀಕಮಾಣಾಃ 11೮ 
ಅನಂತರ ಆ ಪುರುಷಪ್ರವೀರರು ಒಟ್ಟಿಗೆ ಸೇರಿ ವಿಚಿತ್ರವಾದ ಕಥೆಗಳನ್ನು 
ಮಾತನಾಡುತ್ತಾ ಒಂದು ಮುಹೂರ್ತದವರೆಗೆ ಕೃಷ್ಣನನ್ನು ಚಿಂತಿಸುತ್ತಾ ಅವನ 
ನಿರೀಕ್ಷೆಯಲ್ಲಿಕುಳಿತರು. 


-4- ಮಹಾಭಾರತ ಉದ್ಯೋಗಪರ್ವ 


ಕಥಾಂತಮಾಸಾದ್ಯ ಜನಾರ್ದನೇನ 
ಸಂಘಟ್ಟಿತಾಃ ಪಾಂಡವಕಾರ್ಯಹೇತೋಃ | 
ತೇ ರಾಜಸಿಂಹಾಃ ಸಹಿತಾ ಹೃಶೃಣ್ವನ್‌ 
ವಾಕ್ಕಂ ಮಹಾರ್ಥಂ ಚ ಮಹೋದಯಂ ಚ Tal 


ತಮ್ಮ ಕಥೆಯನ್ನುಮುಗಿಸಿ ಪಾಂಡವರ ಕಾರ್ಯದ ಸಲುವಾಗಿ ಕೃಷ್ಣನ ಜೊತೆಯಲ್ಲಿ 
ಒಂದುಗೂಡಿದ ಆ ರಾಜಸಿಂಹರು ಮಹಾರ್ಥವುಳ್ಳ, ಮಹಾ ಅಭ್ಯುದಯಕ್ಕೆ 
ಕಾರಣವಾದ ಕೃಷ್ಣನ ವಾಕ್ಯವನ್ನುಎಲ್ಲರೂ ಒಟ್ಟಿಗೆ ಆಲಿಸಿದರು. 


ಕೃಷ್ಣ 
ಸರ್ವೈರ್ಭವದ್ದಿರ್ವಿದಿತಂ ಯಧಥಾsಯಂ 
ಯುಧಿಷ್ಠಿರಃ ಸೌಬಲೇನಾಕ್ಷವತ್ಯಾಮ್‌ [ 
ಜಿತೋ ನಿಕೃತ್ಯಾ5ಪಹೃತಂ ಚ ರಾಜ್ಯಂ 
ಪುನಃ ಪ್ರವಾಸೇ ಸಮಯಃ ಕೃತಶ್ಚ 11೧೦॥ 


ಕೃಷ್ಣ- ಯುಧಿಷ್ಠಿರನು ಶಕುನಿಯಿಂದ ಹೇಗೆ ಅಕ್ಷಕ್ರೀಡೆಯಲ್ಲಿ ಜಿತನಾದನು, ಅವನ 
ರಾಜ್ಯವು ಹೇಗೆ ಮೋಸದಿಂದ ಅಪಹರಿಸಲ್ಪಟ್ಟಿತು ಮತ್ತು ವನವಾಸದ ವಿಷಯದಲ್ಲಿ 
ಯಾವ ಪ್ರತಿಜ್ಞೆ ಮಾಡಲ್ಪಟ್ಟಿತು ಎಂಬ ವಿಷಯವು ನಿಮಗೆಲ್ಲರಿಗೂ ತಿಳಿದಿದೆ. 


ಶಕ್ರೈರ್ವಿಜೇತುಂ ತರಸಾ ಮಹೀಂ ಚ 
ಸತ್ಯಪ್ರತಿಜ್ಞೈಃ ಸತ್ಯರತೈರ್ಯಥಾವತ್‌ । 

ಪಾಂಡೋಃ ಸುತೈಸ್ತದ್‌ ವ್ರತಮುಗ್ರರೂಪಂ 
ವರ್ಷಾಣಿ ಷಟ್‌ ಸಪ್ತ ಚ ಚೀರ್ಣಮಗ್ಗೆ 


ಗ್ಭ್ಯೈಃ 1೧೧॥॥ 
ತಮ್ಮ ಬಲದಿಂದ ಭೂಮಿಯನ್ನು ಗೆಲ್ಲಲು ಸಮರ್ಥರಾದರೂ ಸಹ 
ಸತ್ಯಪ್ರತಿಜ್ಞರೂ, ಸತ್ಯರತರೂ ಆದ ಶ್ರೇಷ್ಠರಾದ ಪಾಂಡುಪುತ್ರರು ಹದಿಮೂರು 
ವರ್ಷಗಳ ಕಾಲ ಉಗ್ರವಾದ ಆ ವ್ರತವನ್ನುಮಾಡಿದರು. 
ತ್ರಯೋದಶಂ ದುಶ್ಚರಮೇವ ವರ್ಷಮ್‌ 


ಅಜ್ಞಾಯಮಾನೈರ್ಭವತಾಂ ಸಮೀಪೇ । 


ಸೇನೋದ್ಯೋಗಪರ್ವ -5- 


ಕ್ಲೇಶಾನಸಹ್ಯಾಂಪ್ಹ ತಿತಿಕ್ಷಮಾಣ್ಯೆಃ 
ಯಥೋಷಿತಂ ತದ್‌ ವಿದಿತಂ ಚ ಸರ್ವಮ್‌ 11೧೨॥॥ 


ಹದಿಮೂರನೆಯ ವರ್ಷದಲ್ಲಿ ನಿಮ್ಮ ಸಮೀಪದಲ್ಲಿಯೇ ಯಾರಿಂದಲೂ 
ತಿಳಿಯಲ್ಲಡದೇ ಅಸಹ್ಯವಾದ ಕ್ಲೇಶಗಳನ್ನು ಅನುಭವಿಸುತ್ತಾ, ದುಶ್ಚರವಾದ 
ಅಜ್ಞಾತವಾಸವನ್ನು ಹೇಗೆ ಮಾಡಿದರೆಂಬುದೂ ನಿಮಗೆಲ್ಲಾ ತಿಳಿದಿದೆ. 


ಏವಂ ಗತೇ ಧರ್ಮಸುತಸ್ಯ ರಾಜ್ಞೋ 
ಸುಯೋಧನಸ್ಥಾಪಿ ಹಿತಂ ಚ ಯತ್‌ ಸ್ಯಾತ್‌ । 
ತಚ್ಚಿಂತಯದ್ದಂ ಕುರುಪಾಂಡವಾನಾಂ 
ಧರ್ಮ್ಯಂ ಚ ಯುಕ್ತಂ ಚ ಯಶಸ್ಥರಂ ಚ 10೩1 


ಪರಿಸ್ಥಿತಿಯು ಹೀಗಿರುವಾಗ ಧರ್ಮರಾಜನಿಗೂ ಮತ್ತು ಸುಯೋಧನನಿಗೂ ಮತ್ತು 
ಎಲ್ಲಾಕುರು-ಪಾಂಡವರಿಗೂ ಯಾವುದು ಹಿತವೋ, ಧರ್ಮಕ್ಕೆ ಅನುಗುಣವೋ, 
ಯೋಗ್ಯವೋ ಮತ್ತು ಕೀರ್ತಿಯನ್ನುತರುವುದೋ ಅದನ್ನು ಕುರಿತು ಚಿಂತಿಸಿ. 


ಅಧರ್ಮಯುಕ್ತಂ ನ ಚ ಕಾಮಯೇತ 
ರಾಜ್ಯಂ ಸುರಾಣಾಮಪಿ ಧರ್ಮರಾಜಃ । 
ಧರ್ಮಾರ್ಥಯುಕ್ತಂ ಚ ಮಹೀಷತಿತ್ತಂ 
ಗ್ರಾಮೇಠಷಿ ಕಸ್ಮಿಂಶ್ಚಿದಯಂ ಬುಭೂಷೇತ್‌ 11೧೪॥ 


ಧರ್ಮರಾಜನು ಅಧರ್ಮದಿಂದ ಕೂಡಿದ ದೇವರಾಜ್ಯವನ್ನೂ ಬಯಸಲಾರನು. 
ಧರ್ಮಾರ್ಥ ಸಹಿತವಾದ ರಾಜತ್ತವು ದೊರೆಯುವುದಾದರೆ ಯಾವುದೋ ಒಂದು 
ಗ್ರಾಮದಲ್ಲಿಯೂ ಕೂಡ ಅವನು ಶೋಭಿಸಿಯಾನು! 


ಪಿತ್ರ್ಯಂ ಹಿ ರಾಜ್ಯಂ ವಿದಿತಂ ನೃಪಾಣಾಂ 
ಯಥಾತಪಕೃಷ್ಣಂ ಧೃತರಾಷ್ಟಪುತೆಃ I 
ಮಿಥ್ಯೋಪಚಾರೇಣ ತಥಾಪ್ಯನೇನ 
ಕೃಚ್ಚಂ ಮಹತ್‌ ಪಾಪ್ರಮಸಹ್ಯರೂಪಮ್‌ 11೧೫ 
ಲ್ರ ವಿ 


-6- ಮಹಾಭಾರತ ಉದ್ಯೋಗಪರ್ವ 


ಅವನ ಪಿತ್ಫರಾಜ್ಯವು ಧೃತರಾಷ್ಟಪುತ್ರರಿಂದ ಮೋಸದ ನಡವಳಿಕೆಯಿಂದ ಹೇಗೆ 
ಅಪಹೃತವಾಯಿತೆಂಬುದು ಎಲ್ಲರಾಜರಿಗೂ ತಿಳಿದಿದೆ. ಆದರೂ ಅವನು ಸಹಿಸಲು 
ಅಸಾಧ್ಯವಾದ ದೊಡ್ಡಕಷ್ಟವನ್ನುಹೊಂದಿದನು. 


ನ ಚಾಪಿ ಪಾರ್ಥೋ ವಿಜಿತೋ 
ರಣೇ ತೈಃ ಸ್ಪತೇಜಸಾ ವೈ ಧೃತರಾಷ್ಟಪುತ್ವೆಃ | 
ತಥಾಂಪಿ ರಾಜಾ ಸಹಿತಃ ಸುಪೃದ್ಧಿಃ 
ಅಭೀಪತೇ5ನಾಮಯಮೇವ ತೇಷಾಮ್‌ 11೧೬॥ 


ರಾಜನಾದ ಯುಧಿಷ್ಠಿರನನ್ನು ಧೃತರಾಷ್ಟಪುತ್ರರು ಯುದ್ಧದಲ್ಲಿ ತಮ್ಮ 
ಪರಾಕ್ರಮದಿಂದೇನೂ ಜಯಿಸಲಿಲ್ಲ. ಆದರೂ ಸುಹೃದರಿಂದ (ಮಿತ್ರರಿಂದ) ಕೂಡಿದ 
ಯುಧಿಷ್ಠಿರ ರಾಜನು ಅವರಿಗೆ ಕ್ಷೇಮವನ್ನೇ ಬಯಸುತ್ತಾನೆ. 


ಯತ್ತು ಸಯಂ ಪಾಂಡುಸುತೈರ್ವಿಜಿತ್ಯ 
ಸಮಾಹೃತಂ ಭೂಮಿಷು ತಾನ್‌ ಪ್ರಮಥ್ಯ ।ಟ 
ತತ್‌ ಪ್ರಾರ್ಥಯಂತೇ ಪುರುಷಪ್ರವೀರಾಃ 
ಕುಂತೀಸುತಾ ಮಾದ್ರವತೀಸುತೌ ಚ 11೧೭! 


ಪಾಂಡುಪುತ್ರರು ತಾವು ಭೂಪತಿಗಳಾದ ರಾಜರನ್ನು ಮರ್ದಿಸಿ ಅವರಿಂದ ಯಾವ 
ಭೂಮಿಯನ್ನುತಾವೇ ಪಡೆದರೋ ಪುರುಷಪ್ರವೀರರಾದ ಕುಂತಿಯ ಮತ್ತು ಮಾದ್ರಿಯ 
ಪುತ್ರರು ಅದನ್ನು ಪ್ರಾರ್ಥಿಸುತ್ತಾರೆ. 


ಬಲಾಭಿಗುಪೈರವಿಷಹ್ಯಪೀಡೈಃ: 
ಸಂಪ್ರಸ್ನಿತಾ ಹಂತುಮಮಿತ್ರಸಂಘೈಃ । 
ರಾಜ್ಯಂ ಜಿಹೀರ್ಷದ್ಧಿರಸದ್ದಿರುಗೈೆಃ 
ಸರ್ವಂ ಚ ತದ್ದೋ ವಿದಿತಂ ಯಥಾವತ್‌ Hoc 


ಬಲದಿಂದ ರಕ್ಷಿತರಾದ, ಸಹಿಸಲು ಅಸಾಧ್ಯವಾದ ಪೀಡೆಯನ್ನು ಕೊಡುವ ಶತ್ರು 
ಸಮೂಹಗಳು ಕಾಡಿನಲ್ಲಿಅವರನ್ನುಕೊಲ್ಲಲು ಹೊರಟವು. ರಾಜ್ಯವನ್ನು ಅಪಹರಿಸುವ 
ಇಚ್ಛೆಯುಳ್ಳ ಉಗ್ರರೂ, ಅಸಜ್ಜನರೂ ಆದ ಅವರಿಂದ ಮಾಡಲ್ಪಟ್ಟದ್ದೆಲ್ಲವೂ ನಿಮಗೆ 
ಸ್ಪಷ್ಟವಾಗಿ ತಿಳಿದಿದೆ. 


ಸೇನೋದ್ಯೋಗಪರ್ವ -1- 


ತೇಷಾಂ ಚ ಲೋಭಂ ಪ್ರಸಮೀಕ್ಷ್ಯ ವೃದ್ಧಂ 
ಧರ್ಮಾತ್ಮತಾಂ ಚಾಪಿ ಯುಧಿಷ್ಠಿರಸ್ಯ । 
ಸಂಬಂಧಿತಾಂ ಚಾಪಿ ಸಮೀಕ್ಸ ; ತೇಷಾಂ 


ಮತಿಂ ಕುರುಧ್ದಂ ಸಹಿತಾಃ ಪೃಥಕ್‌ ಚ 1೧೯ 


ಅವರ ಲೋಭವು ಅಭಿವೃದ್ಧಿಯಾದುದನ್ನೂ ಮತ್ತು ಯುಧಿಷ್ಠಿರನ 
ಧರ್ಮಸ್ಥಭಾವವನ್ನೂಮತ್ತು ನಮ್ಮಮತ್ತು ಅವರ ಪರಸ್ಪರ ಸಂಬಂಧವನ್ನೂ ಗಮನಿಸಿ 
ಎಲ್ಲರೂ ಒಟ್ಟಾಗಿ ಮತ್ತು ಬೇರೆ ಬೇರೆಯಾಗಿ ಒಂದು ನಿರ್ಧಾರವನ್ನುಮಾಡಿ. 


ಇಮೇ ಚ ಸತ್ಯೇ ನಿರತಾಃ ಸದೈವ 
ತಂ ಪಾಲಯಿತ್ವಾ ಸಮಯಂ ಯಥಾವತ್‌ ಟ 
ಅತೋಶನ್ಯಥಾ ತೈರುಪಚರ್ಯಮಾಣಾ 
ಹನ್ಯುಃ ಸಮೇತಾನ್‌ ಧೃತರಾಷ್ಟಪುತ್ರಾನ್‌ 11೨೦1 


ತಾವು ಮಾಡಿದ ಪ್ರತಿಜ್ಞೆಯನ್ನು ಸರಿಯಾಗಿ ಪಾಲಿಸಿ ಈ ಪಾಂಡವರು 
ಯಾವಾಗಲೂ ಸತ್ಯದಲ್ಲಿ ನಿರತರಾಗಿದ್ದಾರೆ. ದುರ್ಯೋಧನಾದಿಗಳು ಅವರ 
ವಿಷಯದಲ್ಲಿ ಬೇರೆ ರೀತಿಯಲ್ಲಿ ನಡೆದುಕೊಂಡರೆ ಪಾಂಡವರು ಧೃತರಾಷ್ಟ್ರ 
ಪುತ್ರರೆಲ್ಲರನ್ನೂ ಒಟ್ಟಿಗೇ ಕೊಂದಾರು. 


ತೈರ್ವಿಪ್ರಕಾರಂ ಚ ನಿಶಮ್ಯ ರಾಜ್ಯೇ 
ಸುಹೃಜ್ಜನಾಸ್ತಾನ್‌ ಪರಿವಾರಯೇಯುಃ । 
ಯುದ್ಧೇನ ಬಾಧೇಯುರಿಮಾಂಸ್ಪಥೈವಂ 
ತೈರ್ವಧ್ಯಮಾನಾ ಯುಧಿ ತಾಂಶ್ಚ ಹನ್ಯುಃ 11೨೧1 


ಅವರು ಮಾಡಿದ ಅಪಕಾರಗಳನ್ನು ನೋಡಿ ರಾಜ್ಯದಲ್ಲಿರುವ ಸುಹೃಜ್ಜನರು 
ಅವರನ್ನು ಪಾಂಡವರ ವಿರೋಧವನ್ನು ಮಾಡುವುದು ಬೇಡ ಎಂದು ನಿವಾರಣೆ 
ಮಾಡಿಯಾರು. ಇವರನ್ನು ಅವರು ಯುದ್ಧದಿಂದ ಪೀಡಿಸಬಹುದು ಮತ್ತು ಅವರಿಂದ 
ಪೀಡೆಗೆ ಒಳಗಾದ ಪಾಂಡವರು ಯುದ್ಧದಲ್ಲಿ ಅವರನ್ನು ಕೊಂದಾರು. 


-8- ಮಹಾಭಾರತ ಉದ್ಯೋಗಪರ್ವ 


ತಥಾಪಿ ನೇಮೇತಲಬಲಾಃ ಸಮರ್ಥಾಃ 
ತೇಷಾಂ ಜಯಾಯೇತಿ ಮತಿರ್ಭವೇದ್‌ ವಃ । 
ಸಮೇತ್ಯ ಸರ್ವೇ ಸಹಿತಾಃ ಸುಹೃದ್ಧಿಃ 
ತೇಷಾಂ ವಿನಾಶಾಯ ಯತೇಯುರೇವ 1೨೨1 


ಆದರೂ ಅಲ್ಲಬಲವುಳ್ಳ ಪಾಂಡವರು ಆ ಕೌರವರನ್ನು ಜಯಿಸಲು ಸಮರ್ಥರಲ್ಲ 
ಎಂದು ನಿಮಗೆ ತೋರಬಹುದು. ಆದರೆ ಎಲ್ಲಾ ಸುಹೃಜ್ಜನರಿಂದ ಸಹಿತರಾದ 
ಪಾಂಡವರು ಕೌರವರ ವಿನಾಶಕ್ಕೆ ಪ್ರಯತ್ನವನ್ನು ಪಟ್ಟೇ ಪಡುತ್ತಾರೆ. 


ದುರ್ಯೋಧನಸ್ಯಾಪಿ ಮತಂ ಯಥಾವ- 
ನ ಜಾಯತೇ ಕಿಂನು ಕರಿಷ್ಯತೀತಿ | 
ಯೃ ಗ್‌ 
ಅಜ್ಞಾಯಮಾನೇ ಚ ಮತೇ ಪರಸ್ಯ 
ಕಿಂ ಸ್ಯಾತ್‌ ಸಮಾರಭ್ಯತಮಂ ಮತಂ ವಃ 112೩11 


ದುರ್ಯೋಧನನಾದರೂ ಏನು ಮಾಡುವನು ಎಂದು ಅವನ ಅಭಿಪ್ರಾಯವು 
ಸ್ಪಷ್ಠವಾಗಿ ತಿಳಿದಿಲ್ಲ. ಶತ್ರುವಾಗಿರುವ ಅವನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ 
ತಿಳಿಯದಿರುವಾಗ ನಾವು ಏನು ಮಾಡುವುದು ಯೋಗ್ಯವೆಂದು ನಿಮಗೆ ತೋರುತ್ತದೆ? 


ತಸ್ಥಾದಿತೋ ಗಚ್ಛತು ಧರ್ಮಶೀಲಃ 
ಶುಚಿ: ಕುಲೀನಃ ಪುರುಷೋsಪ್ರಮತ್ತ: । 
ದೂತಃ ಸಮರ್ಥಃ ಪ್ರಶಮಾಯ ತೇಷಾಂ 
ರಾಜ್ಯಾರ್ಧದಾನಾಯ ಯುಧಿಷ್ಠಿರಸ್ಯ 11೨೪।| 


ಆದ್ದರಿಂದ ಇಲ್ಲಿಂದ ಧರ್ಮಶೀಲನೂ, ಶುಚಿಯೂ, ಸತ್ಕುಲಪ್ರಸೂತನೂ, 
ಪ್ರಮಾದ ರಹಿತನೂ, ಸಮರ್ಥನೂ ಆದ ಒಬ್ಬ ದೂತನು ಅವರನ್ನು ಸಮಾಧಾನ 
ಮಾಡಿ ಯುಧಿಷ್ಠಿರನಿಗೆ ಅರ್ಧರಾಜ್ಯವನ್ನು ಕೊಡುವಂತೆ ಹೇಳಲು ಇಲ್ಲಿಂದ ಅಲ್ಲಿಗೆ 
ಹೋಗಲಿ. 
ವೈಶಂಪಾಯನಃ 
ನಿಶಮ್ಯ ವಾಕ್ಯಂ ತು ಜನಾರ್ದನಸ್ಯ 
ಧರ್ಮಾರ್ಥಯುಕ್ತಂ ಮಧುರಂ ಸಮಂ ಚ । 


ಸೇನೋದ್ಯೋಗಪರ್ವ 59- 


ಸಮಾದದೇ ವಾಕ್ಯಮಥಾಗ್ರಜೋತಸ್ಯ 
ಸಂಪೂಜ್ಯ ವಾಕ್ಯಂ ತದತೀವ ರಾಮಃ 1೨೫1 

ವೈಶಂಪಾಯನ- ಕೃಷ್ಣನ ಧರ್ಮಾರ್ಥಯುಕ್ತವಾದ ಮಧುರವಾದ ಮತ್ತು 
ನಿಷಕ್ಷಪಾತವಾದ ಮಾತುಗಳನ್ನು ಕೇಳಿ, ಅವನ ಅಣ್ಣನಾದ ಬಲರಾಮನು ಆ 
ಮಾತುಗಳನ್ನು ಬಹಳವಾಗಿ ಗೌರವಿಸಿ ತಾನು ಮಾತನಾಡಲು ಆರಂಭಿಸಿದನು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 

ಉದ್ಯೋಗಪರ್ವಣಿ ಪ್ರಥಮೋತಧ್ಯಾಯಃ ॥ 
॥ ಸೇನೋದ್ಯೋಗಪರ್ವಣಿ ಪ್ರಥಮೋಧ್ಯಾಯಃ ॥ 

ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಮೊದಲನೆಯ ಅಧ್ಯಾಯ ಮುಗಿಯಿತು. 


XK 
ಶ್ರೀಮನ್ನಹಾಭಾರತತಾತ್ತರ್ಯನಿರ್ಣಯಃ 
ದುರ್ಯೋಧನೋ ಯಯೌ ರಾಮಂ ಸ ಭಯಾತ್‌ ಕೇಶವಸ್ಯ ತಮ್‌ । 
ನ ಸಾಹಾಯ್ಯಂ ಕರೋಮೀತಿ ಪ್ರಾಹ ತತ್ಸ್ನೇಹವಾನಪಿ 11೨೩॥॥ 


ಬಳಿಕ ಅರ್ಜುನ ಸಮೇತನಾಗಿ ಕೃಷ್ಣಪ ಪಾಂಡವರ ಬಳಿಗೆ ನಡೆದ. ದುರ್ಯೋಧನ 
ಬಲರಾಮನ ಬಳಿಗೆ ಹೋದ. ಬಲರಾಮ ದುರ್ಯೋಧನನಲ್ಲಿ ಸ್ನೇಹ ಉಳ್ಳವನೇ 
ಆದರೂ ಕೃಷ್ಣನ ಭಯದಿಂದ "ನಾನು ಸಹಾಯ ಮಾಡುವುದಿಲ್ಲ 0 


ಉಪಪ್ಪಾವ್ಯೇ ಸಭಾಯಾಂ ಹಿ ತ್ವತಕ್ಷೀಯಂ ವಚೋ ಬ್ರುವನ್‌ । 

ನಿರಾಕೃತಃ ಸಾತ್ಯಕಿನಾ ಸಮಕ್ಷಂ ಕೇಶವಸ್ಯ ಚ 11೨೪॥॥ 

ಉಪಪ್ಸಾವ್ಯದಲ್ಲಿ ನಡೆದ ಮಂತ್ರಾಲೋಚನ ಸಭೆಯಲ್ಲಿ ಬಲರಾಮ 
ದುರ್ಯೋಧನನ ಪರವಾಗಿ ವಾದಿಸಿದಾಗ ಅವನ ವಾದವನ್ನು ಕೃಷ್ಣನ 
ಸಮ್ಮುಖದಲ್ಲಿಯೇ ಸಾತ್ಯಕಿ ನಿರಾಕರಿಸಿದ. 


LS SS 


-10- ಮಹಾಭಾರತ ಉದ್ಯೋಗಪರ್ವ 


ಎರಡನೆಯ ಅಧ್ಯಾಯ 
ಕೃಷ್ಣನ ಅಭಿಪ್ರಾಯವನ್ನು ಆನುಮೋದಿಸಿ ಬಲರಾಮನಿಂದ ತನ್ನ 
ದುರ್ಯೋಧನಪಕ್ಷಪಾತದ ಆವಿಷ್ಕಾರ. 
ಬಲರಾಮಃ 

ಶ್ರುತಂ ಭವದ್ಧಿರ್ಗದಪೂರ್ವಜಸ್ಯ 

ವಾಕ್ಯಂ ಯಥಾ ಧರ್ಮವದರ್ಥವಚ್ಚ । 
ಅಜಾತಶತ್ರೋಶ್ಚ ಹಿತಂ ಚ ಯುಕ್ತಂ 

ದುರ್ಯೋಧನಸ್ಯಾಪಿ ತಥೈವ ರಾಜ್ಯ ell 


ಬಲರಾಮ- ಗದಾಗ್ರಜನಾದ ಕೃಷ್ಣನು ಯುಧಿಷ್ಠಿರನಿಗೂ ಮತ್ತು ರಾಜನಾದ 
ದುರ್ಯೋಧನನಿಗೂ ಹಿತವೂ ಮತ್ತು ಉಚಿತವೂ ಆದ ಧರ್ಮಾರ್ಥಯುಕ್ತವಾದ 
ಯಾವ ಮಾತುಗಳನ್ನು ಆಡಿದನೋ ಅದನ್ನು ನೀವು ಕೇಳಿದ್ದೀರಿ. 


ಅರ್ಧಂ ಹಿ ರಾಜ್ಯಸ್ಯ ವಿಸೃಜ್ಯ ವೀರಾಃ 
ಕುಂತೀಸುತಾಸ್ತಸ್ಯ ಕೃತೇ ಯತಂತೇ । 
ಪ್ರದಾಯ ಚಾರ್ಧಂ ಧೃತರಾಷ್ಟಪುತ್ರಃ 
ಸುಖೀ ಸಹಾಸ್ಥಾಭಿರತೀವ ಮೋದೇತ್‌ ೨11 


ಕುಂತೀ ಪುತ್ರರಾದ ವೀರರು ಅರ್ಧರಾಜ್ಯವನ್ನು ದುರ್ಯೋಧನನಿಗೆ ಬಿಟ್ಟುಕೊಟ್ಟು 
ಉಳಿದ ಅರ್ಧರಾಜ್ಯವನ್ನುಪಡೆಯಲು ಪ್ರಯತ್ನಪಡುತ್ತಾರೆ. ಧೃತರಾಷ್ಟ್ರಪುತ್ರನಾದ 
ದುರ್ಯೋಧನನೂ ಸಹ ಅವರಿಗೆ ಅರ್ಧರಾಜ್ಯವನ್ನು ಕೊಟ್ಟು ನಮ್ಮ ಜೊತೆಯಲ್ಲಿ 
ಸುಖ-ಸಂತೋಷದಿಂದ ಇರಬಹುದು. 


ಲಬ್ಧ್ವಾ ಹಿ ರಾಜ್ಯಂ ಪುರುಷಪ್ರವೀರಾಃ 
ಸಮ್ಯಕ್‌ ಪ್ರವೃತ್ತೇಷು ಪರೇಷು ಚೈವ । 
ಧ್ರುವಂ ಪ್ರಶಾಂತಾಃ ಸುಖಮಾವಸೇಯುಃ 
ತೇಷಾಂ ಪ್ರಶಾಂತಿಶ್ಚ ಹಿತಂ ಪ್ರಜಾನಾಮ್‌ 11೩1 


ಸೇನೋದ್ಯೋಗಪರ್ವ -1]- 


ದುರ್ಯೋಧನಾದಿಗಳು ಸರಿಯಾಗಿ ನಡೆದುಕೊಂಡರೆ ಪುರುಷಶ್ರೇಷ್ಠರಾದ 
ಪಾಂಡವರು ತಮ್ಮ ರಾಜ್ಯವನ್ನು ಪಡೆದು ಖಂಡಿತವಾಗಿ ಶಾಂತಿ-ಸುಖಗಳಿಂದ 
ವಾಸಮಾಡಿಯಾರು. ಅವರ ಶಾಂತಿಯು ಪ್ರಜೆಗಳಿಗೆ ಹಿತವಾದುದು. 


ದುರ್ಯೋಧನಸ್ಯಾಪಿ ಮತಂ ಚ ವೇತ್ತುಂ 
ವಕ್ತುಂ ಚ ವಾಕ್ಯಾನಿ ಯುಧಿಷ್ಠಿರಸ್ಕ । 
ಪ್ರಿಯಂ ಮಮ ಸ್ಯಾದ್ಯದಿ ತತ್ರ ಕಶ್ಚಿತ್‌ 
ವ್ರಜೇಚ್ಛಮಾರ್ಥಂ ಕುರುಪಾಂಡವಾನಾಮ್‌ 11೪1 


ದುರ್ಯೋಧನನ ಅಭಿಪ್ರಾಯವನ್ನುತಿಳಿಯಲು ಮತ್ತು ಅವನಿಗೆ ಯುಧಿಷ್ಠಿರನ 
ಅಭಿಪ್ರಾಯವನ್ನು ಹೇಳಲು (ಹೇಳಿ) ಕುರು-ಪಾಂಡವರಿಗೆ ಸಂಧಿಯನ್ನು ಉಂಟು 
ಮಾಡಲು ಅಲ್ಲಿಗೆ ಯಾರಾದರೂ ಹೋಗುವುದಾದರೆ ಅದು ನನಗೆ ಬಹಳ 
ಪ್ರಿಯವಾಗುತ್ತದೆ. 


ಸಭೀಷ್ಟಮಾಮಂತ್ರ್ಯ ಕುರುಪ್ರವೀರಂ 
ವೈಚಿತ್ರ್ಯ ವೀರ್ಯಂ ಚ ಮಹಾನುಭಾವಮ್‌ । 
ದ್ರೋಣಂ ಸಪುತ್ರಂ ವಿದುರಂ ಕೃಪಂ ಚ 
ಗಾಂಧಾರರಾಜಂ ಚ ಸಸೂತಪುತ್ರಮ್‌ 11೫1! 


ಸರ್ವೇ ಚ ಯೇತನ್ಯೇ ಧೃತರಾಷ್ಟಪುತ್ರಾ 
ಬಲಪ್ರಧಾನಾ ನಿಗಮಪ್ರಧಾನಾಃ । 
ಸ್ಥಿತಾಶ್ಚ್‌ ಧರ್ಮೇಷು ಯಥಾ ಸಕೇಷು 
ಲೋಕಪ್ರವೀರಾಃ ಶ್ರುತಶೀಲವೃದ್ದಾ 11೬1 


ಅಲ್ಲಿಗೆ ದೂತನಾಗಿ ಹೋಗುವ ಪುರುಷನು ಕುರುಶ್ರೇಷ್ಠನಾದ ಭೀಷ್ಮನ, 
ಮಹಾನುಭಾವನಾದ ಧೃತರಾಷ್ಟ್ರನ, ಅಶ್ವತ್ಥಾಮ ಸಹಿತನಾದ ದ್ರೋಣನ, ವಿದುರನ, 
ಕೃಪನ ಮತ್ತು ಕರ್ಣಸಹಿತನಾದ ಶಕುನಿಯ. ಅನುಮತಿಯನ್ನು ಪಡೆದು ಮತ್ತು ಅಲ್ಲಿ 
ಸನ್ನಿಹಿತರಾದ ಬಲಪ್ರಧಾನರೂ, ಜ್ಞಾನಪ್ರಧಾನರೂ ಆದ ಧೃತರಾಷ್ಟ್ರ ಪುತ್ರರ ಮತ್ತು 
ತಮ್ಮ ತಮ್ಮ ಧರ್ಮಗಳಲ್ಲಿ ನಿರತರಾದ ಆಚಾರ, ವಿದ್ಯೆಗಳಿಂದ ಕೂಡಿ ವೃದ್ಧರಾದ 
ಲೋಕವೀರರಾದ ಉಳಿದವರ ಅನುಮತಿಯನ್ನೂ ಪಡೆಯಬೇಕು. 


-12- ಮಹಾಭಾರತ ಉದ್ಯೋಗಪರ್ವ 


ಏತೇಷು ಸರ್ವೇಷು ಸಮಾಗತೇಷು 
ಪೌರೇಷು ವೃದ್ಧೇಷು ಚ ಸಂಗತೇಷು । 
ಬ್ರವೀತು ವಾಕ್ಯಂ ಪ್ರಣಿಪಾತಯುಕ್ತಂ 
ಕುಂತೀಸುತಸ್ಯಾರ್ಥಕರಂ ಯಥಾ ಸ್ಯಾತ್‌ 11೭! 


ಇವರೆಲ್ಲರೂ ಮತ್ತು ವೃದ್ಧರಾದ ಪೌರಜನರೂ ಸಭೆಯಲ್ಲಿ ಸಮಾಗಮವನ್ನು 
ಹೊಂದಿರುವಾಗ ದೂತನು ನಮಸ್ಕಾರ ಪೂರ್ವಕವಾಗಿ ಕುಂತೀಸುತನು ಆಡಿದ 
ಇಬ್ಬರಿಗೂ ಕ್ಷೇಮವನ್ನುಂಟುಮಾಡುವ ಮಾತುಗಳನ್ನು ಆಡಲಿ. 


ಸರ್ವಾಸ್ವವಸ್ಥಾಸು ಚ ತೇನ ಕೋಪಾದ್‌ 
ಗ್ರಸ್ತಾ ಹಿ ಪಾರ್ಥಾ ಬಲಮಾಶ್ರಿತೇನ । 
ಪ್ರಿಯಾಭ್ಯುಪೇತಸ್ಯ ಯುಧಿಷ್ಠಿರಸ್ಯ 
ದ್ಯೂತೇ ಪ್ರಮತ್ತಸ್ಯ ಹೃತಂ ಚ ರಾಜ್ಯಮ್‌ Sl 


ಬಲಿಷ್ಠನಾದ ಅವನಿಂದ ವಂಚಿತರಾದ ಪಾಂಡವರು ಸದಾಕಾಲದಲ್ಲಿಯೂ ಅವನ 
ಮೇಲೆ ಕೋಪದಿಂದ ಕೂಡಿದವರಾಗಿದ್ದಾರೆ. ತನ್ನಪ್ರಿಯವಾದ ಬಂಧುಗಳು ಮತ್ತು 
ಸಂಪತ್ತಿನಿಂದ ಕೂಡಿದ ಯುಧಿಷ್ಠಿರನು ಪ್ರಮಾದದಿಂದ ದ್ಯೂತದಲ್ಲಿತನ್ನ ರಾಜ್ಯವನ್ನು 
ಕಳೆದುಕೊಂಡನು. 


ನಿವಾರ್ಯಮಾಣಶ್ಚ ಕುರುಪ್ರವೀರೈ: 
ಸರ್ವೈಃ ಸುಹೃದ್ಧಿರ್ಷ್ಹಯಮಪ್ಯತಜ್ಞ; । 
ಬ" ರ್‌ ಜಾ 
ಗಾಂಧಾರರಾಜಸ್ಯ ಸುತಂ ಮತಾಕ್ಟಂ 
ಸಮಾಹ್ಹಯದ್‌ ದೇವಿತುಮಾಜಮೀಢಃ Mal 
ವಿಶ್ವಾಸಪಾತ್ರರಾದ ಕುರುಶ್ರೇಷ್ಠರೆಲ್ಲರೂ ನಿಷೇಧ ಮಾಡುತ್ತಿದ್ದರೂ ಅಕ್ಷಹೃದಯವನ್ನು 
ತಿಳಿಯದ ಆಜಮೀಡನಾದ ಯುಧಿಷ್ಠಿರನು ಗಾಂಧಾರರಾಜನ ಮಗನಾದ ಅಕ್ಷಕ್ರೀಡಾ 
ಪರಿಣತನಾದ ಶಕುನಿಯನ್ನು ಆಹ್ವಾನ ಮಾಡಿದನು. 
ದುರೋದರಾಸ್ತತ್ರ ಸಹಸ್ರಶೋತನ್ಯೇ 
ಯುಧಿಷ್ಠಿರೋ ಯಾನ್‌ ವಿಷಹೇತ ಜೇತುಮ್‌ । 


ಸೇನೋದ್ಯೋಗಪರ್ವ -13- 


ಉತ್ಸೃಜ್ಯ ತಾನ್‌ ಸೌಬಲಮೇವ ಚಾಯಂ 
ಸಮಾಹ್ನಯತ್‌ ತೇನ ಜಿತೋಶಕ್ಕವತ್ಯಾಮ್‌ 1೧೦॥| 


ಅಲ್ಲಿ ಅಕ್ಷಕ್ರೀಡೆಯನ್ನು ಆಡುವ ಇನ್ನೂ ಸಹಸ್ರಾರು ಮಂದಿ ಇದ್ದರು. ಅವರನ್ನು 
ಯುಧಿಷ್ಠಿರನು ಗೆಲ್ಲಬಹುದಾಗಿದ್ದಿತು. ಆದರೂ ಅವನು ಅವರೆಲ್ಲರನ್ನೂ ಬಿಟ್ಟು 
ಶಕುನಿಯನ್ನೇ ಆಹ್ವಾನಿಸಿ ದ್ಯೂತದಲ್ಲಿಸೋತನು. 


ಸ ದೀವ್ಯಮಾನಃ ಪ್ರತಿದೀವ್ಯತೈನಮ್‌ 
ಅಕ್ಬೇಷು ನಿತ್ಯಂ ತು ಪರಾಜ್ಮುಖೇಷು । 
ಸಂರಜ್ಯಮಾನೋ ವಿಜಿತಃ ಪ್ರಸಹ್ಯ 
ತತ್ರಾಪರಾಧಃ ಶಕುನೇರ್ನ ಶಶ್ಚಿತ್‌ 11೧೧॥ 


ಹೀಗೆ ದ್ಯೂತವನ್ನು ಆಡಲು ಹೊರಟ ಧರ್ಮರಾಜನು ದಾಳಗಳು ತನಗೆ 
ಯಾವಾಗಲೂ ವಿಮುಖವಾಗಿ ಬೀಳುತ್ತಿದ್ದರೂ ಶಕುನಿಯ ಎದುರಿನಲ್ಲಿದ್ಯೂತವನ್ನಾಡಿ 
ಮತ್ತೆ ಮತ್ತೆ ಆಸಕ್ತಿಯನ್ನು ಹೊಂದಿದವನಾಗಿ ಬಲಾತ್ಕಾರದಿಂದ ಸೋತು ಎಲ್ಲವನ್ನೂ 
ಕಳೆದುಕೊಂಡನು. ಅದರಲ್ಲಿಶಕುನಿಯ ಅಪರಾಧವು ಯಾವುದೂ ಇಲ್ಲ. 


ತಸ್ಕಾತ್‌ ಪ್ರಣಮ್ಯೈವ ವಚೋ ಬ್ರವೀತು 
ವೈಚಿತ್ರ್ಯ ವೀರ್ಯಂ ಬಹುಸಾಮಯುಕ್ತಮ್‌ ।ಟ 
ತಥಾ ಹಿ ಶಕ್ಯೋ ದೃತರಾಷ್ಟ್ರಪುತಃ 


ಸ್ವಾರ್ಥೇ ನಿಯೋಕ್ತುಂ ಪುರುಷೇಣ ತೇನ 11೧೨। 
ಆದ್ದರಿಂದ ವಿಚಿತ್ರವೀರ್ಯನ ಪುತ್ರನಾದ ಧೃತರಾಷ್ಟ್ರನಿಗೆ ನಮಸ್ಕಾರವನ್ನು 
ಮಾಡಿಯೇ ಬಹಳ ಸಮಾಧಾನದಿಂದ ಕೂಡಿದ ಮಾತುಗಳನ್ನು ಆಡಬೇಕು. ಹಾಗೆ 
ಮಾಡಿದರೆ ಮಾತ್ರ ಆ ದೂತನು ಧೃತರಾಷ್ಟ್ರಪುತ್ರನು ಸರಿಯಾದ ಮಾರ್ಗದಲ್ಲಿ 
ಹೋಗುವಂತೆ ಮಾಡಲು ಶಕ್ಗನಾದಾನು. 
ವೈಶಂಪಾಯನಃ 
ಏವಂ ಬ್ರುವತ್ಯೇವ ಯದುಪ್ರವೀರೇ 
ಶಿನಿಪ್ರವೀರಃ ಸಹಸೋತ್ಸಪಾತ ಟ 


-14- ಮಹಾಭಾರತ ಉದ್ಯೋಗಪರ್ವ 


ತಸ್ಯಾಪಿ ವಾಕ್ಯಂ ಪರಿನಿಂದ್ಯ ತತ್ರ 
ಸಮಾದದೇ ವಾಕ್ಯಮಿದಂ ಸಮನ್ಯುಃ 11೧೩॥ 
ವೈಶಂಪಾಯನ- ಯದುಪ್ರವೀರನಾದ ಬಲರಾಮನು ಹೀಗೆ ಮಾತನಾಡುತ್ತಿರಲು 


ಶಿನಿಪ್ರವೀರನಾದ ಸಾತ್ಯಕಿಯು ತಕ್ಷಣ ಎದ್ದನು. ಅಲ್ಲಿಕೋಪದಿಂದ ಕೂಡಿದ ಅವನು 
ಬಲರಾಮನ ಮಾತುಗಳನ್ನುನಿಂದಿಸಿ ಈ ಮಾತುಗಳನ್ನು ಆಡಿದನು. 


|| ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ದ್ವಿತೀಯೋ5ಧ್ಯಾಯಃ || 


॥ ಸೇನೋದ್ಯೋಗಪರ್ವಣಿ ದ್ವಿತೀಯೋ5ಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಎರಡನೆಯ ಅಧ್ಯಾಯ ಮುಗಿಯಿತು. 
La AS 7೫ ೫ 
ಮೂರನೆಯ ಅಧ್ಯಾಯ 
ಸಾತ್ಯಕಿಯಿಂದ ಬಲರಾಮನ ಮಾತುಗಳನ್ನು ನಿಂದಿಸಿ 
ದುರ್ಯೋಧನ ನಿಗ್ರಹದ ನಿರ್ಧಾರಣ. 
ಸಾತ್ಯಕಿಃ 
ಯಾದೃಶಃ ಪುರುಷಸ್ಯಾತ್ಮಾ ತಾದೃಶಂ ಸಂಪ್ರಭಾಷತೇ । 
ಯಥಾರೂಪೋತಂತರಾತ್ಮಾ ತೇ ತಥಾರೂಪಂ ಪ್ರಭಾಷಸೇ HOU 
ಸಾತ್ಯಕಿ- ಮನುಷ್ಯನ ಸ್ವಭಾವವು ಹೇಗಿರುತ್ತದೆಯೋ ಹಾಗೆ ಮಾತನಾಡುತ್ತಾನೆ. 
ನಿನ್ನಅಂತಃಕರಣವು ಹೇಗಿದೆಯೋ ಹಾಗೆಯೇ ನೀನು ಮಾತನಾಡುತ್ತಿದ್ದೀಯೆ. 
ಸಂತಿ ವೈ ಪುರುಷಾಃ ಶೂರಾಃ ಸಂತಿ ಕಾಪುರುಷಾಸ್ತಥಾ । 
ಉಭಾವೇತೌ ದೃಢೌ ಪಕ್ಸೌ ದೃಶ್ಯೇತೇ ಪುರುಷಾನ್‌ ಪ್ರತಿ 11೨ಟ1 
ಪ್ರಪಂಚದಲ್ಲಿ ಶೂರಪುರುಷರೂ ಇದ್ದಾರೆ. ದುಷ್ಠಪುರುಷರೂ ಇದ್ದಾರೆ. 
ಪುರುಷರಲ್ಲಿಈ ಎರಡು ವಿಭಾಗಗಳು ಸ್ಪಷ್ಟವಾಗಿ ಕಾಣುತ್ತವೆ. 


[ae 


ಸೇನೋದ್ಯೋಗಪರ್ವ ಸ್ರ 
ಏಕಸ್ಸಿನ್ನೇವ ಜಾಯೇತೇ ಕುಲೇ ಕ್ಲೀಬಮಹಾರಥೌ । 
ಫಲಾಫಲವತೀ ಶಾಖೇ ಯಥೈಶಸ್ಮಿನ್‌ ವನಸ್ತತೌ 11೩1 


ಒಂದೇ ಕುಲದಲ್ಲಿಶೂರರೂ ಮತ್ತು ಹೇಡಿಗಳೂ ಹುಟ್ಟುತ್ತಾರೆ. ಒಂದೇ ವೃಕ್ಚದ 
ಎರಡು ಕೊಂಬೆಗಳಲ್ಲಿ ಒಂದರಲ್ಲಿ ಫಲವುಂಟಾಗುತ್ತದೆ. ಇನ್ನೊಂದರಲ್ಲಿ 
ಉಂಟಾಗುವುದಿಲ್ಲ. 

ನಾಭ್ಯಸೂಯಾಮಿ ತೇ ವಾಕ್ಯಂ ತೇಷು ವೈ ದಾರುಣದ್ಧಜ । 

ಯೇ ಚ ಶೃಣ್ವಂತಿ ತೇ ವಾಕ್ಯಂ ತಾನಸೂಯಾಮಿ ಮಾಧವ 11೪॥ 

ಕ್ರೂರವಾದ ತಾಳವೃಕ್ಚವನ್ನು ಧ್ವಜವಾಗಿ ಹೊಂದಿರುವ ಮಧುಕುಲೋತ್ಪನ್ನನಾದ 
ಎಲೈ ಬಲರಾಮನೇ, ನಾನು ನಿನ್ನ ಮೇಲೆ ಕೋಪಗೊಳ್ಳುವುದಿಲ್ಲ. ಆದರೆ ನಿನ್ನ 
ಮಾತುಗಳನ್ನುಕೇಳುತ್ತಿರುವವರ ಮೇಲೆ ಕೋಪಗೊಳ್ಳುತ್ತೇನೆ. 

ಕಥಂ ಹಿ ಧರ್ಮರಾಜಸ್ಯ ದೋಷಮಲ್ಲಮಪಿ ಬ್ರುವನ್‌ । 

ಲಭೇತ ಪರಿಷನೃಧ್ಯೇ ವ್ಯಾಹರ್ತುಮಕುತೋಭಯಃ 131 

ಧರ್ಮರಾಜನ ವಿಷಯದಲ್ಲಿ ಸ್ಥಲ್ಲದೋಷವನ್ನು ಹೇಳುವ ಮನುಷ್ಯನಾದರೂ 
ಸಭೆಯಲ್ಲಿನಿಶ್ಚಂಕೆಯಿಂದ ಮಾತನಾಡಲು ಹೇಗೆ ಅವಕಾಶವನ್ನುಪಡೆದಾನು? 


ಸಮಾಹೂಯ ಮಹಾತ್ಕಾನಂ ಜಿತವಾನಕ್ಚಕೋವಿದಃ । 

ಅನಕ್ಷಜ್ಞಂ ಯಥಾಶ್ರದ್ದಂ ತೇಷು ಧರ್ಮಜಯಃ ಕುತಃ 11೬ | 

ಅಕ್ಸಕ್ರೀಡೆಯನ್ನು ತಿಳಿಯದ ಮಹಾತ್ಮನಾದ ಯುಧಿಷ್ಠಿರನನ್ನು ಅಕ್ಷಕೋವಿದನಾದ 
ಶಕುನಿಯು ಆಹ್ವಾನಿಸಿ ತನ್ನ ಶ್ರದ್ಧೆಗೆ ಅನುಗುಣವಾಗಿ ಜಯಿಸಿದನು. ಅವರಲ್ಲಿ 
ಧರ್ಮದಿಂದ ಜಯವು ಇರಲು ಹೇಗೆ ಸಾಧ್ಯ? 

ಯದಿ ಕುಂತೀಸುತಂ ಗೇಹೇ ಕ್ರೀಡಂತಂ ಭ್ರಾತೃಭಿಃ ಸಹ । 

ಅಭಿಗಮ್ಯ ಜಯೇಯುಸ್ತೇ ತತ್‌ ತೇಷಾಂ ಧರ್ಮತೋ ಭವೇತ್‌ 11೭! 

ಒಂದುಪಕ್ಟ ಯುಧಿಷ್ಠಿರನು ತನ್ನ ಮನೆಯಲ್ಲಿ ತಮ್ಮಂದಿರ ಜೊತೆಯಲ್ಲಿ 
ಆಟವಾಡುತ್ತಿದ್ದಾಗ ಬಂದು ಅವನನ್ನು ಗೆದ್ದಿದ್ದರೆ ಆಗ ಕೌರವರಿಗೆ ಅದು 
ಧರ್ಮಜಯವಾಗುತ್ತಿದ್ದಿತು. 


-16- ಮಹಾಭಾರತ ಉದ್ಯೋಗಪರ್ವ 


ಸಮಾಹೂಯ ತು ಕೌಂತೇಯಂ ಕ್ರತ್ರಧರ್ಮರತಂ ಸದಾ । 
ನಿಕೃತ್ಯಾ ಜಿತವಂತಸ್ತೇ ಕಿನ್ನು ತೇಷಾಂ ಕೃತಂ ಶುಭಮ್‌ HSH 


ಸದಾ ಕೃತ್ರಿಯಧರ್ಮದಲ್ಲಿ ನಿಷ್ಠನಾದ ಕುಂತಿಯ ಪುತ್ರನಾದ ಯುಧಿಷ್ಠಿರನನ್ನು 
ಕರೆದು ಮೋಸದಿಂದ ಅವರು ಗೆದ್ದರು. ಅವರು ಯಾವ ಶುಭವನ್ನು ಮಾಡಿದ್ದಾರೆ? 


ಕಥಂ ಪ್ರಣಿಪತೇಚ್ಚಾಯಮಿಹ ಕೃತ್ವಾ ಪಣಂ ಪರಮ್‌ । 
ವನವಾಸಾದ್‌ ವಿಮುಕ್ತಃ ಸನ್‌ ಪ್ರಾಪ್ತಃ ಪೈತಾಮಹಂ ಪದಮ್‌ ॥॥೯॥ 


ಅಂತಹ ದೊಡ್ಡ ಪ್ರತಿಜ್ಞೆಯನ್ನು ಮಾಡಿ ವನವಾಸವನ್ನು ಮುಗಿಸಿ ಪಿತಾಮಹರ 
ರಾಜ್ಯವನ್ನುಪಡೆಯಲು ಅಧಿಕಾರವನ್ನುಹೊಂದಿದ ಈ ಯುಧಿಷ್ಠಿರನು ಅವರಿಗೆ ಹೇಗೆ 
ತಲೆಬಾಗಿಯಾನು? 


ಯದ್ಯಯಂ ಪರವಿತ್ತಾನಿ ಕಾಮಯೇತ ಯುಧಿಷ್ಠಿರಃ । 

ಏವಮಪ್ಯಯಮತ್ಯಂತಂ ಪರಾನ್‌ ಪ್ರಣಿಪತೇನ್ನ ಹಿ 1೧೦॥ 

ಒಂದುಪಕ್ಷ ಈ ಯುಧಿಷ್ಠಿರನು ಪರಧನವನ್ನು ಬಯಸಿದರೂ ಅವನು ಎಂದೂ 
ಶತ್ರುಗಳಿಗೆ ನಮಸ್ಕಾರವನ್ನುಮಾಡಲಾರ. 


ಕಥಂ ನು ಧರ್ಮಯುಕ್ತಾಸ್ರೇ ನ ಚ ರಾಷ್ಟ್ರಂ ಜಿಹೀರ್ಷವಃ । 

ನಿವೃತ್ತವನವಾಸಾಂಸ್ತಾನ್‌ ಯ ಆಹುರ್ವಿಜಿತಾ ಇತಿ 11೧೧॥ 

ಪಾಂಡವರು ವನವಾಸವನ್ನುಮುಗಿಸಿದರೂ ಇನ್ನೂಮುಗಿಸಿಲ್ಲಎಂದು ಹೇಳುವ 
ಅವರು ಹೇಗೆ ಧರ್ಮಯುಕ್ತರಾಗುತ್ತಾರೆ? ಹೇಗೆ ರಾಷ್ಟ್ರವನ್ನು 
ಅಪಹರಿಸುವವರಾಗುವುದಿಲ್ಲ? 

ಅನುನೀತಾ ಹಿ ಭೀಷ್ಮೇಣ ದ್ರೋಣೇನ ವಿದುರೇಣ ಚ । 

ನ ವ್ಯವಸ್ಯಂತಿ ಪಾಂಡೂನಾಂ ಪ್ರದಾತುಂ ಪೈತ್ಛಕಂ ವಸು O೨1 


ಭೀಷ್ಠರೂ, ದ್ರೋಣರೂ ಮತ್ತು ವಿದುರರೂ ಒಳ್ಳೆಯ ಮಾತುಗಳನ್ನು ಆಡಿದರೂ 
ಪಾಂಡುಪುತ್ರರಿಗೆ ಅವರ ಪಿತ್ರಾರ್ಜಿತವಾದ ಸಂಪತ್ತನ್ನು ಕೊಡಲು ಅವರು 
ಬಯಸುತ್ತಿಲ್ಲ. 


ಸೇನೋದ್ಯೋಗಪರ್ವ -17- 
ಅಹಂ ತು ತಾನ್‌ ಶಿತೈರ್ಬಾಣೈರನುನೀಯ ರಣೇ ಬಲಾತ್‌ ॥ 
ಪಾದಯೋಃ ಪಾತಯಿಷ್ಯಾಮಿ ಕೌಂತೇಯಸ್ಯ ಮಹಾತ್ಮನಃ 11೧೩1! 


ನಾನಾದರೂ ನಿಶಿತವಾದ ಬಾಣಗಳಿಂದ, ನನ್ನ ಬಲದಿಂದ ಯುದ್ಧದಲ್ಲಿಅವರನ್ನು 
ಬಗ್ಗಿಸಿ ಮಹಾತ್ಮನಾದ ಯುಧಿಷ್ಠಿರನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. 


ಅಥ ತೇ ನ ವ್ಯವಸ್ಯಂತಿ ಪ್ರಣಿಪಾತಾಯ ಧೀಮತಃ । 
ಗಮಿಷ್ಯಂತಿ ಸಹಾಮಾತ್ಯಾ ಯಮಸ್ಯ ಸದನಂ ಪ್ರತಿ 11೧೪॥ 


ಒಂದುಪಕ್ಷ ಅವರು ಮೇಧಾವಿಯಾದ ಅವನ ಪಾದಗಳಿಗೆ ನಮಸ್ಕರಿಸಲು 
ಬಯಸದಿದ್ದರೆ ತಮ್ಮಮಂತ್ರಿಗಳ ಜೊತೆಯಲ್ಲಿಅವರು ಯಮಪಟ್ಟಣಕ್ಕೆಹೋಗುವರು. 


ನ ಹಿ ತೇ ಯುಯುಧಾನಸ್ಯ ಸಂರಬ್ಧಸ್ಯ ಯುಯುತ್ತತಃ | 
ವೇಗಂ ಸಮರ್ಥಾಃ ಸಂಸೋಢುಂ ವಜ್ರಸ್ಕೇವ ಮಹೀಧರಾಃ 1೧೫11 


ಪರ್ವತಗಳು ವಜ್ರಾಯುಧದ ವೇಗವನ್ನು ತಡೆಯಲು ಹೇಗೆ ಸಾಧ್ಯವಿಲ್ಲವೋ 
ಅದರಂತೆ ಕೋಪದಿಂದ ಯುದ್ಧವನ್ನು ಮಾಡುವ ಯುಯುಧಾನನಾದ ನನ್ನವೇಗವನ್ನು 
ತಡೆಯಲು ಅವರಿಗೆ ಸಾಧ್ಯವಿಲ್ಲ. 


ಕೋ ಹಿ ಗಾಂಡೀವಧನ್ಹಾನಂ ಕೋ ಹಿ ಚಕ್ರಾಯುಧಂ ಯುಧಿ । 
ಮಾಂ ಚಾಪಿ ವಿಷಹೇತ್‌ ಕೋ ನು ಕಶ್ಚ ಭೀಮಂ ದುರಾಸದಮ್‌ ॥ 


ಗಾಂಡೀವಧನ್ನನಾದ ಅರ್ಜುನನ್ನಾಗಲೀ, ಚಕ್ರಾಯುಧನಾದ ಕೃಷ್ಣನನ್ನಾಗಲೀ 
ಯುದ್ಧದಲ್ಲಿ ಯಾರು ತಡೆದಾರು? ನನ್ನನ್ನಾಗಲೀ ಅಥವಾ ಸಮೀಪಕ್ಕೆ ಹೋಗಲೂ 
ಸಾಧ್ಯವಿಲ್ಲದ ಭೀಮನನ್ನಾಗಲೀ ಯಾರು ತಡೆದಾರು? 

ಯಮೌ ಚ ದೃಢಧನ್ಹಾನೌ ಯಮಕಲ್ಪೌ ಮಹಾದ್ಯುತೀ | 

ಕೋ ಜಿಜೀವಿಷುರಾಸೀದೇದ್‌ ಧೃಷ್ಠದ್ಯುಮ್ನಂ ಚ ಪಾರ್ಷತಮ್‌ ॥1೧೭ಟ॥ 

ಮಹಾಕಾಂತಿಯುಕ್ತರಾದ ಯಮನಂತಿರುವ ದೃಢಧನುಸ್ಸನ್ನು ಹೊಂದಿದ ನಕುಲ 
ಸಹದೇವರನ್ನಾಗಲೀ ಅಥವಾ ದ್ರುಪದನ ಮಗನಾದ ದೃಷ್ಟದ್ಯುಮ್ನನನ್ನಾಗಲೀ ಬದುಕಲು 
ಇಚ್ಛಿಸುವ ಯಾವನು ತಾನೇ ಯುದ್ಧದಲ್ಲಿ ಸಮೀಪಿಸಿಯಾನು? 


-18- ಮಹಾಭಾರತ ಉದ್ಯೋಗಪರ್ವ 


ಪಂಚೇಮಾನ್‌ ಪಾಂಡವೇಯಾಂಶ್ಚ ದ್ರ್‌ಪದ್ಯಾಃ ಕೀರ್ತಿವರ್ಧನಾನ್‌ । 
ಸಮಪ್ರಾಣಾನ್‌ ಪಾಂಡವೈರ್ಯೇ ಸಮಧೈರ್ಯಾನ್‌ ಮದೋತ್ಯಟಾನ್‌॥ 
ಸೌಭದ್ರಂ ಚ ಮಹೇಷ್ವಾಸಮಮರೈರಪಿ ದುಃಸಹಮ್‌ । 
ಗದಪ್ರದ್ಯುಮ್ನಸಾಂಬಾಂಶ್ಚ ಕಾಲವಜ್ರಾನಲೋಪಮಾನ್‌ Teal 


ದ್ರೌಪದಿಯ ಕೀರ್ತಿವರ್ಧನರಾದ ಮದೋತ್ತಟರಾದ ತಂದೆಗಳಾದ ಪಾಂಡವರಿಗೆ 
ಸಮಾನವಾದ ಪ್ರಾಣಬಲವನ್ನುಮತ್ತು ಧೈರ್ಯವನ್ನು ಹೊಂದಿದ ಮದೋತ್ತಟರಾದ 
ಈ ಐವರು ಉಪಪಾಂಡವರನ್ನಾಗಲೀ, ದೇವತೆಗಳೂ ತಡೆಯಲು ಸಾಧ್ಯವಿಲ್ಲದ 
ಮಹಾಧನುಷ್ಠನಾದ ಸುಭದ್ರೆಯ ಪುತ್ರನಾದ ಅಭಿಮನ್ಯುವನ್ನಾಗಲೀ ಮೃತ್ಯುವಿನಂತೆ, 
ವಜ್ರಾಯುಧದಂತೆ ಅಗ್ನಿಯಂತೆ ಇರುವ ಗದ, ಪ್ರದ್ಯುಮ್ನ, ಸಾಂಬನನ್ನಾಗಲೀ 
ಯುದ್ಧದಲ್ಲಿಯಾರು ಎದುರಿಸಿಯಾರು? 


ತೇ ವಯಂ ಧೃತರಾಷ್ಟಸ್ಯ ಪುತ್ರಾನ್‌ ಶಕುನಿನಾ ಸಹ । 
ಕರ್ಣೇನ ಚ ನಿಹತ್ಯಾಜಾವಭಿಷೇಕ್ಟಾ ಮ ಪಾಂಡವಮ್‌ IO 


ಅಂತಹ ನಾವು ಧೃತರಾಷ್ಟ್ರ ಪುತ್ರರನ್ನು ಕರ್ಣ ಮತ್ತು ಶಕುನಿಗಳ ಜೊತೆಯಲ್ಲಿ 
ಯುದ್ಧದಲ್ಲಿ ಸಂಹಾರ ಮಾಡಿ ಪಾಂಡುಪುತ್ರನಾದ ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು 
ಮಾಡೋಣ. 


ನಾಧರ್ಮೋ ವಿದ್ಯತೇ ಶಶ್ಚಿತ್‌ ಶತ್ರೂನ್‌ ಹತ್ವಾ55ತತಾಯಿನಃ । 
ಅಧರ್ಮಮಯಶಸ್ಕಂ ಚ ಶಾತ್ರವಾಣಾಂ ಪ್ರಯಾಚನಮ್‌ 11೨೧॥ 


ಮೋಸಗಾರರಾದ ಶತ್ರುಗಳನ್ನು ಕೊಂದರೆ ಯಾವ ಅಧರ್ಮವೂ 
ಉಂಟಾಗುವುದಿಲ್ಲ. ಆದರೆ ಶತ್ರುಗಳನ್ನು ಬೇಡುವುದು ಮಾತ್ರ ಅಧರ್ಮ ಮತ್ತು 
ಅಕೀರ್ತಿಕರವಾದುದು. 

ಹೃದ್ಧತಸ್ತ ಸ್ಥ ಯಃ ಕಾಮಸ್ತಂ ಕುರುದ್ಧಮತಂದ್ರಿತಾಃ । 


ಧಾರ್ತರಾಷ್ಟೋ ಹ್ಯಯುದ್ದೇನ ನ ರಾಜ್ಯಂ ದಾತುಮಿಚ್ಛತಿ 1೨2೨ 
ಲು [ey ಜಿ ಲ 


ಸೇನೋದ್ಯೋಗಪರ್ವ -19- 


ಎಲೈ ರಾಜರೇ, ಈ ಯುಧಿಷ್ಠಿರನ ಮನಸಿನಲ್ಲಿ ಏನಿದೆಯೋ ಅದನ್ನು ಶೀಘ್ರವಾಗಿ 
ನೆರವೇರಿಸಿ. ದುರ್ಯೋಧನನು ಯುದ್ಧವಿಲ್ಲದೇ ರಾಜ್ಯವನ್ನು ಕೊಡಲು ಎಂದೂ 
ಬಯಸುವುದಿಲ್ಲ. 

ಅದ್ಯ ಪಾಂಡುಸುತೋ ರಾಜ್ಯಂ ಲಭತಾಂ ವಾ ಯುಧಿಷ್ಠಿರಃ । 

ನಿಹತಾ ವಾ ರಣೇ ಮರ್ತಾ ಸ್ವಪ್ಸ್ಯಾಮೋ ವಸುಧಾತಳೇ ೨೩1 


ಈ ದಿನ ಪಾಂಡುಪುತ್ರನಾದ ಯುಧಿಷ್ಠಿರನು ರಾಜ್ಯವನ್ನು ಪಡೆಯಲಿ ಅಥವಾ 
ನಾವು ಶತ್ರುಗಳನ್ನು ಮರ್ದಿಸಿ ಯುದ್ಧದಲ್ಲಿಮೃತರಾಗಿ ಭೂತಳದಲ್ಲಿಮಲಗೋಣ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ತೃತೀಯೋ5ಧ್ಯಾಯಃ || 
|| ಸೇನೋದ್ಯೋಗಪರ್ವಣಿ ತೃತೀಯೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಮೂರನೆಯ ಅಧ್ಯಾಯ ಮುಗಿಯಿತು. 


La SS Ss 
ನಾಲ್ಕನೆಯ ಅಧ್ಯಾಯ 
ದ್ರುಪದನಿಂದ ಧೃತರಾಷ್ಟ್ರನ ಬಳಿಗೆ ತನ್ನ ಪುರೋಹಿತನನ್ನು ಕಳುಹಿಸಲು ನಿರ್ಧಾರ 
್ರುಪದಃ 

ಏವಮೇತನ್ಮಹಾಬಾಹೋ ಭವಿಷ್ಯತಿ ನ ಸಂಶಯಃ । 

ನ ಹಿ ದುರ್ಯೋಧನೋ ರಾಜ್ಯಂ ಮಧುರೇಣ ಪ್ರದಾಸ್ಯತಿ mol 

ದ್ರುಪದ- ಮಹಾಬಾಹುವೇ, ಇದು ಹೀಗೆಯೇ ಆಗುವುದು. ಇದರಲ್ಲಿ 
ಸಂಶಯವಿಲ್ಲ. ದುರ್ಯೋಧನನು ಮೃದುವಾದ ಮಾತುಗಳಿಂದ ರಾಜ್ಯವನ್ನು 
ಕೊಡುವುದಿಲ್ಲ. 

ಅನುವರ್ತ್ಸ್ಯಂತಿ ತಂ ಚಾಪಿ ದೃತರಾಷ್ಟ್ರ ಸುತಪ್ರಿಯಃ । 

ಭೀಷ್ಮದ್ರೋಣೌ ಚ ಕಾರ್ಪಣ್ಯಾನ್ನೌರ್ಬ್ಯಾದ್‌ ರಾಧೇಯಸೌಬಲೌ ॥1೨॥ 


-20- ಮಹಾಭಾರತ ಉದ್ಯೋಗಪರ್ವ 


ಸುತಪ್ರಿಯನಾದ ಧೃತರಾಷ್ಟನೂ, ದಾಕ್ಷಿಣ್ಯಕ್ಕೆ ಒಳಗಾದ ಭೀಷ್ಮ- ದ್ರೋಣರೂ ಮತ್ತು. 
ಮೂರ್ಯರಾದ ಕರ್ಣ-ಶಕುನಿಗಳೂ ಸಹ ಅವನನ್ನು ಅನುಸರಿಸುವರು. 


ಸಂಕರ್ಷಣಸ್ಯ ವಾಕ್ಯಂ ತು ಮಮ ಜ್ಞಾನೇ ನ ಯುಜ್ಯತೇ । 
ಏತದ್ಧಿ ಪುರುಷೇಣಾಗ್ರೇ ಕಾರ್ಯಂ ಸುನಯಮಿಚ್ಛತಾ 11೩11 


ಬಲರಾಮನ ಮಾತುಗಳು ನನ್ನ ಬುದ್ಧಿಗೆ ಸರಿ ಎಂದು ತೋರುವುದಿಲ್ಲ. ಒಳ್ಳೆಯ 
ನ್ಯಾಯವನ್ನು ಒಳ್ಳೆಯ ನೀತಿಯನ್ನು ಅನುಸರಿಸುವವನು ಮೊದಲು ಈ ಕಾರ್ಯವನ್ನು 
(ಮುಂದೆ ಹೇಳುವ ಕಾರ್ಯವನ್ನು) ಮಾಡಬೇಕು. 


ನ ತು ವಾಚ್ಯೋ ಮೃದುವಚೋ ಧಾರ್ತರಾಷ್ಟ್ರು ಕಥಂಚನ । 
ನ ಹಿ ಮಾರ್ದವಸಾಧ್ಯೋತಸೌ ಪಾಪಬುದ್ಧಿರ್ಮತೋ ಮಮ ೪ 


ದುರ್ಯೋಧನನನ್ನು ಕುರಿತು ಮೃದುವಾಗಿ ಮಾತನಾಡಬಾರದು. 
ಪಾಪಬುದ್ಧಿಯುಳ್ಳ ಅವನು ಎಂದೂ ಮೃದುವಾದ ಮಾತುಗಳಿಗೆ ಬಗುವುದಿಲ್ಲಎಂದು 
ನನ್ನ ಅಭಿಪ್ರಾಯ. 


ಗರ್ದಭೇ ಮಾರ್ದವಂ ಕುರ್ಯಾದ್‌ ಗೋಷು ತಕ (೦ ಸಮಾಚರೇತ್‌। 


ರಣೆ 
ಮೃದು ದುರ್ಯೋಧನೇ ವಾಕ್ಯಂ ಯೋ ಬ್ರೂಯಾತ್‌ ಪಾಪಚೇತಸಿ ॥ 
ಯಾವನು ಪಾಪಬುದ್ದಿಯುಳ್ಳ ದುರ್ಯೋಧನನ ಜೊತೆಯಲ್ಲಿ ಮೃದುವಾಗಿ 
ಮಾತನಾಡುವನೋ ಅವನು ಕತ್ತೆಯನ್ನು ಮೃದುವಾಗಿ ನಡೆಸಿಕೊಂಡು ಗೋವನ್ನು 
ಉಗ್ರವಾಗಿ ನಡೆಸಿಕೊಳ್ಳುವನು. 


ಮೃದುಂ ವೈ ಮನ್ಯತೇ ಪಾಪೋ ಭಾಷಮಾಣಮಶಕ್ತಿಕಮ್‌ । 
ಜಿತಮರ್ಥಂ ವಿಜಾನೀಯಾದ್‌ ದುರ್ಬುದ್ಧಿರ್ಮಾರ್ದವೇ ಸತಿ 1೬॥| 
ಮೃದುವಾಗಿ ಮಾತನಾಡುವವನನ್ನು ಪಾಪಬುದ್ಧಿಯುಳ್ಳ ಅವನು ಅಶಕ್ಕನೆಂದು 


ತಿಳಿಯುತ್ತಾನೆ. ದುರ್ಬುದ್ದಿಯುಳ್ಳೆಅವನು ಮೃದುವಾಗಿ ಮಾತನಾಡಿದರೆ ತಾನು ಪಡೆದ 
ಅರ್ಥವು ತನ್ನಬಳಿಯಲ್ಲಿ ಸ್ಥಿರವಾಗಿ ಜಿತವಾಗಿದೆ ಎಂದು ಭಾವಿಸುತ್ತಾನೆ. 


ಸೇನೋದ್ಯೋಗಪರ್ವ 2]: 


ಏತಚ್ಛೈವಂ ಕರಿಷ್ಯಾ ಮೋ ಯತ್ನಶ್ಚ ಕ್ರಿಯತಾಮಿಹ । 
ಪ್ರಸ್ಥಾಪಯಾಮ ಮಿತ್ರೇಭ್ಯೋ ಬಲಾನ್ಯುದ್ಯೋಜಯಂತು ನಃ ॥೭॥ 


ಆದ್ದರಿಂದ ಹೀಗೆ ಮಾಡೋಣ. ಈ ವಿಷಯದಲ್ಲಿಎಲ್ಲರೂ ಪ್ರಯತ್ನವನ್ನುಮಾಡಿ. 
ನಮ್ಮ ಮಿತ್ರರಿಗೆ ದೂತರನ್ನು ಕಳುಹಿಸೋಣ ಮತ್ತು ನಮ್ಮ ಸೈನ್ಯಗಳನ್ನು 
ಸಜ್ಜುಗೊಳಿಸುವಂತೆ ಮಾಡೋಣ. 

ಶಲ್ಯಸ್ಯ ಧೃಷ್ಟಕೇತೋಶ್ಹ ದ್ಯುಮತ್ತೇನಸ್ಯ ಚಾಭಿಭೋ 1 

ಕೈಕಯಾನಾಂ ಚ ಸರ್ವೇಷಾಂ ದೂತಾ ಗಚ್ಛಂತು ಶೀಘ್ರಗಾಃ nS 


ಶಲ್ಯ, ಧೃಷ್ಟಕೇತು, ದ್ಯುಮತ್ತೇನ ಎಲ್ಲಾಕೈಕೆಯ ರಾಜರು ಇವರ ಬಳಿಗೆ ಎಲೈ 
ಜಯಶೀಲನಾದವನೇ, ಶೀಘಗಾಮಿಗಳಾದ ದೂತರನ್ನು ಕಳುಹಿಸೋಣ. 


ಸೋಠಪಿ ದುರ್ಯೋಧನೋ ನೂನಂ ಪ್ರೇಷಯಿಷ್ಯಂತಿ ಸರ್ವಶಃ । 
ಪೂರ್ವಾಭಿಷನ್ನಾಃ ಸಂತಶ್ಚ ಭಜಂತೇ ಪೂರ್ವಚೋದಕಮ್‌ Tal 


ಆ ದುರ್ಯೋಧನನೂ ಕೂಡ ಎಲ್ಲಕಡೆಗಳಲ್ಲಿಯೂ ದೂತರನ್ನು ಕಳುಹಿಸುವನು. 
ನಾವು ನಮ್ಮದೂತರ ಮೂಲಕ ಮೊದಲೇ ಆ ರಾಜರನ್ನು ಸಮೀಪಿಸಿದರೆ ಸಜ್ಜನರಾದ 
ಮೊದಲು ಬಂದು ಅವರು ನಮಗೇ ಸಹಾಯವನ್ನುಮಾಡುತ್ತಾರೆ. 


ತತ್‌ ತ್ತರದ್ದಂ ನರೇಂದ್ರಾಣಾಂ ಪೂರ್ವಮೇವ ಪ್ರಚೋದನೇ । 
ಮಹದ್ದಿ ಕಾರ್ಯಂ ವೋಢವ್ಯಮಿತಿ ಮೇ ವರ್ತತೇ ಮತಿಃ 11೧೦॥! 


ಆದ್ದರಿಂದ ರಾಜರ ಬಳಿಗೆ ದೂತರನ್ನು ಕಳುಹಿಸುವ ವಿಷಯದಲ್ಲಿಎಲ್ಲರೂ ತ್ತರೆ 
ಮಾಡಿ. ದೊಡ್ಡಕಾರ್ಯಭಾರವನ್ನುಹೊರಬೇಕಾಗಿದೆ ಎಂದು ನನಗೆ ತೋರುತ್ತಿದೆ. 

ಶಲ್ಯಸ್ಯ ಪ್ರೇಷ್ಯತಾಂ ಶೀಘ್ರಂ ಯೇ ಚ ತಸ್ಯಾನುಗಾ ನೃಪಾಃ । 

ಭಗದತ್ತಾಯ ರಾಜ್ಞೇ ಚ ಪೂರ್ವಸಾಗರವಾಸಿನೇ 11೧೧। 


ಶೀಘ್ರವಾಗಿ ಶಲ್ಯನಿಗೂ ಅವನ ವಶವರ್ತಿಗಳಾದ ರಾಜರಿಗೂ ಮತ್ತು 
ಪೂರ್ವಸಾಗರನಿವಾಸಿಯಾದ ಭಗದತ್ತರಾಜನ ಬಳಿಗೂ ಸಹ ದೂತರನ್ನುಕಳುಹಿಸಿ. 


-22- ಮಹಾಭಾರತ ಉದ್ಯೋಗಪರ್ವ 


ಅಮಿತೌಜಸೇ ತಥೋಗ್ರಾಯ ಹಾರ್ದಿಕ್ಯಾಯಾಹುಕಾಯ ಚ । 
ದೀರ್ಫ್ಥಪ್ರಜ್ಞಾಯ ಶೂರಾಯ ರೋಚಮಾನಾಯ ವಾ ವಿಭೋ 11೧೨1 


ಅಮಿತೌಜಸ್‌, ಉಗ್ರಸೇನ, ಕೃತವರ್ಮ, ಆಹುಕ, ದೀರ್ಥಪ್ರಜ್ಞ, ರೋಚಮಾನ 
ಇವರ ಬಳಿಗೂ ಎಲೈ ವಿಭುವೇ, ದೂತರನ್ನು ಕಳುಹಿಸು. 
ಆನೀಯತಾಂ ಬೃಹಂತಶ್ಚ ಸೇನಾಬಿಂದುಶ್ಚ ವೀರ್ಯವಾನ್‌ । 
ಸೇನಜಿತ್‌ ಪ್ರತಿವಿಂಧ್ಯಶ್ಚ ಚಿತ್ರವರ್ಮಾ ಮಹಾರಥಃ 11೧೩। 
ಬೃಹಂತ, ಪರಾಕ್ರಮಶಾಲಿಯಾದ ಸೇನಾಬಿಂದು, ಸೇನಜಿತ್‌, ಪ್ರತಿವಿಂಧ್ಯ , 
ಮಹಾರಥನಾದ ಚಿತ್ರವರ್ಮ ಇವರನ್ನೂ ನಮ್ಮ ಕಡೆಗೆ ಕರೆದುಕೊಂಡು ಬನ್ನಿ. 
ಬಾಹ್ಲೀಕೋ ಮುಂಜಕೇಶಶ್ವ ಚೈದ್ಯಾಧಿಪತಿರೇವ ಚ । 
ಸುಪಾರ್ಶ್ವಶ್ಚ ಸುಬಾಹುಶ್ಚ ಪೌರವಶ್ಚ ಮಹಾರಥಃ NOVI 
ಬಾಹ್ಲೀಕ, ಮುಂಜಕೇಶ, ಚೈದ್ಯಾಧಿಪತಿ (ಶಿಶುಪಾಲನ ಮಗ), ಸುಪಾರ್ಶ್ವ, 
ಸುಬಾಹು, ಮಹಾರಥನಾದ ಪೌರವ; 
೦ ಪಲ್ಲಬಾನಾಂ ಚ ದರದಾನಾಂ ಚ ಯೇ ನೃಪಾಃ । 
ಸುರಾರಿಶ್ಚ ನದಿ ಶ್ಚ ಕರ್ಣವೇಷ್ಟಶ್ಚ ಪಾರ್ಥಿವಃ 11೧೫ 


ಶಕರ, ಪಲ್ಲವರ ಮತ್ತು ದರದರ ರಾಜರು, ಸುರಾರಿ, ನದೀಜ ಮತ್ತು 


ಕರ್ಣವೇಷ್ಟ; 
ಸಮರ್ಥಶ್ಚ ಸುವೀರಶ್ಚ ಮಾರ್ಜರಃ ಕಪಿಶಸ್ತಥಾ | 
ಮಹಾವೀರ್ಯಃ ಸುಕದ್ರುಶ್ಚ ನಿಶ್ಚಕ್ರಶ್ಚ ತಥಾ ಕ್ರಥಃ WHOL 
ಸಮರ್ಥ, ಸುವೀರ, ಮಾರ್ಜರ ಮತ್ತು ಕಪಿಶ, ಮಹಾಪರಾಕ್ರಮಿಯಾದ 
ಸುಕದ್ರು, ನಿಶ್ಚಕ್ರ ಮತ್ತು ಕ್ರಥ; 
ನೀಲಶ್ವ ವೀರಧರ್ಮಾ ಚ ಭೂಮಿಪಾಲಶ್ಚ ವೀರ್ಯವಾನ್‌ । 
ದುರ್ಜಯೋ ದಂತವಕ್ರಶ್ಚ ರುಗ್ಗೀ ಚ ಜನಮೇಜಯಃ 11೧೭1 


ಸೇನೋದ್ಯೋಗಪರ್ವ -23- 


ನೀಲ, ವೀರಧರ್ಮ ಮತ್ತು ಪರಾಕ್ರಮಶಾಲಿಯಾದ ಭೂಮಿಪಾಲ, ದುರ್ಜಯ, 
ದಂತವಕ್ರ , ರುಗ್ಗೀ ಮತ್ತು ಜನಮೇಜಯ; 

ಆಷಾಢೋ ವಾಯುವೇಗಶ್ಚ ಪೂರ್ವಪಾಲೀ ಚ ಪಾರ್ಥಿವಃ | 

ಭೂರಿತೇಜಾ ದೇವಕಶ್ಚ ಏಕಲವ್ಯ: ಸಹಾತ್ಮಜೈಃ 11೧೮॥ 

ಆಷಾಢ, ವಾಯುವೇಗ, ಪೂರ್ವಪಾಲಿ, ಭೂರಿತೇಜ, ದೇವಕ ಮತ್ತು ತನ್ನ 
ಪುತ್ರರಿಂದ ಕೂಡಿದ ಏಕಲವ್ಯ. 


ಕಾರೂಶಕಾಶ್ಚ ರಾಜಾನಃ ಕ್ಷೇಮಧೂರ್ತಿಶ್ಚ ವೀರ್ಯವಾನ್‌ ।ಟ 
ಕಾಂಭೋಜಾ ಖುಷೀಕಾ ಯೇ ಚ ಪಶ್ಚಿಮಾನೂಪಕಾಶ್ಚ ಯೇ ॥1೧೯॥ 


ಕಾರೂಶದೇಶದ ರಾಜರು, ಪರಾಕ್ರಮಶಾಲಿಯಾದ ಕ್ಷೇಮಧೂರ್ತಿ, ಕಾಂಭೋಜ 
ದೇಶದ ರಾಜರು, ಯಷೀಕ ದೇಶದ ರಾಜರು ಮತ್ತು ಪಶ್ಚಿಮ ಸಮುದ್ರ ತೀರದ 
ರಾಜರು. 

ಜಯತ್ತೇನಶ್ವ ಕಾಶ್ಯಶ್ಚ ತಥಾ ಪಾಂಚನದಾ ನೃಪಾಃ । 

ಕ್ರಾಥಪುತ್ರಶ್ಚ ದುರ್ಧರ್ಷಃ ಪಾರ್ವತೀಯಾಶ್ಚ ಯೇ ನೃಪಾಃ ॥೨೦॥ 

ಜಯತ್ನೇನ, ಕಾಶಿರಾಜ ಮತ್ತು ಪಂಚನದಗಳ ರಾಜರು, ಕ್ರಥಪುತ್ರನಾದ 
ದುರ್ಧರ್ಷ ಮತ್ತು ಪರ್ವತದೇಶದ ರಾಜರು. 

ಜಾನಕಿಶ್ಚ ಸುಶರ್ಮಾ ಚ ಮಣಿಮಾನ್‌ ಪೂತಿಮತ್ತ್ಯಕಃ । 

ಪಾಂಸುರಾಷ್ಟಾದಿಪಕ್ಷೆವ ಧೃಷ್ಠಕೇತುಶ್ಚ ವೀರ್ಯವಾನ್‌ 11೨೧1 

ಜಾನಕಿ, ಸುಶರ್ಮ, ಮಣಿಮಾನ್‌, ಪೂತಿಮತ್ಸ್ಯಕ, ಪಾಂಸುರಾಷ್ಟಾಧಿಪತಿ, 
ಪರಾಕ್ರಮಶಾಲಿಯಾದ ಧೃಷ್ಟಕೇತು (ಧ್ರುತಕೇತು); 

ಔಡ್ರಕಃ ಕುಂಡಧಾರಶ್ಚ ಬೃಹತ್ತೇನಶ್ಚ ವೀರ್ಯವಾನ್‌ । 

ಅಪರಾಜಿತೋ ನಿಷಾದಶ್ಚ ಶ್ರೇಣಿಮಾನ್‌ ವಸುಮಾನಪಿ 11೨೨|| 


ಔಡ್ಛಕ, ಕುಂಡಧಾರ, ಪರಾಕ್ರಮಶಾಲಿಯಾದ ಬೃಹತ್ತೇನ, ಅಪರಾಜಿತ, ನಿಷಾದ, 
ಶ್ರೇಣಿಮಾನ್‌ ಮತ್ತು ವಸುಮಾನ್‌; 


-24- ಮಹಾಭಾರತ ಉದ್ಯೋಗಪರ್ವ 
ಬೃಹದ್ದಲೋ ಬೃಹತ್ತೇಜಾ ಬಾಹುಃ ಪರಪುರಂಜಯಃ । 
ಸಮುದ್ರಸೇನೋ ರಾಜಾ ಚ ಸಹ ಪುತ್ರೇಣ ವೀರ್ಯವಾನ್‌ ॥1೨೩ಟ 


ಬೃಹ ಲ, ಬೃಹತ್ತೇಜ ಮತ್ತು ಶತ್ರುಜಯಶಾಲಿಯಾದ ಬಾಹು ಮತ್ತು 
ಪರಾಕ್ರಮಶಾಲಿಯಾದ ತನ್ನ ಪುತ್ರರಿಂದ ಕೂಡಿದ ಸಮುದ್ರಸೇನ. 


ಉದವಃ ಕ್ಷೇಮಕಶ್ಷೆವ ವಾಟಧಾನಶ್ಚ ವೀರ್ಯವಾನ್‌ । 


ಬ 


ಶ್ರುತಾಯುಶ್ಚ ದೃಢಾಯುಶ್ಚ ಸಾಲ್ವಪುತ್ರಶ್ಚ ವೀರ್ಯವಾನ್‌ ॥೨೪॥ 
ಉದ್ಭವ, ಕೇಮಕ, ಪರಾಕ್ರಮಶಾಲಿಯಾದ ವಾಟಧಾನ, ಶ್ರುತಾಯು, ದೃಢಾಯು 
ಬ’ 
ಮತ್ತು ಪರಾಕ್ರಮಶಾಲಿಯಾದ ಸಾಲಪುತ್ರರು. 


ಕುಮಾರಶ್ಚ ಕಳಿಂಗಾನಾಮೀಶ್ವರೋ ಯುದ್ಧದುರ್ಮದಃ | 
ಸಮರ್ಥಶ್ಚ ಪರಾನ್‌ ಜೇತುಂ ಕಾಂಕ್ಟೋ ವೀರ್ಯಬಲೋತ್ಕಟಃ 12೨೫1 


ಕಳಿಂಗದೇಶದ ರಾಜನಾದ ಯುದ್ಧದುರ್ಮದನಾದ ಕುಮಾರ, ಶತ್ರುಗಳನ್ನು 
ಜಯಿಸಲು ಸಮರ್ಥನಾದ ವೀರ್ಯ, ಬಲಗಳಿಂದ ಉತ್ತಟನಾದ ಕಾಂಕ್ಟರಾಜ; 


ಮಹಾವೀರ್ಯಃ ಸುಕದ್ರುಶ್ಚ ನೀಚಕಸ್ತುಮುಲಸ್ತಥಾ । 
ನೀಲಶ್ಚ ವೀರಧನ್ವಾ ಚ ಭೂಮಿಪಾಲಶ್ಚ ವೀರ್ಯವಾನ್‌ 11೨೬॥। 


ಮಹಾವೀರ್ಯ, ಸುಕದ್ರು, ನೀಚಕ ಮತ್ತು ತುಮುಲ, ನೀಲ, ವೀರಧನ್ಹ ಮತ್ತು 
ಪರಾಕ್ರಮಶಾಲಿಯಾದ ಭೂಮಿಪಾಲ. 


ಏತೇಷಾಂ ಪ್ರೇಷ್ಯತಾಂ ಶೀಘ್ರಮೇತದ್ದಿ ಮಮ ರೋಚತೇ । 
ಅಯಂ ಚ ಬ್ರಾಹ್ಮಣೋ ವಿದ್ವಾನ್‌ ಮಮ ರಾಜನ್‌ ಪುರೋಹಿತಃ ॥ 


ಪ್ರೇಷ್ಯತಾಂ ಧೃತರಾಷ್ಟಾಯ ವಾಕ್ಯಮಸ್ಕೈ ಪ್ರಯುಜ್ಯತಾಮ್‌ । 
ಯಥಾ ದುರ್ಯೋಧನೋ ವಾಚ್ಯೋ ಯಥಾ ಶಾಂತನವೋ ನೃಪಃ ॥ 
ಧೃತರಾಷ್ಟ್ರೋ ಯಥಾ ವಾಚ್ಯೋ ದ್ರೋಣಶ್ಚ ರಥಿನಾಂ ವರಃ 11೨೯॥ 


ಈ ಎಲ್ಲರಾಜರು ಬಳಿಗೂ ಶೀಘ್ರವಾಗಿ ದೂತರನ್ನು ಕಳುಹಿಸಬೇಕೆಂದು ನನಗೆ 
ತೋರುತ್ತದೆ. ಎಲೈ ರಾಜನೇ, ವಿದ್ವಾಂಸನೂ ಮತ್ತು ಬ್ರಾಹ್ಮಣನೂ ಆದ ಈ ನನ್ನ 


ಸೇನೋದ್ಯೋಗಪರ್ವ “ಡಿಸ 


ಪುರೋಹಿತನು ಧೃತರಾಷ್ಟ್ರನ ಬಳಿಗೆ ಕಳುಹಿಸಲ್ಪಡಲಿ. ಧೃತರಾಷ್ಟ್ರನಿಗೆ ಹೇಳಬೇಕಾದ 
ಮಾತುಗಳನ್ನು ಅವನಿಗೆ ತಿಳಿಸೋಣ. ಹಾಗೆಯೇ ದುರ್ಯೋಧನನ ಜೊತೆಯಲ್ಲಿ 
ಹೇಗೆ ಮಾತನಾಡಬೇಕು, ಭೀಷ್ಮರ ಜೊತೆಯಲ್ಲಿ, ಧೃತರಾಷ್ಟ್ರನ ಜೊತೆಯಲ್ಲಿ, 
ರಥಿಶ್ರೇಷ್ಠರಾದ ದ್ರೋಣರ ಜೊತೆಯಲ್ಲಿ ಹೇಗೆ ಮಾತನಾಡಬೇಕು ಎಂಬುದನ್ನೂ 
ಅವನಿಗೆ ತಿಳಿಸೋಣ. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಚತುರ್ಥೋಧ್ಯಾಯಃ || 
|| ಸೇನೋದ್ಯೋಗಪರ್ವಣಿ ಚತುರ್ಥೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ನಾಲ್ಕನೆಯ ಅಧ್ಯಾಯ ಮುಗಿಯಿತು. 


Xk 


ಐದನೆಯ ಅಧ್ಯಾಯ 
ದ್ರುಪದನ ವಾಕ್ಯವನ್ನು ಅನುಮೋದಿಸಿ ಕೃಷ್ಣನ ದ್ವಾರಕಾಗಮನ 
ಮತ್ತು ಎರಡೂ ಪಕ್ಷಗಳ ರಾಜರ ಆಗಮನ. 
ವೈಶಂಪಾಯನಃ 
ದ್ರುಪದೇನೈವಮುಕ್ತೇ ತು ವಾಕ್ಯೇ ವಾಕ್ಯವಿದಾಂ ವರಃ । 
ವಸುದೇವಸುತಸ್ತತ್ರ ವೃಷ್ಠಿಸಿಂಹೋ5ಬ್ರವೀದಿದಮ್‌ Tell 


ಇದಿ 


ವೈಶಂಪಾಯನ- ದ್ರುಪದನು ಹೀಗೆ ಮಾತನಾಡಿದ ಮೇಲೆ ಮಾತನಾಡುವವರಲ್ಲಿ 
ಶ್ರೇಷ್ಠನಾದ ವೃಷ್ಟಿಸಿಂಹನಾದ ವಸುದೇವ ಸುತನಾದ ಕೃಷ್ಣನು ಹೀಗೆ ಮಾತನಾಡಿದನು. 
ವಾಸುದೇವಃ 
ಉಪಪನ್ನಮಿದಂ ವಾಕ್ಯಂ ಸೋಮಕಾನಾಂ ಧುರಂಧರೇ । 
ಅರ್ಥಸಿದ್ಧಿಕರಂ ರಾಜ್ಞಃ ಪಾಂಡವಸ್ಯಾಮಿತೌಜಸಃ Hl 
ವಾಸುದೇವ- ಅಮಿತಪರಾಕ್ರಮಿಯಾದ ಯುಧಿಷ್ಠಿರನ ಅರ್ಥಸಿದ್ದಿಕರವಾದ 
ಸೋಮಕರ ಅಗ್ರಗಣ್ಯನಾದ ದ್ರುಪದನು ಹೇಳಿದ ಮಾತುಗಳು ಯುಕ್ತವಾಗಿವೆ. 


-26- ಮಹಾಭಾರತ ಉದ್ಯೋಗಪರ್ವ 


ಏತಚ್ಚ ಪೂರ್ವಂ ಕಾರ್ಯಂ ನಃ ಸುನೀತಿಮಭಿಕಾಂಕ್ಷತಾಮ್‌ | 
ಅನ್ಯಥಾ ಹ್ಯಾಚರನ್‌ ಕರ್ಮ ಪುರುಷಃ ಸ್ಯಾತ್‌ ಸುಬಾಲಿಶಃ TENT 


ಒಳ್ಳೆಯ ರಾಜನೀತಿಯನ್ನು ಅಪೇಕ್ಬಿಸುವ ನಾವು ಮೊದಲು ಈ ಕಾರ್ಯವನ್ನು 
ಮಾಡಬೇಕು. ಇಂತಹ ಸಂದರ್ಭದಲ್ಲಿಬೇರೆ ರೀತಿಯಲ್ಲಿನಡೆದುಕೊಳ್ಳುವ ಪುರುಷನು 
ಬಾಲಿಶನೆನಿಸುವನು. 


ಕಿಂತು ಸಂಬಂಧಕಂ ತುಲ್ಕಮಸ್ಕಾಕಂ ಕುರುಪಾಂಡುಷು । 
ಯಥೇಷ್ಟಂ ವರ್ತಮಾನೇಷು ಪಾಂಡವೇಷು ಚ ತೇಷು ಚ Cal 


ಆದರೆ ತಮ್ಮ ತಮ್ಮ ಇಚ್ಛೆಯಂತೆ ನಡೆದುಕೊಂಡು ಹೋಗುತ್ತಿರುವ ಪಾಂಡವರಲ್ಲಿ 
ಮತ್ತು ಕೌರವರಲ್ಲಿನಮ್ಮ ಸಂಬಂಧವು ಸಮಾನವಾಗಿದೆ. 


ತೇ ವಿವಾಹಾರ್ಥಮಾನೀತಾ ವಯಂ ಸರ್ವೇ ಯಥಾ ಭವಾನ್‌ । 

ಕೃತೇ ವಿವಾಹೇ ಮುದಿತಾ ಗಮಿಷ್ಕಾಮೋ ಗೃಹಾನ್‌ ಪ್ರತಿ 11೫ 

ದ್ರುಪದನೇ, ನಿನ್ನಂತೆ ನಾವೂ ಸಹ ಅಭಿಮನ್ಯುವಿನ ವಿವಾಹಕ್ಕೋಸ್ಕರವಾಗಿ 
ಆಮಂತ್ರಿತರಾಗಿ ಬಂದವರು. ವಿವಾಹವು ಮುಗಿಯುತ್ತಿರಲು ಎಲ್ಲರೂ 
ಸಂತೋಷದಿಂದ ನಮ್ಮನಮ್ಮ ಮನೆಗಳಿಗೆ ಹಿಂದಿರುಗೋಣ. 


ಭವಾನ್‌ ವೃದ್ಧತರೋ ರಾಜ್ಞಾಂ ವಯಸಾ ಚ ಶ್ರುತೇನ ಚ | 
ಶಿಷ್ಯವತ್‌ ತೇ ವಯಂ ಸರ್ವೇ ಭವಾಮೇಹ ನ ಸಂಶಯಃ IL 


ನೀನು ವಯಸ್ಸಿನಿಂದಲೂ ಮತ್ತು ಜ್ಞಾನದಿಂದಲೂ ರಾಜರಲ್ಲಿವೃದ್ದನಾದವನು. 
ನಾವೆಲ್ಲರೂ ನಿನ್ನ ಶಿಷ್ಯರಂತೆ ಇರುವೆವು. ಈ ವಿಷಯದಲ್ಲಿಸಂಶಯವಿಲ್ಲ. 

ಭವಂತಂ ಧೃತರಾಷ್ಟ್ರಶ್ವ ಸತತಂ ಬಹುಮನ್ಯತೇ । 

ಆಚಾರ್ಯಯೋಃ ಸಖಾ ಚಾಸಿ ದ್ರೋಣಸ್ಯ ಚ ಕೃಪಸ್ಯ ಚ 11೭ 

ನೀನು ಆಚಾರ್ಯರಾದ ದ್ರೋಣರ ಮತ್ತು ಕೃಪರ ಸ್ನೇಹಿತನಾಗಿದ್ದೀಯೆ ಎಂಬ 
ಕಾರಣದಿಂದ ಧೃತರಾಷ್ಟ್ರನು ಯಾವಾಗಲೂ ನಿನ್ನನ್ನು ಗೌರವಿಸುತ್ತಾನೆ. 


ಸೇನೋದ್ಯೋಗಪರ್ವ -27- 
ಸ ಭವಾನ್‌ ಪ್ರೇಷಯತ್ನದ್ಯ ಪಾಂಡವಾರ್ಥಕರಂ ವಚಃ । 
ಸರ್ವೇಷಾಂ ನಿಶ್ಚಿತಂ ತನ್ನಃ ಪ್ರೇಷಯಿಷ್ಯತಿ ಯದ್‌ ಭವಾನ್‌ HSI 


ಅಂತಹ ನೀನು ಪಾಂಡವರಿಗೆ ಅರ್ಥಸಿದ್ಧಿಕರವಾದ ಸಂದೇಶವನ್ನು ಈ ದಿನ 
ಎಲ್ಲ ಕಡೆ ಕಳುಹಿಸು. ನೀನು ಯಾವ ಸಂದೇಶವನ್ನು ಕಳುಹಿಸುವೆಯೋ ಅದು 
ನಮ್ಮೆಲ್ಲರಿಗೂ ಸಮ್ಮತವಾಗಿರುತ್ತದೆ. 

ಯದಿ ತಾವಚ್ಚಮಂ ಕುರ್ಯಾನ್ನಾ $ಯೇನ ಕುರುಪುಂಗವಃ । 

ನ ಭವೇತ್‌ ಕುರುಪಾಂಡೂನಾಂ ಸೌಭ್ರಾತ್ರೇಣ ಮಹಾನ್‌ ಕ್ಷಯಃ ॥೯॥ 


ಕುರುಶ್ರೇಷ್ಠನಾದ ದುರ್ಯೋಧನನು ಒಳ್ಳೆಯ ನೀತಿಯನ್ನು ಅನುಸರಿಸಿ 
ಸಂಧಿಯನ್ನು ಮಾಡಿಕೊಳ್ಳುವುದಾದರೆ ಆಗ ಸೌಭ್ರಾತ್ರದ ಕಾರಣದಿಂದಾಗಿ 
ಕುರುಪಾಂಡವರ ದೊಡ್ಡವಿನಾಶವು ಉಂಟಾಗುವುದಿಲ್ಲ. 


ಅಥ ದರ್ಪಾನಿತೋ ಮೋಹಾನ್ನ ಕುರ್ಯಾದ್‌ ಧೃತರಾಷ್ಟಜಃ | 

ಅನ್ಯೇಷಾಂ ಪ್ರೇಷಯಿತ್ವಾ ಚ ಪಶ್ಚಾದಸ್ಮಾನ್‌ ಸಮಾಹ್ನಯೇತ್‌ ॥೧೦॥ 

ಇನ್ನು ದುರ್ಯೋಧನನು ದರ್ಪದಿಂದ ಕೂಡಿದವನಾಗಿ ರಾಜ್ಯಮೋಹದಿಂದ 
ನಮ್ಮಮಾತನ್ನುನಡೆಸಿಕೊಡದಿದ್ದರೆ ನೀನು ಮೊದಲು ಬೇರೆ ರಾಜರ ಬಳಿಗೆ ದೂತರನ್ನು 
ಕಳುಹಿಸಿ ಅನಂತರ ನಮ್ಮ ಬಳಿಗೆ ಕಳುಹಿಸು ( ದುರ್ಯೋಧನನು ಬೇರೆ ರಾಜರ 
ಬಳಿಗೆ ತನ್ನದೂತರನ್ನುಕಳುಹಿಸಿ ಅನಂತರ ನಮ್ಮನ್ನು ಯುದ್ಧಕ್ಕೆ ಆಹ್ವಾನ ಮಾಡಿಯಾನು). 


ತತೋ ದುರ್ಯೋಧನೋ ಮಂದಃ ಸಹಾಮಾತ್ಯಃ ಸಬಾಂಧವಃ । 

ನಿಷ್ಕಾಮಾಪತ್ಸ್ಯತೇ ಮೂಢಃ ಕ್ರುದ್ದೇ ಗಾಂಡೀವಧನ್ನನಿ 11೧೧ 

ಹಾಗಾದರೆ ಗಾಂಡೀವಧನ್ವನಾದ ಅರ್ಜುನನು ವೃದ್ಧನಾಗುತ್ತಿರಲು ಮೂಢನೂ 
ಮತ್ತು ಮಂದನೂ ಆದ ದುರ್ಯೋಧನನು ತನ್ನ ಬಾಂಧವರ ಮತ್ತು ಅಮಾತ್ಯರ 
ಜೊತೆಯಲ್ಲಿವಿನಾಶವನ್ನು ಹೊಂದುವನು. 

ವೈಶಂಪಾಯನಃ 
ತತಃ ಸತೃತ್ಯ ವಾರ್ಷೇಯಂ ವಿರಾಟಃ ಪೃಥಿವೀಪತಿಃ | 
ಗೃಹಾನ್‌ ಪ್ರಸ್ಥಾಪಯಾಮಾಸ ಸಗಣಂ ಸಹಬಾಂಧವಮ್‌ 11೧೨1 


-28- ಮಹಾಭಾರತ ಉದ್ಯೋಗಪರ್ವ 


ವೈಶಂಪಾಯನ- ಅನಂತರ ಪೃಥಿವೀಪತಿಯಾದ ವಿರಾಟನು ಕೃಷ್ಣನಿಗೆ ವಿವಾಹಕ್ಕೆ 
ಬಂದುದಕ್ಕಾಗಿ ಸತ್ಕಾರ ಮಾಡಿ ಅವನ ಪಧಿವಾರ ಮತ್ತು ಬಂಧುಗಳ ಜೊತೆಯಲ್ಲಿ 
ಅವನನ್ನು ಹಿಂದಕ್ಕೆ ಕಳುಹಿಸಿದನು. 


ದ್ವಾರಕಾಂ ತು ಗತೇ ಕೃಷ್ಣೇ ಯುಧಿಷ್ಠಿರಪುರೋಗಮಾಃ । 
ಚಕ್ರುಃ ಸಾಂಗ್ರಾಮಿಕಂ ಕರ್ಮ ವಿರಾಟಶ್ಚ ಮಹೀಪತಿಃ Tera 


ಕೃಷ್ಣನ ದ್ವಾರಕೆಗೆ ಹೊರಟುಹೋಗುತ್ತಿರಲು ಯುಧಿಷ್ಠಿರ ಮೊದಲಾದವರು ಮತ್ತು 
ವಿರಾಟರಾಜನೂ ಸಹ ಯುದ್ಧಕ್ಕೆ ಉಪಯುಕ್ತವಾದ ಕಾರ್ಯಗಳನ್ನು ಆರಂಭಿಸಿದರು. 

ತತಃ ಸಂಪ್ರೇಷಯಾಮಾಸ ವಿರಾಟಃ ಸಹ ಬಾಂಧವೈಃ । 

ಸರ್ವೇಷಾಂ ಭೂಮಿಪಾಲಾನಾಂ ದ್ರುಪದಶ್ಚ ಮಹೀಪತಿಃ 11೧೪॥ 


ಅನಂತರ ವಿರಾಟರಾಜನು ಮತ್ತು ದ್ರುಪದರಾಜನು ತಮ್ಮ ಬಂಧುಗಳ ಜೊತೆಯಲ್ಲಿ 
ಎಲ್ಲರಾಜರಿಗೂ ತಮ್ಮದೂತರನ್ನುಕಳುಹಿಸಿದರು. 


ವಚನಾತ್‌ ಕುರುಸಿಂಹಸ್ಯ ಮತ್ಸ್ಯಪಾಂಚಾಲಯೋಸ್ತಥಾ । 
ಸಮಾಜಗ್ಗುರ್ಮಹೀಪಾಲಾಃ ಸಂಪ್ರಹೃಷ್ಟಾ ಮಹಾಬಲಾಃ 11೧೫ 


ಕುರುಸಿಂಹನಾದ ಯುಧಿಷ್ಠಿರನ ಮಾತಿನಂತೆ ಹಾಗೆಯೇ ಮತ್ತ್ಯ-ಪಾಂಚಾಲ 
ದೇಶದ ಅಧಿಪತಿಯಾದ ವಿರಾಟ ಮತ್ತು ದ್ರುಪದರ ಮಾತಿನಂತೆ ರಾಜರು 
ಸಂತೋಷಗೊಂಡು ಮಹಾಸೈನ್ಯಗಳ ಸಮೇತರಾಗಿ ಆಗಮಿಸಿದರು. 

ತಚ್ಚುತ್ತಾ ಪಾಂಡುಪುತ್ರಾಣಾಂ ಸಮಾಗಚ್ಛನ್ನಹಾಬಲಮ್‌ । 

ಬ್ರ ಎ ಅ 

ಧೃತರಾಷ್ಟ್ರಪುತಶ್ಚಾಪಿ ಸಮಾನಿನ್ಯೇ ಮಹೀಪತೀನ್‌ HOI 

ಪಾಂಡುಪುತ್ರರ ಬಳಿಗೆ ದೊಡ್ಡ ಸೈನ್ಯಗಳು ಬರುತ್ತಿವೆ ಎಂಬುದನ್ನು ತಿಳಿದ 
ದುರ್ಯೋಧನನೂ ರಾಜರನ್ನು ತನ್ನ ಬಳಿಗೆ ಕರೆತಂದನು. 

ಸಮಾಕುಲಾ ಮಹೀ ರಾಜನ್‌ ಕುರುಪಾಂಡವಕಾರಣಾತ್‌ । 

ತದಾ ಸಮಭವತ್‌ ಕೃತ್ಸ್ನಾ ಸಂಪ್ರಯಾಣೇ ಮಹೀಕ್ಷಿತಾಮ್‌  ॥೧೭॥ 


ಸಂಕುಲಾ ಚ ತದಾ ಭೂಮಿಃ ಚತುರಂಗಬಲಾನ್ವಿಶಾ Hoch 


ಸೇನೋದ್ಯೋಗಪರ್ವ ಎ2೦: 


ಎಲೈ ಜನಮೇಜಯ ರಾಜನೇ, ಕುರುಪಾಂಡವರ ನಿಮಿತ್ತದಿಂದಾಗಿ ಎಲ್ಲರಾಜರೂ 
ತಮ್ಮಸೈನ್ಯದ ಜೊತೆಯಲ್ಲಿ ಹೊರಡುತ್ತಿರಲು ಭೂಮಿಯು ಆ ಸೈನ್ಯಗಳಿಂದ ತುಂಬಿತು. 
ಆಗ ಭೂಮಿಯು ಚತುರಂಗಯುಕ್ತವಾದ ಸೈನ್ಯದಿಂದ ನಿಬಿಡವಾಯಿತು. 


ಬಲಾನಿ ತೇಷಾಂ ಭೀಮಾನಿ ಆಗಚ್ಛಂತಿ ತತಸ್ತತಃ । 
ಚಾಲಯಂತೀವ ಗಾಂ ದೇವೀಂ ಸಪರ್ವತವನಾಮಿಮಾಮ್‌ ॥1೧೯॥ 


ಆ ರಾಜರ ಸೈನ್ಯಗಳು ಬೇರೆ ಬೇರೆ ದೇಶಗಳಿಂದ ಬರುತ್ತಿರಲು ಪರ್ವತ, ವನ 
ಸಹಿತವಾದ ಈ ಭೂಮಿಯು ನಡುಗುವಂತೆ ತೋರಿತು. 
ತತಃ ಪ್ರಜ್ಞಾವಯೋವೃದ್ಧಂ ಪಾಂಚಾಲ್ಯಃ ಸ್ಪಪುರೋಹಿತಮ್‌ । 
ಕುರುಭ್ಯಃ ಪ್ರೇಷಯಾಮಾಸ ಯುಧಿಷ್ಠಿರಮತೇ ಸ್ಥಿತಃ 11೨೦॥ 
ಅನಂತರ ಪಾಂಚಾಲಾಧಿಪತಿಯಾದ ದ್ರುಪದನು ಯುಧಿಷ್ಠಿರನ ಅಭಿಪ್ರಾಯವನ್ನು 
ತಿಳಿದವನಾಗಿ ಜ್ಞಾನವೃದ್ಧನೂ ಮತ್ತು ವಯೋವೃದ್ಧನೂ ಆದ ತನ್ನ ಪುರೋಹಿತನನ್ನು 
ಕುರುಗಳ ಬಳಿಗೆ ಸಂಧಾನಕ್ಕಾಗಿ ಕಳುಹಿಸಿದನು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಮ್‌ 
ಉದ್ಯೋಗಪರ್ವಣಿ ಪಂಚಮೋಧ್ಯಾಯಃ ॥ 
॥ ಸೇನೋದ್ಯೋಗಪರ್ವಣಿ ಪಂಚಮೋಧ್ಯಾಯಃ ॥। 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಐದನೆಯ ಅಧ್ಯಾಯ ಮುಗಿಯಿತು. 
XK 


ಮಹಾಭಾರತತಾತ್ತರ್ಯನಿರ್ಣಯಃ - ಅಧ್ಯಾಯ ೨೪ 
ತತಃ ಸಮ್ಮಂತ್ರಾ ;ನುಮತೇ ಕೃಷ್ಣಸ್ಯ ಸ್ವಪ್ರರೋಹಿತಮ್‌ । 


೪ `ಣಶೆ 'ವ 


ದ್ರುಪದಃ ಪ್ರೇಷಯಾಮಾಸ ದೃತರಾಷ್ಟಾಯ ಶಾಂತಯೇ Tell 


ಬಳಿಕ ದ್ರುಪದರಾಜ ಚೆನ್ನಾಗಿ ಮಂತ್ರಾಲೋಚನೆ ಮಾಡಿ ಕೃಷ್ಣನ ಅನುಮತಿಯಿಂದ 
ತನ್ನ ಪುರೋಹಿತನನ್ನು ಧೃತರಾಷ್ಟ್ರನ ಬಳಿಗೆ ಸಂಧಿಗಾಗಿ ಕಳಿಸಿದ. 


-30- ಮಹಾಭಾರತ ಉದ್ಯೋಗಪರ್ವ 
ಸ ಗತ್ವಾ ಧೃತರಾಷ್ಟ್ರಂ ತಂ ಭೀಷ್ಮದ್ರೋಣಾದಿಭಿರ್ಯುತಮ್‌ | 
ಉವಾಚ ನ ವಿರೋಧಸ್ತ ಉತ್ಪಾದ್ಯೋ ಧರ್ಮಸೂನುನಾ 11೨11 
ದ್ರುಪದನ ಪುರೋಹಿತ ಹಸ್ತಿನಾವತಿಗೆ ಹೋಗಿ ಭೀಷ್ಮ್ಠ-ದ್ರೋಣಾದಿ ಸಮೇತ 
ಕುಳಿತಿದ್ದ ಧೃತರಾಷ್ಟ್ರನಿಗೆ ಹೇಳಿದ, "ಧರ್ಮರಾಜನೊಂದಿಗೆ ವಿರೋಧ ಮಾಡಬೇಡ. 


ಯಸ್ಯ ಭೀಮಾರ್ಜುನೋ ಯೋಧೌ ನೇತಾ ಯಸ್ಯ ಜನಾರ್ದನಃ | 
ಶ್ರುತಾಸ್ತೇ ಭೀಮನಿಹತಾ ಜರಾಸಂಧಾದಯೋತಖಿಲಾಃ 11೩1 


ಧರ್ಮರಾಜನಿಗೆ ಭೀಮಾರ್ಜುನರು ಯೋಧರು. ಶ್ರೀಕೃಷ್ಣಮಾರ್ಗದರ್ಶಕ. 
ಜರಾಸಂಧಾದಿ ರಾಜರು ಎಲ್ಲರೂ ಭೀಮನಿಂದ ಹತರಾಗಿರುವುದನ್ನುನೀನೇ ಕೇಳಿರುವಿ. 


ಯಥಾ ಚ ರುದ್ರವಚನಾದವಧ್ಯಾ ರಾಕಸಾಧಿಪಾಃ 11೪॥ 
ತೀರ್ಥವಿಫಕರಾಃ ಸರ್ವತೀರ್ಥಾನ್ಯಾಚ್ನಾದ್ಯ ಸಂಸ್ಥಿತಾಃ 

ತಿಪ್ರ ಕೋಟ್ಯೋ ಮಹಾವೀರ್ಯಾ ಭೀಮಸೇನ ನಿಸೂದಿತಾಃ ॥೫॥ 
ಭ್ರಾತ್ಮಣಾಂ ಬ್ರಾಹ್ಮಣಾನಾಂ ಚ ಲೋಕಾನಾಂ ಚ ಹಿತೈಷಿಣಾ । 

ತತೋ ಹಿ ಸರ್ವತೀರ್ಥಾನಿ ಗಮ್ಯಾನ್ಯಾಸನ್‌ ನೃಣಾಂ ಕ್ಠಿತೌ 11೬1 


ರುದ್ರವರದಿಂದ ಅವಧ್ಯರೆನಿಸಿದ, ಮಹಾಬಲಿಷ್ಠರಾದ ಮೂರುಕೋಟಿ 
ಮಹಾರಾಕ್ಸನರು ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ವಿಘ್ನ ಉಂಟುಮಾಡುತ್ತ ಸುತ್ತಮುತ್ತ 
ಆವರಿಸಿದ್ದರು. ಸೋದರರಿಗೂ ಬ್ರಾಹ್ಮಣರಿಗೂ ಲೋಕದ ಜನರಿಗೂ ಹಿತವನ್ನು ಬಯಸಿ 
ಭೀಮನೇ ಅವರೆಲ್ಲರನ್ನೂ ಸಂಹರಿಸಿದ. ಅದರಿಂದ ಈಗ ಭೂಮಿಯಲ್ಲಿ ಎಲ್ಲ 
ತೀರ್ಥಕ್ಷೇತ್ರಗಳೂ ಮನುಷ್ಯರಿಗೆ ಹೋಗಿಬರಲು ಶಕ್ಕವಾಗಿವೆ. 


ಯಥಾ ಜಟಾಸುರಃ ಪಾಪಃ ಶರ್ವಾಣೀವರಸಂಶ್ರಯಾತ್‌। 
ಅವಧ್ಯೋ ವಿಪ್ರರೂಪೇಣ ವಂಚಯನ್ನೇವ ಪಾಂಡವಾನ್‌ Hl 


ಪಾಪಿಯಾದ ಜಟಾಸುರ ಪಾರ್ವತಿಯ ವರಬಲದಿಂದ ಅವಧ್ಯನಾಗಿದ್ದು 
ಬ್ರಾಹ್ಮಣರೂಪದಿಂದ ಪಾಂಡವರನ್ನುವಂಚಿಸುತ್ತಲೆ ಇದ್ದ. 

ಜ್ಞಾತ್ವಾಂಪಿ ಭೀಮಸೇನೇನ ವಿಪ್ರರೂಪಸ್ಯ ನೋ ವಧಃ । 

ಯೋಗ್ಯ ಇತ್ಯಹತೋ ಭೀಮೇ ಮೃಗಯಾರ್ಥಂ ಗತೇ ಕ್ಷಚಿತ್‌ ISI 


ಸೇನೋದ್ಯೋಗಪರ್ವ -3]- 


ಯಮೌ ಯುಧಿಷ್ಠಿರಂ ಕೃಷ್ಣಾಂ ಚಾ5ದಾಯೈವ ಪರಾದ್ರವತ್‌ । 
ದೃಷ್ಟೋ ಭೀಮಸೇನೇನ ತಾಂಸ್ಕೃಕ್ವ್ವಾ ಸಂಸಕ್ತಸ್ತೇನ ಸಂಗರೇ Tal 


ಭೀಮ ಇದನ್ನು ತಿಳಿದೂ ಕೂಡ "ಬ್ರಾಹ್ಮಣ ವೇಷ ಧರಿಸಿದ್ದಾನೆ, ಕೊಲ್ಲುವುದು 
ಸರಿಯಲ್ಲ' ಎಂದು ಕೊಲ್ಲದೆ ಬಿಟ್ಟಿದ್ದ. ಒಂದು ದಿನ ಭೀಮ ಬೇಟೆಗೆ ಹೋಗಿದ್ದಾಗ 
ಜಟಾಸುರ ನಕುಲ, ಸಹದೇವರನ್ನೂ ಧರ್ಮರಾಜನನ್ನೂದ್ರೌಪದಿಯನ್ನೂವತ್ತಿಕೊಂಡು 
ಓಡಿದ. ಭೀಮ ತನ್ನನ್ನು ಕಂಡಾಗ ಅವರನ್ನು ಬಿಟ್ಟುಭೀಮನೊಡನೆ ಯುದ್ಧಕ್ಕೆ ನಿಂತ. 


ನಿಪಾತ್ಕ ಭೂಮೌ ಪಾದೇನ ಸಂಚೂರ್ಣಿತಶಿರಸ್ತಮಃ । 
ಜಗಾಮ ಕಿಮು ತೇ ಪುತ್ರಾಃ ಶಕ್ಯಾ ಹಂತುಮಿತಿ ಸ್ಥ ಹ I 
ನಿವಾತಕವಚಾಶ್ಚೆವ ಹತಾಃ ಪಾರ್ಥೇನ ತೇ ಶ್ರುತಾಃ 11೧೦॥ 


ಬೀಮ ಜಟಾಸುರನನ್ನು ನೆಲದಲ್ಲಿಕೆಡವಿ ತಲೆಯನ್ನು ಕಾಲಿಂದ ಪುಡಿಗೈದ. ಆತ 
ಅಂಧತಮಸಿಗೆ ನಡೆದ. ಇಂಥ ಭೀಮನಿಗೆ ನಿನ್ನ ಮಕ್ಕಳನ್ನು ಕೊಲ್ಲುವುದು ಶಕ್ಕವೆಂದು 
ಬೇರೇನು ಹೇಳಬೇಕು? ನಿವಾತಕವಚರೂ ಅರ್ಜುನನಿಂದ ಹತರಾದುದನ್ನು ನೀನು 
ಕೇಳಿರುವಿ. 


ಜಾನಾಸಿ ಚ ಹರೇರ್ವೀರ್ಯಂ ಯಸ್ಯೆ ೀದಮಖಿಲಂ ವಶೇ । 


ಸಬ್ರಹ್ಮರುದ್ರಶಕ್ರಾದ್ಯಂ ಚೇತನಾಚೇತನಾತ್ಮಕಮ್‌ ele] 
ಶ್ರೀಕೃಷ್ಣನ ಶಕ್ತಿಯನ್ನೂ ನೀನು ಬಲ್ಲೆ. ಬ್ರಹ್ಮರುದ್ರ ಇಂದ್ರಾದಿ ಚೇತನಾ ಚೇತನಾತ್ಮಕ 
ಸಮಸ್ತ ಪ್ರಪಂಚ ಅವನ ವಶದಲ್ಲಿದೆ. 


ತಸ್ಮಾದೇತೈಃ ಪಾಲಿತಸ್ಯ ಧರ್ಮಜಸ್ಯ ಸ್ವಕಂ ವಸು | 

ದೀಯತಾಮಿತಿ ತೇನೋಕ್ತೋ ದೃತರಾಷ್ಟ್ರೋ ನ ಚಾಕರೋತ್‌ ॥೧೨॥ 

ಅದರಿಂದ ಭೀಮ, ಅರ್ಜುನ, ಕೃಷ್ಣರಿಂದ ರಕ್ಷಿತನಾಗಿರುವ ಧರ್ಮರಾಜನಿಗೆ 
ಅವನ ಸಂಪತ್ತನ್ನು ಕೊಟ್ಟುಬಿಡು. ಹೀಗೆ ದ್ರುಪದನ ಪುರೋಹಿತ ಹೇಳಿದರೂ ದೃತರಾಷ್ಟ್ರ 
ಅದರಂತೆ ಮಾಡಲಿಲ್ಲ 


LS SS Ss 


-30- ಮಹಾಭಾರತ ಉದ್ಯೋಗಪರ್ವ 


ಸ ಗತ್ವಾ ಧೃತರಾಷ್ಟ್ರಂ ತಂ ಭೀಷ್ಮದ್ರೋಣಾದಿಭಿರ್ಯುತಮ್‌ | 
ಉವಾಚ ನ ವಿರೋಧಸ್ತ ಉತ್ಪಾದ್ಯೋ ಧರ್ಮಸೂನುನಾ 11೨11 


ದ್ರುಪದನ ಪುರೋಹಿತ ಹಸ್ತಿನಾವತಿಗೆ ಹೋಗಿ ಭೀಷ್ಠ- ದ್ರೋಣಾದಿ ಸಮೇತ 
ಕುಳಿತಿದ್ದ ಧೃತರಾಷ್ಟ್ರನಿಗೆ ಹೇಳಿದ, "ಧರ್ಮರಾಜನೊಂದಿಗೆ ವಿರೋಧ ಮಾಡಬೇಡ. 


ಯಸ್ಯ ಭೀಮಾರ್ಜುನೋ ಯೋಧೌ ನೇತಾ ಯಸ್ಯ ಜನಾರ್ದನಃ । 
ಶ್ರುತಾಸ್ತೇ ಭೀಮನಿಹತಾ ಜರಾಸಂಧಾದಯೋತಖಲಾಃ TENT 


ಧರ್ಮರಾಜನಿಗೆ ಭೀಮಾರ್ಜುನರು ಯೋಧರು. ಶ್ರೀಕೃಷ್ಣಮಾರ್ಗದರ್ಶಕ. 
ಜರಾಸಂಧಾದಿ ರಾಜರು ಎಲ್ಲರೂ ಭೀಮನಿಂದ ಹತರಾಗಿರುವುದನ್ನುನೀನೇ ಕೇಳಿರುವ. 


ಯಥಾ ಚ ರುದ್ರವಚನಾದವಧ್ಯಾ ರಾಕಸಾಧಿಪಾಃ | TET 
ತೀರ್ಥವಿಫುಕರಾಃ ಸರ್ವತೀರ್ಥಾನ್ಯಾಚ್ಚಾದ್ಯ ಸಂಸ್ಥಿತಾಃ 
ತಿಸ್ರಃ ಕೋಟ್ಯೋ ಮಹಾವೀರ್ಯಾ ಭೀಮಸೇನ ನಿಸೂದಿತಾಃ 11೫ 


ಭ್ರಾತ್ಮಣಾಂ ಬ್ರಾಹ್ಮಣಾನಾಂ ಚ ಲೋಕಾನಾಂ ಚ ಹಿತೈಷಿಣಾ । 
ತತೋ ಹಿ ಸರ್ವತೀರ್ಥಾನಿ ಗಮ್ಯಾನ್ಯಾಸನ್‌ ನೃಣಾಂ ಕಿತೌ WLU 


ರುದ್ರವರದಿಂದ ಅವಧ್ಯರೆನಿಸಿದ, ಮಹಾಬಲಿಷ್ಠರಾದ ಮೂರುಕೋಟಿ 
ಮಹಾರಾಕ್ಷಸರು ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ವಿಘ್ಟ ಉಂಟುಮಾಡುತ್ತ ಸುತ್ತಮುತ್ತ 
ಆವರಿಸಿದ್ದರು. ಸೋದರರಿಗೂ ಬ್ರಾಹ್ಮಣರಿಗೂ ಲೋಕದ ಜನರಿಗೂ ಹಿತವನ್ನು ಬಯಸಿ 
ಭೀಮನೇ ಅವರೆಲ್ಲರನ್ನೂ ಸಂಹರಿಸಿದ. ಅದರಿಂದ ಈಗ ಭೂಮಿಯಲ್ಲಿ ಎಲ್ಲ 
ತೀರ್ಥಕ್ಷೇತ್ರಗಳೂ ಮನುಷ್ಯರಿಗೆ ಹೋಗಿಬರಲು ಶಕ್ಯವಾಗಿವೆ. 


ಯಥಾ ಜಟಾಸುರಃ ಪಾಪಃ ಶರ್ವಾಣೀವರಸಂಶ್ರಯಾತ್‌। 

ಅವಧ್ಯೋ ವಿಪ್ರರೂಪೇಣ ವಂಚಯನ್ನೇವ ಪಾಂಡವಾನ್‌ 11೭! 

ಪಾಪಿಯಾದ ಜಟಾಸುರ ಪಾರ್ವತಿಯ ವರಬಲದಿಂದ ಅವಧ್ಯನಾಗಿದ್ದು 
ಬ್ರಾಹ್ಮಣರೂಪದಿಂದ ಪಾಂಡವರನ್ನುವಂಚಿಸುತ್ತಲೆ ಇದ್ದ. 

ಜ್ಞಾತ್ವಾಂಪಿ ಭೀಮಸೇನೇನ ವಿಪ್ರರೂಪಸ್ಯ ನೋ ವಧಃ । 

ಯೋಗ್ಯ ಇತ್ಯಹತೋ ಭೀಮೇ ಮೃಗಯಾರ್ಥಂ ಗತೇ ಕ್ಲಚಿತ್‌ IC 


ಸೇನೋದ್ಯೋಗಪರ್ವ -31- 


ಯಮೌ ಯುಧಿಷ್ಠಿರಂ ಕೃಷ್ಣಾಂ ಚಾಂದಾಯೈವ ಪರಾದ್ರವತ್‌ । 
ದೃಷ್ಟೋ ಭೀಮಸೇನೇನ ತಾಂಸ್ಕೃಕ್ವ್ವಾ ಸಂಸಕ್ತಸ್ತೇನ ಸಂಗರೇ WE 


ಭೀಮ ಇದನ್ನು ತಿಳಿದೂ ಕೂಡ "ಬ್ರಾಹ್ಮಣ ವೇಷ ಧರಿಸಿದ್ದಾನೆ, ಕೊಲ್ಲುವುದು 
ಸರಿಯಲ್ಲ' ಎಂದು ಕೊಲ್ಲದೆ ಬಿಟ್ಟಿದ್ದ. ಒಂದು ದಿನ ಭೀಮ ಬೇಟೆಗೆ ಹೋಗಿದ್ದಾಗ 
ಜಟಾಸುರ ನಕುಲ, ಸಹದೇವರನ್ನೂ ಧರ್ಮರಾಜನನ್ನೂದ್ರೌಪದಿಯನ್ನೂವತ್ತಿಕೊಂಡು 
ಓಡಿದ. ಭೀಮ ತನ್ನನ್ನುಕಂಡಾಗ ಅವರನ್ನು ಬಿಟ್ಟುಭೀಮನೊಡನೆ ಯುದ್ಧಕ್ಕೆ ನಿಂತ. 


ನಿಪಾತ್ಕ ಭೂಮೌ ಪಾದೇನ ಸಂಚೂರ್ಣಿತಶಿರಸ್ತಮಃ । 
ಜಗಾಮ ಕಿಮು ತೇ ಪುತ್ರಾಃ ಶಕ್ಯಾ ಹಂತುಮಿತಿ ಸ್ನ ಹ I 
ನಿವಾತಕವಚಾಶ್ಚೆವ ಹತಾಃ ಪಾರ್ಥೇನ ತೇ ಶ್ರುತಾಃ 11೧೦॥ 


ಭೀಮ ಜಟಾಸುರನನ್ನುನೆಲದಲ್ಲಿಕೆಡವಿ ತಲೆಯನ್ನುಕಾಲಿಂದ ಪುಡಿಗೈದ. ಆತ 
ಅಂಧತಮಸ್ಸಿಗೆ ನಡೆದ. ಇಂಥ ಭೀಮನಿಗೆ ನಿನ್ನ ಮಕ್ಕಳನ್ನು ಕೊಲ್ಲುವುದು ಶಕ್ಕವೆಂದು 
ಬೇರೇನು ಹೇಳಬೇಕು? ನಿವಾತಕವಚರೂ ಅರ್ಜುನನಿಂದ ಹತರಾದುದನ್ನು ನೀನು 
ಕೇಳಿರುವಿ. 


ಜಾನಾಸಿ ಚ ಹರೇರ್ವೀರ್ಯಂ ಯಸೆ ಹೇದಮಖಿಲಂ ವಶೇ । 


ಸಬ್ರಹ್ಮರುದ್ರಶಕ್ರಾದ್ಯಂ ಚೇತನಾಚೇತನಾತ್ಮಕಮ್‌ Hoo 
ಶ್ರೀಕೃಷ್ಣನ ಶಕ್ತಿಯನ್ನೂ ನೀನು ಬಲ್ಲೆ. ಬ್ರಹ್ಮರುದ್ರ ಇಂದ್ರಾದಿ ಚೇತನಾ ಚೇತನಾತ್ಮಕ 
ಸಮಸ್ತ ಪ್ರಪಂಚ ಅವನ ವಶದಲ್ಲಿದೆ. 


ತಸ್ಥಾದೇತ್ಯೈೆಃ ಪಾಲಿತಸ್ಯ ಧರ್ಮಜಸ್ಯ ಸ್ವಕಂ ವಸು । 

ದೀಯತಾಮಿತಿ ತೇನೋಕ್ತೋ ದೃತರಾಷ್ಟೋ ನ ಚಾಕರೋತ್‌  ॥೧೨॥ 

ಅದರಿಂದ ಭೀಮ, ಅರ್ಜುನ, ಕೃಷ್ಣರಿಂದ ರಕ್ಷಿತನಾಗಿರುವ ಧರ್ಮರಾಜನಿಗೆ 
ಅವನ ಸಂಪತ್ತನ್ನುಕೊಟ್ಟುಬಿಡು. ಹೀಗೆ ದ್ರುಪದನ ಪುರೋಹಿತ ಹೇಳಿದರೂ ದೃತರಾಷ್ಟ್ರ 
ಅದರಂತೆ ಮಾಡಲಿಲ್ಲ ; 


XK 


-32- ಮಹಾಭಾರತ ಉದ್ಯೋಗಪರ್ವ 


ಆರನೆಯ ಅಧ್ಯಾಯ 
ದ್ರುಪದನಿಂದ ಅನುಶಿಷ್ಠನಾಗಿ ದ್ರುಪದ ಪುರೋಹಿತನ ಹಸ್ತಿನಪುರ ಗಮನ. 
ದ್ರುಪದಃ 
ಭೂತಾನಾಂ ಪ್ರಾಣಿನಃ ಶ್ರೇಷ್ಠಾ ಪ್ರಾಣಿನಾಂ ಬುದ್ಧಿಜೀವಿನಃ । 
ಬುದ್ಧಿಮತ್ಸು ನರಾಃ ಶ್ರೇಷ್ಠಾಃ ನರಾಣಾಂ ತು ದ್ವಿಜಾತಯಃ HOI 


ದ್ರುಪದ- ಸೃಷ್ಟರಾದ ಜೀವರಲ್ಲಿಪ್ರಾಣಿಗಳು ಶ್ರೇಷ್ಠರು. ಪ್ರಾಣಿಗಳಲ್ಲಿ ಬುದ್ದಿಯುಳ್ಳ 
ಪ್ರಾಣಿಗಳು ಶ್ರೇಷ್ಠವಾದವು. ಬುದ್ದಿಯುಳ್ಳಪ್ರಾಣಿಗಳಲ್ಲಿಮನುಷ್ಯರು ಶ್ರೇಷ್ಠರಾದವರು. 
ಮನುಷ್ಯರಲ್ಲಿದ್ದಿಜಾತಿಗಳು ಶ್ರೇಷ್ಠರಾದವರು. 


ದ್ವಿಜೇಷು ವೈದ್ಯಾಃ ಶ್ರೇಯಾಂಸೋ ವೈದ್ಯೇಷು ಕೃತಬುದ್ಧಯಃ । 
ಕೃತಬುದ್ಧಿಸ್ತು ಕರ್ತಾರಃ ಕರ್ತೃಷು ಬ್ರಹ್ಮವೇದಿನಃ 11೨1 


ದ್ವಿಜಾತಿಗಳಲ್ಲಿವೇದವಿದ್ಕೆಯನ್ನು ಬಲ್ಲವರು ಶ್ರೇಷ್ಠರು. ವೇದವಿದ್ಯಾವಂತರಲ್ಲಿ 
ಸುಶಿಕ್ಸಿತ ಬುದ್ದಿಯುಳವರು ಶ್ರೇಷ್ಠರು. ಸುಶಿಕ್ಕಿತ ಬುದ್ದಿಯುಳವರಲ್ಲಿಅದನ್ನು ಕಾರ್ಯಗತ 

py ಧಿ ೪ py ಧಿ ಭು ೩ 
ಮಾಡುವವರು ಶ್ರೇಷ್ಠರು. ಕಾರ್ಯಗತ ಮಾಡುವವರಲ್ಲಿ ಭಗವಂತನ ಜ್ಞಾನವನ್ನು 
ಪಡೆದವರು ಶ್ರೇಷ್ಠರು. 


ಸ ಭವಾನ್‌ ಕೃತಬುದ್ದೀನಾಂ ಪ್ರಧಾನ ಇತಿ ಮೇ ಮತಿಃ TERT 


ಕುಲೇನ ಚ ವಿಶಿಷ್ಟೋತಸಿ ವಯಸಾ ಚ ಶ್ರುತೇನ ಚ । 
ಪ್ರಜ್ಞಯಾ ಸದ್ಭಶಶ್ಚಾಸಿ ಶುಕ್ರೇಣಾಂಗಿರಸೇನ ಚ Tl 


ನೀವಾದರೋ ಕೃತಬುದ್ಧಿಗಳಲ್ಲಿಪ್ರಧಾನರಾದವರು ಎಂದು ನನ್ನ ಅಭಿಪ್ರಾಯ. 
ನೀವು ಕುಲದಿಂದಲೂ, ವಯಸ್ಸಿನಿಂದಲೂ ಮತ್ತು ವಿದ್ಯೆಯಿಂದಲೂ ಬಹಳ 
ಶ್ರೇಷ್ಠರಾಗಿದ್ದೀರಿ. ನಿಮ್ಮ ಪ್ರಜ್ಞೆಯಲ್ಲಿ ನೀವು ಶುಕ್ರಾಚಾರ್ಯರಿಗೂ ಮತ್ತು 
ಬೃಹಸ್ಪತ್ಯಾಚಾರ್ಯರಿಗೂ ಸದ್ಭಶರಾಗಿದ್ದೀರಿ. 

ವಿದಿತಂ ಚಾಪಿ ತೇ ಸರ್ವಂ ಯಥಾವೃತ್ತಃ ಸ ಕೌರವಃ | 

ಪಾಂಡವಶ್ಚ ಯಥಾವೃತ್ತಃ ಕುಂತೀಪುತ್ರೋ ಯುಧಿಷ್ಠಿರಃ 11೫1! 


ಸೇನೋದ್ಯೋಗಪರ್ವ -33- 


ನಿಮಗೆ ಕೌರವನ ಸ್ವಭಾವವು ಎಂತಹುದು ಎಂದೂ, ಕುಂತೀಪುತ್ರನಾದ 
ಪಾಂಡವನಾದ ಯುಧಿಷ್ಠಿರನ ಸ್ವಭಾವವು ಎಂತಹದು ಎಂದೂ ತಿಳಿದಿದೆ. 

ಧೃತರಾಷ್ಟಸ್ಯ ವಿದಿತೇ ವಂಚಿತಾಃ ಪಾಂಡವಾಃ ಪರೈಃ । 

ವಿದುರೇಣಾನುನೀತೋತಪಿ ಪುತ್ರಮೇವಾನುವರ್ತತೇ 11೬1 

ಧೃತರಾಷ್ಟ್ರನಿಗೆ ಗೊತ್ತಿರುವಂತೆಯೇ ಪಾಂಡವರು ದುರ್ಯೋಧನಾದಿಗಳಿಂದ 
ವಂಚಿಸಲ್ಪಟ್ಟರು. ವಿದುರನು ಬುದ್ಧಿಯ ಮಾತುಗಳನ್ನು ಹೇಳಿದರೂ ಧೃತರಾಷ್ಟ್ರನು 
ಪುತ್ರನನ್ನೇ ಅನುಸರಿಸುತ್ತಾನೆ. 

ಶಕುನಿರ್ಬುದ್ದಿಪೂರ್ವಂ ಹಿ ಕುಂತೀಪುತ್ರಂ ಸಮಾಹ್ಹಯತ್‌ । 

ಅನಕ್ಷಜ್ಞಂ ಮತಾಕ್ಚಃ ಸನ್‌ ಕೃತ್ರವೃತ್ತೇ ಸ್ಥಿತಂ ಶುಚಿಮ್‌ 11೭1! 

ಅಕ್ಬವಿದ್ಯೆಯನ್ನು ತಿಳಿದವನೂ, ಕೃತ್ರಿಯಧರ್ಮದಲ್ಲಿ ನಿರತನಾದವನೂ ಮತ್ತು 
ಶುಚಿಯೂ ಆದ ಕುಂತೀಪುತ್ರನಾದ ಯುಧಿಷ್ಠಿರನನ್ನು ಅಕ್ಷವಿದ್ಯೆಯನ್ನು ಬಲ್ಲಶಕುನಿಯು 
ಬುದ್ಧಿಪೂರ್ವಕವಾಗಿ ದ್ಯೂತಕ್ಕೆ ಆಹ್ವಾನ ಮಾಡಿದನು. 

ತೇ ತಥಾ ವಂಚಯಿತ್ವಾ ತು ಧರ್ಮರಾಜಂ ಯುಧಿಷ್ಠಿರಮ್‌ । 

ನ ಕಸ್ಯಾಂಚಿದವಸ್ಥಾಯಾಂ ರಾಜ್ಯಂ ದಾಸ್ಯಂತಿ ವೈ ಸ್ವಯಮ್‌ 11೮1 


ಅವರು ಯುಧಿಷ್ಠಿರನಿಗೆ ಆ ರೀತಿಯಲ್ಲಿವಂಚನೆ ಮಾಡಿ ಯಾವ ಕಾರಣದಿಂದಲೂ 
ಸ್ವತಃ ತಾವೇ ರಾಜ್ಯವನ್ನುಕೊಡುವುದಿಲ್ಲ. 


ಭವಾಂಸ್ತು ಧರ್ಮಸಂಯುಕ್ತಂ ಧೃತರಾಷ್ಟ್ರಂ ಬ್ರುವನ್‌ ವಚಃ । 
ಮನಾಂಸಿ ತಸ್ಯ ಯೋಧಾನಾಂ ಧ್ರುವಮಾರ್ಜವಯಿಷ್ಯತಿ Tal 


ನೀವಾದರೂ ಧೃತರಾಷ್ಟನಿಗೆ ಧರ್ಮಯುಕ್ತವಾದ ಮಾತುಗಳನ್ನು ಆಡುತ್ತಾ 
ದುರ್ಯೋಧನನ ಯೋಧರ ಮನಸನ್ನು ವಕ್ರತೆ ಇಲ್ಲದಂತೆ ಮಾಡಬೇಕು. 


ವಿದುರಶ್ಚಾಪಿ ತದ್ದಾಕ್ಕಂ ಸಾಧಯಿಷ್ಯತಿ ತಾವಕಮ್‌ । 

ಭೀಷ್ಮದ್ರೋಣಕೃಪಾದೀನಾಂ ಭೇದಂ ಸಂಜನಯಿಷ್ಯತಿ 11೧೦॥ 

ವಿದುರನೂ ಸಹ ನಿಮ್ಮ ವಾಕ್ಯವನ್ನು ಸಮರ್ಥನೆ ಮಾಡುತ್ತಾನೆ. ಮತ್ತು ಭೀಷ್ಮ- 
ದ್ರೋಣ-ಕೃಪಾದಿಗಳಿಗೆ ಅಭಿಪ್ರಾಯ ಭೇದವುಂಟಾಗುವಂತೆ ಮಾಡುತ್ತಾನೆ. 


-34- ಮಹಾಭಾರತ ಉದ್ಯೋಗಪರ್ವ 


ಅಮಾತ್ಯೇಷು ಚ ಭಿನ್ನೇಷು ಯೋಧೇಷು ವಿಮುಖೇಷು ಚ । 
ಪುನರೈಕಾಗ್ರ ಕರಣಂ ತೇಷಾಂ ಕರ್ಮ ಭವಿಷ್ಯತಿ 11೧೧॥ 


ತಮ್ಮ ಮಂತ್ರಿಗಳಲ್ಲಿ ಭೇದವುಂಟಾಗಿ, ತಮ್ಮ ಯೋಧರು ಯುದ್ಧದಿಂದ 
ವಿಮುಖರಾಗಿರಲು ಅವರನ್ನೆಲ್ಲಾ ಒಂದುಗೂಡಿಸಿ ಸಮಾಧಾನ ಪಡಿಸುವುದು ಕೌರವರ 
ಕಾರ್ಯವಾಗುವುದು. 


ಏತಸ್ಥಿನಂತರೇ ಪಾರ್ಥಾಃ ಸುಖಮೇಕಾಗ್ರಬುದ್ಧಯಃ । 
ಸೇನಾಕರ್ಮ ಕರಿಷ್ಯಂತಿ ದ್ರವ್ಯಾಣಾಂ ಚೈವ ಸಂಚಯಮ್‌ 11೧೨1 


ಈ ಮಧ್ಯದಲ್ಲಿ ಏಕಾಗ್ರಬುದ್ಧಿಯುಳ್ಳ ಪಾಂಡವರು ಸೈನ್ಯದ ಜಮಾವಣೆ 
ರೂಪವಾದ ಕಾರ್ಯವನ್ನುಮತ್ತು ದ್ರವ್ಯಸಂಪಾದನೆಯ ಕಾರ್ಯವನ್ನುಮಾಡುವರು. 


ಭಿದ್ಯಮಾನೇಷು ಚ ಸ್ವೇಷು ಲಂಬಮಾನೇ ತಥಾ ತ್ವಯಿ । 
ನ ತಥಾ ತೇ ಕರಿಷ್ಯಂತಿ ಸೇನಾಕರ್ಮ ನ ಸಂಶಯಃ 10೩11 


ತಮ್ಮವರಲ್ಲಿ ಭೇದವುಂಟಾಗಿ ನೀನು ಅಲ್ಲಿಯೇ ವಾಸ ಮಾಡುತ್ತಿರಲು ಅವರು 
ಸೇನಾಕರ್ಮವನ್ನು ಮಾಡುವುದಿಲ್ಲಎಂಬ ವಿಷಯದಲ್ಲಿಸಂಶಯವಿಲ್ಲ. 


ಏತತ್‌ ಪ್ರಯೋಜನಂ ಚಾತ್ರ ಪ್ರಾಪ್ಯಾನ್ಯೇನೋಪಲಭ್ಯತೇ । 
ಸಂಗತ್ಯ ಧೃತರಾಷ್ಟ್ರಠ್ವ ಕುರ್ಯಾದ್‌ ಧರ್ಮ್ಯಂ ವಚಸ್ತವ 11೧೪॥ 


ಸಂಧಿಕಾರ್ಯಕ್ಕೆ ದೂತನಾಗಿ ಹೋಗಿರುವುದರಿಂದ ಸೇನಾಕರ್ಮವನ್ನು ಅವರು 
ಮಾಡುವುದಿಲ್ಲ ಎಂಬುದೇ ನಮಗೆ ಪ್ರಯೋಜನವಾಗುತ್ತದೆ. ನಿನ್ನ ಜೊತೆಯಲ್ಲಿ 
ಸಮಾಗಮವನ್ನು ಹೊಂದಿ ಧೃತರಾಷ್ಟಮೂ ಸಹ ನಿನ್ನಧರ್ಮಯುಕ್ತವಾದ ಮಾತುಗಳನ್ನು 
ನಡೆಸಿಕೊಡಬಹುದು. 


ಸ ಭವಾನ್‌ ಧರ್ಮಯುಕ್ತಶ್ಚ ಸ್ಥವಿರಶ್ಚ ವಿಶೇಷವಿತ್‌ । 
ಕೃಪಾಲೇಷು ಪರಿಕ್ಷೇಶಾನ್‌ ಪಾಂಡವೀಯಾನ್‌ ಪ್ರಕೀರ್ತಯನ್‌ ॥೧೫॥ 
ವೃದ್ಧೇಷು ಕುಲಧರ್ಮಂ ಚ ಬ್ರುವನ್‌ ಪೂರ್ವೈರನುಷ್ಠಿತಮ್‌ । 

ತ್ರ 


ಪ 
ವಿಭೇತ್ಸ್ಯತಿ ಮನಾಂಸ್ಕೇಷಾಮಿತಿ ಮೇ ನಾತ್ರ ಸಂಶಯಃ WHOL 


ಬರಿ 


ಸೇನೋದ್ಯೋಗಪರ್ವ -35- 


ಅಂತಹ ನೀನು ಧರ್ಮಯುಕ್ತನೂ, ವೃದ್ಧನೂ ಮತ್ತು ವಿದ್ದಾಂಸನೂ ಆಗಿದ್ದೀಯೆ. 
ಅಲ್ಲಿರುವ ಕೃಪಾಲುಗಳಲ್ಲಿ ಪಾಂಡವರ ವನವಾಸಾದಿಗಳ ಪರಿಕ್ಷೇಶವನ್ನು ಹೇಳುತ್ತಾ, 
ಹಿರಿಯರನ್ನು ಕುರಿತು ಹಿಂದಿನವರು ಮಾಡಿದ ಕುಲಧರ್ಮವಮನ್ನು ತಿಳಿಸುತ್ತಾ, ನೀವು 
ಅವರ ಮನಸಿನಲ್ಲಿ ಪರಸ್ಸರ ವಿರೋಧವನ್ನು ಉಂಟುಮಾಡುವಿರಿ ಎಂಬ ವಿಷಯದಲ್ಲಿ 
ನನಗೆ ಸಂಶಯವಿಲ್ಲ. 


ನ ಚ ತೇಭ್ಯೋ ಭಯಂ ತೇಶಸ್ತಿ ಬ್ರಾಹ್ಮಣೋ ಹ್ಯಸಿ ವೇದವಿತ್‌ । 

ದೂತಕರ್ಮಣಿ ಯುಕ್ತಶ್ಚ ಸ್ಥವಿರಶ್ವ ವಿಶೇಷತಃ 1೧೭ 

ನಿಮಗೆ ಅವರಿಂದ ಯಾವ ಭಯವೂ ಇಲ್ಲ. ಏಕೆಂದರೆ ನೀವು 
ಬ್ರಾಹ್ಮಣರಾಗಿದ್ದೀರಿ. ರಾಯಭಾರಿಯಾಗಿ ಹೋಗುತ್ತಿದ್ದೀರಿ ಮತ್ತು ವೃದ್ಧರಾಗಿದ್ದೀರಿ. 

ಸ ಭವಾನ್‌ ಪುಷ್ಕಯೋಗೇನ ಮುಹೂರ್ತೇನ ಜಯೇನ ಚ । 

ಕೌರವೇಯಾನ್‌ ಪ್ರಯಾತ್ವಾಶು ಕೌಂತೇಯಸ್ಕಾರ್ಥಸಿದ್ಧಯೇ ॥೧೮॥ 

ಮತ್ತು ನೀವು ಸದ್ಯದಲ್ಲಿಯೇ ಚಂದ್ರನಿಗೆ ಪುಷ್ಯನಕ್ಷತ್ರದಲ್ಲಿರುವಾಗ ಜಯಪ್ರದವಾದ 
ಮುಹೂರ್ತದಲ್ಲಿ ಕುಂತೀಪುತ್ರನಾದ ಧರ್ಮರಾಜನ ಅರ್ಥಸಿದ್ಧಿಗಾಗಿ ಕೌರವರ 
ಸಮೀಪಕ್ಕೆ ಹೋಗಬೇಕು. 

ವೈಶಂಪಾಯನಃ 
ತಥಾರನುಶಿಷ್ಟ ಪ್ರಯಯೌ ದ್ರುಪದೇನ ಮಹಾತ್ಮನಾ । 
ಪುರೋಧಾ ವೃತ್ತಸಂಪನ್ನೋ ನಗರಂ ನಾಗಸಾಹ್ಹಯಮ್‌ Teal 


ಇ 

ವೈಶಂಪಾಯನ- ಮಹಾತ್ಮನಾದ ದ್ರುಪದನಿಂದ ಹಾಗೆ ಅನುಶಿಷ್ಟಗೊಂಡ ಒಳ್ಳೆಯ 

ನಡತೆಯುಳ್ಳ ಪುರೋಹಿತರು ಹಸ್ತಿನಾವತಿನಗರವನ್ನು ಕುರಿತು ಪ್ರಯಾಣವನ್ನು 
ಮಾಡಿದರು. 


|| ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಷಷ್ಠ್ಯೋ5ಧ್ಯಾಯಃ ॥ 


॥ ಸೇನೋದ್ಯೋಗಪರ್ವಣಿ ಷಷ್ಯೋ5ಧ್ಯಾಯಃ Il 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಆರನೆಯ ಅಧ್ಯಾಯ ಮುಗಿಯಿತು. 
LS AS A 


-36- ಮಹಾಭಾರತ ಉದ್ಯೋಗಪರ್ವ 


ಮಹಾಭಾರತತಾತರ್ಯನಿರ್ಣಯಃ ಎ ಅಧ್ಯಾಯ ೨೪ 


ತತಃ ಸಹೈವ ಯದುಭಿಃ ಕೃಷ್ಣಂ ದ್ವಾರಾವತೀಂ ಗತಮ್‌ । 
ಯುದ್ಧಸಾಹಾಯ್ಯಮಿಚ್ಛಂತೌ ಧಾರ್ತರಾಷ್ಟ್ರಧನಂಜಯೌ 11೧೩॥ 


ಯುಗಪದ್‌ ಯಯತುಸ್ತತ್ರ ವೇಗೇನಾಜಯದರ್ಜುನಮ್‌ । 
ದುರ್ಯೋಧನಃ ಶಿರಸ್ಥಾನ ಆಸೀನೋತಭೂದ್ಧರೇಸ್ತದಾ [ 
ದರ್ಪಾನ್ನಾಹಂ ರಾಜರಾಜ ಉಪಾಸ್ಯೇ ಪಾದಯೋರಿತಿ HOV 


ಅದರಿಂದ ದುರ್ಯೋಧನ ಮತ್ತು ಅರ್ಜುನರಿಬ್ಬರೂ ಯುದ್ಧಕ್ಕೆ ಸಹಾಯವನ್ನು 
ಬಯಸಿ ಅಕಸ್ಮಾತ್‌ ಏಕಕಾಲದಲ್ಲಿ ಕೃಷ್ಣನ ಬಳಿ ಹೊರಟರು. ಕೃಷ್ಣ ಆಗ 
ಯಾದವರೊಂದಿಗೆ ದ್ವಾರಕೆಯಲ್ಲಿಇದ್ದ. ದುರ್ಯೋಧನ ವೇಗದಲ್ಲಿಅರ್ಜುನನನ್ನು 
ಮೀರಿಸಿದ. ನಾನು ರಾಜರಿಗೆ ರಾಜ. ಕೃಷ್ಣನ ಕಾಲುಗಳ ಬಳಿ ಕುಳಿತುಕೊಳ್ಳಲಾರೆ ಎಂದು 


ಅಹಂಕಾರದಿಂದ ತಲೆಯ ಬಳಿಯೆ ಕುಳಿತುಕೊಂಡ. 


ತಯೋರಾಗಮನಂ ಪೂರ್ವಂ ಜ್ಞಾತ್ತೈವ ಹಿ ಹರಿಃ ಪ್ರಭುಃ | 


ಅಸುಪ್ತಃ ಸುಪ್ತವಚ್ಛಿಶ್ಯೇ ತತ್ರಾತಿಷ್ಠದ್‌ ಧನಂಜಯಃ Ter 
ಪ್ರಣಮ್ಯ ಪಾದಯೋಃ ಪ್ರಹ್ಲೋ ಭಕ್ಕುದ್ರೇಕಾತ್‌ ಕೃತಾಂಜಲಿಃ ॥೧೬॥ 


ಅರ್ಜುನ ದುರ್ಯೋಧನರಿಬ್ಬರ ಆಗಮನವನ್ನುಮೊದಲಿಗೆ ತಿಳಿದೇ ಇದ್ದಪ್ರಭು 
ಶ್ರೀಕೃಷ್ಣ ನಿದ್ರೆ ಇಲ್ಲದವನಾದರೂ ನಿದ್ರಿಸುವನಂತೆ ಮಲಗಿದ್ದ. ಅರ್ಜುನ 
ಭಕ್ತುದ್ರೇಕದಿಂದ ಕೃಷ್ಣನ ಪಾದಗಳಿಗೆ ನಮಿಸಿ ಬಾಗಿ ಕೈಮುಗಿದು ನಿಂತುಕೊಂಡ. 


ತಮೈಕ್ಗತ್‌ ಪ್ರಥಮಂ ದೇವೋ ಜಾನನ್ನಪಿ ಸುಯೋಧನಮ್‌ । 


ಸ್ವಾಗತಂ ಫಲ್ಲುನೇತ್ಯುಕ್ಷೇ ಪೂರ್ವಮಾಗಾಮಹಂ ತ್ಲಿತಿ 11೧೭॥॥ 
ಆಹ ದುರ್ಯೋಧನಸ್ತಂ ಚ ಸ್ವಾಗತೇನಾಭ್ಯಪೂಜಯತ್‌ Tey 


ದುರ್ಯೋಧನ ಮೊದಲಿಗೆ ಬಂದಿದ್ದನ್ನು ತಿಳಿದೂ ಕೂಡ ಶ್ರೀಕೃಷ್ಣ ಮೊದಲಿಗೆ 
ಅರ್ಜುನನನ್ನುಕಂಡು "ಅರ್ಜುನ! ನಿನಗೆ ಸ್ವಾಗತ' ಎಂದ. ದುರ್ಯೋಧನನೆಂದ, 
“ನಾನೇ ಮೊದಲಿಗೆ ಬಂದಿರುವೆ' ಶ್ರೀಕೃಷ್ಣ ಅವನಿಗೂ ಸ್ವಾಗತ ಹೇಳಿ ಸತ್ತರಿಸಿದ. 


ಸೇನೋದ್ಯೋಗಪರ್ವ -37- 


ತಯೋರಾಗಮನೇ ಹೇತುಂ ಶ್ರುತ್ವಾ ಪ್ರಾಹ ಜನಾರ್ದನಃ । 
ಏಕಃ ಪೂರ್ವಾಗತೋತತ್ರಾನ್ಯಃ ಪೂರ್ವದೃಷ್ಟೋ ಮಯಾ ಯತಃ॥॥।೧೯॥ 


ಸಮಂ ಕರಿಷ್ಯೇ ಯುವಯೋರೇಕತ್ರಾಹಂ ನಿರಾಯುಧಃ । 

ಅನ್ಯತ್ರ ದಶಲಕ್ಷಂ ಮೇ ಪುತ್ರಾಃ ಶೂರಾಃ ಪದಾತಯಃ 11೨೦॥॥ 

ಶ್ರೀಕೃಷ್ಣ ಅರ್ಜುನ ದುರ್ಯೋಧನರಿಬ್ಬರ ಆಗಮನದ ಉದ್ದೇಶವನ್ನೂ ಕೇಳಿ 
"ಒಬ್ಬ ಮೊದಲಿಗೆ ಬಂದಿದ್ದಾನೆ. ಒಬ್ಬ ಮೊದಲಿಗೆ ಕಣ್ಣಿಗೆ ಬಿದ್ದಿದ್ದಾನೆ. ಅದರಿಂದ 
ನಿಮಗಿಬ್ಬರಿಗೂ ಸಮಾನವಾಗಿಯೆ ಸಹಾಯ ಮಾಡುವೆನು. ಒಂದು ಕಡೆ 
ನಿರಾಯುಧನಾದ ನಾನಿರುವೆ. ಇನ್ನೊಂದು ಕಡೆ ಹತ್ತು ಲಕ್ಷಮಂದಿ ಶೂರರಾದ ನನ್ನ 
ಮಕ್ಕಳ ಸೈನ್ಯ' ಎಂದ. 

ಇತ್ಯುಕ್ತೇ ಫಲ್ಲುನಃ ಕೃಷ್ಣಂ ವವ್ರೇ ತದ್ಭಕ್ರಿಮಾನ್‌ ಯತಃ । 

ಅನ್ಯಸ್ತತ್ರಾಭಕ್ತಿಮತ್ವಾದ್‌ ವವ್ರೇ ಗೋಪಾನ್‌ ಪ್ರಯುಧ್ಯತಃ 11೨೧॥॥ 

ಶ್ರೀಕೃಷ್ಣಹೀಗೆ ಹೇಳಿದಾಗ ಅರ್ಜುನ ಶ್ರೀಕೃಷ್ಣನನ್ನು ಸ್ವೀಕರಿಸಿದ. ಏಕೆಂದರೆ ಅವನು 
ಕೃಷ್ಣನಲ್ಲಿಭಕ್ತಿ ಉಳ್ಳವ. ದುರ್ಯೋಧನ ಅವನಲ್ಲಿಭಕ್ತಿರಹಿತನಾದ್ದರಿಂದ ಯೋಧರಾದ 
ಗೋಪಾಲಕರನ್ನೇ ಆರಿಸಿಕೊಂಡ. 


ಪಾರ್ಥಾನಾಮೇವ ಸಾಹಾಯ್ಯಂ ಕರಿಷ್ಯನ್ನಪಿ ಕೇಶವಃ । 
ತಸ್ಯಾಭಕ್ತಿಂ ದರ್ಶಯಿತುಂ ಚಕ್ರೇ ಸಮವದೀಶ್ಟರಃ 1೨೨1 


ತತಃ ಪಾರ್ಥೇನ ಸಹಿತಃ ಪಾಂಡವಾನ್‌ ಕೇಶವೋ ಯಯೌ 11೨೩॥ 


ಶ್ರೀಕೃಷ್ಣ ಪಾಂಡವರಿಗೆ ಮಾತ್ರವೆ ಸಹಾಯ ಮಾಡುವವನಾಗಿದ್ದರೂ 
ದುರ್ಯೋಧನನ ಅಭಕ್ಷಿಯನ್ನು ಲೋಕಕ್ಕೆ ತೋರಿಸುವುದಕ್ಕಾಗಿ ಸಮಾನತೆಯ 
ನಟನೆಯನ್ನುಮಾಡಿದ. ಬಳಿಕ ಅರ್ಜುನಸಮೇತನಾಗಿ ಕೃಷ್ಣಪಾಂಡವರ ಬಳಿಗೆ ನಡೆದ. 


La AS SS 


-38- ಮಹಾಭಾರತ ಉದ್ಯೋಗಪರ್ವ 


ಏಳನೆಯ ಅಧ್ಯಾಯ 
ದ್ವಾರಕೆಗೆ ಹೋಗಿ ಅರ್ಜುನ. ಮತ್ತು ದುರ್ಯೋಧನರಿಂದ 
ಕೃಷ್ಣನ ಸಹಾಯಯಾಚನೆ. 
ವೈಶಂಪಾಯನಃ 
ಪುರೋಹಿತಂ ತೇ ಪ್ರಸ್ಥಾಪ್ಯ ನಗರಂ ನಾಗಸಾಹ್ವಯಮ್‌ । 
ದೂತಾನ್‌ ಪ್ರಸ್ನಾಪಯಾಮಾಸುಃ ಪಾರ್ಥಿವೇಭ್ಯಸ್ತತಸ್ತತಃ 11೧॥ 


ವೈಶಂಪಾಯನ- ವಿರಾಟ-ದ್ರುಪದಾದಿಗಳು ಹಸ್ತಿನಪುರಕ್ಕೆ ಪುರೋಹಿತನನ್ನು 
ಕಳುಹಿಸಿ ಬೇರೆ ರಾಜರ ಬಳಿಗೆ ತಮ್ಮದೂತರನ್ನುಕಳುಹಿಸಿದರು. 


ಪ್ರಸ್ಥಾಪ್ಯ ದೂತಾನನ್ಯತ್ರ ದ್ವಾರಕಾಂ ಪುರುಷರ್ಷಭಃ । 
ಸ್ವಯಂ ಜಗಾಮ ಕೌರವ್ಯ: ಕುಂತೀಪುತ್ರೋ ಧನಂಜಯಃ TE 


ಆ 

ಕುರುಕುಲಪ್ರಸೂತನೂ, ಪುರುಷಶ್ರೇಷ್ಠನೂ, ಕುಂತೀಪುತ್ರನೂ ಆದ ಧನಂಜಯನು 
ಬೇರೆಯ ಕಡೆಗೆ ದೂತರನ್ನು ಕಳುಹಿಸಿ ದ್ವಾರಕಾಪಟ್ಟಣಕ್ಕೆ ತಾನೇ ಹೋದನು. 

ಗತೇ ದ್ವಾರಾವತೀಂ ಕೃಷ್ಣೇ ಬಲದೇವೇ ಚ ಮಾಧವೇ । 

ಸಹ ವೃಷ್ಟ್ಯಂಧಕೈಃ ಸರ್ವೈರ್ಭೋಜೈಶ್ಚ ಶತಶಸ್ತದಾ 11೩11 

ಸರ್ವಮಾಗಮಯಾಮಾಸ ಪಾಂಡವಾನಾಂ ವಿಚೇಷ್ಠಿತಮ್‌ । 

ಧೃತರಾಷ್ಟಾತ್ಮಜೋ ರಾಜಾ ಗೂಡೈಃ ಪ್ರಣಿಹಿತೈಶ್ಠದ್ಯಃ 11೪ 


ಮಧುಕುಲೋತ್ಸನ್ನರಾದ ಕೃಷ್ಣ-ಬಲರಾಮರು ನೂರಾರು ಸಂಖ್ಯೆಯಲ್ಲಿಬಂದಿದ್ದ 
ವೃಷ್ಟಿಗಳು, ಅಂಧಕರು ಮತ್ತು ಸರ್ವಭೋಜರ ಜೊತೆಯಲ್ಲಿ ದ್ವಾರಕಾ ಪಟ್ಟಣಕ್ಕೆ 
ಹೋಗುತ್ತಿರಲು ಧೃತರಾಷ್ಟ್ರಪುತ್ರನಾದ ದುರ್ಯೋಧನನು ತಾನು ನೇಮಿಸಿದ್ದ 
ಗೂಢಚಾರರ ಮುಖಾಂತರ ಪಾಂಡವರ ಎಲ್ಲಾಕ್ರಿಯೆಗಳನ್ನೂತಿಳಿದನು. 


ಸ ಶ್ರುತ್ವಾ ಮಾಧವಂ ಯಾಂತಂ ಸದಶ್ಚೈರನಿಲೋಪಮೈ: । 
ಬಲೇನ ನಾತಿಮಹತಾ ದ್ವಾರಕಾಮಭ್ಯಯಾತ್‌ ಪುರೀಮ್‌ 11೫1 


ಸೇನೋದ್ಯೋಗಪರ್ವ -39- 


ಕೃಷ್ಣನು ವಾಯುವೇಗವುಳ್ಳ ಶ್ರೇಷ್ಠವಾದ ಕುದುರೆಗಳಿಂದ ದ್ವಾರಕಾ ಪಟ್ಟಣಕ್ಕೆ 
ಹಿಂದಿರುಗುತ್ತಿದ್ದಾನೆಂದು ಕೇಳಿದ ಅವನು ಅಲ್ಲಸ್ಥೆನ್ಯವನ್ನು ತೆಗೆದುಕೊಂಡು ದ್ವಾರಕಾ 
ಪಟ್ಟಣಕ್ಕೆ ಬಂದನು. 

ತಮೇವ ದಿವಸಂ ಚಾಪಿ ಕೌಂತೇಯಃ ಪಾಂಡುನಂದನ: । 

ಆನರ್ತನಗರೀಂ ರಮ್ಯಾಂ ಜಗಾಮಾಶು ಧನಂಜಯಃ 11೬ 


ಪಾಂಡುನಂದನನೂ, ಕುಂತೀಪುತ್ರನೂ ಆದ ಧನಂಜಯನೂ ಸಹ ಅದೇ 
ದಿವಸವೇ ಸುಂದರವಾದ ದ್ವಾರಕಾ ಪಟ್ಟಣಕ್ಕೆ ಶೀಘ್ರವಾಗಿ ಬಂದನು. 

ತೌ ಯಾತ್ಚಾ ಪುರುಷವ್ಯಾಘ್ರೌ ವಾರ್ಷೇಯಮಭಿಜಗ್ಗತುಃ । 

ವ ಣ ೪ 

ಸುಪ್ತಂ ಮಹತಿ ಪರ್ಯಂಕೇ ಪರಾರ್ಫ್ಯಾಸ್ತರಣಾಸ್ಪತೇ 11೭ 

ಪುರುಷವ್ಯಾಪ್ರರಾದ ಅವರಿಬ್ಬರೂ ಬೆಲೆಬಾಳುವ ಹಾಸುಗಳುಳ್ಳಸುಪ್ಪತ್ತಿಗೆಯಲ್ಲಿ 
ಮಲಗಿದ್ದವೃಷ್ಟಿಕುಲಸಂಭೂತನಾದ ಕೃಷ್ಣನನ್ನು ಸಮೀಪಿಸಿದರು. 

ದುರ್ಯೋಧನಸ್ತು ಪ್ರಥಮಂ ವಾಸುದೇವಮುಪಾಶ್ರಯತ್‌ ।ಟ 

ಉಚ್ಚೀರ್ಷತಶ್ಚ ಕೃಷ್ಣಸ್ಯ ನಿಷಸಾದ ವರಾಸನೇ 11೮11 

ದುರ್ಯೋಧನನು ಮೊದಲು ಕೃಷ್ಣನ ಸಮೀಪಕ್ಕೆ ಬಂದನು. ಅವನು ಕೃಷ್ಣನ 
ತಲೆಯ ಬಳಿ ಇದ್ದಎತ್ತರವಾದ ಆಸನದಲ್ಲಿಕುಳಿತನು. 


ತತಃ ಕಿರೀಟೀ ತಸ್ಯಾನು ಪ್ರವಿವೇಶ ಮಹಾಮನಾಃ । 

ಪಶ್ಚಾರ್ಧೇನ ಸ ಕೃಷ್ಣಸ್ಯ ಪ್ರಹ್ವೋತತಿಷ್ಯತ್‌ ಕೃತಾಂಜಲಿಃ Tal 

ಮಹಾಮನಸುಳ್ಳ ಅರ್ಜುನನು ಅನಂತರ ಪ್ರವೇಶಿಸಿದನು. ಅವನು ಕೃಷ್ಣನ ಪಾದದ 
ಬಳಿ ಕೈಗಳನ್ನು ಮುಗಿದು ವಿನಯದಿಂದ ನಿಂತನು. 


ಪ್ರತಿಬುದ್ಧ ಸ ವಾರ್ಟೇಯೋ ದದರ್ಶಾಗ್ರೇ ಕಿರೀಟಿನಮ್‌ । 


ಕ 


ಪಶ್ಚಾದ್‌ ದುರ್ಯೋಧನಂ ಶೌರಿರಪಶ್ಯದಮಿತದ್ಕುತಿ: ool 


-40- ಮಹಾಭಾರತ ಉದ್ಯೋಗಪರ್ವ 


ಎಚ್ಚರಗೊಂಡ ಕೃಷ್ಣನು ಎದುರಿಗೆ ನಿಂತಿದ್ದ ಅರ್ಜುನನನ್ನು ಮೊದಲು ನೋಡಿದನು. 
ಅನಂತರ ಅಪಾರದ್ಯುತಿಯುಳ್ಳ ಶೌರಿಯಾದ ಅವನು ದುರ್ಯೋಧನನನ್ನು 
ನೋಡಿದನು. 


ಸ ತಯೋಃ ಸ್ವಾಗತಂ ಪೃಷ್ಟ್ವಾ ಯಥಾರ್ಹಂ ಪ್ರತಿಪೂಜ್ಯ ತೌ । 
ಪಪ್ರಚ್ಛ ತೌ ಮಹಾಬಾಹೂ ಕಿಂ ಕಾರ್ಯಂ ಯುವಯೋರಿತಿ  ॥೧೧॥ 


ತತೋ ದುರ್ಯೋಧನಃ ಕೃಷ್ಣಮಿದಂ ವಚನಮಬ್ರವೀತ್‌ 11೧೨1 


ಅವನು ಅವರಿಬ್ಬರಿಗೂ ಯಥೋಚಿತವಾಗಿ ಸತ್ಕಾರವನ್ನು ಮಾಡಿ ಆ 
ಮಹಾಬಾಹುಗಳನ್ನುಕುಳಿತು ನಿಮಗೆ ನನ್ನಿಂದ ಏನಾಗಬೇಕಾಗಿದೆ ಎಂದು ಕೇಳಿದನು. 
ಆಗ ದುರ್ಯೋಧನನು ಕೃಷ್ಣನನ್ನು ಕುರಿತು ಈ ಮಾತನ್ನು ಆಡಿದನು. 


ವಿಗ್ರಹೇತಸ್ಥಿನ್‌ ಭವಾನ್‌ ಸಾಹ್ಯಂ ಮಮ ದಾತುಮಿಹಾರ್ಹಸಿ । 
ಸಮಂ ಹಿ ಭವತಃ ಸಖ್ಯಂ ಮಯಿ ಚೈವಾರ್ಜುನೇತಪಿ ಚ 110೩11 


ತಥಾ ಸಂಬಂಧಕಂ ತುಲ್ಕಮಸ್ಕಾಕಂ ತ್ವಯಿ ಮಾಧವ 1೧೪॥ 


ಅಹಂ ಚಾಭಿಗತಃ ಪೂರ್ವಂ ತ್ವಾಮದ್ಯ ಮಧುಸೂದನ । 
ಪೂರ್ವಂ ಚಾಭಿಗತಾಃ ಸಂತೋ ಭಜಂತೇ ಪೂರ್ವಸಾರಿಣಃ 11೧೫॥ 


ಈಗ ಮುಂದೆ ಜರುಗಲಿರುವ ಈ ಯುದ್ಧದಲ್ಲಿ ನೀನು ನನಗೆ ಸಹಾಯವನ್ನು 
ಮಾಡಬೇಕು. ಏಕೆಂದರೆ ನಿನಗೆ ನನ್ನಲ್ಲಿಯೂ ಮತ್ತು ಅರ್ಜುನನಲ್ಲಿಯೂ ಸಮಾನವಾದ 
ಸ್ನೇಹವಿದೆ ಮತ್ತು ಮಾಧವನೇ, ನಿನಗೂ ಮತ್ತು ನಮ್ಮಿಬ್ಬರಿಗೂ ಇರುವ ಕುಲದ 
ಸಂಬಂಧವೂ ಸಹ ಸಮಾನವಾಗಿದೆ. ಮಧುಸೂದನನೇ, ಈ ದಿನ ನಾನು ಮೊದಲು 
ಬಂದೆನು. ಸಜ್ಜನರು ಮೊದಲು ಬಂದವರಿಗೆ ಮೊದಲು ಸತ್ಕರಿಸುತ್ತಾರೆ. 


ತ್ವಂ ಚಾಪಿ ಪುರುಷವ್ಯಾಘ್ರ ಸತ್ತಮೋಆಸಿ ಸತಾಮಪಿ । 

ಸತತಂ ಸಮ್ಮತೋ ಲೋಕೇ ಸದ್‌ವೃತ್ತಮನುಪಾಲಯ WHOL 

ಪುರುಷವ್ಯಾಘ್ರನೇ, ನೀನೂ ಸಹ ಸಜ್ಜನರಲ್ಲಿ ಬಹಳ ಶ್ರೇಷ್ಠನಾದವನು ಎಂದು 
ಯಾವಾಗಲೂ ಲೋಕದಲ್ಲಿಸಮ್ಮತನಾಗಿದ್ದೀಯೆ. ಆದ್ದರಿಂದ ಸಜ್ಜನರ ನಡತೆಯನ್ನು 
ಅನುಸರಿಸು. 


ಸೇನೋದ್ಯೋಗಪರ್ವ -4]- 


ವೈಶಂಪಾಯನಃ 
ಧಾರ್ತರಾಷ್ಟಸ್ಯ ತದ್‌ವಾಕ್ಯಂ ಶ್ರುತ್ವಾರಮರವರೋತ್ತಮಃ । 
ಪುರುಷೋತ್ತಮಸ್ತಿ ನಂ ವಾಕ್ಕಂ ದುರ್ಯೋಧನಮಭಾಷತ 11೧೭1 
ವೈಶಂಪಾಯನ- ದೇವದೇವೋತ್ತಮನೂ, ಪುರುಷೋತ್ತಮನೂ ಆದ ಕೃಷ್ಣನು 
ದುರ್ಯೋಧನನ ಈ ಮಾತನ್ನುಕೇಳಿ ಅವನನ್ನುಕುರಿತು ಈ ಮಾತನ್ನಾಡಿದನು. 
ಭವಾನಭಿಗತಃ ಪೂರ್ವಮತ್ರ ಮೇ ನಾಸ್ತಿ ಸಂಶಯಃ । 
ಮಯಾ ತು ದೃಷ್ಟಃ ಪ್ರಥಮಂ ಕುಂತೀಪುತ್ರೋ ಧನಂಜಯಃ ॥೧೮॥ 


ನೀನು ಮೊದಲು ಬಂದಿದ್ದೀಯೆ ಎಂಬ ವಿಷಯದಲ್ಲಿ ನನಗೆ ಸಂಶಯವಿಲ್ಲ. 
ಆದರೆ ನಾನು ಮೊದಲು ಕುಂತೀಪುತ್ರನಾದ ಧನಂಜಯನನ್ನು ನೋಡಿದೆನು. 


ತವ ಪೂರ್ವಾಭಿಗಮನಾತ್‌ ಪೂರ್ವಂ ಚಾಪ್ಯಸ್ಯ ದರ್ಶನಾತ್‌ । 

ಸಾಹಾಯ್ಯಮುಭಯೋರೇವ ಕರಿಷ್ಯಾಮಿ ಸುಯೋಧನ Teal 

ಸುಯೋಧನನೇ, ನೀನು ಮೊದಲು ಬಂದಿದ್ದರಿಂದ ಮತ್ತು ನಾನು ಅರ್ಜುನನನ್ನು 
ಮೊದಲು ನೋಡಿದುದರಿಂದ ಇಬ್ಬರಿಗೂ ಸಹಾಯವನ್ನು ಮಾಡುವೆನು. 

ಪ್ರವಾರಣಂ ಚ ಬಾಲಾನಾಂ ಪೂರ್ವಂ ಕಾರ್ಯವಿತಿ ಶ್ರುತಿಃ । 

ತಸ್ನಾತ್‌ ಪ್ರವಾರಣಂ ಪೂರ್ವಮರ್ಹಃ ಪಾರ್ಥೋ ಧನಂಜಯಃ ॥1೨೦॥ 

[J 

ಮೊದಲು ಚಿಕ್ಕವರ ಅಭೀಷ್ಟವನ್ನು ನೆರವೇರಿಸಬೇಕೆಂದು ಶ್ರುತಿ ಇದೆ. ಆದ್ದರಿಂದ 
ಪಾರ್ಥನಾದ ಧನಂಜಯನಿಗೆ ವರವನ್ನು ಕೇಳಲು ಮೊದಲನೆಯ ಅವಕಾಶವನ್ನು 
ಕೊಡಬೇಕಾಗುತ್ತದೆ. 

ಮತ್ತಂಹನನತುಲ್ಯಾನಾಂ ಗೋಪಾನಾಮರ್ಜುದಂ ಮಹತ್‌ 

ನಾರಾಯಣಾ ಇತಿ ಖ್ಯಾತಾಃ ಸರ್ವೇ ಸಂಗ್ರಾಮಯೋಧಿನಃ 1೨೧! 

ನನ್ನಂತೆ ತೇಜಸ ನನ್ನು ಹೊಂದಿದ್ದ ಹತ್ತುಲಕ್ಷ ಯುದ್ಧಶೂರರಾದ ಗೋಪರ 
ನಾರಾಯಣ ಎಂಬ ಹೆಸರಿನ ಸೈನ್ಯವು ಒಂದು ಕಡೆ. 


-42- ಮಹಾಭಾರತ ಉದ್ಯೋಗಪರ್ವ 


ತೇ ವಾ ಯುಧಿ ದುರಾಧರ್ಷಾ ಭವಂತ್ಯೇಕಸ್ಯ ಸೈನಿಕಾಃ 
ಅಯುಧ್ಯಮಾನಃ ಸಂಗ್ರಾಮೇ ನೃಪ್ತಶಸ್ಟ್ರೋ5ಹಮೇಕತಃ 12೨ 


ದುರಾಧರ್ಷರಾದ ಅವರಾದರೂ ಯುದ್ಧದಲ್ಲಿ ಒಬ್ಬನ ಸೈನಿಕರಾಗಿರುತ್ತಾರೆ. 
ಇನ್ನೊಂದು ಕಡೆ ಯುದ್ಧದಲ್ಲಿ ಶಸ್ತವನ್ನು ಹಿಡಿಯದೇ ಯುದ್ಧವನ್ನು ಮಾಡದಿರುವ 
ನಾನು. 


ಆಭ್ಯಾಮನ್ಯತರಂ ಪಾರ್ಥ ಯತ್‌ ತೇ ಕೃತ್ಯತರಂ ಮತಮ್‌ । 
ತಂ ವೃಣೀತಾದ್‌ ಭವಾನಗ್ರೇ ಪ್ರವಾರ್ಯಸ್ತ್ರಂ ಹಿ ಧರ್ಮತಃ 11೨೩॥ 


ಅರ್ಜುನನೇ, ಇವೆರಡರಲ್ಲಿಯಾವುದರಿಂದ ನಿನ್ನಕಾರ್ಯವು ನೆರವೇರುತ್ತದೆ 
ಎಂದು ತಿಳಿಯುತ್ತೀಯೋ ಅದನ್ನು ವರಿಸು. ಧರ್ಮದ ದೃಷ್ಟಿಯಿಂದ ಮೊದಲು 
ಓಲೈಸಲ್ಪಡಬೇಕಾದವನು ನೀನಷ್ಟೆ? 


ಏತದ್‌ ವಿದಿತ್ವಾ ಕೌಂತೇಯ ವಿಚಾರ್ಯ ಚ ಪುನಃ ಪುನಃ | 
ತಾನ್‌ ವಾ ವರಯ ಸಾಹಾಯ್ಯೇ ಮಾಂ ಸಾಚಿವ್ಯೇ"ಥವಾ ಪುನಃ ॥ 


ಕೌಂತೇಯನೇ, ಇದನ್ನುತಿಳಿದು ಮತ್ತೆ ಮತ್ತೆ ವಿಚಾರ ಮಾಡಿ ನಿನ್ನಸಹಾಯಕ್ಕಾಗಿ 
ಆ ಗೋಪರನ್ನಾದರೂ ವರಿಸು ಅಥವಾ ಮಂತ್ರಿಯಾಗಿ ನನ್ನೊಬ್ಬನನ್ನೇ ವರಿಸು. 
ವೈಶಂಪಾಯನಃ 
ಏವಮುಕ್ತಸ್ತು ಕೃಷ್ಣೇನ ಕುಂತೀಪುತ್ರೋ ಧನಂಜಯಃ । 
ಅಯುಧ್ಯಮಾನಂ ಸಂಗ್ರಾಮೇ ವರಯಾಮಾಸ ಕೇಶವಮ್‌ 11೨೫1 
ನಾರಾಯಣಮಮಿತ್ರಫುಂ ಕಾಮಾಜ್ಞಾತಮಜಂ ನೃಷು । 
ದುರ್ಯೋಧನಸ್ತು ತತ್‌ ಸೈನ್ಯಂ ಸರ್ವಮಾವರಯತ್‌ ತದಾ ॥೨೬॥ 


ವೈಶಂಪಾಯನ- ಹೀಗೆ ಕೃಷ್ಣನಿಂದ ಹೇಳಲ್ಪಟ್ಟಕುಂತೀಪುತ್ರನಾದ ಧನಂಜಯನು 
ಯುದ್ಧದಲ್ಲಿ ಯುದ್ಧ ಮಾಡದಿರುವ, ಶತ್ರುಸಂಹಾರಕನೂ, ಜನ್ಮರಹಿತನೂ, ತನ್ನ 
ಇಚ್ಛೆಯಿಂದ ಮನುಷ್ಯರಲ್ಲಿ ಅವತಾರ ಮಾಡಿದವನೂ, ನಾರಾಯಣನೂ ಆದ 
ಕೇಶವನನ್ನುವರಿಸಿದನು. ದುರ್ಯೋಧನನಾದರೂ ಆ ಎಲ್ಲಾಸ್ಫೆನ್ಯವನ್ನುವರಿಸಿದನು. 


ಸೇನೋದ್ಯೋಗಪರ್ವ -43- 


ಸಹಸ್ರಾಣಾಂ ಸಹಸ್ರಂ ತು ಯೋಧಾನಾಂ ಪ್ರಾಪ್ಯ ಭಾರತ । 

ಕೃಷ್ಣಂ ಚಾಪಹೃತಂ ಜ್ಞಾತ್ವಾ ಸಂಪ್ರಾಪ ಪರಮಾಂ ಮುದಮ್‌ ॥1೨೭॥ 

ಎಲೈ ಭಾರತನೇ, ಅವನು ಒಂದುಲಕ್ಷಸೈನಿಕರನ್ನುಪಡೆದು ಕೃಷ್ಣನಿಗೆ ವಂಚನೆಯನ್ನು 
ಮಾಡಿದ್ದೇನೆಂದು ತಿಳಿದು ಬಹಳ ಸಂತೋಷಪಟ್ಟನು. 

ದುರ್ಯೋಧನಸ್ತು ತತ್‌ ಸೈನ್ಯಂ ಸರ್ವಮಾದಾಯ ಪಾರ್ಥಿವ: । 

ತತೋತಭ್ಯಯಾದ್‌ ಭೀಮಬಲೋ ರೌಹಿಣೇಯಂ ಮಹಾಬಲಮ್‌ ॥ 


ರಾಜನಾದ ದುರ್ಯೋಧನನಾದರೂ ಆ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು 
ಭೀಮಬಲನಾದ ಅವನು ಮಹಾಬಲನಾದ ಬಲರಾಮನ ಬಳಿಗೆ ಬಂದನು. 


ಸರ್ವಂ ಚಾಗಮನೇ ಹೇತುಂ ಸ ತಸ್ಮೈ ಸನ್ನ್ಯವೇದಯತ್‌ । 

ಪ್ರತ್ಯುವಾಚ ತತಃ ಶೌರಿರ್ಧಾರ್ತರಾಷ್ಟ್ರಮಿದಂ ವಚಃ 11೨೯॥॥ 

ಅವನು ಅಲ್ಲಿಗೆ ಬರಲು ಕಾರಣವನ್ನು ಬಲರಾಮನಿಗೆ ಚೆನ್ನಾಗಿ ವಿವರಿಸಿದನು. 
ಆಗ ಬಲರಾಮನು ದುರ್ಯೋಧನನನ್ನುಕುರಿತು ಈ ಮಾತನ್ನಾಡಿದನು. 

ಬಲದೇವಃ 

ವಿದಿತಂ ತೇ ನರವ್ಯಾಘ್ರ ಸರ್ವಂ ಭವಿತುಮರ್ಹತಿ । 

ಯನ್ನಯೋಕ್ತಂ ವಿರಾಟಸ್ಯ ಪುರಾ ವೈವಾಹಿಕೇ ತದಾ HAO 

ಬಲದೇವ- ನರವ್ಯಾಪ್ರನೇ, ವಿರಾಟನ ಅರಮನೆಯಲ್ಲಿವಿವಾಹದ ಸಂದರ್ಭದಲ್ಲಿ 
ನಾನು ಏನು ಮಾತನಾಡಿದೆನೋ ನಿನಗೆ ತಿಳಿದ ಅದೆಲ್ಲವೂ ಹಾಗೆಯೇ ನಡೆಯುತ್ತದೆ. 

ನಿಗೃಹ್ಯೋಕ್ರೋ ಹೃಷೀಕೇಶಃ ತ್ವದರ್ಥಂ ಕುರುನಂದನ | 

ತ್ವಯಾ ಸಂಬಂಧಕಂ ತುಲ್ಕಮಿತಿ ರಾಜನ್‌ ಪುನಃ: ಪುನಃ 11೩೧ 

ನ ಚ ತದ್ಯಾಕ್ರಮುಕ್ತಂ ವೈ ಕೇಶವಃ ಪ್ರತ್ಯಪದ್ಯತ 1೩೨1 

ಕುರುನಂದನನೇ, ರಾಜನೇ, ನಿನಗೂ ಮತ್ತು ಅರ್ಜುನನಿಗೂ ನಮ್ಮ ಸಂಬಂಧವು 
ಸಮಾನವಾಗಿದೆ ಎಂದು ನಾನು ಕೃಷ್ಣನಿಗೆ ಒತ್ತಾಯ ಮಾಡಿ ಪುನಃ ಪುನಃ ಹೇಳಿದ್ದೇನೆ. 
ಆದರೆ ಅವನಿಗೆ ಆ ಮಾತಿನ ಅಭಿಪ್ರಾಯವು ತಿಳಿಯಲಿಲ್ಲ. 


-44- ಮಹಾಭಾರತ ಉದ್ಯೋಗಪರ್ವ 


ನ ಚಾಹಮುತಹೇ ಕೃಷ್ಣಂ ವಿನಾ ಸ್ನಾತುಮಪಿ ಕ್ಷಣಮ್‌ | 
ನಾಹಂ ಸಹಾಯಃ ಪಾರ್ಥಸ್ಯ ನಾಪಿ ದುರ್ಯೋಧನಸ್ಯ ವೈ 1A 11 


ಇತಿ ಮೇ ನಿಶ್ಚಿತಾ ಬುದ್ಧಿರ್ವಾಸುದೇವಮವೇಕ್ಷ ಸ ಹ NAVI 


ನಾನು ಕೃಷ್ಣನಿಲ್ಲದೇ ಒಂದು ಕ್ಷಣವೂ ಬದುಕಲು ಬಯಸುವುದಿಲ್ಲ. ಆದ್ದರಿಂದ 
ನಾನು ಅರ್ಜುನನಿಗಾಗಲೀ ಅಥವಾ ದುರ್ಯೋಧನನಿಗಾಗಲೀ ಸಹಾಯ 
ಮಾಡುವುದಿಲ್ಲ ಎಂಬ ಈ ಬುದ್ಧಿಯು ಕೃಷ್ಣನನ್ನು ಗಮನಿಸಿ ನನಗೆ ಸ್ಥಿರವಾಗಿದೆ. 


ಜಾತೋಶಸಿ ಭಾರತೇ ವಂಶೇ ಸರ್ವಪಾರ್ಥಿವಪೂಜಿತೇ । 
ಗಚ್ಛ ಯುಧ್ಯಸ್ವ ಧರ್ಮೇಣ ಕಾತ್ರೇಣ ಪುರುಷರ್ಷಭ 11೩೫। 


ಪುರುಷರ್ಷಭನೇ, ಎಲ್ಲ ರಾಜರಿಂದ ಪೂಜಿತವಾದ ಭರತವಂಶದಲ್ಲಿ 
ಹುಟ್ಟಿದ್ದೀಯೆ. ಹೋಗಿ ಧರ್ಮದಿಂದ ಯುದ್ಧವನ್ನುಮಾಡು. 
ವೈಶಂಪಾಯನಃ 
ಇತ್ಯೇವಮುಕ್ತಸ್ತು ತದಾ ಪರಿಷ್ಠಜ್ಯ ಹಲಾಯುಧಮ್‌ । 
ಕೃಷ್ಣಂ ಚಾಪಹೃತಂ ಜ್ಞಾತ್ವಾ ಯುದ್ದಾನ್ನೇನೇ ಜಿತಂ ಜಯಮ್‌ ॥೩೬॥ 
ದ [J 
ವೈಶಂಪಾಯನ- ಹೀಗೆ ಹೇಳಲ್ಪಟ್ಟದುರ್ಯೋಧನನು ಬಲರಾಮನನ್ನು ಆಲಿಂಗಿಸಿ 
ಕೃಷ್ಣನು ಅಪಹೃತನಾದನೆಂದು ತಿಳಿದು ಯುದ್ಧದಲ್ಲಿತನಗೇ ಜಯವು ಪ್ರಾಪ್ತವಾಗಿದೆ 
ಎಂದು ತಿಳಿದನು. 
ಸೋತಭ್ಯಯಾತ್‌ ಕೃತವರ್ಮಾಣಂ ಧೃತರಾಷ್ಟಸುತೋ ನೃಪಃ । 
ಕೃತವರ್ಮಾ ದದೌ ತಸ್ಯ ಸೇನಾಮಕ್ಟೋಹಿಣೀಂ ತದಾ 11೩೭1 
ಧೃತರಾಷ್ಟ್ರಪುತ್ರನಾದ ದುರ್ಯೋಧನನು ಆಗ ಕೃತವರ್ಮನ ಬಳಿಗೆ ಹೋದನು. 
ಕೃತವರ್ಮನು ಅವನಿಗೆ ತನ್ನ ಅಕ್ಟೋಹಿಣೀ ಸೈನ್ಯವನ್ನು ಕೊಟ್ಟನು. 


ತೇನ ಸರ್ವಸೈನ್ಯೇನ ಭೀಮೇನ ಕುರುನಂದನಃ । 


ಬ 


ಸ ತೇನ 
ವೃತಃ ಪ್ರತಿಯಯೌ ಹೃಷ್ಟು ಸುಹೃದಃ ಸಂಪ್ರಹರ್ಷಯನ್‌ NASH 


ಸೇನೋದ್ಯೋಗಪರ್ವ -45- 


ಕುರುನಂದನನಾದ ದುರ್ಯೋಧನನು ಭಯಂಕರವಾದ ಆ ಎಲ್ಲಾ ಸೈನ್ಯವನ್ನೂ 
ತೆಗೆದುಕೊಂಡು ಆ ಸೈನ್ಯದಿಂದ ಪರಿವೃತನಾಗಿ ಸಂತೋಷಗೊಂಡು ಅವನ ಸುಪೃದರಿಗೆ 
ಸಂತೋಷವನ್ನುಂಟು ಮಾಡುತ್ತಾ ಹಿಂದಿರುಗಿದನು. 


ತತಃ ಪೀತಾಂಬರಧರೋ ಜಗತ್ನಷ್ಟಾ ಜನಾರ್ದನಃ । 
ಗತೇ ದುರ್ಯೋಧನೇ ಕೃಷ್ಣಃ ಕಿರೀಟಿನಮಥಾಬ್ರವೀತ್‌ 11೩೯! 


ಅಯುಧ್ಯಮಾನಃ ಕಾಂ ಬುದ್ಧಿಮಾಸ್ಥಾಯಾಹಂ ವೃತಸ್ತಯಾ ॥೪೦॥ 


ದುರ್ಯೋಧನನು ಹೊರಟು ಹೋದಮೇಲೆ ಪೀತಾಂಬರಧಾರಿಯೂ, ಜಗತ್ತಿನ 
ಸೃಷ್ಟಿಕರ್ತನೂ, ಜನಾರ್ದನನೂ ಆದ ಕೃಷ್ಣನು ಅರ್ಜುನನನ್ನು ಕುರಿತು ಯುದ್ಧ 
ಮಾಡದಿರುವ ನನ್ನನ್ನು ಯಾವ ಬುದ್ದಿಯನ್ನು ಆಧರಿಸಿ ನೀನು ವರಿಸಿದೆ ಎಂದು 
ಕೇಳಿದನು. 

ಅರ್ಜುನಃ 

ಭವಾನ್‌ ಸಮರ್ಥಸ್ತಾನ್‌ ಸರ್ವಾನ್‌ ನಿಹಂತುಂ ನಾತ್ರ ಸಂಶಯಃ । 

ನಿಹಂತುಮಹಮಪ್ಯೇಕಃ ಸಮರ್ಥಃ ಪುರುಷರ್ಷಭ 11೪೧! 

ಅರ್ಜುನ- ನೀನು ಅವರೆಲ್ಲರನ್ನೂ ಸಂಹರಿಸಲು ಸಮರ್ಥನಾಗಿದ್ದೀಯೆ ಎಂಬ 
ವಿಷಯದಲ್ಲಿನನಗೆ ಸಂಶಯವಿಲ್ಲ. ಪುರುಷರ್ಷಭನೇ, ನಾನೂ ಸಹ ಒಬ್ಬನೇ ಅವರನ್ನು 
ಸಂಹರಿಸಲು ಸಮರ್ಥನಾಗಿದ್ದೇನೆ. 


ಭವಾಂಶ್ಚ ಕೀರ್ತಿಮಾನ್‌ ಲೋಕೇ ತದ್ಯಶಸ್ತ್ಯಾಂ ಗಮಿಷ್ಯತಿ । 
ಯಶಸಾಂ ಚಾಹಮಪಷ್ಯರ್ಥೀ ತಸ್ಥಾದಸಿ ಮಯಾ ವೃತಃ YSU 


ನಿನಗಾದರೂ ಲೋಕದಲ್ಲಿ ಯಾವಾಗಲೂ ಕೀರ್ತಿಯಿದೆ. ಆ ಯಶಸ್ಸು 
ಯಾವಾಗಲೂ ನಿನ್ನನ್ನೇ ಸೇರುವುದು. ನಾನೂ ಸಹ ಯಶಸ್ಸನ್ನು ಬಯಸುತ್ತೇನೆ. 
ಆದ್ದರಿಂದ ನಿನ್ನನ್ನು ವರಿಸಿದೆ. 

ಸಾರಥ್ಯಂ ತು ತ್ವಯಾ ಕಾರ್ಯಮಿತಿ ಮೇ ಮಾನಸಂ ಸದಾ । 

ಚಿರರಾತ್ರೇಪ್ಲಿತಂ ಕಾಮಂ ತದ್‌ ಭವಾನ್‌ ಕರ್ತುಮರ್ಹತಿ 11೪೩ 


-46- ಮಹಾಭಾರತ ಉದ್ಯೋಗಪರ್ವ 

ನೀನು ನನ್ನಸಾರಥಿಯಾಗಬೇಕು ಎಂದು ನನ್ನಮನಸಿನಲ್ಲಿನಾನು ಬಹುಕಾಲದಿಂದ 
ಬಯಸಿದ್ದೇನೆ. ನೀನು ಆ ಇಚ್ಛೆಯನ್ನು ನಡೆಸಿಕೊಡಬೇಕು. 

ವಾಸುದೇವಃ 

ಉಪಪನ್ನಮಿದಂ ಪಾರ್ಥ ಯತ್‌ ಸರ್ಧೇಥಾ ಮಯಾ ಸಹ । 

ಸಾರಥ್ಯಂ ತೇ ಕರಿಷ್ಯಾಮಿ ಕಾಮಃ ಸಂಪದ್ಯತಾಂ ತವ HY 

ವಾಸುದೇವ- ಅರ್ಜುನನೇ, ನನ್ನ ಜೊತೆಯಲ್ಲಿನೀನು ಸ್ಪರ್ಧಿಸುವುದು ನಿನಗೆ 
ಉಚಿತವೇ ಆಗಿದೆ. ನಿನ್ನ ಸಾರಥ್ಯವನ್ನು ಮಾಡುವೆನು. ನಿನ್ನ ಆಸೆಯು ಪೂರ್ಣವಾಗಲಿ. 

ವೈಶಂಪಾಯನಃ 

ಏವಂ ಪ್ರಮುದಿತಃ ಪಾರ್ಥಃ ಕೃಷ್ಣೇನ ಸಹಿತಸ್ತದಾ । 

ವೃತೋ ದಶಾರ್ಹಪ್ರವರೈಃ ಪುನರಾಯಾದ್‌ ಯುಧಿಷ್ಠಿರಮ್‌ ॥೪೫॥ 

ವೈಶಂಪಾಯನ- ಹೀಗೆ ಸಂತೋಷಗೊಂಡ ಅರ್ಜುನನು ಕೃಷ್ಣನಿಂದ ಕೂಡಿ ಕೆಲವು 


ದಾಶಾರ್ಹಶ್ರೇಷ್ಠರಿಂದಲೂ ಕೂಡಿಕೊಂಡು ಪುನಃ ಯುಧಿಷ್ಠಿರನ ಬಳಿಗೆ 
ಹಿಂದಿರುಗಿದನು. 


| ಇತಿ ಶ್ರೀಮನಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈೆಯಾಸಿಕ್ಲಾಮ್‌ 
ಅ ತ್‌ ತ್ರ ಸ್ರ ಸೆ 
5 


ಮಹಾಭಾರತತಾತರ್ಯನಿರ್ಣಯಃ - ಅಧ್ಯಾಯ ೨೪ 
ಶಲ್ಯಂ ಚ ಪಾಂಡವಾನೇವ ಯಾಂತಂ ಜ್ಞಾತ್ತಾ ಸುಯೋಧನಃ ಟ 
ಸುಸಭಾಃ ಕಾರಯಾಮಾಸ ಸರ್ವಭೋಗಸಮನಿತಾಃ AAI 
ತಾ ಯುಧಿಷ್ಠಿರಕ್ಸೃಪ್ತಾಃ ಸ ಮತ್ವಾ ಶಲ್ಕೋತಬ್ರವೀದಿದಮ್‌ । 

ಯ ಏತಾಃ ಕಾರಯಾಮಾಸ ತದಭೀಷ್ಟಂ ಕರೋಮ್ಯಹಮ್‌ ERT 


ಸೇನೋದ್ಯೋಗಪರ್ವ -4- 


ಶಲ್ಯ ಪಾಂಡವರ ಕಡೆಗೆ ಹೊರಟುದನ್ನು ತಿಳಿದು ದುರ್ಯೋಧನ ಅವನಿಗೆ 
ದಾರಿಯಲ್ಲಿ ಸಕಲ ಭೋಗವಸ್ತುಗಳಿಂದ ಕೂಡಿದ ಒಳ್ಳೆಯ ಸಭಾಗೃಹಗಳನ್ನು 
ಏರ್ಪಡಿಸಿದ. ಅವುಗಳನ್ನು ಧರ್ಮರಾಜನೇ ಏರ್ಪಡಿಸಿದ್ದನೆಂದು ಭಾವಿಸಿ ಶಲ್ಯ, 
"ಇವುಗಳನ್ನು ಏರ್ಪಡಿಸಿದವನಿಗೆ ನಾನು ಅವನ ಅಭೀಷ್ಟವನ್ನು ಪೂರೈಸುವೆನು' ಎಂದು 
ನುಡಿದನು. 

ಲೀನಃ ಶ್ರುತ್ವಾ ಧಾರ್ತರಾಷ್ಟ್ರ ಸತ್ಯಂ ಕುರ್ವಿತ್ಯಭಾಷತ । 

ದೇಹಿ ಮೇ ಯುದ್ಧಸಾಹಾಯ್ಯಮಿತಿ ಸೋsಪಿ ಯಶೋರಂರ್ಥಯನ್‌ ।ಟ 

ರಕ್ಡಾರ್ಥಮಾತೃವಾಕ್ಕಸ್ಯ ತಥೇತ್ಯೇವಾಭ್ಯಭಾಷತ 11೩೫11 


ದುರ್ಯೋಧನ ಅಡಗಿ ಕುಳಿತು ಅದನ್ನು ಕೇಳಿ "ನಿನ್ನ ಮಾತನ್ನು ಸತ್ಯವನ್ನಾಗಿ 
ಮಾಡು' ಎಂದ. 'ನನಗೆ ಯುದ್ಧದಲ್ಲಿಸಹಾಯ ನೀಡು' ಎಂದ. ಶಲ್ಯ ಕೀರ್ತಿಯನ್ನು 
ಬಯಸಿ ತನ್ನ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ "ಹಾಗೇ ಆಗಲಿ' ಎಂದ. 


ಸ ಪಾಂಡವಾಂಸ್ತತೋ ಗತ್ವಾ ತೈರನುಜ್ಞಾತ ಏವ ಚ । 
ತೇಜೋವಧಾರ್ಥಂ ಕರ್ಣಸ್ಯ ಧನಂಜಯಕೃತೇರರ್ಥಿತಃ TERT 
ತಥೇತ್ಯುಕ್ತ್ವಾ ಯಯೌ ಧರ್ಮನಂದನಂ ಕೌರವಾನ್‌ ಪ್ರತಿ 11೩೭1 


ಬಳಿಕ ಶಲ್ಯ ಪಾಂಡವರ ಬಳಿಗೆ ಹೋಗಿ ತಾನು ಕೌರವರಿಗೆ ಸಹಾಯ ನೀಡಲು 
ಅವರಿಂದ ಅನುಮತಿ ಪಡೆದ. ಮತ್ತು ಅರ್ಜುನನ ಸಲುವಾಗಿ ಕರ್ಣನ ತೇಜೋವಧೆ 
ಮಾಡುವುದಕ್ಕೆ ಧರ್ಮರಾಜನಿಂದ ಪ್ರಾರ್ಥಿತನಾಗಿ "ಹಾಗೇ ಆಗಲಿ' ಎಂದು ಹೇಳಿ 
ಕೌರವರ ಬಳಿಗೆ ಹೋದ. 


Xk 


-ಷ್ಕೆ ಮಹಾಭಾರತ ಉದ್ಯೋಗಪರ್ವ 


ಎಂಟನೆಯ ಅಧ್ಯಾಯ 
ಶಲ್ಯನನ್ನು ವಂಚಿಸಿ ದುರ್ಯೋಧನನಿಂದ ಅವನ ಸಹಾಯ ಪ್ರಾಪ್ತಿ. 
ಶಲ್ಯ-ಯುಧಿಷ್ಠಿರ ಸಮಾಗಮ. 
ವೈಶಂಪಾಯನಃ 
ಶಲ್ಯಃ ಶ್ರುತ್ವಾ ತು ದೂತಾನಾಂ ಸೈನ್ಯೇನ ಮಹತಾ ದೃತಃ । 
ಅಭ್ಯಯಾತ್‌ ಪಾಂಡವಾನ್‌ ರಾಜನ್‌ ಸಹ ಪುತೈರ್ಮಹಾರಥೈ: ell 
ವೈಶಂಪಾಯನ- ಎಲೈ ರಾಜನೇ, ಶಲ್ಯನು ದೂತರ ಮುಖಾಂತರ ಎಲ್ಲ 
ವಿಷಯಗಳನ್ನುತಿಳಿದು ದೊಡ್ಡಸೈನ್ಯವನ್ನುತೆಗೆದುಕೊಂಡು ಮಹಾರಥರಾದ ಪುತ್ರರ 
ಜೊತೆಯಲ್ಲಿಪಾಂಡವರ ಕಡೆಗೆ ಹೊರಟನು. 


ತಸ್ಯಸೆ ಸೇನಾನಿವೇಶೋ5 ಭೂದ್‌ ಅಧ್ಯರ್ಧಮಿವ ಯೋಜನಮ್‌ । 
ತಥಾ ಹಿ ವಿಪುಲಾಂ ಸೇನಾಂ ಬಿಭರ್ತಿ ಸ ನರರ್ಷಭಃ 1|೨।| 


ಅವನ ಸೈನ್ಯವು ಬೀಡುಬಿಡಲು ಒಂದೂವರೆ ಯೋಜನವು ಬೇಕಾಗುತ್ತಿದ್ದಿತು. 
ಆ ನರಶ್ರೇಷ್ಠನು ಅಂತಹ ವಿಪುಲವಾದ ಸೈನ್ಯವನ್ನು ಪೋಷಿಸುತ್ತಿದ್ದನು. 


ವಿಚಿತ್ರಕವಚಾಃ ಶೂರಾ ವಿಚಿತ್ರ ತ್ರಧ್ವಜಕಾರ್ಮುಕಾಃ | 


ವಿಚಿತ್ರಾಭರಣಾಃ ಸರ್ವೇ ವಿಚಿತ್ರರಥವಾಹನಾಃ TENT 
ಸ್ವದೇಶವೇಶಾಭರಣಾ ವೀರಾಃ ಶತಸಹಸ್ರಶಃ Tal 
ತಸ್ಯ ಸೇನಾಪ್ರಣೇತಾರೋ ಬಭೂವುಃ ಕೃತ್ರಿಯರ್ಷಭಾಃ 11೫1 


ಅವನ ಸೈನಿಕರು ವಿಚಿತ್ರಕವಚವನ್ನು ಧರಿಸಿದವರೂ, ವಿಚಿತ್ರವಾದ ಧ್ವಜ, 
ಧನುಸ್ಸುಗಳನ್ನು ಉಳ್ಳವರೂ, ವಿಚಿತ್ರಾಭರಣವನ್ನು ಧರಿಸಿದವರೂ, ವಿಚಿತ್ರವಾದ ರಥ 
ಮತ್ತು ವಾಹನ ಗಳನ್ನು ಉಳ್ಳವರೂ, ತಮ್ಮ ತಮ್ಮ ದೇಶದ ವಸ್ತಾಭರಣವನ್ನು 
ಧರಿಸಿದವರೂ ಆಗಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಇದ್ದರು. ಅವರಿಗೆ ಕೃತ್ರಿಯ 
ಶ್ರೇಷ್ಠರಾದ ಸೇನಾನಾಯಕರೂ ಇದ್ದರು. 


ಸೇನೋದ್ಯೋಗಪರ್ವ -49- 


ವ್ಯಥಯನಿವ ಭೂತಾನಿ ಕಂಪಯನ್ನಿವ ಮೇದಿನೀಮ್‌ । 
ಶನೈರ್ವಿಶ್ರಾಮಯನ್‌ ಸೇನಾಂ ಸ ಯಯೌ ಯತ್ರ ಪಾಂಡವಾಃ ॥೬॥ 


ಶಲ್ಯನು ಎಲ್ಲಪ್ರಾಣಿಗಳಿಗೂ ವ್ಯಥೆಯನ್ನುಂಟು ಮಾಡುವವನಂತೆ, ಭೂಮಿಯನ್ನು 
ನಡುಗಿಸುವವನಂತೆ ನಿಧಾನವಾಗಿ ಅಲ್ಲಲ್ಲಿಬೀಡುಬಿಡುತ್ತಾ ಸೇನೆಯನ್ನು ತೆಗೆದುಕೊಂಡು 
ಪಾಂಡವರ ಕಡೆಗೆ ಹೊರಟನು. 


ತತೋ ದುರ್ಯೋಧನಃ ಶ್ರುತ್ವಾ ಮಹಾಸೇನಂ ಮಹಾರಥಮ್‌ । 
ಉಪಾಯಾಂತಮಧಭಿದ್ರುತ್ಯ ಸ್ಹ್ವಯಮಾನರ್ಚ ಭಾರತ 11೭1! 


ಎಲೈ ಭಾರತನೇ, ಮಹಾರಥನಾದ ಅವನು ಮಹಾಸ್ಯೆನ್ಯವನ್ನು ತೆಗೆದುಕೊಂಡು 
ಬರುತ್ತಿರುವುದನ್ನು ಕೇಳಿದ ದುರ್ಯೋಧನನು ತಾನೇ ಓಡಿಹೋಗಿ ಅವನನ್ನು 
ಸತ್ತರಿಸಿದನು. 

ಶಲೃಸ್ಯ ಮಂತ್ರಿಭಿಃ ಸರ್ವೈರ್ದುರ್ಯೋಧನವಶಾನುಗೈ: । 

ಅಜ್ಞಾತಂ ಚೈವ ಶಲ್ಯಸ್ಯ ಕೌರವ್ಯಃ ಕೃತವಾನ್‌ ಪ್ರಿಯಮ್‌ 11೮ 


ಶಲ್ಯನ ಮಂತ್ರಿಗಳನ್ನು ದುರ್ಯೋಧನನು ವಶಮಾಡಿಕೊಂಡು ಶಲ್ಕನಿಗೆ 
ತಿಳಿಯದಂತೆ ಅವನು ಅವನಿಗೆ ಪ್ರಿಯವನ್ನು ಉಂಟುಮಾಡಿದನು. 


ಕಾರಯಾಮಾಸ ಪೂಜಾರ್ಥಂ ತಸ್ಯ ದುರ್ಯೋಧನಃ ಸಭಾಃ । 
ರಮಣೀಯೇಷು ದೇಶೇಷು ರತ್ನಚಿತ್ರಾಃ ಸ್ವಲಂಕೃತಾಃ Tal 


ಅವನನ್ನು ಸತ್ಕರಿಸುವ ಸಲುವಾಗಿ ದುರ್ಯೋಧನನು ಅವನ ಸೈನ್ಯವು ಬರುವ 
ಮಾರ್ಗದಲ್ಲಿ ರಮಣೀಯವಾದ ಪ್ರದೇಶಗಳಲ್ಲಿ ಅಲ್ಲಲ್ಲಿ ರತ್ನದಿಂದ ಅಲಂಕರಿಸಿದ 
ವಿಚಿತ್ರವಾದ ಅನೇಕ ಸಭಾಗ್ರಹಗಳನ್ನು ನಿರ್ಮಾಣ ಮಾಡಿಸಿದನು. 


ಶಿಲ್ಪಿಭಿರ್ವಿವಿದೈಶ್ಚೈವ ಕ್ರೀಡಾಸ್ತತ್ರ ಪ್ರಯೋಜಿತಾಃ । 


ತತ್ರ ಮಾಲ್ಯಾನಿ ಮಾಂಸಾನಿ ಭಕ್ಷ್ಯಂ ಪೇಯಂ ಚ ಸಂಸ್ಕತಮ್‌ ॥೧೦॥ 


ಕೂಪಾಶ್ಚ ವಿವಿಧಾಕಾರಾ ಮನೋಹರ್ಷವಿವರ್ಧನಾಃ । 
ವಾಪ್ಯಶ್ಚ ವಿವಿಧಾಕಾರಾ ಔದನಾನಿ ಗೃಹಾಣಿ ಚ 11೧೧॥! 


-50- ಮಹಾಭಾರತ ಉದ್ಯೋಗಪರ್ವ 


ಅನೇಕ ವಿಧವಾದ ಶಿಲ್ಪಿಗಳಿಂದ ಅಲ್ಲಲ್ಲಿ ಕ್ರೀಡಾಸ್ಥಾನಗಳು ಮಾಡಲ್ಪಟ್ಟವು. ಅಲ್ಲಿ 
ಪುಷ್ಟಮಾಲೆಗಳು, ಮಾಂಸಗಳು, ಚೆನ್ನಾಗಿ ತಯಾರಿಸಿದ ಭಕ್ಷ್ಯಭೋಜ್ಯಗಳು, ಅನೇಕ 
ಆಕಾರದ ಬಾವಿಗಳು, ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವ ಅನೇಕ ವಿಧವಾದ 
ಸರೋವರಗಳು, ಆಹಾರದಿಂದ ಕೂಡಿದ ಗೃಹಗಳೂ ಇದ್ದವು. 


ಸ ತಾಃ ಸಭಾಃ ಸಮಾಸಾದ್ಯ ಪೂಜ್ಯಮಾನೋ ಯಥಾತಮರಃ | 


ದುರ್ಯೋಧನಸ್ಯ ಸಚಿವೈರ್ದೇಶೇ ದೇಶೇ ಯಥಾವಿಧಿ 11೧೨ಟ1 
ಆಜಗಾಮ ಸಭಾಮನ್ಯಾಂ ದೇವಾವಸಥವರ್ಚಸಮ್‌ HOA 


ಶಲ್ಯನು ದೇವತೆಯಂತೆ ಆಯಾ ಸಭೆಗಳಲ್ಲಿ ದುರ್ಯೋಧನನ ಮಂತ್ರಿಗಳಿಂದ 
ದೇಶದೇಶಗಳಲ್ಲಿ ವಿಧಿಪೂರ್ವಕವಾಗಿ ಸ್ವೀಕರಿಸಲ್ಪಟ್ಟು ದೇವತೆಗಳ ಬಿಡಾರದಂತಿರುವ 
ತೇಜೋಯುಕ್ತವಾದ ಒಂದು ಸಭೆಗೆ ಬಂದನು. 


ಸ ತತ್ರ ವಿಭವೈರ್ಯುಕ್ತ್ರಃ ಕಲ್ಯಾಣೈರತಿಮಾನುಪ್ಯೈಃ । 
ಮೇನೇರಭ್ರಧಿಕಮಾತ್ಮಾನಮವಮೇನೇ ಪುರಂದರಮ್‌ 11೧೪॥ 


ಅಲ್ಲಿಅವನು ಮನುಷ್ಯರನ್ನುಮೀರಿದ ಮಂಗಳಕರವಾದ ವಸ್ತುಗಳನ್ನುನೋಡಿ 
ತನ್ನನ್ನು ಶ್ರೇಷ್ಠನೆಂದು ತಿಳಿದು ಇಂದ್ರನು ತನಗಿಂತ ಕಡಿಮೆ ಭೋಗದವನು ಎಂದು 


pF 
ತಿಳಿದನು. 
ಪಪ್ರಚ್ಛ ಸ ತತಃ ಪ್ರೇಷ್ಯಾನ್‌ ಪ್ರಹೃಷ್ಠ; ಕೃತ್ರಿಯರ್ಷಭಃ 11೧೫1 
ಯುಧಿಷ್ಠಿರಸ್ಯ ಪುರುಷಾಃ ಕೇಠತ್ರ ಚಕ್ರುಃ ಸಭಾ ಇಮಾಃ । 
ಆನೀಯಂತಾಂ ಸಭಾಕಾರಾಃ ಪ್ರದೇಯಾರ್ಹಾ ಹಿ ಮೇ ಮತಾಃ ॥॥೧೬॥ 
ಪ್ರದೇಯಮೇಭ್ಯೋ ದಾಸ್ಯಾಮಿ ಕುಂತೀಪುತ್ರಪ್ರಿಯೇಪಯಾ 1೧೭॥ 
ಕೃತ್ರಿಯರ್ಷಭನಾದ ಅವನು ಸಂತೋಷಗೊಂಡು ಅಲ್ಲಿದ್ದಸೇವಕರನ್ನು ಕುರಿತು 
ಯುಧಿಷ್ಠಿರನ ಯಾವ ಪುರುಷರು ಈ ಸಭೆಗಳನ್ನು ನಿರ್ಮಿಸಿದ್ದಾರೆ? ಸಭೆಯನ್ನು 
ನಿರ್ಮಿಸಿದವರನ್ನುಕರೆದುಕೊಂಡು ಬನ್ನಿ. ಅವರಿಗೆ ಉಡುಗೊರೆಗಳನ್ನು ಕೊಡಬೇಕು 
ಎಂದು ನನ್ನ ಅಭಿಪ್ರಾಯ. ಧರ್ಮರಾಜನಿಗೆ ಪ್ರಿಯವನ್ನು ಮಾಡುವ ದೃಷ್ಟಿಯಿಂದ 
ಅವರಿಗೆ ನಾನು ಉಡುಗೊರೆಗಳನ್ನುಕೊಡುವೆನು ಎಂದು ಹೇಳಿದನು. 


ಸೇನೋದ್ಯೋಗಪರ್ವ -51- 


ವೈಶಂಪಾಯನಃ 
ತತಃ ಪ್ರಹೃಷ್ಟಂ ರಾಜಾನಂ ಜ್ಞಾತ್ಹಾ ತೇ ಸಚಿವಾಸ್ತದಾ । 


ದುರ್ಯೋಧನಾಯ ತತ್‌ ಸರ್ವಂ ಕಥಯಂತಿ ಸ್ಥ ವಿಸ್ಕಿತಾಃ  ॥1೧೮॥ 

ವೈಶಂಪಾಯನ- ಆಗ" ದುರ್ಯೋಧನನ ಸಚಿವರು ಶಲ್ಯನು 
ಸಂತೋಷಗೊಂಡಿರುವುದನ್ನುತಿಳಿದು ಆಶ್ಚರ್ಯಗೊಂಡು ದುರ್ಯೋಧನನಿಗೆ ಆ 
ವಿಷಯವೆಲ್ಲವನ್ನೂ ಹೇಳಿದರು. 


ಸಂಪ್ರಹೃಷ್ಟೋ ಯದಾ ಶಲ್ಯೋ ದಿದಿತ್ತುರಪಿ ಜೀವಿತಮ್‌ । 
ಗೂಢೋ ದುರ್ಯೋಧನಸ್ತತ್ರ ದರ್ಶಯಾಮಾಸ ಮಾತುಲಮ್‌ ॥1೧೯॥ 


ಯಾವಾಗ ಸಂತೋಷಗೊಂಡ ಶಲ್ಯನು ತನ್ನ ಪ್ರಾಣವನ್ನು ಬೇಕಾದರೂ ಕೊಡಲು 
ಬಯಸಿದನೋ ಆಗ ಅಲ್ಲಿಯವರೆಗೆ ಅಡಗಿಕೊಂಡಿದ್ದದುರ್ಯೋಧನನು ಸೋದರ 
ಮಾವನಾದ ಅವನ ಕಣ್ಣೆದುರಿಗೆ ಬಂದನು. 


ದೃಷ್ಟ್ವಾ ದುರ್ಯೋಧನಂ ರಾಜಾ ವಿಸ್ಥಿತಃ ಸ ನರೋತ್ತಮಮ್‌ । 
ಮಂತ್ರಿಣಶ್ಚಾಪಿ ಶಂಸಂತಿ ಮದ್ರರಾಜಂ ಸುವಿಸ್ಥಿತಮ್‌ 11೨೦॥/ 


ದುರ್ಯೋಧನೇನ ತೇ ರಾಜನ್‌ ಶುಶ್ರೂಷಿತಮಿದಂ ಪ್ರಭೋ । 
ಪ್ರಿಯಂ ಪ್ರಿಯಸ್ಯಾಸ್ಯ ತತಃ ಕರ್ತುಮರ್ಹತಿ ಭೂಮಿಪ 11೨೧॥ 


ನರಶ್ರೇಷ್ಠನಾದ ದುರ್ಯೋಧನನನ್ನು ನೋಡಿದ ಶಲ್ಯರಾಜನು 
ಆಶ್ಚರ್ಯಗೊಂಡನು. ಆಶ್ಚರ್ಯಗೊಂಡ ಶಲ್ಯರಾಜನನ್ನು ಕುರಿತು ದುರ್ಯೋಧನನ 
ಮಂತ್ರಿಗಳು ರಾಜನೇ, ಪ್ರಭುವೇ, ದುರ್ಯೋಧನನು ನಿನಗೆ ಈ ಕೈಂಕರ್ಯವನ್ನು 
ಮಾಡಿದ್ದಾನೆ. ಅವನು ಮಾಡಿದ ಈ ಪ್ರಿಯಕ್ಕೆ ಅನುಗುಣವಾಗಿ ನೀನೂ ಸಹ ಅವನಿಗೆ 
ಸಹಾಯವನ್ನು ಮಾಡಬೇಕು ಎಂದು ಹೇಳಿದರು. 


ತಂ ದೃಷ್ಟ್ವಾ ಮದ್ರರಾಜಸ್ತು ಜ್ಞಾಫ್ಲಾ ಯತ್ನಂ ಚ ತಸ್ಯ ತಮ್‌ । 
ಬದ ಡು ಇವ ಣಿ ಶಿ 
ಪರಿಷಜ್ಯಾಬ್ರವೀತ್‌ ಪ್ರೀತ ಇಷ್ಟೋ5ರ್ಥೋ ವ್ರಿಯತಾಮಿತಿ  1೨೨॥ 
ದಂ ಆ 


-52- ಮಹಾಭಾರತ ಉದ್ಯೋಗಪರ್ವ 


ಮದ್ರರಾಜನಾದ ಶಲ್ಯನು ಆ ಸಭೆಗಳನ್ನು ನೋಡಿ ಅದರ ಹಿಂದಿರುವ ಆ 
ಪ್ರಯತ್ನವನ್ನು ತಿಳಿದು ಸಂತೋಷಗೊಂಡು ದುರ್ಯೋಧನನನ್ನು ಆಲಿಂಗಿಸಿ ನಿನಗೆ 
ಇಷ್ಟವಾದ ವರವನ್ನು ಕೇಳು ಎಂದು ಹೇಳಿದನು. 


ದುರ್ಯೋಧನಃ 
ಸತ್ಯವಾಗ್‌ ಭವ ಕಲ್ಯಾಣ ವರೋ ವೈ ಮಮ ದೀಯತಾಮ್‌ । 
ಸರ್ವಸೇನಾಪ್ರಣೇತಾ ಮೇ ಭವಾನ್‌ ಭವಿತುಮರ್ಹತಿ 12೩11 


ದುರ್ಯೋಧನ- ಕಲ್ಯಾಣಮೂರ್ತಿಯೇ, ನೀನು ಸತ್ಯವಚನನಾಗು. ನನಗೆ 
ವರವನ್ನು ಕೊಡು. ನೀನು ನನ್ನ ಎಲ್ಲಾ ಸೈನ್ಯಕ್ಕೆ ನಾಯಕನಾಗಬೇಕೆಂಬುದೇ ನಾನು 
ಕೇಳುವ ವರ. 


ಯಥೈವ ಪಾಂಡವಾಸ್ತುಭ್ಯಂ ತಥೈವ ಭವತೇ ಹ್ಯಹಮ್‌ । 

ಅನುಮಾನ್ಯಂ ಚ ಪಾಲ್ಯಂ ಚ ಭಕ್ತಂ ಚ ಭಜ ಮಾಂ ವಿಭೋ 11೨೪॥ 

ನಿನಗೆ ಪಾಂಡವರು ಹೇಗೋ ನಾನೂ ಸಹ ಹಾಗೆಯೇ ಸರಿ. ಪ್ರಭುವೇ, ನಿನ್ನಿಂದ 
ಅನುಮೋದಿಸಲ್ಪಡಬೇಕಾದ, ರಕ್ಷಿಸಲ್ಪಡಬೇಕಾದ ಮತ್ತು ನಿನ್ನ ಭಕ್ತನಾದ ನನ್ನನ್ನು ಭಜಿಸು 
(ನನಗೆ ಸಹಾಯವನ್ನುಮಾಡು). 

ವೈಶಂಪಾಯನಃ 

ಕೃತಮಿತ್ಯಬ್ರವೀತ್‌ ಶಲ್ಯಃ ಕಿಮನ್ಯದ್‌ ವ್ರಿಯತಾಮಿತಿ । 

ಕೃತಮಿತ್ಯೇವ ಗಾಂಧಾರಿಃ ಪ್ರತ್ಯುವಾಚ ಪುನಃ ಪುನಃ 11೨೫।॥ 

ವೈಶಂಪಾಯನ- ಆಗಲೇ ಮಾಡಿದ್ದಾಯಿತು. ಬೇರೆ ಬೇಕಾದ ವರವನ್ನು ಕೇಳು 
ಎಂದು ಶಲ್ಯನು ಹೇಳಿದನು. ದುರ್ಯೋಧನನಾದರೂ ಈ ವರವು ಸಾಕು ಎಂದು 
ಮತ್ತೆ ಮತ್ತೆ ಹೇಳಿದನು. 

ಶಲ್ಯಃ 
ಗಚ್ಛ ದುರ್ಯೋಧನ ಪುರಂ ಸಕಮೇವ ನರರ್ಷಭ । 
ಅಹಂ ಗಮಿಷ್ಯೇ ದ್ರಷ್ಟುಂ ವೈ ಯುಧಿಷ್ಠಿರಮರಿಂದಮಮ್‌ 11೨೬॥।( 


ಸೇನೋದ್ಯೋಗಪರ್ವ ಪಿ 


ಶಲ್ಯ- ದುರ್ಯೋಧನನೇ, ನರರ್ಷಭನೇ, ನೀನು ನಿನ್ನ ಪಟ್ಟಣಕ್ಕೆ ಹೋಗು. 
ನಾನು ಅರಿಂದಮನಾದ ಯುಧಿಷ್ಠಿರನನ್ನುನೋಡಲು ಹೋಗುವೆನು. 

ದೃಷ್ಟ್ವಾ ಯುಧಿಷ್ಠಿರಂ ರಾಜನ್‌ ಪುನರೇಷ್ಯೇ ನರಾಧಿಪ । 

ಅವಶ್ಯಂ ಚಾಪಿ ದ್ರಷ್ಠವ್ಯಃ ಪಾಂಡವಃ ಪುರುಷರ್ಷಭ 11೨೭।॥ 

ನರಾಧಿಪನೇ, ರಾಜನೇ, ನಾನು ಯುಧಿಷ್ಠಿರನನ್ನು ನೋಡಿ ಪುನಃ ಬರುವೆನು. 
ಪುರುಷರ್ಷಭನೇ, ಪಾಂಡುಪುತ್ರನಾದ ಯುಧಿಷ್ಠಿರನನ್ನು ನಾನು ಅವಶ್ಯವಾಗಿ 
ನೋಡಬೇಕು. 

ದುರ್ಯೋಧನಃ 

ಕಿಪ್ರಮಾಗಮೃತಾಂ ರಾಜನ್‌ ಪಾಂಡವಂ ವೀಕ್ಷ ; ಪಾರ್ಥಿವ । 

ತದಧೀನಾಃ ಸ್ತ ರಾಜೇಂದ್ರ ವರದಾನಂ ಸ್ನರಸ್ಸ ನಃ 11೨೮॥॥ 

ವ ಕ್ರಿ ೪ ಪ 

ದುರ್ಯೋಧನ- ರಾಜನೇ, ಯುಧಿಷ್ಠಿರನನ್ನು ನೋಡಿ ಬೇಗ ಹಿಂದಿರುಗು. 
ರಾಜೇಂದ್ರನೇ, ನಾವು ನಿನ್ನ ಅಧೀನರಾಗಿದ್ದೇವೆ. ನನಗೆ ಕೊಟ್ಟವರವನ್ನು ಮರೆಯಬೇಡ 
(ಸ್ಥರಿಸಿಕೊ). 

ಶಲ್ಯಃ 

ಕ್ಷಿಪ್ರಮೇಷ್ಯಾಮಿ ಭದ್ರಂ ತೇ ಗಚ್ಛ ತ್ಹಂ ಸ್ಪಪುರಂ ನೃಪ । 

ದೃಷ್ಟ್ವಾ ತು ಪಾಂಡವಾನ್‌ ರಾಜನ್‌ ನ ಮಿಥ್ಯಾ ಕರ್ತುಮುತ್ತಹೇ ॥ 

ಶಲ್ಯ- ರಾಜನೇ, ನಿನಗೆ ಕಲ್ಯಾಣವಾಗಲಿ. ಪಾಂಡವರನ್ನು ನೋಡಿ ಬೇಗ 
ಹಿಂದಿರುಗುವೆನು. ನೀನು ನಿನ್ನ ಪಟ್ಟಣಕ್ಕೆ ಹೋಗು. ನಾನು ಕೊಟ್ಟಮಾತನ್ನುಸುಳ್ಳು 
ಮಾಡಲು ಬಯಸುವುದಿಲ್ಲ. 

ವೈಶಂಪಾಯನಃ 

ಪರಿಷ್ಟಜ್ಯ ತಥಾ5ನ್ಯೋನ್ಯಂ ಶಲ್ಕದುರ್ಯೋಧನಾವುಭೌ । 

ಸ ತದಾ ಶಲ್ಯಮಾಮಂತ್ರ್ಯ ಪುನರಾಯಾತ್‌ ಸ್ವಕಂ ಪುರಮ್‌ ॥೩೦॥ 

ಶಲ್ಯೋ ಜಗಾಮ ಕೌಂತೇಯಾನಾಖ್ಯಾತುಂ ಕರ್ಮ ತಸ್ಯ ತತ್‌ ॥೩೧॥ 


-54- ಮಹಾಭಾರತ ಉದ್ಯೋಗಪರ್ವ 


ವೈಶಂಪಾಯನ- ಆಗ ಶಲ್ಯ-ದುರ್ಯೋಧನರಿಬ್ಬರೂ ಪರಸ್ಪರವಾಗಿ 
ಆಲಿಂಗಿಸಿದರು. ದುರ್ಯೋಧನನು ಶಲ್ಯನ ಅನುಮತಿಯನ್ನುಪಡೆದು ತನ್ನಪಟ್ಟಣಕ್ಕೆ 
ಹಿಂದಿರುಗಿದನು. ಶಲ್ಯನಾದರೂ ನಡೆದ ಎಲ್ಲಾವಿಷಯವನ್ನುತಿಳಿಸಲು ಪಾಂಡವರ 
ಕಡೆಗೆ ಹೊರಟನು. 

ಉಪಪ್ಪಾವ್ಯಂ ಸ ಗತ್ವಾ ತು ಸ್ಕಂಧಾವಾರಂ ಪ್ರವಿಶ್ಯ ಚ । 

ಪಾಂಡವಾನಥ ತಾನ್‌ ಸರ್ವಾನ್‌ ಶಲ್ಯಸ್ತತ್ರ ದದರ್ಶ ಹ 11೩೨1 

ಶಲ್ಯನು ಉಪಪ್ಪಾವ್ಯ ನಗರವನ್ನು ತಲುಪಿ, ಅಲ್ಲಿ ಸೇನಾನಿವೇಶದ ಸ್ಥಳವನ್ನು 
ಪ್ರವೇಶಿಸಿ, ಅಲ್ಲಿಆ ಪಾಂಡವರನ್ನುನೋಡಿದನು. 


ಚಿರಾತ್ತು ದೃಷ್ಟ್ವಾ ರಾಜಾನಂ ಮಾತುಲಂ ಸಮಿತಿಂಜಯಮ್‌ । 


ಆಸನೇಭ್ಯಃ ಸಮುತ್ತೇತುಃ ಸರ್ವೇ ಸಹಯುಧಿಷ್ಠಿರಾಃ 11೩೩ 
ತಥಾ ಭೀಮಾರ್ಜುನೌ ಹೃಷ್ಟ್‌ ಸಪ್ರೀಯೌ ಚ ಯಮಾವುಭೌ । 
ದ್ರೌಪದೀ ಚ ಸುಭದ್ರಾ ಚ ಅಭಿಮನ್ಯುಶ್ಚ ಭಾರತ TERT 


ಸಮೇತ್ಯ ಚ ಮಹಾಬಾಹುಂ ಶಲ್ಯಂ ಪಾಂಡುಸುತಸ್ತದಾ । 


ಯುದ್ಧದಲ್ಲಿ ಯಾವಾಗಲೂ ಜಯಶೀಲನಾದ, ತಮ್ಮ ಸೋದರಮಾವನಾದ 
ಶಲ್ಯರಾಜನು ಬಹಳ ಸಮಯದ ನಂತರ ಬಂದುದನ್ನು ನೋಡಿ ಯುಧಿಷ್ಠಿರನ 
ಜೊತೆಯಲ್ಲಿಎಲ್ಲರೂ ತಮ್ಮ ಆಸನಗಳಿಂದ ಎದ್ದರು. ಅದರಂತೆ ಸಂತೋಷಗೊಂಡ 
ಭೀಮಾರ್ಜುನರೂ ಮತ್ತು ತಂಗಿಯ ಮಕ್ಕಳಾದ ನಕುಲ-ಸಹದೇವರೂ ಎದ್ದು 
ನಿಂತರು. ಭಾರತನೇ, ಹಾಗೆಯೇ ದ್ರೌಪದಿಯೂ, ಸುಭದ್ರೆಯೂ ಮತ್ತು ಅಭಿಮನ್ಯುವೂ 
ಎದ್ದರು. 


ಕೃತಾಂಜಲಿರದೀನಾತ್ಮಾ ಧರ್ಮಾತ್ಮಾ ಶಲ್ಯಮಬ್ರವೀತ್‌ ETT 


ನ 
ಸ್ವಾಗತಂ ತೇಠಸ್ತು ವೈ ರಾಜನ್ನೇತದಾಸನಮಾಸ್ಯತಾಮ್‌ WALI 


ಅದೀನವಾದ ಮನಸ್ಸುಳವನೂ, ಧರ್ಮಿಷ್ಠನೂ ಆದ ಪಾಂಡುಸುತನಾದ 
ಯುಧಿಷ್ಠಿರನು ಮಹಾಬಾಹುವಾದ ಶಲ್ಯನ ಸಮೀಪಕ್ಕೆ ಬಂದು ಕೈಗಳನ್ನುಮುಗಿದು 
ರಾಜನೇ, ನಿನಗೆ ಸ್ವಾಗತ. ಈ ಆಸನದಲ್ಲಿಕುಳಿತುಕೊ ಎಂದು ಹೇಳಿದನು. 


ಸೇನೋದ್ಯೋಗಪರ್ವ -55- 


ವೈಶಂಪಾಯನಃ 

ತತೋ ನ್ಯಷೀದಚ್ಚಲ್ಯಶ್ವ ಕಾಂಚನೇ ಪರಮಾಸನೇ ॥ 

ತತ್ರ ಪಾದ್ಯಮಥಾರ್ಥ್ಯಂ ಚ ನ್ಯವೇದಯತ ಪಾಂಡವಃ 11೩ ೭॥! 

ವೈಶಂಪಾಯನ- ಅನಂತರ ಶಲ್ಯನು ಶ್ರೇಷ್ಠವಾದ ಸುವರ್ಣಮಯವಾದ 
ಆಸನದಲ್ಲಿಕುಳಿತುಕೊಂಡನು. ಯುಧಿಷ್ಠಿರನು ಅವನಿಗೆ ಪಾದ್ಯವನ್ನು ಮತ್ತು ಅರ್ಫ್ಯವನ್ನು 
ನೀಡಿದನು. 

ನಿವೇದ್ಯ ಚಾರ್ಥ್ಯಂ ವಿಧಿವನ್ನದ್ರರಾಜಾಯ ಭಾರತ । 

ಕುಶಲಂ ಪಾಂಡವೋತಪೃಚ್ಛತ್‌ ಶಲ್ಯಂ ಸರ್ವಸುಖಾವಹಮ್‌ ॥೩೮॥ 

ಎಲೈ ಭಾರತನೇ, ಧರ್ಮರಾಜನು ವಿಧಿಪೂರ್ವಕವಾಗಿ ಶಲ್ಕನಿಗೆ ಅರ್ಫ್ಯವನ್ನು 
ನಿವೇದಿಸಿ ಎಲ್ಲರಿಗೂ ಸುಖವನ್ನುಕೊಡುವ ಕುಶಲಪ್ರಶ್ನೆಯನ್ನುಮಾಡಿದನು. 

ಸ ತೈಃ ಪರಿವೃತಃ ಸರ್ವೈಃ ಪಾಂಡವೈರ್ಧರ್ಮಚಾರಿಭಿಃ । 

ಆಸನೇ ಚೋಪವಿಷ್ಟು ಸ ಶಲ್ಯಃ ಪಾರ್ಥಮಥಾಬ್ರವೀತ್‌ 11೩೯ 

ಪ್ರೀತ್ಯಾ ಪರಮಯಾ ಯುಕ್ತಃ ಸಮಾಶ್ಲಿಷ್ಯ ಯುಧಿಷ್ಠಿರಮ್‌ IYO 

ಧರ್ಮಾಚರಣಶೀಲರಾದ ಎಲ್ಲಾ ಪಾಂಡವರಿಂದ ಸುತ್ತುವರಿಯಲ್ಲಟ್ಟು 
ಶ್ರೇಷ್ಠವಾದ ಆಸನದಲ್ಲಿಕುಳಿತಿದ್ದಶಲ್ಯನು ಕುಂತೀಪುತ್ರನಾದ ಯುಧಿಷ್ಠಿರನನ್ನು ಆಲಿಂಗಿಸಿ 
ಬಹಳ ಸಂತೋಷದಿಂದ ಕೂಡಿದವನಾಗಿ ಮಾತನಾಡಿದನು. 


ಕುಶಲಂ ರಾಜಶಾರ್ದೂಲ ಕಚ್ಚಿತ್‌ ತೇ ಕುರುನಂದನ । 
ಅರಣ್ಯವಾಸಾದ್‌ ದಿಷ್ಟ್ಯಾ5ಸಿ ವಿಮುಕ್ತೋ ಜಯತಾಂ ವರ 1೪೧11 


ಕುರುನಂದನನೇ, ರಾಜಶಾರ್ದೂಲನೆ, ನಿನಗೆ ಕುಶಲವಪ್ಟೆ? ಜಯಶಾಲಿಗಳಲ್ಲಿ 
ಶ್ರೇಷ್ಠನೇ, ದೇವರ ದಯದಿಂದ ಅರಣ್ಯವಾಸದಿಂದ ಬಿಡುಗಡೆಯನ್ನುಹೊಂದಿದ್ದೀಯೆ. 
ಇ] 


© 
ಭ್ರಾತೃಭಿಃ ಸಹ ರಾಜೇಂದ್ರ ಕೃಷ್ಣಯಾ ಚಾನಯಾ5ನಘ 11೪೨॥॥ 


-56- ಮಹಾಭಾರತ ಉದ್ಯೋಗಪರ್ವ 


ಎಲೈ ರಾಜೇಂದ್ರನೇ, ಅನಘನೇ, ಅರಣ್ಯದಲ್ಲಿ ತಮ್ಮಂದಿರ ಮತ್ತು ಈ ದ್ರೌಪದಿಯ 
ಜೊತೆಯಲ್ಲಿವಾಸ ಮಾಡಿ ಬಹಳ ದುಷ್ಕರವಾದ ಕಾರ್ಯವನ್ನುಮಾಡಿದ್ದೀಯೆ. 


ಅಜ್ಞಾತವಾಸಂ ಘೋರಂ ಚ ವಸತಾ ದುಷ್ಕತಂ ಕೃತಮ್‌ 11೪೩! 
ದುಃಖಮೇವ ಕೃತಂ ಸೌಖ್ಯಂ ರಾಜ್ಯಭ್ರಷ್ಟಸ್ಯ ಭಾರತ al 


ಘೋರವಾದ ಅಜ್ಞಾತವಾಸವನ್ನು ಮಾಡುತ್ತಾ ದುಷ್ಠರವಾದ ಕಾರ್ಯವನ್ನು 
ಮಾಡಿದ್ದೀಯೆ. ಭಾರತನೇ, ಅಜ್ಞಾತವಾಸವು ದುಃಖಪ್ರದವೇ ಆದರೂ ಅದು ನಿನಗೆ 
ಪ್ರಾರಬ್ದಕರ್ಮಕ್ಷಯರೂಪವಾದುದರಿಂದ ಸುಖವೇ ಆಯಿತು. 

ದುಃಖಸ್ಕೈತಸ್ಯ ಮಹತೋ ಧಾರ್ತರಾಷ್ಟಕ್ರತಸ್ಯ ವೈ। 

ಅವಾಪ್ಯಸಿ ಫಲಂ ರಾಜನ್‌ ಹತ್ವಾ ಶತ್ರೂನ್‌ ಪರಂತಪ 11೪೫। 

ರಾಜನೇ, ಪರಂತಪನೇ, ಧೃತರಾಷ್ಟ್ರನ ಪುತ್ರನ ನಿಮಿತ್ತದಿಂದ ಅನುಭವಿಸಿದ ಈ 
ದೊಡ್ಡದುಃಖದ ಫಲವನ್ನು ನೀನು ಶತ್ರುಗಳನ್ನು ಸಂಹರಿಸಿ ಹೊಂದುವಿ. 


ವಿದಿತಂ ತೇ ಮಹಾರಾಜ ಲೋಕತಂತ್ರಂ ನರಾಧಿಪ । 


ತಸ್ಮಾಲ್ಲೋಕಕೃತಂ ಕಿಂಚಿತ್‌ ತವ ತಾತ ನ ವಿದ್ಯತೇ 11೪೬॥ 
ರಾಜರ್ಷೀಣಾಂ ಪುರಾಣಾನಾಂ ಮಾರ್ಗಮನ್ನಿಚ್ಛ ಭಾರತ 11೪೭। 


ಮಹಾರಾಜನೇ, ನರಾಧಿಪನೇ, ನಿನಗೆ ಲೋಕದ ನಡತೆಯು ತಿಳಿದಿದೆ. ಆದ್ದರಿಂದ 
ಲೋಕದ ಮಾತುಗಳಿಂದ ನಿನಗೆ ಆಗಬೇಕಾದುದು ಯಾವುದೂ ಇಲ್ಲ. ಎಲೈ 
ಭಾರತನೇ, ಪ್ರಾಚೀನರಾದ ರಾಜರ್ಷಿಗಳ ಮಾರ್ಗವನ್ನು ಅನುಸರಿಸು. 


ದಾನೇ ಸತ್ಯೇ ತಪಸಿ ಚ ತವ ಬುದ್ಧಿರ್ಯುಧಿಷ್ಠಿರ । 

ಕ್ಷಮಾ ದಮಶ್ಚ ಸತ್ಯಂ ಚ ಅಹಿಂಸಾ ಚ ನೃಪೋತ್ತಮ YC 

ಎಲ್ಲೆ ಯುಧಿಷ್ಠಿರನೇ, ನೃಪೋತ್ತಮನೇ, ನಿನ್ನ ಬುದ್ಧಿಯು ಯಾವಾಗಲೂ 
ದಾನದಲ್ಲಿಯೂ, ಸತ್ಯದಲ್ಲಿಯೂ, ತಪಸ್ಸಿನಲ್ಲಿಯೂ, ಕ್ಷಮೆಯಲ್ಲಿಯೂ, ದಮದಲ್ಲಿಯೂ 
ಮತ್ತು ಅಹಿಂಸೆಯಲ್ಲಿಯೂ ಇದೆ. 


ಸೇನೋದ್ಯೋಗಪರ್ವ > 


ಉತ್ಪಾಹಃ ಸಂಯಮೋ ದಾಕ್ಚ್ಯಮಪ್ರಮಾದೋ ದ್ಯುತಿಃ ಸ್ಮೃತಿಃ । 

ಮೃದುರ್ವದಾನ್ಯೋ ಬ್ರಹ್ಮಣ್ಯೋ ದಾತಾ ಧರ್ಮಪರಾಯಣಃ ॥೪೯1॥ 
ಧರ್ಮಾಸ್ತೇ ವಿದಿತಾ ರಾಜನ್‌ ಬಹವೋ ಲೋಕಸಾಕ್ಕಿಕಾಃ IO 
ಸರ್ವಂ ಜಗದಿದಂ ತಾತ ವ್ಯಥಿತಂ ತೇ ಪರಂತಪ 11೫೧ 


ಉತ್ಸಾಹ, ಸಂಯಮ, ದಕ್ಷತೆ, ಪ್ರಮಾದವಿಲ್ಲದಿರುವಿಕೆ, ಕಾಂತಿ, ಸ್ಮೃತಿ, 
ಮಾರ್ದವ, ಔದಾರ್ಯ, ಬ್ರಾಹ್ಮಣಪ್ರಿಯತೆ, ದಾನ, ಧರ್ಮಪರಾಯಣತೆ, ಈ 
ನಿನ್ನಅನೇಕ ಧರ್ಮಗಳು ಲೋಕಸಾಕ್ಷಿಕವಾಗಿ ಎಲ್ಲರಿಗೂ ತಿಳಿದಿವೆ. ಎಲೈ ಪರಂತಪನೇ, 
ಈ ಎಲ್ಲಪ್ರಪಂಚವೂ ಸಹ ನಿನ್ನ ರಾಜ್ಯಭ್ರಂಶದ ನಿಮಿತ್ತದಿಂದ ದುಃಖಗೊಂಡಿದೆ. 


ಮುದಿತಶ್ಚ ಪುನರ್ಲೋಕಃ ತ್ವಯಿ ರಾಜನ್‌ ಪ್ರತಿಷ್ಠಿತೇ । 

ದಿಷ್ಟ್ಯಾ ಕೃಚ್ಛಮಿದಂ ರಾಜನ್‌ ಪಾರಿತಂ ಭರತರ್ಷಭ 118೨1 

ರಾಜನೇ, ನೀನು ಪುನಃ ನಿನ್ನರಾಜ್ಯದಲ್ಲಿಪ್ರತಿಷ್ಠಿತನಾದರೆ ಲೋಕವೆಲ್ಲವೂ ಪುನಃ 
ಸಂತೋಷಗೊಳ್ಳುತ್ತದೆ. ಭರತರ್ಷಭನೇ, ದೇವರ ದಯದಿಂದ ನೀನು ಈ ಕಷ್ಟಕಾಲವನ್ನು 
ಕಳೆದಿದ್ದೀಯೆ (ದಾಟದ್ದೀಯೆ). 

ದಿಷ್ಟ್ಯಾ ಪಶ್ಯಾಮಿ ರಾಜೇಂದ್ರ ಧರ್ಮಾತ್ಗಾನಂ ಸಹಾನುಗಮ್‌ । 

ನಿಸ್ತೀರ್ಣದುಷ್ಕತಂ ರಾಜನ್‌ ತ್ಚಾಂ ಧರ್ಮನಿಶ್ಚಯಂ ಪ್ರಭೋ ॥1೫೩॥ 

ರಾಜೇಂದ್ರನೆ, ಪ್ರಭುವೇ, ದೇವರ ದಯದಿಂದ ಎಲ್ಲ ಕಷ್ಟಗಳನ್ನು ಕಳೆದು 
ಧರ್ಮನಿಶ್ಚಯವುಳ್ಳವನೂ, ಧರ್ಮದಲ್ಲೇ ಮನಸ್ಸುಚ್ಛವನೂ ಆದ ನಿನ್ನನ್ನು ತಮ್ಮಂದಿರ 
ಜೊತೆಯಲ್ಲಿನೋಡುತ್ತಿದ್ದೇನೆ. 

ವೈಶಂಪಾಯನಃ 
ತತೋಶಸ್ಯಾಕಥಯದ್‌ ರಾಜನ್‌ ದುಯೋಧನಸಮಾಗಮಮ್‌ । 
ತಚ್ಚ ಸುಶ್ರಾವಿತಂ ಸರ್ವಂ ವರದಾನಂ ಚ ಭಾರತ dl 


ವೈಶಂಪಾಯನ- ಜನಮೇಜಯರಾಜನೇ, ಭಾರತನೇ, ಅನಂತರ ಶಲ್ಯನು 
ದುರ್ಯೋಧನ ಸಮಾಗಮವನ್ನೂ, ಅವನಿಗೆ ಮಾಡಿದ ವರದಾನವನ್ನೂ, ಎಲ್ಲವನ್ನೂ 
ಹೇಳಿದನು. 


-58- ಮಹಾಭಾರತ ಉದ್ಯೋಗಪರ್ವ 


ಯುಧಿಷ್ಠಿರಃ 
ಸುಕೃತಂ ತೇ ಕೃತಂ ರಾಜನ್‌ ಪ್ರಹೃಷ್ಟೇನಾಂತರಾತ್ಮನಾ । 
ದುರ್ಯೋಧನಸ್ಯ ಯದ್‌ ವೀರ ತಯಾ ವಾಚಾ ಪ್ರತಿಶ್ರುತಮ್‌ 11೫೫11 


ಯುಧಿಷ್ಠಿರ- ರಾಜನೇ, ಸಂತೋಷಗೊಂಡ ಮನಸ್ಸಿನಿಂದ ನೀನು ಏನು 
ಮಾಡಿದೆಯೋ ಅದು ಒಳ್ಳೆಯದೇ ಆಯಿತು. ವೀರನೇ, ದುರ್ಯೋಧನನಿಗೆ 
ಸಹಾಯದ ವಿಷಯದಲ್ಲಿನೀನು ಮಾಡಿದ ವಾಗ್ದಾನವು ಸರಿಯಾಗಿಯೇ ಇದೆ. 


ಏಕಂ ತ್ವಿಚ್ಛಾಮಿ ಭದ್ರಂ ತೇ ಕ್ರಿಯಮಾಣಂ ಮಹೀಪತೇ । 
ರಾಜನ್ನಕರ್ತವ್ಯಮಪಿ ಕರ್ತುಮರ್ಹಸಿ ಸತ್ತಮ TENT 


ಮಮ ತವೇಕಯಾ ವೀರ ಶಣು ವಿಜಾಪಯಾಮಿ ತೇ ।ಟ 
ವ ೦ ಲ | 


ಮಹೀಪತಿಯೇ, ಸಜ್ಜನರಲ್ಲಿ ಶ್ರೇಷ್ಠನೇ, ನಿನಗೆ ಮಂಗಳವಾಗಲಿ. ಒಂದು 
ವಿಷಯವನ್ನು ಮಾತ್ರ ನೀನು ಮಾಡಬೇಕೆಂದು ನಾನು ಬಯಸುತ್ತೇನೆ. ರಾಜನೇ, 
ಅದು ಅಕರ್ತವ್ಯವಾದರೂ ನನ್ನಮೇಲಿನ ದೃಷ್ಟಿಯಿಂದ ನೀನು ಅದನ್ನುಮಾಡಬೇಕು. 
ನಾನು ಅದನ್ನುನಿವೇದಿಸುತ್ತೇನೆ. ಅದನ್ನು ಕೇಳು. 


ಸರ್ಧತೇ ಹಿ ಸದಾ ಕರ್ಣಃ ಪಾರ್ಥೇನ ರಣಮೂರ್ಧನಿ 11೫೭! 


ಕರ್ಣಾರ್ಜುನಾಭ್ಯಾಂ ಸಂಪ್ರಾಪ್ರೇ ದ್ದೆ ರಥೇ ರಾಜಸತ್ತಮ । 
ವಾಸುದೇವೇನ ಸಾರಥ್ಯಂ ಕಾರ್ಯಂ ಪಾರ್ಥಸ್ಯ ಮಾತುಲ । 
ಭವಾನಿಹ ಮಹಾರಾಜ ವಾಸುದೇವಸಮೋ ಯುಧಿ 11೫೮॥ 


ಕರ್ಣಸ್ಯ ಭವತಾ ಕಾರ್ಯಂ ಸಾರಥ್ಯಂ ನಾತ್ರ ಸಂಶಯಃ | 

ಕರ್ಣನು ಯುದ್ಧದಲ್ಲಿಯಾವಾಗಲೂ ಅರ್ಜುನನ ಜೊತೆಯಲ್ಲಿಸ್ಪರ್ಧಿಸುತ್ತಾನೆ. 
ರಾಜಶ್ರೇಷ್ಠನೇ, ಕರ್ಣಾರ್ಜುನರಿಗೆ ದ್ವಂದ್ಹಯುದ್ಧವು ಪ್ರಾಪ್ತವಾದಾಗ ಕೃಷ್ಣನು 
ಅರ್ಜುನನ ಸಾರಥ್ಯವನ್ನುಮಾಡುತ್ತಾನೆ. ಸೋದರಮಾವನೇ, ಮಹಾರಾಜನೇ, ನೀನು 
ಕರ್ಣನ ಸಾರಥ್ಯವನ್ನು ಮಾಡಬೇಕು. ಈ ವಿಷಯದಲ್ಲಿಸಂಶಯವಿಲ್ಲ. 


ಸೇನೋದ್ಯೋಗಪರ್ವ -59- 


ತತ್ರ ಪಾಲ್ಯೋಠರ್ಜುನೋ ರಾಜನ್‌ ಯದಿ ಮೇ ಪ್ರಿಯಮಿಚ್ಛಸಿ ೫೯ 


ತೇಜೋವಧಶ್ಚ ತೇ ಕಾರ್ಯಃ ಸೌತೇರಸ್ಥಜ್ಛಯಾವಹಃ | 
ಅಕರ್ತವ್ಯಮಪಿ ಹ್ಯೇತತ್‌ ಕರ್ತುಮರ್ಹಸಿ ಮಾತುಲ 11೬೦1 


ರಾಜನೇ, ನನಗೆ ಪ್ರಿಯವನ್ನುಂಟು ಮಾಡಲು ನೀನು ಬಯಸುವುದಾದರೆ ಆಗ 
ಅರ್ಜುನನನ್ನು ರಕ್ಷಿಸಬೇಕು. ನಮಗೆ ಜಯವುಂಟಾಗುವಂತೆ ಕರ್ಣನ 
ತೇಜೋವಧೆಯನ್ನುನೀನು ಮಾಡಬೇಕು. ಸೋದರಮಾವನೇ, ಅಕರ್ತವ್ಯವಾದರೂ 
ಇದನ್ನುನೀನು ಮಾಡಿಕೊಡಬೇಕು. 

ಶಲ್ಯಃ 

ಶೃಣು ಪಾಂಡವ ಭದ್ರಂ ತೇ ವಧೋಪಾಯಂ ದುರಾತ್ಮನಃ । 

ಕರ್ಣಸ್ಯ ಸೂತಪುತ್ರಸ್ಯ ನಿತ್ಯಂ ಯುದ್ಧಾಭಿನಂದಿನಃ MLO 

ಶಲ್ಯ- ಎಲೈ ಪಾಂಡವನೇ, ನಿನಗೆ ಮಂಗಳವಾಗಲಿ. ದುರಾತ್ಮನೂ, ಯಾವಾಗಲೂ 
ಯುದ್ಧವನ್ನು ಬಯಸುವವನೂ ಆದ ಸೂತಪುತ್ರನಾದ ಕರ್ಣನ ವಧೆಯ 
ಉಪಾಯವನ್ನು ಹೇಳುತ್ತೇನೆ, ಕೇಳು. 

ತೇಜೋವಧನಿಮಿತ್ತಂ ಹಿ ಸೂತಪುತ್ರಸ್ಯ ಸಂಯುಗೇ । 

ಅಹ(ಹಂ) ತಸ್ಯ ಭವಿಷ್ಯಾಮಿ ಸಂಗ್ರಾಮೇ ಸಾರಧಿರ್ಧ್ರುವಮ್‌ ॥1೬೨॥॥ 


ವಾಸುದೇವೇನ ಹಿ ಸಮಂ ನಿತ್ಯಂ ಮಾಂಸಹಿ ಮನ್ಯತೇ 11೬೩1 
ಸೂತಪುತ್ರನಾದ ಅವನ ತೇಜೋವಧೆಯನ್ನು ಮಾಡಲು ಯುದ್ಧದಲ್ಲಿ 


ಖಂಡಿತವಾಗಿ ನಾನು ಅವನಿಗೆ ಸಾರಥಿಯಾಗುವೆನು. ಹ ಯಾವಾಗಲೂ ನನ್ನನ್ನು 
ಕೃಷ್ಣನಿಗೆ ಸಮಾನನಾದವನು ಎಂದು ಭಾವಿಸುತ್ತಾನಷ್ಟೆ? 


ತಸ್ಯಾಹಂ ಕುರುಶಾರ್ದೂಲ ಪ್ರತೀಪಮಹಿತಂ ವಚಃ । 

ಧ್ರುವಂ ಸಂಕಥಯಿಷ್ಯಾಮಿ ಯೋದ್ದುಕಾಮಸ್ಯ ಸಂಯುಗೇ 11೬೪ 

ಕುರುಶಾರ್ದೂಲನೇ, ಯುದ್ಧವನ್ನು ಮಾಡಲು ಬಯಸುವ ಅವನಿಗೆ ಯುದ್ಧದ 
ಕಾಲದಲ್ಲಿಅವನಿಗೆ ವಿರುದ್ಧವಾದ ಮತ್ತು ಅಪ್ರಿಯವಾದ ಮಾತುಗಳನ್ನು ನಿಶ್ಚಯವಾಗಿ 
ಮಾತನಾಡುವೆನು. 


-58- ಮಹಾಭಾರತ ಉದ್ಯೋಗಪರ್ವ 


ಯುಧಿಷ್ಠಿರಃ 
ಸುಕೃತಂ ತೇ ಕೃತಂ ರಾಜನ್‌ ಪ್ರಹೃಷ್ಟೇನಾಂತರಾತ್ಮನಾ । 
ದುರ್ಯೋಧನಸ್ಯ ಯದ್‌ ವೀರ ತ್ವಯಾ ವಾಚಾ ಪ್ರತಿಶ್ರುತಮ್‌ ॥1೫೫॥1 


ಯುಧಿಷ್ಠಿರ- ರಾಜನೇ, ಸಂತೋಷಗೊಂಡ ಮನಸ್ಸಿನಿಂದ ನೀನು ಏನು 
ಮಾಡಿದೆಯೋ ಅದು ಒಳ್ಳೆಯದೇ ಆಯಿತು. ವೀರನೇ, ದುರ್ಯೋಧನನಿಗೆ 
ಸಹಾಯದ ವಿಷಯದಲ್ಲಿನೀನು ಮಾಡಿದ ವಾಗ್ದಾನವು ಸರಿಯಾಗಿಯೇ ಇದೆ. 


ಏಕಂ ತ್ತಿಚ್ಛಾಮಿ ಭದ್ರಂ ತೇ ಕ್ರಿಯಮಾಣಂ ಮಹೀಪತೇ । 
ರಾಜನಕರ್ತವ್ಯಮಪಿ ಕರ್ತುಮರ್ಹಸಿ ಸತ್ತಮ 11೫೬11 


ಮಮ ತವೇಕಯಾ ವೀರ ಶಣು ವಿಜಾಪಯಾಮಿ ತೇ । 
ವ ೦ ಲ ಇ 


ಮಹೀಪತಿಯೇ, ಸಜ್ಜನರಲ್ಲಿ ಶ್ರೇಷ್ಠನೇ, ನಿನಗೆ ಮಂಗಳವಾಗಲಿ. ಒಂದು 
ವಿಷಯವನ್ನು ಮಾತ್ರ ನೀನು ಮಾಡಬೇಕೆಂದು ನಾನು ಬಯಸುತ್ತೇನೆ. ರಾಜನೇ, 
ಅದು ಅಕರ್ತವ್ಯವಾದರೂ ನನ್ನಮೇಲಿನ ದೃಷ್ಟಿಯಿಂದ ನೀನು ಅದನ್ನುಮಾಡಬೇಕು. 
ನಾನು ಅದನ್ನುನಿವೇದಿಸುತ್ತೇನೆ. ಅದನ್ನುಕೇಳು. 


ಸರ್ಧತೇ ಹಿ ಸದಾ ಕರ್ಣಃ ಪಾರ್ಥೇನ ರಣಮೂರ್ಧನಿ ISL 


ಕರ್ಣಾರ್ಜುನಾಭ್ಯಾಂ ಸಂಪ್ರಾಪ್ತೇ ದೈರಥೇ ರಾಜಸತ್ತಮ । 
ವಾಸುದೇವೇನ ಸಾರಥ್ಯಂ ಕಾರ್ಯಂ ಪಾರ್ಥಸ್ಯ ಮಾತುಲ । 
ಭವಾನಿಹ ಮಹಾರಾಜ ವಾಸುದೇವಸಮೋ ಯುಧಿ 11೫೮॥ 


ಕರ್ಣಸ್ಯ ಭವತಾ ಕಾರ್ಯಂ ಸಾರಥ್ಯಂ ನಾತ್ರ ಸಂಶಯಃ । 


ಕರ್ಣನು ಯುದ್ಧದಲ್ಲಿಯಾವಾಗಲೂ ಅರ್ಜುನನ ಜೊತೆಯಲ್ಲಿಸರ್ಧಿಸುತ್ತಾನೆ. 


ಎದಿ 


ರಾಜಶ್ರೇಷ್ಠನೇ, ಕರ್ಣಾರ್ಜುನರಿಗೆ ದ್ವಂದ್ಹಯುದ್ಧವು ಪ್ರಾಪ್ತವಾದಾಗ ಕೃಷ್ಣನು 


ಅರ್ಜುನನ ಸಾರಥ್ಯವನ್ನುಮಾಡುತ್ತಾನೆ. ಸೋದರಮಾವನೇ, ಮಹಾರಾಜನೇ, ನೀನು 
ಕರ್ಣನ ಸಾರಥ್ಯವನ್ನು ಮಾಡಬೇಕು. ಈ ವಿಷಯದಲ್ಲಿಸಂಶಯವಿಲ್ಲ. 


ಸೇನೋದ್ಯೋಗಪರ್ವ -59- 


ತತ್ರ ಪಾಲ್ಯೋಠ5ರ್ಜುನೋ ರಾಜನ್‌ ಯದಿ ಮೇ ಪ್ರಿಯಮಿಚ್ಛಸಿ ॥॥೫೯॥ 


ತೇಜೋವಧಶ್ವ ತೇ ಕಾರ್ಯಃ ಸೌತೇರಸ್ಥಜ್ಛಯಾವಹಃ | 
ಅಕರ್ತವ್ಯಮಪಿ ಹ್ಯೇತತ್‌ ಕರ್ತುಮರ್ಹಸಿ ಮಾತುಲ 11೬೦॥॥ 


ರಾಜನೇ, ನನಗೆ ಪ್ರಿಯವನ್ನುಂಟು ಮಾಡಲು ನೀನು ಬಯಸುವುದಾದರೆ ಆಗ 
ಅರ್ಜುನನನ್ನು ರಕ್ಷಿಸಬೇಕು. ನಮಗೆ ಜಯವುಂಟಾಗುವಂತೆ ಕರ್ಣನ 
ತೇಜೋವಧೆಯನ್ನುನೀನು ಮಾಡಬೇಕು. ಸೋದರಮಾವನೇ, ಅಕರ್ತವ್ಯವಾದರೂ 
ಇದನ್ನುನೀನು ಮಾಡಿಕೊಡಬೇಕು. 

ಶಲ್ಯಃ 

ಶೃಣು ಪಾಂಡವ ಭದ್ರಂ ತೇ ವಧೋಪಾಯಂ ದುರಾತ್ಮನಃ । 

ಕರ್ಣಸ್ಯ ಸೂತಪುತ್ರಸ್ಯ ನಿತ್ಯಂ ಯುದ್ಧಾಭಿನಂದಿನಃ ILO 

ಶಲ್ಯ- ಎಲೈ ಪಾಂಡವನೇ, ನಿನಗೆ ಮಂಗಳವಾಗಲಿ. ದುರಾತ್ಮನೂ, ಯಾವಾಗಲೂ 
ಯುದ್ಧವನ್ನು ಬಯಸುವವನೂ ಆದ ಸೂತಪುತ್ರನಾದ ಕರ್ಣನ ವಧೆಯ 
ಉಪಾಯವನ್ನು ಹೇಳುತ್ತೇನೆ, ಕೇಳು. 

ತೇಜೋವಧನಿಮಿತ್ತಂ ಹಿ ಸೂತಪುತ್ರಸ್ಯ ಸಂಯುಗೇ । 

ಅಹ(ಹಂ) ತಸ್ಯ ಭವಿಷ್ಯಾಮಿ ಸಂಗ್ರಾಮೇ ಸಾರಥಿರ್ಧ್ರುವಮ್‌ ॥1೬೨॥ 


ವಾಸುದೇವೇನ ಹಿ ಸಮಂ ನಿತ್ಯಂ ಮಾಂ ಸ ಹಿ ಮನ್ಯತೇ WAI 
ಸೂತಪುತ್ರನಾದ ಅವನ ತೇಜೋವಧೆಯನ್ನು ಮಾಡಲು ಯುದ್ಧದಲ್ಲಿ 


ಖಂಡಿತವಾಗಿ ನಾನು ಅವನಿಗೆ ಸಾರಥಿಯಾಗುವೆನು. ಅವನು ಯಾವಾಗಲೂ ನನ್ನನ್ನು 
ಕೃಷ್ಣನಿಗೆ ಸಮಾನನಾದವನು ಎಂದು ಭಾವಿಸುತ್ತಾನಷ್ಟೆ? 

ತಸ್ಯಾಹಂ ಕುರುಶಾರ್ದೂಲ ಪ್ರತೀಪಮಹಿತಂ ವಚಃ । 

ಧ್ರುವಂ ಸಂಕಥಯಿಷ್ಯಾಮಿ ಯೋದ್ದುಕಾಮಸ್ಯ ಸಂಯುಗೇ NEVI 

ಕುರುಶಾರ್ದೂಲನೇ, ಯುದ್ದವನ್ನು ಮಾಡಲು ಬಯಸುವ ಅವನಿಗೆ ಯುದ್ಧದ 
ಕಾಲದಲ್ಲಿಅವನಿಗೆ ವಿರುದ್ಧವಾದ ಮತ್ತು ಅಪ್ರಿಯವಾದ ಮಾತುಗಳನ್ನುನಿಶ್ಚಯವಾಗಿ 
ಮಾತನಾಡುವೆನು. 


-60- ಮಹಾಭಾರತ ಉದ್ಯೋಗಪರ್ವ 


ಅಹಂ ತಥಾ ಕರಿಷ್ಯಾಮಿ ಸಾರಥೀ ರಣಮೂರ್ಧನಿ । 
ಯಥಾ ಸ ಹತದರ್ಪಶ್ಚ ಗತತೇಜಾಶ್ಚ ಪಾಂಡವ 11೬೫11 


ಭವಿಷ್ಯತಿ ಸುಖಂ ಹಂತುಂ ಸತ್ಯಮೇತದ್‌ ಬ್ರವೀಮಿ ತೇ । 
ಏವಮೇತತ್‌ ಕರಿಷ್ಯಾಮಿ ಯಥಾ ತಾತ ತ್ಹಮಾತ್ಮ ಮಾಮ್‌ WLI 


ಯಚ್ಛಾನ್ಯದಪಿ ಶಕಾ $ಮಿ ತತ್‌ ಕರಿಷ್ಯಾಮಿ ತೇ ಹಿತಮ್‌ 11೬೭11 
೦. 


ಪಾಂಡವನೇ, ಅವನು ಯುದ್ಧದಲ್ಲಿತನ್ನದರ್ಪವನ್ನುಕಳೆದುಕೊಂಡು ಸುಖವಾಗಿ 
ಕೊಲ್ಲಲ್ಪಡಲು ಸಾಧ್ಯವಾಗುವಂತೆ ನಾನು ಅವನ ತೇಜೋವಧೆಯನ್ನುಮಾಡುವೆನು. 
ಈ ವಿಷಯವನ್ನುನಾನು ಸತ್ಯವೆಂದು ಪ್ರತಿಜ್ಞೆ ಮಾಡಿ ಹೇಳುತ್ತಿದ್ದೇನೆ. ಪ್ರೀತಿಪಾತ್ರನೇ, 
ನೀನು ಹೇಳಿದಂತೆಯೇ ಈ ಕಾರ್ಯವನ್ನುಮಾಡುವೆನು. ನಿನ್ನ ಹಿತಕ್ಕೋಸ್ಕರ ಬೇರೆ 
ಏನನ್ನಾದರೂ ಮಾಡಲು ಸಾಧ್ಯವಿದ್ದರೆ ಅದನ್ನೂಮಾಡುವೆನು. 


ಯಚ್ಚ ದುಃಖಂ ತ್ಹಯಾ ಪ್ರಾಪ್ತಂ ದ್ಯೂತೇ ವೈ ಕೃಷ್ಣಯಾ ಸಹ । 

ವ ಹ ಲ 
ಪರುಷಾಣಿ ಚ ವಾಕ್ಯಾನಿ ಸೂತಪುತ್ರಕೃತಾನಿ ವೈ 11೬೮॥ 
ಜಟಾಸುರಾತ್‌ ಪರಿಕ್ಷೇಶಃ ಕೀಚಕಾಚ್ಚ ಮಹಾದ್ಯುತೇ । 
ದ್ರೌಪದ್ಯಾ5ಧಿಗತಂ ಸರ್ವಂ ದಮಯಂತ್ಯಾ ಯಥಾಠಶುಭಮ್‌ ॥॥೬೯॥ 


ಸರ್ವಂ ದುಃಖಮಿದಂ ವೀರ ಸುಖೋದರ್ಕಂ ಭವಿಷ್ಯತಿ । 
ನಾತ್ರ ಮನ್ಯುಸ್ತ್ರಯಾ ಕಾರ್ಯೋ ವಿಧಿರ್ಹಿ ಬಲವತ್ತರಃ 11೭೦॥॥ 


ನೀನು ದ್ಯೂತದಲ್ಲಿಪರಾಜಿತನಾಗಿ ಯಾವ ದುಃಖವನ್ನುಹೊಂದಿದೆಯೋ ಮತ್ತು 
ಸೂತಪುತ್ರನಾದ ಕರ್ಣನು ಆ ಸಂದರ್ಭದಲ್ಲಿಯಾವ ಕ್ರೂರವಾದ ಮಾತುಗಳನ್ನು 
ಆಡಿದನೋ, ಎಲೈ ಮಹಾದ್ಯುತಿಯೇ, ದಮಯಂತಿಯಂತೆ ದ್ರೌಪದಿಯು 
ಜಟಾಸುರನಿಂದ ಬಾಧೆ, ಕೀಚಕನಿಂದ ಬಾಧೆ ಮೊದಲಾದ ಯಾವ ಅಶುಭಗಳನ್ನು 
ಅನುಭವಿಸಿದಳೋ, ಎಲೈ ವೀರನೇ, ಈ ಎಲ್ಲ ದುಃಖವೂ ಸುಖಕ್ಕೆ 
ನಾಂದಿಯಾಗುವುದು (ಸುಖೋದಯಕ್ಕೆ ಕಾರಣವಾಗುವುದು). ಈ ವಿಷಯದಲ್ಲಿ 
ಸಿಟ್ಟುಮಾಡಬೇಡ. ವಿಧಿಯು ಪ್ರಬಲವಾದುದಷ್ಟೆ! 


ಸೇನೋದ್ಯೋಗಪರ್ವ -61- 


ದುಃಖಾನಿ ಹಿ ಮಹಾತ್ಮಾನಃ ಪ್ರಾಪ್ನುವಂತಿ ಯುಧಿಷ್ಠಿರ । 
ದೇವೈರಪಿ ಹಿ ದುಃಖಾನಿ ಪ್ರಾಪ್ತಾನಿ ಜಗತೀಪತೇ Holl 


ಯುಧಿಷ್ಠಿರನೇ, ಮಹಾತ್ಮರೂ ದುಃಖಗಳನ್ನು ಹೊಂದುತ್ತಾರೆ ಎಂದು 
ಪ್ರಸಿದ್ಧವಾಗಿದೆ. ಜಗತೀಪತಿಯೇ, ದೇವತೆಗಳೂ ಸಹ ದುಃಖಗಳನ್ನು ಅನುಭವಿಸಿದರು. 


ಇಂದ್ರೇಣ ಶ್ರೂಯತೇ ರಾಜನ್‌ ಸಭಾರ್ಯೇಣ ಮಹಾತ್ಮನಾ । 
ಅನುಭೂತಂ ಮಹದ್‌ ದುಃಖಂ ದೇವರಾಜೇನ ಭಾರತ 11೭೨1 


ಎಲೈ ಭಾರತನೇ, ಎಲೈ ರಾಜನೇ, ಮಹಾತ್ಮನಾದ ದೇವರಾಜನಾದ ಇಂದ್ರನು 
ಭಾರ್ಯಾಸಹಿತನಾಗಿ ದೊಡ್ಡದುಃಖವನ್ನು ಅನುಭವಿಸಿದನು ಎಂದು ಕೇಳಿಬರುತ್ತದೆ. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಅಷ್ಟಮೋಧ್ಯಾಯಃ ॥ 
॥ ಸೇನೋದ್ಯೋಗಪರ್ವಣಿ ಅಷ್ಟಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಎಂಟನೆಯ ಅಧ್ಯಾಯ ಮುಗಿಯಿತು. 


La SS SS A 
ಒಂಬತ್ತನೆಯ ಅಧ್ಯಾಯ 
ಶಲ್ಯನಿಂದ ಯುಧಿಷ್ಠಿರನನ್ನು ಕುರಿತು, ಶಕ್ರನು ವಿಶ್ಚರೂಪನ ವಧೆಯನ್ನು ಮಾಡಿ, 
ಸಂಕಟಪ್ರಾಪ್ತಿಯ ಮತ್ತು ವೃತ್ರೋತ್ಪತ್ತಿಯ ಕಥನ. 
ಯುಧಿಷ್ಠಿರಃ 
ಕಥಮಿಂದ್ರೇಣ ರಾಜೇಂದ್ರ ಸಭಾರ್ಯೇಣ ಮಹಾತ್ಮನಾ । 
ದುಃಖಂ ಪ್ರಾಪ್ತಂ ಪುರಾ ಘೋರಮೇತದಿಚ್ಚಾಮಿ ವೇದಿತುಮ್‌ ॥।೧॥ 
ಯುಧಿಷ್ಠಿರ- ರಾಜೇಂದ್ರನೇ, ಭಾರ್ಯಾಸಹಿತನಾದ ಮಹಾತ್ಮನಾದ ಇಂದ್ರನು 
ಹಿಂದೆ ಇಂತಹ ಘೋರವಾದ ದುಃಖವನ್ನು ಹೇಗೆ ಹೊಂದಿದನು ಎಂದು ತಿಳಿಯಲು 
ಬಯಸುತ್ತೇನೆ. 


-62- ಮಹಾಭಾರತ ಉದ್ಯೋಗಪರ್ವ 


ಶಲ್ಯಃ 
ಶೃಣು ರಾಜನ್‌ ಪುರಾವೃತ್ತಮಿತಿಹಾಸಂ ಪುರಾತನಮ್‌ । 
ಸಭಾರ್ಯೇಣ ಯಥಾ ಪ್ರಾಪ್ತಂ ದುಃಖಮಿಂದ್ರೇಣ ಭಾರತ 11೨ 
ಶಲ್ಯ- ರಾಜನೇ, ಭಾರತನೇ, ಭಾರ್ಯಾಸಹಿತನಾದ ಇಂದ್ರನು ಹೇಗೆ ದುಃಖವನ್ನು 


ಪಡೆದನು ಎಂಬ ವಿಷಯದಲ್ಲಿಪುರಾತನವಾದ ಒಂದು ಇತಿಹಾಸವನ್ನು ಹೇಳುತ್ತೇನೆ, 
ಕೇಳು. 


ಪ್ಪಾ ಪ್ರಜಾಪತಿರ್ಹ್ಯಾಸೀದ್‌ ದೇವಶ್ರೇಷ್ಠೋ ಮಹಾಯಶಾಃ । 
ಸ ಪುತ್ರಂ ವೈ ತ್ರಿಶಿರಸಮಿಂದ್ರದ್ರೋಹಾತ್‌ ಕಿಲಾಸ್ಫಜತ್‌ 11೩ 


ಮಹಾಕೀರ್ತಿವಂತನೂ ಮತ್ತು ದೇವಶ್ರೇಷ್ಠನೂ ಆದ ತ್ಹಷ್ಟೃ ಎಂಬ ಪ್ರಜಾಪತಿ 
ಇದ್ದನು. ಅವನು ಇಂದ್ರನ ದ್ರೋಹದಿಂದಾಗಿ ತ್ರಿಶಿರಸ್‌ ಎಂಬ ಪುತ್ರನನ್ನು ಪಡೆದನು 
(ತ್ರಿಶಿರಸ್‌ಗೆ ವಿಶ್ವರೂಪ ಎಂದೂ ಹೆಸರು). 

ಐಂದ್ರಂ ಸಂಪ್ರಾರ್ಥಯತ್‌ ಸ್ಥಾನಂ ವಿಶರೂಪೋ ಮಹಾದ್ಯುತಿಃ ॥೪॥ 

ತೈಸ್ತಿಬಿರ್ವದನೈರ್ಫೋರೈಃ ಸೂರ್ಯೇಂದುಜ್ವಲನೋಹಮೈ: | 

ವೇದಾನೇಕೇನ ಸೋರ5ಧೀತೇ ಸುರಾಮೇಕೇನ ಚಾಪಿಬತ್‌ Teil 

ಏಕೇನ ಚ ದಿಶಃ ಸರ್ವಾಃ ಪಿಬನ್ನಿವ ನಿರೀಕ್ಷತೇ Well 

ಮಹಾತೇಜಸ್ವಿಯಾದ ವಿಶ್ವರೂಪನು ಇಂದ್ರನ ಸ್ಥಾನವನ್ನು ಬಯಸುವವನಾಗಿ 
ಚಂದ್ರ-ಸೂರ್ಯಾಗ್ದಿಗಳಿಗೆ ಸಮಾನವಾದ ತನ್ನಮೂರು ಶಿರಸ್ಸುಗಳಿಂದ ಘೋರವಾದ 
ತಪಸ್ಸನ್ನು ಮಾಡಿ ಒಂದು ಮುಖದಿಂದ ವೇದಾಧ್ಯಯನವನ್ನು ಮಾಡುತ್ತಿದ್ದನು. 
ಇನ್ನೊಂದು ಮುಖದಿಂದ ಸುರಾಪಾನವನ್ನುಮಾಡುತ್ತಿದ್ದನು. ಮತ್ತೊಂದು ಮುಖದ 
ಕಣ್ಣುಗಳಿಂದ ಎಲ್ಲಾದಿಕ್ಕುಗಳನ್ನೂಪಾನ ಮಾಡುವಂತೆ ನೋಡುತ್ತಿದ್ದನು. 

ಸ ತಪಸ್ವೀ ಮೃದುರ್ದಾಂತೋ ಧರ್ಮೇ ತಪಸಿ ಚೋದ್ಯತಃ । 

ತಪ್ಯತೇ ಸ್ಮ ತಪಸ್ತೀವ್ರಂ ಸುದುಶ್ಚರಮರಿಂದಮು 11೭1 


ಸೇನೋದ್ಯೋಗಪರ್ವ -63- 


ಎಲೈ ಅರಿಂದಮನೇ, ಅವನು ಮೃದುವೂ, ಇಂದ್ರಿಯ ನಿಗ್ರಹವುಳ್ಳವನೂ, ಧರ್ಮ 
ಮತ್ತು ತಪಸ್ಸುಗಳಲ್ಲಿ ನಿರತನಾದವನೂ ಮತ್ತು ತಪಸ್ವಿಯೂ ಆಗಿ ಸುದುಶ್ಚರವಾದ 
ತೀವ್ರವಾದ ತಪಸ್ಸನ್ನು ಆಚರಿಸಿದನು. 

ತಸ್ಯ ದೃಷ್ಟ್ವಾ ತಪೋವೀರ್ಯಂ ಸತ್ಯಂ ಚಾಮಿತತೇಜಸಃ । 

ವಿಷಾದಮಗಮದ್‌ ಶಕ್ರ ಇಂದ್ರೋ5ಯಂ ಮಾ ಭವೇದಿತಿ 11೮॥ 

ಇಂದ್ರನು ಅಮಿತತೇಜಸ್ವಿಯಾದ ಅವನ ತಪಸ್ಸನ್ನೂ, ವೀರ್ಯವನ್ನೂ ಮತ್ತು 
ಸತ್ಯವನ್ನೂ ನೋಡಿ ಇವನು ಇಂದ್ರನಾಗಬಾರದು ಎಂದು ವಿಷಾದವನ್ನು ಹೊಂದಿದನು. 

ಕಥಂ ಸಜ್ಜೇತ ಭೋಗೇಷು ನ ಚ ತಪ್ಯೇನ್ಠಹತ್‌ ತಪಃ । 

ವಿವರ್ಧಮಾನಸಿಶಿರಾಃ ಸರ್ವಂ ಹಿ ಭುವನಂ ಗ್ರಸೇತ್‌ Tal 

ಈ 

ಇತಿ ಸಂಚಿಂತ್ಯ ಬಹುಧಾ ಬುದ್ಧಿಮಾನ್‌ ಭರತರ್ಷಭ । 

ಆಜ್ಞಾಪಯತ್‌ ಸೋತಪ್ಪರಸಃ ತ್ವಷ್ಟಪುತ್ರಪ್ರಲೋಭನೇ Hoo 

ಇವನು ಹೇಗೆ ಭೋಗಗಳಲ್ಲಿ ಆಸಕ್ಷನಾದಾನು? ಘೋರವಾದ ತಪಸ್ಸನ್ನು ಹೇಗೆ 
ನಿಲ್ಲಿಸಿಯಾನು? ಹೀಗೆ ಬೆಳೆಯುತ್ತಿರುವ ವಿಶರೂಪನು ಲೋಕಗಳನ್ನೇ ನುಂಗಬಹುದು 
ಎಂದು ಅನೇಕ ವಿಧವಾಗಿ ಚಿಂತಿಸಿ ಎಲೈ ಭರತರ್ಷಭನೇ, ಮೇಧಾವಿಯಾದ ಅವನು: 
ತಷ್ಟೃಪುತ್ರನಾದ ವಿಶ್ವರೂಪನನ್ನು ಪ್ರಲೋಭಿಸಲು ಅಪ್ಸರೆಯರಿಗೆ ಪ್ರಚೋದಿಸಿದನು. 

ಯಥಾ ಸ ಸಜ್ಜೇತ್‌ ತ್ರಿಶಿರಾಃ ಕಾಮಭೋಗೇಷು ವೈ ಭೃಶಮ್‌ । 

ಕ್ಷಿಪ್ರಂ ಕುರುತ ಗಚ್ಛದ್ದಂ ಪ್ರಲೋಭಯತ ಮಾ ಚಿರಮ್‌ Tele] 

ಅ'ವ 

ಅಪ್ಸರೆಯರೇ ನೀವು ಶೀಘ್ರವಾಗಿ ಹೋಗಿ ಆ ತ್ರಿಶಿರನನ್ನು ಪ್ರಲೋಭಗೊಳಿಸಿ 
ಅವನು ಕಾಮ-ಭೋಗಗಳಲ್ಲಿಬಹಳವಾಗಿ ಆಸಕ್ತನಾಗುವಂತೆ ಮಾಡಿ. 

ಶೃಂಗಾರವೇಷಾಃ ಸುಶ್ರೋಣ್ಯೋ ಹಾರೈರ್ಮುಕ್ತಾಮನೋಹರೈ: । 

ಹಾವಭಾವಸಮಾಯುಕ್ತಾಃ ಸರ್ವಾಃ ಸೌಂದರ್ಯಶೋಭಿತಾಃ ॥1೧೨॥ 

ಪ್ರಜಾಪತಿರ್ದೇವದೇವಶ್ಚಂದ್ರೋ ವೈಶ್ರವಣೋ ಯಮಃ | 

ವರುಣಃ ಪಾಶಹಸ್ತೋ ವಾ ಧರ್ಮ ಏವ ಭವೇತ್‌ ಸ್ವಯಮ್‌ ॥1೧೩॥ 


ಪ್ರಲೋಭಯತ ಭದ್ರಂ ವಃ ಶಮಯದಧ್ದಂ ಭಯಂ ಮಮ! 


-62- ಮಹಾಭಾರತ ಉದ್ಯೋಗಪರ್ವ 


ಶಲ್ಯಃ 
ಶೃಣು ರಾಜನ್‌ ಪುರಾವೃತ್ತಮಿತಿಹಾಸಂ ಪುರಾತನಮ್‌ । 
ಸಭಾರ್ಯೇಣ ಯಥಾ ಪ್ರಾಪ್ತಂ ದುಃಖಮಿಂದ್ರೇಣ ಭಾರತ 11೨1 


ಶಲ್ಯ- ರಾಜನೇ, ಭಾರತನೇ, ಭಾರ್ಯಾಸಹಿತನಾದ ಇಂದ್ರನು ಹೇಗೆ ದುಃಖವನ್ನು 
ಪಡೆದನು ಎಂಬ ವಿಷಯದಲ್ಲಿಪುರಾತನವಾದ ಒಂದು ಇತಿಹಾಸವನ್ನು ಹೇಳುತ್ತೇನೆ, 
ಕೇಳು. 


ಶೆ 


ಷ್ಟಾ ಪ್ರಜಾಪತಿರ್ಹ್ಯಾಸೀದ್‌ ದೇವಶ್ರೇಷ್ಠೋ ಮಹಾಯಶಾಃ | 
ಸ ಪುತ್ರಂ ವೈ ತ್ರಿಶಿರಸಮಿಂದ್ರದ್ರೋಹಾತ್‌ ಕಿಲಾಸೃಜತ್‌ 11೩1 


ಮಹಾಕೀರ್ತಿವಂತನೂ ಮತ್ತು ದೇವಶ್ರೇಷ್ಠನೂ ಆದ ತ್ವಷ್ಟೃ ಎಂಬ ಪ್ರಜಾಪತಿ 
ಇದ್ದನು. ಅವನು ಇಂದ್ರನ ದ್ರೋಹದಿಂದಾಗಿ ತ್ರಿಶಿರಸ್‌ ಎಂಬ ಪುತ್ರನನ್ನು ಪಡೆದನು 
(ತ್ರಿಶಿರಸ್‌ಗೆ ವಿಶ್ವರೂಪ ಎಂದೂ ಹೆಸರು). 

ಐಂದ್ರಂ ಸಂಪ್ರಾರ್ಥಯತ್‌ ಸ್ಥಾನಂ ವಿಶರೂಪೋ ಮಹಾದ್ಯುತಿಃ 1೪॥ 

ತೈಸ್ತಿಬಿರ್ವದನೈರ್ಫೋರೈಃ ಸೂರ್ಯೇಂದುಜ್ವಲನೋಷಪಮೈ: । 

ವೇದಾನೇಕೇನ ಸೋರ5ಧೀತೇ ಸುರಾಮೇಕೇನ ಚಾಪಿಬತ್‌ 11೫1! 


ಏಕೇನ ಚ ದಿಶಃ ಸರ್ವಾಃ ಪಿಬನ್ನಿವ ನಿರೀಕ್ಷತೇ 11೬1 


ಮಹಾತೇಜಸ್ವಿಯಾದ ವಿಶ್ವರೂಪನು ಇಂದ್ರನ ಸ್ಥಾನವನ್ನು ಬಯಸುವವನಾಗಿ 
ಚಂದ್ರ-ಸೂರ್ಯಾಗ್ದಿಗಳಿಗೆ ಸಮಾನವಾದ ತನ್ನಮೂರು ಶಿರಸ್ಸುಗಳಿಂದ ಘೋರವಾದ 
ತಪಸ್ಸನ್ನು ಮಾಡಿ ಒಂದು ಮುಖದಿಂದ ವೇದಾಧ್ಯಯನವನ್ನು ಮಾಡುತ್ತಿದ್ದನು. 
ಇನ್ನೊಂದು ಮುಖದಿಂದ ಸುರಾಪಾನವನ್ನುಮಾಡುತ್ತಿದ್ದನು. ಮತ್ತೊಂದು ಮುಖದ 
ಕಣ್ಣುಗಳಿಂದ ಎಲ್ಲಾದಿಕ್ಕುಗಳನ್ನೂಪಾನ ಮಾಡುವಂತೆ ನೋಡುತ್ತಿದ್ದನು. 


ಸ ತಪಸ್ವೀ ಮೃದುರ್ದಾಂತೋ ಧರ್ಮೇ ತಪಸಿ ಚೋದ್ಯತಃ | 
ತಪ್ಯತೇ ಸ್ಥ ತಪಸ್ತೀವ್ರಂ ಸುದುಶ್ಚರಮರಿಂದವು 11೭1! 


ಸೇನೋದ್ಯೋಗಪರ್ವ -63- 


ಎಲೈ ಅರಿಂದಮನೇ, ಅವನು ಮೃದುವೂ, ಇಂದ್ರಿಯ ನಿಗ್ರಹವುಳ್ಳವನೂ, ಧರ್ಮ 
ಮತ್ತು ತಪಸ್ಸುಗಳಲ್ಲಿ ನಿರತನಾದವನೂ ಮತ್ತು ತಪೆಸ್ಲಿಯೂ ಆಗಿ ಸುದುಶ್ಚರವಾದ 
ತೀವ್ರವಾದ ತಪಸ್ಸನ್ನು ಆಚರಿಸಿದನು. 

ತಸ್ಯ ದೃಷ್ಟ್ಯಾ ತಪೋವೀರ್ಯಂ ಸತ್ಯಂ ಚಾಮಿತತೇಜಸಃ । 

ವಿಷಾದಮಗಮದ್‌ ಶಕ್ರ ಇಂದ್ರೋ5ಯಂ ಮಾ ಭವೇದಿತಿ IS 

ಇಂದ್ರನು ಅಮಿತತೇಜಸ್ವಿಯಾದ ಅವನ ತಪಸ್ಸನ್ನೂ, ವೀರ್ಯವನ್ನೂ ಮತ್ತು 
ಸತ್ಯವನ್ನೂನೋಡಿ ಇವನು ಇಂದ್ರನಾಗಬಾರದು ಎಂದು ವಿಷಾದವನ್ನು ಹೊಂದಿದನು. 

ಕಥಂ ಸಜ್ಜೇತ ಭೋಗೇಷು ನ ಚ ತಪ್ಯೇನ್ನಹತ್‌ ತಪಃ । 

ವಿವರ್ಧಮಾನಸಿಶಿರಾಃ ಸರ್ವಂ ಹಿ ಭುವನಂ ಗ್ರಸೇತ್‌ 11೯ 

ಈ 

ಇತಿ ಸಂಚಿಂತ್ಯ ಬಹುಧಾ ಬುದ್ಧಿಮಾನ್‌ ಭರತರ್ಷಭ । 

ಆಜ್ಞಾಪಯತ್‌ ಸೋತಪ್ಪರಸಃ ತ್ವಷ್ಟಪುತ್ರಪ್ರಲೋಭನೇ 11೧೦॥ 

ಇವನು ಹೇಗೆ ಭೋಗಗಳಲ್ಲಿ ಆಸಕ್ತನಾದಾನು? ಘೋರವಾದ ತಪಸ್ಸನ್ನು ಹೇಗೆ 
ನಿಲ್ಲಿಸಿಯಾನು? ಹೀಗೆ ಬೆಳೆಯುತ್ತಿರುವ ವಿಶ್ವರೂಪನು ಲೋಕಗಳನ್ನೇ ನುಂಗಬಹುದು 
ಎಂದು ಅನೇಕ ವಿಧವಾಗಿ ಚಿಂತಿಸಿ ಎಲೈ ಭರತರ್ಷಭನೇ, ಮೇಧಾವಿಯಾದ ಅವನು: 
ತ್ವಷ್ಟೃಪುತ್ರನಾದ ವಿಶ್ವರೂಪನನ್ನು ಪ್ರಲೋಭಿಸಲು ಅಪ್ಪರೆಯರಿಗೆ ಪ್ರಚೋದಿಸಿದನು. 

ಯಥಾ ಸ ಸಜ್ಜೇತ್‌ ತ್ರಿಶಿರಾಃ ಕಾಮಭೋಗೇಷು ವೈ ಭೃಶಮ್‌ । 

ಕ್ಲಿಪ್ರಂ ಕುರುತ ಗಚ್ಛದ್ದಂ ಪ್ರಲೋಭಯತ ಮಾ ಚಿರಮ್‌ 11೧೧॥ 

ಲ'ವ 

ಅಪ್ಪರೆಯರೇ ನೀವು ಶೀಘ್ರವಾಗಿ ಹೋಗಿ ಆ ತ್ರಿಶಿರನನ್ನು ಪ್ರಲೋಭಗೊಳಿಸಿ 
ಅವನು ಕಾಮ-ಭೋಗಗಳಲ್ಲಿಬಹಳವಾಗಿ ಆಸಕ್ಕನಾಗುವಂತೆ ಮಾಡಿ. 

ಶೃಂಗಾರವೇಷಾಃ ಸುಶ್ರೋಣ್ಯೋ ಹಾರೈರ್ಮುಕ್ತಾಮನೋಹರೈ: । 

ಹಾವಭಾವಸಮಾಯುಕ್ತಾಃ ಸರ್ವಾಃ ಸೌಂದರ್ಯಶೋಭಿತಾಃ: ॥1೧೨॥ 

ಪ್ರಜಾಪತಿರ್ದೇವದೇವಶ್ಚಂದ್ರೋ ವೈಶ್ರವಣೋ ಯಮಃ ।ಟ 

ವರುಣಃ ಪಾಶಹಸ್ತೋ ವಾ ಧರ್ಮ ಏವ ಭವೇತ್‌ ಸ್ವಯಮ್‌ ॥೧೩॥ 


ಪ್ರಲೋಭಯತ ಭದ್ರಂ ವಃ ಶಮಯದ್ದಂ ಭಯಂ ಮಮ । 


-64- ಮಹಾಭಾರತ ಉದ್ಯೋಗಪರ್ವ 


ಶೃಂಗಾರವೇಷವನ್ನುಹೊಂದಿದವರಾಗಿ, ಮನೋಹರವಾದ ಮುತ್ತಿನ ಹಾರಗಳನ್ನು 
ಧರಿಸಿ, ಒಳ್ಳೆಯ ಮೈಕಟ್ಟನ್ನು ಉಳ್ಳವರಾಗಿ, ಸೌಂದರ್ಯಶೋಬಿತರಾಗಿ, ಹಾವಭಾವ 
ಯುಕ್ತರಾಗಿ ನೀವೆಲ್ಲರೂ ಹೋಗಿ. ದೇವದೇವನಾದ ಪ್ರಜಾಪತಿಯಾಗಲೀ ಅಥವಾ 
ಚಂದ್ರನಾಗಲೀ ಅಥವಾ ಕುಬೇರನಾಗಲೀ, ಯಮನಾಗಲೀ, ಪಾಶಹಸ್ತನಾದ 
ವರುಣನಾಗಲೀ ಅಥವಾ ಸ್ವಯಂ ಧರ್ಮನೇ ಆಗಲಿ, ಅವರನ್ನು ನೀವು 
ಪ್ರಲೋಭಗೊಳಿಸಿ ನನಗೆ ಉಂಟಾಗಿರುವ ಭಯವನ್ನುಪರಿಹಾರ ಮಾಡಿ. 


ಅಸಸಂ ಹ್ಞಾತನಾ55ತಾನಂ ಲಕಯಾಮಿ ವರಾಂಗನಾಃ ena] 
ವಧ ಕೆ [> pt 
ಭಯಂ ತನ್ನೇ ಮಹಾಘೋರಂ ಕ್ಲಿಪ್ರಂ ನಾಶಯತಾಬಲಾಃ 11೧೫।! 


ವರಾಂಗನೆಯರೇ, ನಾನು ಬಹಳ ಅಸ್ಪಸ್ಥಗೊಂಡಿದ್ದೇನೆಂದು ಭಾವಿಸುತ್ತೇನೆ. 
ಅಬಲೆಯರೇ, ಈ ನನ್ನ ಮಹಾಘೋರವಾದ ಭಯವನ್ನು ಶೀಘ್ರವಾಗಿ ನಾಶಮಾಡಿ 
(ಎಂದು ಹೇಳಿದನು). 


ಅಪ್ಪರಸಃ 
ತಥಾ ಯತ್ನಂ ಕರಿಷ್ಯಾಮಃ ಶಕ್ರ ತಸ್ಯ ಪ್ರಲೋಭನೇ । 
ಯಥಾ ನಾವಾಪ್ರ್ಯಸಿ ಭಯಂ ತಸ್ಮಾದ್‌ ಬಲನಿಷೂದನ 11೧೬॥ 
ನಿರ್ದಹನ್ನಿವ ಚಕ್ಬುರ್ಭ್ಯಾಂ ಯೋಶಸಾವಾಸ್ತೇ ತಪೋನಿಧಿಃ । 
ತಂ ಪ್ರಲೋಭಯಿತುಂ ದೇವ ಗಚ್ಚಾಮಃ ಸಹಿತಾ ವಯಮ್‌  ॥೧೭॥ 


ಯತಿಷ್ಯಾಮೋ ವಶೇ ಕರ್ತುಂ ವ್ಯಪನೇತುಂ ಚ ತೇ ಭಯಮ್‌ ॥೧೮॥ 


ಅಪ್ಪರೆಯರು- ದೇವೇಂದ್ರನೇ, ವಿಶ್ಚರೂಪನಿಂದ ನಿನಗೆ ಭಯವುಂಟಾಗದಂತೆ 
ಅವನನ್ನುಪ್ರಲೋಭಗೊಳಿಸಲು ನಾವು ಪ್ರಯತ್ನಪಡುವೆವು. ಎಲೈ ಬಲನಿಷೂದನನೇ, 
ಯಾವ ತಪೋನಿಧಿಯಾದ ವಿಶ್ವರೂಪನು ತನ್ನಕಣ್ಣುಗಳಿಂದ ಜಗತ್ತನ್ನೇ ಸುಡುವಂತೆ 
ತೋರುತ್ತಿದ್ದಾನೆಯೋ ಎಲೈ ದೇವನೇ, ಅವನನ್ನು ಪ್ರಲೋಭಗೊಳಿಸಲು ನಾವೆಲ್ಲರೂ 
ಒಟ್ಟಿಗೆ ಹೋಗುತ್ತೇವೆ. ಅವನನ್ನುವಶಪಡಿಸಿಕೊಂಡು ನಿನ್ನಭಯವನ್ನುಪರಿಹರಿಸಲು 
ನಾವು ಪ್ರಯತ್ನಿಸುವೆವು. 


-65- 


ಸೇನೋದ್ಯೋಗಪರ್ವ 
ಶಲ್ಯಃ 
ಇಂದ್ರೇಣ ತಾಸ್ತ್ಯನುಜ್ಞಾತಾ ಜಗ್ಗುಸ್ತಿಶಿರಸೋಶಂತಿಕಮ್‌ Teal 


ತತ್ರ ತಾ ವಿವಿಧೈರ್ಭಾವೈರ್ಲೋಭಯಂತ್ಯ್ಕೋ ವರಾಂಗನಾಃ । 
ನೃತ್ತಂ ಸಂದರ್ಶಯಾಮಾಸುಃ ತಥೈವಾಂಗೇಷು ಸೌಷ್ಠವಮ್‌ ॥೨೦॥ 


ಶಲೃ- ಇಂದ್ರನ ಅನುಮತಿಯನ್ನು ಪಡೆದು ಅವರು ವಿಶ್ವರೂಪನ ಬಳಿಗೆ 
ಹೋದರು. ಅಲ್ಲಿ ಆ ವರಾಂಗನೆಯರು ತಮ್ಮ ವಿವಿಧ ಭಾವಗಳಿಂದ ಅವನನ್ನು 
ಪ್ರಲೋಭಗೊಳಿಸುತ್ತಾ ನೃತ್ಯವನ್ನು ಮತ್ತು ತಮ್ಮ ದೇಹದ ಸೌಷ್ಠವವನ್ನು ತೋರಿಸಿದರು. 


ನಾಭ್ಯಗಚ್ಛತ್‌ ಪ್ರಹರ್ಷಂ ತಾಃ ಸ ಪಶ್ಯನ್‌ ಸುಮಹಾತಪಾಃ । 
ಇಂದ್ರಿಯಾಣಿ ವಶೇ ಕೃತ್ವಾ ಪೂರ್ಣಸಾಗರಸನ್ನಿಭಃ 11೨೧॥ 
ಆ ಮಹಾತಪಸ್ವಿಯಾದ ವಿಶ್ವರೂಪನು ಅವರನ್ನು ನೋಡಿ ಯಾವ 
ಸಂತೋಷವನ್ನೂಹೊಂದಲಿಲ್ಲ. ಇಂದ್ರಿಯಗಳನ್ನುತನ್ನ ಅಧೀನದಲ್ಲಿಇಟ್ಟುಕೊಂಡು 
ಪೂರ್ಣವಾದ ಸಾಗರದಂತೆ ಅಕ್ಟೋಭ್ಯನಾಗಿದ್ದನು. 
ತಾಸ್ತು ಯತ್ನಂ ಪರಂ ಕೃತ್ವಾ ಪುನಃ ಶಕ್ರಮುಷಾಗಮನ್‌ । 
ಕೃತಾಂಜಲಿಪುಟಾಃ ಸರ್ವಾ ದೇವರಾಜಮಥಾಬ್ರುವನ್‌ 11೨೨॥॥ 
ನ ಸ ಶಕ್ಯಃ ಸುದುರ್ಧರ್ಹೋ ಧೈರ್ಯಾಚ್ಚಾಲಯಿತುಂ ಪ್ರಭೋ । 
ಯತ್ತೇ ಕಾರ್ಯಂ ಮಹಾಭಾಗ ಕ್ರಿಯತಾಂ ತದನಂತರಮ್‌ 11೨೩॥ 


ಅವರು ತಮ್ಮ ಶ್ರೇಷ್ಠವಾದ ಪ್ರಯತ್ನವನ್ನು ಮಾಡಿ ಇಂದ್ರನ ಬಳಿಗೆ ಪುನಃ ಬಂದರು. 
ಅವರೆಲ್ಲರೂ ದೇವರಾಜನಿಗೆ ಕೈಗಳನ್ನು ಮುಗಿದು ಎಲ್ಫೆ ಮಹಾನುಭಾವನೇ, ಪ್ರಭುವೇ, 
ಎಂದೂ ಸೋಲದ ಆ ಮಹಾತಪಸ್ವಿಯನ್ನು ಅವನ ಧೈರ್ಯದಿಂದ ಅಲುಗಾಡಿಸಲು 
ಸಾಧ್ಯವಿಲ್ಲ. ಮುಂದೇನು ಮಾಡಬೇಕೋ ಅದನ್ನುನೀನು ಮಾಡು ಎಂದು ಹೇಳಿದರು. 


ಸಂಪೂಜ್ಯಾಪರಸಃ ಶಕ್ರೋ ವಿಸೃಜ್ಯ ಚ ಮಹಾಮತಿಃ । 
ಚಿಂತಯಾಮಾಸ ತಸ್ಕೈವ ವಧೋಪಾಯಂ ಮಹಾತ್ಮನಃ 11೨೪॥ 


-66- ಮಹಾಭಾರತ ಉದ್ಯೋಗಪರ್ವ 


ಮಹಾಮತಿಯಾದ ಇಂದ್ರನು ಅಪ್ಪರೆಯರನ್ನು ಸತ್ತರಿಸಿ ಬೀಳ್ಳೊಟ್ಟುಆ ಮಹಾತ್ಮನ 
ವಧೋಪಾಯವವನ್ನೇ ಕುರಿತು ಚಿಂತಿಸಿದನು. 


ಸ ತೂಪ್ಲೀಂ ಚಿಂತಯನ್‌ ವೀರೋ ದೇವರಾಜಃ ಪ್ರತಾಪವಾನ್‌ । 
ವಿನಿಶ್ಚಿತ್ಯ ಮತಿರ್ಧೀಮಾನ್‌ ವಧೇ ತ್ರಿಶಿರಸೋ5ಭವತ್‌ 11೨೫। 


ವೀರನೂ, ಪ್ರತಾಪಶಾಲಿಯೂ, ಮೇಧಾವಿಯೂ ಆದ ಆ ದೇವರಾಜನು 
ಮೌನವಾಗಿ ಚಿಂತಿಸುತ್ತಾ ವಿಶ್ವಡೂಪನ ವಧೆಯ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ 
ಬಂದನು. 


ವಜ್ರಮಸ್ಯ ಕ್ಲಿಪಾಮ್ಯದ್ಯ ಸ ಕ್ಲಿಪ್ರಂ ನ ಭವಿಷ್ಯತಿ । 
ಶತ್ರುಃ ಪ್ರವೃದ್ಲೋ ನೋಪೇಕ್ಟ್ಯೋ ದುರ್ಬಲೋತಪಿ ಬಲೀಯಸಾ ॥ 


ಅವನ ಮೇಲೆ ವಜ್ರವನ್ನು ಪ್ರಯೋಗಿಸುತ್ತೇನೆ. ಅವನು ಬೇಗ ನಾಶವನ್ನು 
ಹೊಂದುವನು. ಶತ್ರುವು ದುರ್ಬಲನಾದರೂ ಅವನು ಬೆಳೆಯುತ್ತಿರುವಾಗ 
ಬಲಿಷ್ಠನಾದವನು, ಉದಾಸೀನ ಮಾಡಬಾರದು. 


ಶಾಸ್ತ್ರಬುದ್ಧಾ ; ವಿನಿಶ್ಚಿತ್ಯ ಕೃತ್ವಾ ಬುದ್ಧಿಂ ವಧೇ ದೃಢಾಮ್‌ । 


ಅಥ ವೈಶ್ವಾನರನಿಭಂ ಘೋರರೂಪಂ ಭಯಾವಹಮ್‌ 11೨೭॥ 
ಮುಮೋಚ ವಜ್ರಂ ಸಂಕ್ರುದ್ಧಃ ಶಕ್ರಸ್ಥಿಶಿರಸಂ ಪ್ರತಿ 11೨೮॥ 


ಶಾಸ್ತ್ರಬುದ್ಧಿಯಿಂದ ಅವನ ವಧೆಯ ವಿಷಯದಲ್ಲಿ ಹೀಗೆ ದೃಢವಾಗಿ ನಿಶ್ಚಯಿಸಿ 
ಅನಂತರ ಅಗ್ನಿಯಂತೆ ಘೋರರೂಪವುಳ್ಳದ್ದೂ ಭಯಂಕರವೂ ಆದ 
ವಜ್ರಾಯುಧವನ್ನುತ್ತಿಶಿರನ ಮೇಲೆ ಅವನು ಬಹಳ ಕೋಪಗೊಂಡು ಪ್ರಯೋಗಿಸಿದನು. 

ಸ ಪಪಾತ ಹತಸ್ತೇನ ವಜ್ರೇಣ ದೃಢಮಾಹತಃ । 

ಪರ್ವತಸ್ಯೇವ ಶಿಖರಂ ಪ್ರಣುನ್ನಂ ಮೇದಿನೀತಳೇ 11೨೯॥॥ 


ವಜ್ರಾಯುಧದಿಂದ ದೃಢವಾಗಿ ಹೊಡೆಯಲ್ಪಟ್ಟ ವಿಶ್ವರೂಪನು ಭೂಮಿಯ ಮೇಲೆ 
ಕತ್ತರಿಸಿ ಬಿದ್ದಪರ್ವತ ಶಿಖರದಂತೆ ಬಿದ್ದನು. 


ಸೇನೋದ್ಯೋಗಪರ್ವ -67- 
ತಂ ತು ವಜ್ರಾಹತಂ ದೃಷ್ಟ್ವಾ ಶಯಾನಮಚಲೋಪಮಮ್‌ । 
ನ ಶರ್ಮ ಲೇಭೇ ದೇವೇಂದ್ರೋ ದೀಪಿತಸ್ತಸ್ಯ ತೇಜಸಾ 11೩೦॥॥ 
ಹತೋತಪಿ ದೀಪ್ರತೇಜಾಃ ಸ ಜೀವನ್ನಿವ ಹಿ ದೃಶ್ಯತೇ TEC] 


ಭೂಮಿಯ ಮೇಲೆ ಪರ್ವತದಂತೆ ವಜ್ರದಿಂದ ಹತನಾಗಿ ಬಿದ್ದ ಅವನನ್ನು 
ನೋಡಿದ ದೇವೇಂದ್ರನಿಗೆ ಅವನ ಉರಿಯುವ ತೇಜಸಿನ ಕಾರಣದಿಂದಾಗಿ 
ಸಮಾಧಾನವೇ ಉಂಟಾಗಲಿಲ್ಲ. ದೀಪ್ತವಾದ ಕಾಂತಿಯುಳ್ಳ ವಿಶ್ವರೂಪನು 
ಹತನಾಗಿದ್ದರೂ ಬದುಕಿರುವಂತೆಯೇ ತೋರುತ್ತಿದ್ದನು. 


ಶಿರಾಂಸಿ ತಸ್ಯಾಜಾಯಂತ ತ್ರೀಣ್ಯೇವ ಶಕುನಾಸ್ವಯಃ । 
ತಿತ್ತಿರಃ ಕಲವಿಂಕಶ್ಚ ತಥೈವ ಚ ಕಪಿಂಜಲಃ 11೩ ೨।1 


ಅವನ ಮೂರು ತಲೆಗಳು ತಿತ್ತಿರಿ, ಕಲವಿಂಕ ಮತ್ತು ಕಪಿಂಜಲ ಎಂಬ 
ಪಕ್ಷಿಗಳಾದವು. 


ವಿಶ್ಠರೂಪಶಿರಾಂಸ್ಯೇವ ಜಾಯಂತೇ ತಾನಿ ಭಾರತ । 


ಘಾತಿತಸ್ಯ ಶಿರಾಂಸ್ಕಾಜೌ ಜೀವಂತೀವಾದ್ದುತಾನಿ ಚ HAA 
ತತೋತತಿಭೀತಗಾತ್ರಸ್ತು ಶಕ್ರ ಆಸ್ತೇ ವಿಚಾರಯನ್‌ NAVI 


ವಿಶ್ವರೂಪನ ಶಿರಸ್ಸುಗಳು ಪಕ್ಷಿರೂಪವನ್ನು ಧರಿಸಿ ಬರುತ್ತಿದ್ದರೂ ಆ ಶಿರಸ್ಸುಮತ್ತೆ 
ಮತ್ತೆ ಬೆಳೆಯುತ್ತಿದ್ದವು. ಎಲ್ಫೆ ಭಾರತನೇ, ವಿಶ್ವರೂಪನು ಹತನಾದರೂ ಅವನ 
ಶಿರಸುಗಳು ಬದುಕಿರುವಂತೆ ಇರುವುದು ಅದ್ಭುತವಾಗಿ ಕಂಡುಬಂದಿತು. ಆಗ ಇಂದ್ರನು 
ಬಹಳ ಹೆದರಿದವನಾಗಿ ವಿಚಾರ ಮಾಡುತ್ತಾ ಕುಳಿತನು. 


ಅಥಾಜಗಾಮ ಪರಶುಂ ಸೃಂಧೇನಾದಾಯ ವರ್ಧಕೀ ॥ 
ತದರಣ್ಯಂ ಮಹಾರಾಜ ಯತ್ರಾಸ್ತ್ರೇಸೌ ನಿಪಾತಿತಃ 11೩೫1 


ಎಲೈ ಮಹಾರಾಜನೇ, ಆ ವೇಳೆಗೆ ದೇವತೆಗಳ ಬಡಗಿಯಾದ ವಿಶ್ವಕರ್ಮನು 
ತನ್ನ ಹೆಗಲಿನ ಮೇಲೆ ಕೊಡಲಿಯನ್ನು ಇಟ್ಟುಕೊಂಡು ವಿಶ್ವರೂಪನು ಬಿದ್ದಿದ್ದ ಅರಣ್ಯಸ್ಥಳಕ್ಕೆ 
ಬಂದನು. 


-68- ಮಹಾಭಾರತ ಉದ್ಯೋಗಪರ್ವ 


ಸ ಭೀತತ್ತತ್ರ ತಕ್ಷಾಣಂ ಘಟಮಾನಂ ಶಚೀಪತಿಃ । 
ಅಪಶ್ಯದಬ್ರವೀಚ್ಛೆನಂ ಸತ್ತರಂ ಪಾಕಶಾಸನಃ HAL 


ಹೆದರಿದ್ದ ಪಾಕಶಾಸನನಾದ ಶಚೀಪತಿಯಾದ ಇಂದ್ರನು ಅಲ್ಲಿಗೆ ಬಂದ 
ವಿಶಕರ್ಮನನ್ನು ನೋಡಿ ಶೀಘವಾಗಿ ಅವನನ್ನು ಕುರಿತು ಹೀಗೆ ಹೇಳಿದನು. 


ಪರಶ್ಚಥೇನ ತೀಕ್ಷ್ಣೇನ ಶಿರಾಂಸ್ಕಸ್ಯ ನಿಕೃಂತ ವೈ । 
ಕ್ಲಿಪ್ರಂ ಛಿಂದಿ ಶಿರಾಂಸ್ಕಸ್ಯ ಕುರುಷ್ಟ ವಚನಂ ಮಮ TERA 


ನಿನ್ನ ಹರಿತವಾದ ಕುಠಾರದಿಂದ ಇವನ ತಲೆಗಳನ್ನು ಕತ್ತರಿಸು. ಶೀಘ್ರವಾಗಿ ಇವನ 
ತಲೆಗಳನ್ನು ಬೇರ್ಪಡಿಸು. ನನ್ನ ಮಾತನ್ನು ಕೇಳು. 
ತಕಾ 
ಲೈ 
ಮಹಾಸ್ಕಂಧೋ ಭೃಶಂ ಹ್ಯೇಷ ಪರಶುರ್ನ ಭವಿಷ್ಯತಿ । 
ಕರ್ತುಂ ಚಾಹಂ ನ ಶಕ್ಷಾ ಮಿ ಕರ್ಮ ಸದ್ದಿರ್ವಿಗರರ್ಜಿತಮ್‌ HAC 


ತಕ್ಷ: ಇದು ದೊಡ್ಡ ಕೊಂಬೆಗಳಿರುವ ಮರದಂತಿದೆ. ಇದನ್ನು (ಈ ತಲೆಗಳನ್ನು) 
ಕಡಿದರೆ ನನ್ನ ಕೊಡಲಿಯೇ ಹಾಳಾಗಿ ಹೋಗುತ್ತದೆ. ಆದ್ದರಿಂದ ಸಜ್ಜನರಿಂದ 


ನಿಂದಿತವಾದ ಇಂತಹ ಕರ್ಮವನ್ನುನಾನು ಮಾಡುವುದಿಲ್ಲ. 
ಇಂದ್ರಃ 
ಮಾಭೈಸ್ತ್ವಂ ಶೀಘ್ರಮೇತದ್ದೈ ಕುರುಷ್ಟ ವಚನಂ ಮಮ । 
ಮತ್‌ಪ್ರಸಾದಾದ್ದಿ ತೇ ಶಸ್ತ್ರಂ ವಜ್ರಕಲ್ಪಂ ಭವಿಷ್ಯತಿ HAF 


ಇಂದ್ರ- ಹೆದರಬೇಡ ಈ ನನ್ನ ಮಾತನ್ನು ಶೀಘ್ರವಾಗಿ ಮಾಡು. ನನ್ನ 
ಅನುಗ್ರಹದಿಂದ ನಿನ್ನ ಶಸ್ತವು ವಜ್ರಕ್ಕೆ ಸಮಾನವಾಗುವುದು. 
ತ್ಕಾ 
ಕಂ ಭವಂತಮಹಂ ವಿದ್ಯಾಂ ಘೋರಕರ್ಮಾಣಮದ್ಯ ವೈ । 
ಏತದಿಚ್ಛಾಮ್ಯಹಂ ಜ್ಞಾತುಂ ತತ್ತ್ವೇನ ಕಥಯಸ್ವ ಮೇ 11೪೦॥ 


ಸೇನೋದ್ಯೋಗಪರ್ವ -69- 


ತಕ್ಷಣ ಇಂತಹ ಘೋರಕರ್ಮದಲ್ಲಿ ಈ ದಿನ ನನ್ನನ್ನು ಪ್ರಚೋದಿಸುತ್ತಿರುವ ನೀನು 
ಯಾರು ಎಂದು ನಾನು ತಿಳಿಯಬೇಕು. ಇದನ್ನು ತಿಳಿಯಲು ಬಯಸುತ್ತೇನೆ. ಸತ್ಯವಾಗಿ 
ನನಗೆ ಇದನ್ನು ಹೇಳು. 


ಇಂದ್ರಃ 


ಅಹಮಿಂದ್ರೋ ದೇವರಾಜಃ ತಕ್ಸನ್‌ ವಿದಿತಮಸ್ತು ತೇ । 
ಕುರುಷ್ಟೈತದ್‌ ಯಥೋಕ್ತಂ ಮೇ ತಕ್ಷನ್‌ ಮಾ ತಂ ವಿಚಾರಯ ॥೪೧॥ 


ಮಯಾ ಹಿ ನಿಹತಃ ಶೇತೇ ತ್ರಿಶಿರಾಸ್ತ ೦ ಚ ವಿದ್ದಿವೆೆ IYI 
ಇವ ದಧ ೮ 


ಇಂದ್ರ- ಎಲೈ ವಿಶಕರ್ಮನೇ, ನಾನು ದೇವರಾಜನಾದ ಇಂದ್ರನೆಂದು ನೀನು 
ತಿಳಿ. ನಾನು ಹೇಳಿದಂತೆ ಮಾಡು. ಅದರಲ್ಲಿವಿಚಾರ ಮಾಡಬೇಡ. ತ್ರಿಶಿರನು ನನ್ನಿಂದ 
ಹತನಾಗಿ ಭೂಮಿಯಲ್ಲಿಬಿದ್ದಿದ್ದಾನೆ ಎಂದು ತಿಳಿ. 


ಶಲ್ಯಃ 
ಸ ಪ್ರಹ; ಪ್ರಾಂಜಲಿರ್ಭೂತ್ವಾ ಇದಂ ವಚನಮಬ್ರವೀತ್‌ NYA 
ಕ್ರೂರೇಣ ನಾಪತ್ರಪಸೇ ಕಥಂ ಶಕ್ರೇಹ ಕರ್ಮಣಾ । 
ಯಷಿಪುತ್ರಮಿಮಂ ಹತ್ವಾ ಬ್ರಹ್ಮಹತ್ಯಾಭಯಂ ನ ಕಿಮ್‌ Mad 


ಶಲ್ಯ- ವಿಶ್ವಕರ್ಮನು ಕೈಗಳನ್ನು ಮುಗಿದು ವಿನಯದಿಂದ ಅವನನ್ನು ಕುರಿತು 
ಇಂದ್ರನೇ, ಇಂತಹ ಕ್ರೂರಕರ್ಮವನ್ನು ಮಾಡುವುದಕ್ಕೆ ನಿನಗೆ ಏಕೆ 
ನಾಚಿಕೆಯಾಗುವುದಿಲ್ಲ? ಯಷಿಪುತ್ರನಾದ ಇವನನ್ನು ಕೊಂದರೆ ನಿನಗೆ ಬ್ರಹ್ಮಹತ್ಯೆಯ 
ಭಯವಿಲ್ಲವೇ ಎಂದು ಕೇಳಿದನು. 

ಇಂದ್ರಃ 

ಪಶ್ಚಾದ್ಧರ್ಮಂ ಚರಿಷ್ಯಾಮಿ ಪಾವನಾರ್ಥಂ ಸುದುಶ್ಚರಮ್‌ । 

ಶತ್ರುರೇಷ ಮಹಾವೀರ್ಯೋ ವಜ್ರೇಣ ನಿಹತೋ ಮಯಾ 1೪೫॥ 

ಇಂದ್ರ- ನನ್ನನ್ನು ಶುದ್ಧಿಮಾಡಿಕೊಳ್ಳಲು ಅನಂತರ ದುಶ್ಚರವಾದ ಧರ್ಮವನ್ನು 
ಆಚರಿಸುವೆನು. ಈ ಮಹಾಪರಾಕ್ರಮಿಯಾದ ವಿಶ್ವರೂಪನು ನನ್ನಿಂದ ವಜ್ರದಿಂದ 
ಹತನಾಗಿದ್ದಾನೆ. 


-70- ಮಹಾಭಾರತ ಉದ್ಯೋಗಪರ್ವ 


ಅದ್ಯಾಪಿ ಚಾಹಮುದ್ದಿಗ್ಗಃ ತಕ್ಸನ್ನಸ್ಸಾದ್‌ ಬಿಭೇಮಿ ವೈ । 
ಕ್ಲಿಪ್ರಂ ಛಿಂಧಿ ಶಿರಾಂಸಿ ತ್ತಂ ಕರಿಷ್ಯೇ5ನನುಗ್ರಹಂ ತವ YL I 


ಎಲ್ಫೆ ಬಡಗಿಯೇ, ನಾನು ಈಗಲೂ ಇವನಿಗೆ ಹೆದರುತ್ತಿದ್ದೇನೆ. ಬೇಗ ಅವನ 
ತಲೆಗಳನ್ನು ಕತ್ತರಿಸು. ನಾನು ನಿನಗೆ ಅನುಗ್ರಹವನ್ನು ಮಾಡುವೆನು. 


ಶಿರಃ ಪಶೋಸ್ತೇ ದಾಸ್ಯಂತಿ ಭಾಗಂ ಯಜ್ಞೇಷು ಮಾನವಾಃ । 
ಏಷ ತೇಠನುಗ್ರಹಸ್ತಕ್ಟನ್‌ ಕ್ಷಿಪ್ರಂ ಕುರು ಮಮ ಪ್ರಿಯಮ್‌ 11೪೭! 


ಮನುಷ್ಯರು ಯಜ್ಞವನ್ನು ಮಾಡುವಾಗ ಪಶುವಿನ ತಲೆಯ ಭಾಗವನ್ನು ನಿನಗೆ 
ಕೊಡುವರು. ಎಲೈ ತಕ್ಕನೇ, ಇದು ನಾನು ನಿನಗೆ ಮಾಡುವ ಅನುಗ್ರಹ. ಬೇಗ ನನ್ನ 
ಪ್ರಿಯವನ್ನುಆಚರಿಸು. 
ಶಲ್ಯಃ 
ಏತತ್‌ ಶ್ರುತ್ವಾ ತಕ್ಷಾಸ ಮಹೇಂದ್ರವಚನಂ ತದಾ । 
ಶಿರಾಂಸ್ಕಥ ತ್ರಿಶಿರಸಃ ಕುಠಾರೇಣಾಚ್ಛಿನತ್‌ ತದಾ 11೪೮॥ 


ಶಲ್ಯ- ವಿಶ್ವಕರ್ಮನು ದೇವೇಂದ್ರನ ಈ ಮಾತುಗಳನ್ನುಕೇಳಿ ತನ್ನಕುಠಾರದಿಂದ 
ಆಗ ವಿಶ್ವರೂಪನ ತಲೆಗಳನ್ನುಕತ್ತರಿಸಿದನು. 

ನಿಕೃತ್ತೇಷು ತತಸ್ತೇಷು ನಿಷ್ಠಾಮನ್ನಂಡಜಾಸ್ತ್ಯಥ । 

ಕಪಿಂಜಲಾಸ್ತಿತ್ತಿರಾಶ್ಚ ಕಲವಿಂಕಾಶ್ಚ ಸರ್ವಶಃ 11೪೯॥ 


ವಿಶ್ವರೂಪನ ತಲೆಗಳನ್ನು ಕಡಿಯುತ್ತಿರಲು ಅವುಗಳಿಂದ ಅನೇಕ ಕಪಿಂಜಲಗಳು, 
ತಿತ್ತಿರಗಳು ಮತ್ತು ಕಲವಿಂಕಗಳು ಬಂದವು. 


ಯೇನ ವೇದಾನಧೀತೇ ಸ್ಥ ಪಬತೇ ಸೋಮಮೇವ ಚ ॥ 
ತಸ್ಮಾದ್‌ ವಕ್ವಾದ್‌ ವಿನಿಷ್ಟೇತುಃ ಕ್ಲಿಪ್ರಂ ತಸ್ಯ ಕಪಿಂಜಲಾಃ SON 
ಯಾವ ಮುಖದಿಂದ ವೇದಗಳನ್ನು ಅಧ್ಯಯನ ಮಾಡಿ ಸೋಮಪಾನವನ್ನು 


ಮಾಡುತ್ತಿದ್ದನೋ ಆ ಮುಖದಿಂದ ಶೀಘ್ರವಾಗಿ ಅನೇಕ ಕಪಿಂಜಲಗಳು ಹೊರಗೆ 
ಬಂದವು. 


ಸೇನೋದ್ಯೋಗಪರ್ವ -71- 
ಯೇನ ಸರ್ವಾ ದಿಶೋ ರಾಜನ್‌ ಪಿಬನ್ನಿವ ನಿರೀಕ್ಷತೇ I 
ತಸ್ಮಾದ್‌ ವಕ್ಷಾದ್‌ ವಿನಿಷ್ಟೇತುಸ್ತಿತ್ತಿರಾಸ್ತಸ್ಯ ಪಾಂಡವ HBO 
ಎಲೈ ಪಾಂಡವನೇ, ಯಾವ ಮುಖದಿಂದ ಎಲ್ಲ ದಿಕ್ಕುಗಳನ್ನು ಸುಡುವಂತೆ 
ನೋಡುತ್ತಿದ್ದನೋ ಅವನ ಆ ಮುಖದಿಂದ ತಿತ್ತಿರ ಪಕ್ಷಿಗಳು ಹೊರಬಂದವು. 
ಯತ್‌ ಸುರಾಪಂ ತು ತಸ್ಯಾಸೀದ್‌ ವಕ್ವಂ ತ್ರಿಶಿರಸಸ್ತದಾ । 
ಕಲವಿಂಕಾಃ ಸಮುತ್ತೇತುಃ ಶ್ಯೇನಾಶ್ಚ ಭರತರ್ಷಭ 11೫೨।! 


ಎಲೈ ಭರತರ್ಷಭನೇ, ವಿಶರೂಪನ ಯಾವ ಮುಖವು ಸುರಾಪಾನವನ್ನು 
ಮಾಡುತ್ತಿದ್ದಿತೋ ಆ ಮುಖದಿಂದ ಕಲವಿಂಕಗಳೂ ಮತ್ತು ಗಿಡುಗಗಳು (ಹದ್ದುಗಳು) 
ಹೊರಬಂದವು. 


ತತಸ್ತೇಷು ನಿಕೃತ್ತೇಷು ವಿಜರೋ ಮಘವಾನಥ !ಟ 


ತಕ್ಷ್ಮೇ ತಥಾ ವರಂ ದತ್ತ್ವಾ ಪ್ರಹೃಷ್ಠಸ್ತಿದಶೇಶ್ನರಃ 11೫೩11 
ಜಗಾಮ ತ್ರಿದಿವಂ ದೇವಃ ತಕ್ಣಾರಪಿ ಸಗೃಹಾನ್‌ ಯಯೌ 11೫೪1 
ಆ ವ 


ಆಗ ಮೂರುತಲೆಗಳು ಕಡಿಯಲಡುತ್ತಿರಲು ತ್ರಿದಿಶಾಧಿಪತಿಯಾದ ಇಂದ್ರನು 
ಸಮಾಧಾನಚಿತ್ತನಾಗಿ ವಿಶಕರ್ಮನಿಗೆ ಅಂತಹ ವರಗಳನ್ನು ನೀಡಿದನು. ದೇವೇಂದ್ರನು 
ಸರ್ಗಕ್ಕೆ ಹೋದನು. ವಿಶಕರ್ಮನು ತನ್ನ ಮನೆಗೆ ಹಿಂದಿರುಗಿದನು. 

ತಕ್ಷಾಪಿ ಸಗೃಹಂ ಗತ್ವಾ ನೈವ ಶಂಸತಿ ಕಸ್ಯಚಿತ್‌ । 

ಛು ವ ವ 

ಅಥೈನಂ ನಾಭಿಜಾನಂತಿ ವರ್ಷಮೇಕಂ ತಥಾಗತಮ್‌ 11೫೫1! 

ತಕ್ಷನೂ ತನ್ನಮನೆಗೆ ಹಿಂದಿರುಗಿ ಈ ವಿಷಯವನ್ನು ಯಾರಿಗೂ ಹೇಳಲಿಲ್ಲಮತ್ತು 
ಆ ರೀತಿಯಲ್ಲಿದ್ದ ವಿಶಕರ್ಮನನ್ನು ಒಂದುವರ್ಷದವರೆಗೆ ಯಾರೂ ಗಮನಿಸಲೂ 
ಇಲ್ಲ. 

ಅಥ ಸಂವತ್ತರೇ ಪೂರ್ಣೇ ಭೂತಾಃ ಪಶುಪತೇಃ ಪ್ರಭೋ । 

ಸಮಾಕ್ರೋಶಂತ ಮಘವಾನ್‌ ನಃ ಪ್ರಭುರ್ಬ್ರಹ್ಮಹಾ ಇತಿ 11೫೬1 


-72- ಮಹಾಭಾರತ ಉದ್ಯೋಗಪರ್ವ 


ಅನಂತರ ಒಂದು ವರ್ಷವು ಪೂರ್ಣವಾಗುತ್ತಿರಲು ರುದ್ರದೇವರ ಬಳಿಗೆ 
ಭೂತಗಳು ಹೋಗಿ ಪ್ರಭುವೇ, ನಮ್ಮ ಪ್ರಭುವಾದ ಇಂದ್ರನು ಬ್ರಹ್ಮಹತ್ಕಾದೋಷವನ್ನು 
ಹೊಂದಿದ್ದಾನೆ ಎಂದು ಕಿರುಚಿದವು. 


ತತ ಇಂದ್ರೋ ವ್ರತಂ ಘೋರಮಾಚರತ್‌ ಪಾಕಶಾಸನಃ । 
ತಪಸಾ ಚ ಸುಸಂಯುಕ್ತಃ ಸಹ ದೇವೈರ್ಮರುದ್ದಣ್ಯೆ 11೫೭ 


ಆಗ ಮರುದ್ಗಣಸಹಿತನಾದ ಪಾಕಶಾಸನನಾದ ಇಂದ್ರನು ಘೋರವಾದ ತಪಸ್ಸನ್ನು 
ಆಚರಿಸಿದನು. 


ಸಮುದ್ರೇಷು ಪೃಥಿವ್ಯಾಂ ಚ ವನಸ್ಪತಿಷು ಸ್ವೀಷು ಚ । 
ವಿಭಜ್ಯ ಬ್ರಹ್ಮಹತ್ಕಾಂ ಚ ತಾನ್‌ ವರೈರಪ್ಯಯೋಜಯತ್‌ ASN 


ಅವನು ತನ್ನ ಬ್ರಹ್ಮಹತ್ಯಾದೋಷವನ್ನುಸಮುದ್ರಕ್ಕೂ, ಭೂಮಿಗೂ, ವನಸ್ಸತಿಗಳಿಗೂ 
ಮತ್ತು ಸ್ವೀಯರಿಗೂ ಹಂಚಿಕೊಟ್ಟುಅವರಿಗೆ ವರಗಳನ್ನೂನೀಡಿದನು. 


ವರದಸ್ತು ವರಂ ದತ್ತಾ ಪೃಥಿವ್ಯೈ ಸಾಗರಾಯ ಚ । 


5೬ 
ವನಸ್ಪತಿಭ್ಯ: ಸ್ವೀಭಿಶ್ಚ ಬ್ರಹ್ಮಹತ್ಯಾಂ ನುನೋದ ತಾಮ್‌ al 
ವರಪ್ರದನಾದ ಅವನು ಭೂಮಿಗೂ, ಸಮುದ್ರಕ್ಕೂ, ವನಸ್ಥತಿಗಳಿಗೂ ಮತ್ತು 

ಸ್ಪೀಯರಿಗೂ ವರವನ್ನುನೀಡಿ ತನ್ನ ಬ್ರಹ್ಮಹತ್ಯಾದೋಷವನ್ನುಕಳೆದುಕೊಂಡನು. 


ಅ 
ತತಸ್ತು ಶುದ್ಲೋ ಭಗವಾನ್‌ ದೇವೈರ್ಲೋಕೈಶ್ಚ ಪೂಜಿತಃ । 
ಇಂದ್ರಸ್ನಾನಮುಪಾತಿಷ್ಠತ್‌ ಪೂಜ್ಯಮಾನೋ ಮಹರ್ಷಿಭಿಃ 11೬೦॥| 
ಮೇನೇ ಕೃತಾರ್ಥಮಾತ್ಮಾನಂ ಹತ್ವಾ ಶತ್ರೂನ್‌ ಸುರಾರಿಹಾ  ॥೬೧॥| 
ಅನಂತರ ಶುದ್ಧನಾದ ಪೂಜ್ಯನಾದ ಇಂದ್ರನು ದೇವತೆಗಳಿಂದಲೂ, 
ಮನುಷ್ಯರಿಂದಲೂ ಮತ್ತು ಮಹರ್ಷಿಗಳಿಂದಲೂ ಪೂಜಿತನಾಗಿ ತನ್ನ ಹಿಂದಿನ 


ಸ್ಥಾನವನ್ನು ಅಲಂಕರಿಸಿ, ಶತ್ರುಸಂಹಾರವನ್ನುಮಾಡಿದ ಅವನು ತನ್ನನ್ನುಕೃತಾರ್ಥನೆಂದು 
ಛ a a «೩ ಲ 
ಭಾವಿಸಿದನು. 


ಸೇನೋದ್ಯೋಗಪರ್ವ ಇಪ 
ತ್ವಷ್ಟಾ ಪ್ರಜಾಪತಿಃ ಶ್ರುತ್ವಾ ಶಕ್ರೇಣಾಥ ಸುತಂ ಹತಮ್‌ । 
ಕ್ರೋಧಸಂರಕ್ತನಯನ ಇದಂ ವಚನಮಬ್ರವೀತ್‌ 11೬.೨॥॥ 


ಪ್ರಜಾಪತಿಯಾದ ತಷ್ಟ್ರವಾದರೂ ತನ್ನ ಪುತ್ರನು ಇಂದ್ರನಿಂದ ಹತನಾದುದನ್ನು 
ಕೇಳಿ ಕೋಪದಿಂದ ಕೆಂಪಾದ ಕಣ್ಣುಳವನಾಗಿ ಈ ಮಾತನ್ನಾಡಿದನು. 


ತಪ್ಯಮಾನಂ ತಪೋ ನಿತ್ಯಂ ಕ್ಹಾಂತಂ ದಾಂತಂ ಜಿತೇಂದ್ರಿಯಮ್‌ । 
ವಿನಾsಪರಾಧೇನ ಯತಃ ಪುತ್ರಂ ಹಿಂಸಿತವಾನ್‌ ಮಮ 11೬೩1 


ತಸ್ಮಾದಿಂದ್ರವಿನಾಶಾಯ ವೃತ್ರಮುತ್ಪಾದಯಾಮ್ಯಹಮ್‌ 11೬೪1 


ಲೋಕಾಃ ಪಶ್ಯಂತು ಮೇ ವೀರ್ಯಂ ತಪಸಶ್ಚ ಬಲಂ ಮಹತ್‌ । 
ಸ ಚ ಪಶ್ಯತು ದೇವೇಂದ್ರೋ ದುರಾತ್ಮಾ ಪಾಪಚೇತನಃ 11೬೫ 


ಕ್ಹಮಾಶೀಲನೂ, ಜಿತೇಂದ್ರಿಯನೂ, ವಿನೀತನೂ ಆದ ನನ್ನ ಪುತ್ರನನ್ನುಯಾವ 
ಅಪರಾಧವೂ ಇಲ್ಲದೇ ಇಂದ್ರನು ವಧೆ ಮಾಡಿದ್ದಾನೆ. ಆದ್ದರಿಂದ ಇಂದ್ರನ ವಿನಾಶಕ್ಕಾಗಿ 
ನಾನು ವೃತ್ರನೆಂಬ ಮಗನನ್ನುಪಡೆಯುತ್ತೇನೆ. ಲೋಕವು ನನ್ನಪರಾಕ್ರಮವನ್ನುಮತ್ತು 
ತಪಸ್ಸಿನ ದೊಡ್ಡ ಬಲವನ್ನು ನೋಡಲಿ. ದುರಾತ್ಮನೂ, ಪಾಪಚೇತನನೂ ಆದ 
ದೇವೇಂದ್ರನೂ ಸಹ ಅದನ್ನುನೋಡಲಿ. 


ಉಪಸ್ಪೃಶ್ಯ ತತಃ ಕ್ರುದ್ಧಃ ತಪಸ್ವೀ ಸುಮಹಾಯಶಾಃ । 


ಅಗ್ನೌ ಹುತ್ತಾ ಸಮುತ್ವಾದ್ಯ ಘೋರಂ ವೃತ್ರಮುವಾಚ ಹ WEEN 
ಇಂದ್ರಶತ್ರೋ ವಿವರ್ಧಸ್ವ ಪ್ರಭಾವಾತ್‌ ತಪಸೋ ಮಮ 11೬೭1! 


ನಸ 
ಆಗ ತಪಸ್ಲಿಯೂ, ಮಹಾಕೀರ್ತಿಶಾಲಿಯೂ ಆದ ಅವನು ಶುದ್ಧನಾಗಿ ಸ್ನಾನವನ್ನು 
ಮಾಡಿ ಅಗ್ನಿಯಲ್ಲಿ ಕ್ರೋಧದಿಂದ ಹೋಮವನ್ನು ಮಾಡಿ ಘೋರನಾದ ವೃತ್ರನನ್ನು 
ಪಡೆದು ಇಂದ್ರಶತ್ರುವೇ, ನನ್ನತಪಸ್ಸಿನ ಪ್ರಭಾವದಿಂದ ಅಭಿವೃದ್ಧಿಯನ್ನು ಹೊಂದು 
ಎಂದು ಹೇಳಿದನು. 


ಸೋತವರ್ಧತ ದಿವಂ ಸ್ತಬ್ಬ್ವಾ ಸೂರ್ಯವೈಶ್ವಾನರೋಷಮಃ । 
ಕಿಂ ಕರೋಮೀತಿ ಚೋವಾಚ ಕಾಲಸೂರ್ಯ ಇವೋದಿತಃ LCN 


-74- ಮಹಾಭಾರತ ಉದ್ಯೋಗಪರ್ವ 


ಶಕ್ರಂ ಜಹೀತಿ ಚಾಪ್ರ್ಯಕ್ತೋ ಜಗಾಮ ತ್ರಿದಿವಂ ತತಃ MLE 


ವೃತ್ರನು ಸೂರ್ಯಾಗ್ದಿಗಳಂತೆ ಕಾಂತಿಯುಕ್ತನಾಗಿ ಆಕಾಶವನ್ನು ಆವರಿಸಿ ಬೆಳೆದು 
ಪ್ರಳಯಕಾಲದಲ್ಲಿಉದಿಸಿದ ಸೂರ್ಯನಂತೆ (ಉಗ್ರನಾಗಿ) ಏನು ಮಾಡಲಿ ಎಂದು 
ಕೇಳಿದನು. ಇಂದ್ರನನ್ನು ಕೊಲ್ಲುವವನಾಗು ಎಂದು ಹೇಳಲ್ಪಟ್ಟ ಅವನು ಸರ್ಗಕ್ಕೆ 
ಹೋದನು. 


ಗ್ರಸ್ತಾ ಲೋಕಾಶ್ಚ ವೃತ್ರೇಣ ಸರ್ವೇ ಭರತಸತ್ತಮ । 
ತೃಷ್ನುಸ್ತೇಜೋವಿವೃದ್ಧೇನ ವೃತ್ರೇಣ ಸುಮಹಾತ್ಮನಾ Ol 
ಸರ್ವಗಂಧೇಂದ್ರಿಯರಸಾ ಹೃತಾ ಭಾರತ ತೇನ ವೈ 11೭೧॥ 
ಎಲ್ಫೆ ಭರತಶ್ರೇಷ್ಠನೇ, ಮೂರುಲೋಕಗಳೆಲ್ಲವೂ ವೃತ್ರನಿಂದ ಆವೃತವಾದವು. 
ಎಲೈ ಭಾರತನೇ, ತಷ್ಟೃವಿನ ತಪೋಬಲದಿಂದ ಅಭಿವೃದ್ಧನಾದ ವೃತ್ರನು ಎಲ್ಲ 
ಗಂಧಗಳನ್ನೂ, ರಸಗಳನ್ನೂ ಮತ್ತು ಇಂದ್ರಿಯಗಳನ್ನೂ ಅಪಹರಿಸಿದನು. 


ಪೃಥಿವೀ ವಾಯುರಾಕಾಶಮಾಪೋ ಜ್ಯೋತಿಶ್ಚ ಪಂಚಮಮ್‌ । 

ಹೃತಮೇತನ್ಮಹಾರಾಜ ವೃತ್ರೇಣ ಸುಮಹಾತ್ಮನಾ 11೭೨1 

ಮಹಾರಾಜನೇ, ಮಹಾತ್ಮನಾದ ವೃತ್ರನು ಪೃಥಿವೀ, ವಾಯು, ಆಕಾಶ, ಜಲ 
ಮತ್ತು ಐದನೆಯ ಅಗ್ನಿ ಇವೆಲ್ಲವನ್ನೂ ಅಪಹರಿಸಿದನು. 

ತತೋ ಯುದ್ಧಂ ಸಮಭವದ್‌ ವೃತ್ರವಾಸವಯೋರ್ಮಹತ್‌ । 

ಸಂಕ್ರುದ್ಧಯೋರ್ಮಹಾಘೋರಂ ಪ್ರಸಕ್ತಂ ಕುರುಸತ್ತಮ 11೭೩1 

ಎಲೈ ಕುರುಶ್ರೇಷ್ಠನೇ, ಅನಂತರ ಕೋಪಗೊಂಡ ವೃತ್ರ ಮತ್ತು ಇಂದ್ರರಿಗೆ 
ಮಹಾಘೋರವಾದ ಯುದ್ಧವು ಜರುಗಿತು. 

ತತೋ ಜಗ್ರಾಹ ದೇವೇಂದ್ರಂ ವೃತ್ರೋ ವೀರಃ ಶತಕ್ರತುಮ್‌ । 

ಅಪಾವೃತ್ಯಾಕಿಪದ್‌ ವಕ್ತೇ ಶಕ್ರಂ ಕೋಪಸಮನಿತಃ 11೭೪1 

ಎ ಅ ವ 


ಆಗ ವೀರನಾದ ವೃತ್ರನು ಶತಕ್ರತುವಾದ ಇಂದ್ರನನ್ನು ಹಿಡಿದು ತಿರುಗಿಸಿ 
ಕೋಪದಿಂದ ಕೂಡಿದವನಾಗಿ ತನ್ನ ಬಾಯಲ್ಲಿಎಸೆದುಕೊಂಡನು. 


ಸೇನೋದ್ಯೋಗಪರ್ವ 475 


ಗ್ರಸ್ತೇ ವೃತ್ರೇಣ ಶಕ್ರೇ ತು ಸಂಭ್ರಾಂತಾಸ್ವಿದಿವೇಶ್ದರಾಃ । 


ಸೃಜಂಸ್ತೇ ಮಹಾಸತ್ವಾ ಜೃಂಭಿಕಾಂ ವೃತ್ರನಾಶಿನೀಮ್‌ 11೭೫1! 


G 


ಇಂದ್ರನು ವೃತ್ರನಿಂದ ನುಂಗಲ್ಪಡುತ್ತಿರಲು ಸ್ಪರ್ಗಪತಿಗಳಾದ ದೇವತೆಗಳು 
ಸಂಭ್ರಾಂತರಾದರು. ಮಹಾಸತ್ವೋಪೇತರಾದ ಅವರು ವೃತ್ರನನ್ನು ನಾಶಮಾಡುವ 
ಆಕಳಿಕೆಯನ್ನು ಸೃಷ್ಟಿಮಾಡಿದರು. 

ವಿಜೃಂಭಮಾಣಸ್ಯ ತತೋ ವೃತ್ರಸ್ಯಾಸ್ಯಾದಪಾವೃತಾತ್‌ । 

ಸ್ಥಾನ್ಯಂಗಾನ್ಯಭಿಸಂಕ್ಟಿಷ್ಯ ನಿಷ್ಕಾಂತೋ ಬಲಸೂದನಃ HLL Il 

ವೃತ್ರನು ಆಕಳಿಸಲು ತನ್ನ ಬಾಯಿಯನ್ನು ತೆರೆದಾಗ ಬಲಸೂದನನಾದ ಇಂದ್ರನು 
ತನ್ನ ಅವಯವಗಳನ್ನು ಸಂಕೋಚಮಾಡಿ ಚಿಕ್ಕರೂಪವನ್ನುಧರಿಸಿ ಅವನ ಬಾಯಿಯಿಂದ 
ಹೊರಗೆ ಬಂದನು. 

ತತಃ ಪ್ರಭೃತಿ ಲೋಕಸ್ಯ ಜೃಂಭಿಕಾ ಪ್ರಾಣಿಸಂಶ್ರಿತಾ । 

ಜಹೃಷುಶ್ಚ ಸುರಾಃ ಸರ್ವೇ ಶಕ್ರಂ ದೃಷ್ಟ್ವಾ ವಿನಿಃಸೃತಮ್‌ 1೭೭1 

ಅಲ್ಲಿಂದೀಚೆಗೆ ಲೋಕದಲ್ಲಿ ಆಕಳಿಕೆಯು ಎಲ್ಲ ಪ್ರಾಣಿಗಳಲ್ಲಿ ಆಶ್ರಯವನ್ನು 
ಪಡೆದಿದೆ. ಇಂದ್ರನು ಹೊರಗೆ ಬಂದುದನ್ನು ನೋಡಿ ಎಲ್ಲಾ ದೇವತೆಗಳೂ 
ಸಂತೋಷಗೊಂಡರು. 

ತತಃ ಪ್ರವವೃಧೇ ಯುದ್ಧಂ ವೃತ್ರವಾಸವಯೋಃ ಪುನಃ । 

ಸಂರಬ್ದಯೋಸ್ತದಾ ಘೋರಂ ಸುಚಿರಂ ಭರತರ್ಷಭ 11೭೮। 

ಎಲೈ ಭರತರ್ಷಭನೇ, ಅನಂತರ ಕೋಪಗೊಂಡ ವೃತ್ರ-ವಾಸವರಿಗೆ ಪುನಃ 
ಘೋರವಾದ ಯುದ್ಧವು ಬಹುಕಾಲದವರೆಗೆ ನಡೆಯಿತು. 

ತದಾ ವ್ಯವರ್ಧತ ರಣೇ ವೃತ್ರೋ ಬಲಸಮನ್ವಿತಃ । 

ತಷ್ಣುಸ್ರೇಜೋಬಲಾವಿದ್ದು ತದಾ ಶಕ್ರೋ ನ್ಯವರ್ತತ 11೭೯ 

ಯಾವಾಗ ತ್ವಷ್ಟೃವಿನ ತೇಜೋಬಲದಿಂದ ಕೂಡಿದ ವೃತ್ರನು ಯುದ್ಧದಲ್ಲಿ 
ಅಭಿವೃದ್ದಿಯನ್ನು ಪಡೆದನೋ ಆಗ ಇಂದ್ರನು ಯುದ್ಧದಿಂದ ಹಿಂದಿರುಗಿದನು. 


-76- ಮಹಾಭಾರತ ಉದ್ಯೋಗಪರ್ವ 


ನಿವೃತ್ತೇ ಚ ತದಾ ದೇವಾ ವಿಷಾದಮಗಮನ್‌ ಪುನಃ । 
ಸಮೇತ್ಯ ಸಹ ಶಕ್ರೇಣ ತ್ವಷ್ಟುಸ್ತೇಜೋವಿಮೋಹಿತಾಃ 11೮೦॥॥ 


ಅಮಂತ್ರಯಂತ ತೇ ಸರ್ವೇ ಮುನಿಭಿಃ ಸಹ ಭಾರತ । 


ಇಂದ್ರನು ಯುದ್ದದಿಂದ ಹಿಂದಿರುಗುತ್ತಿರಲು ದೇವತೆಗಳು ವಿಷಾದವನ್ನು ಹೊಂದಿ 
ಪುನಃ ಇಂದ್ರನ ಜೊತೆಯಲ್ಲಿಸಮಾಗಮವನ್ನು ಹೊಂದಿ ತ್ವಷ್ಪೃವಿನ ಪರಾಕ್ರಮದಿಂದ 
ಮೋಹಿತರಾಗಿ ಎಲೈ ಭಾರತನೇ, ಯಷಿಗಳ ಜೊತೆಯಲ್ಲಿಯೂ ಸೇರಿ 
ಮಂತ್ರಾಲೋಚನೆಯನ್ನುಮಾಡಿದರು. 


ಕಿಂ ಕಾರ್ಯಮಿತಿ ವೈ ರಾಜನ್‌ ವಿಚಿಂತ್ಯ ಭಯಮೋಹಿತಾಃ 11೮೧॥। 


ಜಗ್ಗುಃ ಸರ್ವೇ ಮಹಾತ್ಮಾನಂ ಮನೋಭಿರ್ವಿಷ್ಟುಮವ್ಯಯಮ್‌ । 

ಉಪವಿಷ್ಟಾ ಮಂದರಾಗ್ರೇ ಸರ್ವೇ ವೃತ್ರವಧೇಪವಃ 11೮೨॥ 

ಎಲೈ ರಾಜನೇ, ಭಯಮೋಹಿತರಾದ ಅವರು ಏನು ಮಾಡಬೇಕೆಂದು ಚಿಂತಿಸಿ 
ತಮ್ಮ ಮನಸ್ಸಿನಲ್ಲಿಯೇ ಶಾಶ್ಚತನಾದ, ಮಹಾತ್ಮನಾದ ವಿಷ್ಣುವನ್ನು 
(ಭಯಪರಿಹಾರಕನೆಂದು) ನಿಶ್ಚಯಿಸಿ ಮಂದರಪರ್ವತದ ಶಿಖರದಲ್ಲಿ ವೃತ್ರನ 
ವಧೆಯನ್ನು ಬಯಸಿ ಎಲ್ಲರೂ ಕುಳಿತರು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 

ಉದ್ಯೋಗಪರ್ವಣಿ ನವಮೋಧ್ಯಾಯಃ ॥ 
॥ ಸೇನೋದ್ಯೋಗಪರ್ವಣಿ ನವಮೋತಧ್ಯಾಯಃ ॥ 

ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಒಂಬತ್ತನೆಯ ಅಧ್ಯಾಯ ಮುಗಿಯಿತು. 


La SS SS ರ್ಗ 


ಸೇನೋದ್ಯೋಗಪರ್ವ 1 


ಹತ್ತನೆಯ ಅಧ್ಯಾಯ 
ವಿಷ್ಣುವಿನ ಅನುಗ್ರಹದಿಂದ ಇಂದ್ರನಿಂದ ವೃತ್ರವಧೆ. 
ಇಂದ್ರನ ಕಣ್ಮರೆ ಮತ್ತು ಜಗತ್ತಿನ ಕ್ಲೋಭೆ. 
ಶಲ್ಯಃ 
ಆಖ್ಯಾನಮುತ್ತಮಮಿದಮಿತಿಹಾಸಂ ಪುರಾತನಮ್‌ । 
ಶೃಣು ಮೇ ಭ್ರಾತೃಭಿಃ ಸಾರ್ಧಂ ಸರ್ವಶತ್ರುಜಯಾವಹಮ್‌ 11೧1 


ಶಲ್ಯ- ಸರ್ವಶತ್ರುಗಳ ಮೇಲೆ ಜಯವನ್ನು ತಂದುಕೊಡುವ ಈ ಪುರಾತನ 
ಇತಿಹಾಸರೂಪವಾದ ಕಥೆಯನ್ನುತಮ್ಮಂದಿರ ಜೊತೆಯಲ್ಲಿಕುಳಿತು ಕೇಳು. 


ವೃತ್ರಭೂತೇಷು ಲೋಕೇಷು ಭಯಮಿಂದ್ರಮುಪಾಗಮತ್‌ 11೨1 
ಅಥೇಂದ್ರೋ ಹಿ ಮಹಾತೇಜಾಃ ಸಮೇತ್ಯ ಸಹ ದೈವತೈಃ । 
ಆಮಂತ್ರಯತ ತೇಜಸ್ವೀ ವೃತ್ರಸ್ಯ ವಧಕಾರಣಾತ್‌ 11೩11 


ಎಲ್ಲ ಲೋಕಗಳೂ ವೃತ್ರನಿಂದ ಆವರಿಸಲ್ಪಡುತ್ತಿರಲು ಇಂದ್ರನು ಭಯವನ್ನು 
ಹೊಂದಿದನು. ಅನಂತರ ಮಹಾತೇಜಸ್ವಿಯಾದ ಅವನು ವೃತ್ರನ ವಧೆಯನ್ನು ಉದ್ದೇಶಿಸಿ 
ದೇವತೆಗಳೆಲ್ಲರನ್ನೂ ಕರೆದು ಮಂತ್ರಾಲೋಚನೆಯನ್ನುಮಾಡಿದನು. 

ಇಂದ್ರಃ 

ಸರ್ವಂ ವ್ಯಾಪ್ತಮಿದಂ ದೇವಾ ವೃತ್ರೇಣ ಜಗದವ್ಯಯಮ್‌ । 

ನ ಹ್ಯಸ್ಯ ಸದ್ಭಶಂ ಕಿಂಚಿತ್‌ ಪ್ರತಿಘಾತಸ್ಯ ಯದ್‌ ಭವೇತ್‌ IYI 

ಇಂದ್ರ- ದೇವತೆಗಳೇ, ಈ ಶಾಶ್ವತವಾದ ಜಗತ್ತೆಲ್ಲವೂ ವೃತ್ರನಿಂದ ವ್ಯಾಪ್ತವಾಗಿದೆ. 
ಅವನನ್ನು ಪ್ರತಿರೋಧ ಮಾಡಲು ಅವನಿಗೆ ಸದೃಶವಾದ ಯಾರೂ ಕಾಣುತ್ತಿಲ್ಲ. 

ಸಮರ್ಥೋ ಹ್ಯಭವಂ ಪೂರ್ವಮಸಮರ್ಥೋಸ್ಥಿ ಸಾಂಪ್ರತಮ್‌ । 

ಕಥಂ ಕುರ್ಯಾಮ ಭದ್ರಂ ವೋ ದುರ್ಧರ್ಷ: ಸ ಹಿ ಮೇ ಮತಃ ॥೫॥ 


ನಾನು ಹಿಂದೆ ಸಮರ್ಥನಾಗಿದ್ದೆ. ಆದರೆ ಈಗ ಅಸಮರ್ಥನಾಗಿದ್ದೇನೆ. ನಿಮಗೆ 
ಮಂಗಳವಾಗಲಿ. ಈಗ ಏನು ಮಾಡೋಣ? ಅವನನ್ನು ಸೋಲಿಸುವುದು ಅಸಾಧ್ಯ 
ಎಂದು ನನ್ನ ಅಭಿಪ್ರಾಯ. 


-78- ಮಹಾಭಾರತ ಉದ್ಯೋಗಪರ್ವ 


ತೇಜಸ್ವೀ ಚ ಮಹಾತ್ಮಾ ಚ ಯುದ್ಧೇ ಚಾಮಿತವಿಕ್ರಮಃ । 
ಗ್ರಸೇತ್‌ ತ್ರಿಭುವನಂ ಸರ್ವಂ ಸದೇವಾಸುರಮಾನುಷಮ್‌ 11೬1 


ತೇಜಸ್ವಿಯೂ, ಮಹಾತ್ಮನೂ ಮತ್ತು ಯುದ್ಧದಲ್ಲಿಅಮಿತಪರಾಕ್ರಮಿಯೂ ಆದ 
ಅವನು ದೇವಾಸುರಮನುಷ್ಯರಿಂದ ಸಹಿತವಾದ ಮೂರುಲೋಕವೆಲ್ಲವನ್ನೂ 
ನುಂಗಿಯಾನು. 


ತಸ್ಮಾದ್‌ ವಿನಿಶ್ಚಯಮಿಮಂ ಶೃಣುಧ್ಭಂ ತ್ರಿದಿವೌಕಸಃ Wl 
ವಿಷ್ಣೋ: ಕ್ಷಯಮುಪಾಗಮ್ಯ ಸಮೇತ್ಯ ಚ ಮಹಾತ್ಮನಾ । 
ತೇನ ಸಮ್ಮಂತ್ರ್ಯ ವೇತ್ಸ್ಯಾಮೋ ವಧೋಪಾಯಂ ದುರಾತ್ಮನಃ ॥೮॥ 


ಆದ್ದರಿಂದ ಸರ್ಗನಿವಾಸಿಗಳೇ, ನನ್ನ ಈ ನಿರ್ಧಾರವನ್ನುಕೇಳಿ. ನಾವು ವಿಷ್ಣುವಿನ 
ನಿವಾಸಸ್ಥಾನಕ್ಕೆ ಹೋಗಿ, ಮಹಾತ್ಮನಾದ ಅವನ ಜೊತೆಯಲ್ಲಿಸಮಾಗಮವನ್ನು ಹೊಂದಿ 
ಸಮಾಲೋಚನೆಯನ್ನು ಮಾಡಿ, ದುರಾತ್ಮನಾದ ವೃತ್ರನ ವಧೋಪಾಯವನ್ನು 
ತಿಳಿಯೋಣ. 


ಶಲ್ಯಃ 
ಏವಮುಕ್ತಾ ಮ್ಯಾವತಾ ದೇವಾಃ ಸರ್ಷಿಗಣಾಸ್ತದಾ । 
ಶರಣ್ಯಂ ಶರಣಂ ದೇವಂ ಜಗುರ್ವಿಷ್ಣುಂ ಮಹಾಬಲಮ್‌ 11೯। 
ಊಚುಶ್ವ ಸರ್ವೇ ದೇವೇಶಂ ವಿಷ್ಣುಂ ವೃತ್ರಭಯಾರ್ದಿತಾಃ 11೧೦॥॥ 


ಶಲ್ಯ- ಇಂದ್ರನಿಂದ ಹೀಗೆ ಹೇಳಲ್ಪಟ್ಟ ಯಷಿಗಣಗಳಿಂದ ಸಹಿತರಾದ ದೇವತೆಗಳು 
ಆ ಮಹಾಬಲನೂ, ಶರಣು ಹೊಂದುವುದಕ್ಕೆ ಯೋಗ್ಯನೂ, ಕ್ರೀಡಾದಿಗುಣವಿಶಿಷ್ಟನೂ 
ಆದ ವಿಷ್ಣುವನ್ನುಶರಣು ಹೊಂದಿದರು. ಮತ್ತು ವೃತ್ರನ ಭಯದಿಂದ ಪೀಡಿತರಾಗಿ 
ಅವರೆಲ್ಲರೂ ದೇವೇಶನಾದ ವಿಷ್ಣುವನ್ನುಕುರಿತು ಹೀಗೆ ಹೇಳಿದರು. 


ತ್ರಯೋ ಲೋಕಾಸ್ತ್ರಯಾ ಕ್ರಾಂತಾಃ ತ್ರಿಭಿರ್ವಿಕ್ರಮಣೈಃ ಪುರಾ । 
ಅಮೃತಂ ಚ ಹೃತಂ ವಿಷ್ಣೋ ದೈತ್ಯಾಶ್ಚ ನಿಹತಾ ರಣೇ 11೧೧॥ 


ಸೇನೋದ್ಯೋಗಪರ್ವ ಬ 


ಎಲೈ ವಿಷ್ಣುವೇ, ನೀನು ಹಿಂದೆ ಮೂರು ಹೆಜ್ಜೆಗಳಿಂದ ಮೂರುಲೋಕಗಳನ್ನು 
ಆಕ್ರಮಿಸಿದೆ. ದೇವತೆಗಳಿಗೆ ಅಮೃತವನ್ನು ಸಂಪಾದಿಸಿಕೊಟ್ಟೆ. ಮತ್ತು ಯುದ್ಧದಲ್ಲಿ 
ದೈತ್ಯರನ್ನು ಸಂಹರಿಸಿದೆ. 

ಬಲಿಂ ಬದ್ಧ್ವಾ ಮಹಾದೈತ್ಯಂ ಶಕ್ರೋ ದೇವಾಧಿಪಃ ಕೃತಃ । 

ತಂ ಪ್ರಭುಃ ಸರ್ವಲೋಕಾನಾಂ ತ್ಹಯಾ ಸರ್ವಮಿದಂ ತತಮ್‌ 1॥೧೨॥ 

ಮಹಾದೈತ್ಯನಾದ ಬಲಿಯನ್ನು ಬಂಧಿಸಿ, ಇಂದ್ರನಿಗೆ ಸ್ವರ್ಗಾಧಿಪತ್ಯವನ್ನು 
ತಂದುಕೊಟ್ಟೆ. ನೀನು ಎಲ್ಲ ಲೋಕಗಳಿಗೂ ಪ್ರಭುವಾದವನು ಮತ್ತು ಎಲ್ಲ 
ಕಡೆಯಲ್ಲಿಯೂ ವ್ಯಾಪಿಸಿರುವವನು. 

ತ್ವಂ ಹಿ ದೇವೋ ಮಹಾದೇವಃ ಸರ್ವಲೋಕನಮಸೃತಃ | 

ಗತಿರ್ಭವಸಿ ದೇವಾನಾಂ ಸೇಂದ್ರಾಣಾಮಮರೋತ್ತಮ HOA 


ಜಗದ್‌ ವ್ಯಾಪ್ರಮಿದಂ ಸರ್ವಂ ವೃತ್ರೇಣಾರಿನಿಷೂದನ Te 


ನೀನೇ ದೇವ, ನೀನೇ ಮಹಾದೇವ, ನೀನೇ ಸರ್ವಲೋಕನಮಸ್ಯತನಾದವನು. 
ದೇವೋತ್ತಮನೇ, ಇಂದ್ರನಿಂದ ಸಹಿತರಾದ ಎಲ್ಲ ದೇವತೆಗಳಿಗೆ ನೀನೇ 
ಗತಿಯಾದವನು. ಶತ್ರುಸಂಹಾರಕನೇ, ಈ ಜಗತ್ತೆಲ್ಲವೂ ವೃತ್ರನಿಂದ ಆವರಿಸಲ್ಪಟ್ಟಿದೆ. 


ಅಶಕ್ಕಕರಣೀಯಂ ಮೇ ಭವತಾಂ ಹಿತಮುತ್ತಮಮ್‌ । 
ತಸ್ಮಾದುಪಾಯಂ ವಕ್ಷಾ “ಮಿ ಯಥಾಸೌ ನ ಭವಿಷ್ಯತಿ 1೧೫11 
ಗಚ್ಛದ್ದಂ ಸರ್ಪಿಗಂಧರ್ವಾ ಯತ್ರಾಸೌ ವಿಶರೂಪದ್ಧಕ್‌ 11೧೬। 


ವಿಷ್ಣು: ಮಾಡಲು ಅಸಾಧ್ಯವಾದರೂ ಸಹ ನಿಮಗೆ ಶ್ರೇಷ್ಠವಾದ ಹಿತವನ್ನುನಾನು 
ಮಾಡಲೇಬೇಕು. ಆದ್ದರಿಂದ ಈ ವೃತ್ರನು ನಾಶವನ್ನು ಹೊಂದುವಂತೆ ನಾನು ನಿಮಗೆ 
ಉಪಾಯವನ್ನು ಹೇಳುವೆನು. ಯಷಿ-ಗಂಧರ್ವರಿಂದ ಸಹಿತರಾಗಿ ನೀವು 
ವಿಶ್ವವ್ಯಾಪ್ತವಾದ ರೂಪವನ್ನು ಹೊಂದಿರುವ ವೃತ್ರನ ಬಳಿಗೆ ಹೋಗಿ. 


-80- ಮಹಾಭಾರತ ಉದ್ಯೋಗಪರ್ವ 


ಸಾಮ ತಸ್ಯ ಪ್ರಯುಂಜಧ್ದಂ ತತ ಏನಂ ವಿಜೇಷ್ಯಥ । 
ಭವಿಷ್ಯತಿ ಜಯೋ ದೇವಾಃ ಶಕ್ರಸ್ಯ ಮಮ ತೇಜಸಾ ೧೭1 


ಅವನ ಜೊತೆಯಲ್ಲಿ ಸಾಮೋಪಾಯದಿಂದಲೇ ಮಾತನಾಡಿ. ಅದರಿಂದ ನೀವು 
ಅವನನ್ನು ಗೆಲ್ಲುವಿರಿ. ದೇವತೆಗಳೇ, ನಿಮಗೆ ಇಂದ್ರನ ಮತ್ತು ನನ್ನ ತೇಜಸಿನಿಂದ 
ಜಯವುಂಟಾಗುವುದು. 


ಅದ್ಭಶ್ಯಶ್ಚ ಪ್ರವೇಕ್ಚ್ಯಾಮಿ ವಜ್ರಮೇವಾಯುಧೋತ್ತಮಮ್‌ । 


ಲ ಶಿಚ 
ಗಚ್ಚದ್ದಮೃಷಿಭಿ: ಸಾರ್ಧಂ ಗಂಧರ್ವೈಶ್ಚ ಸುರೋತ್ತಮಾಃ Mes 
ವೃತ್ರಸ್ಯ ಸಹ ಶಕ್ರೇಣ ಸಂಧಿಂ ಕುರುತ ಮಾ ಚಿರಮ್‌ 1೧೯1 


ನಾನು ಅದೃಶ್ಯನಾಗಿ ಆಯುಧಶ್ರೇಷ್ಠವಾದ ವಜ್ರದಲ್ಲಿಪ್ರವೇಶವನ್ನುಮಾಡುವೆನು. 
ಸುರೋತ್ತಮರೇ, ನೀವು ಯಷಿಗಳ ಮತ್ತು ಗಂಧರ್ವರ ಜೊತೆಯಲ್ಲಿ ಹೊರಡಿ. ವೃತ್ರನ 
ಜೊತೆಯಲ್ಲಿಇಂದ್ರನಿಗೆ ರಾಜಿಯನ್ನುಮಾಡಿ, ತಡಮಾಡಬೇಡಿ. 

ಶಲ್ಯಃ 

ಏವಮುಕ್ತೇ ತು ದೇವೇನ ಯಷಯಸ್ಸಿದಶಾಸ್ತದಾ । 

ಯಯುಃ ಸಮೇತ್ಯ ವಿಭುನಾ ಶಕ್ರಂ ಕೃತ್ವಾ ಪುರಃಸರಮ್‌ 11೨೦॥॥ 

ಶಲ್ಯ- ವಿಷ್ಣುವಿನಿಂದ ಹೀಗೆ ಹೇಳಲ್ಪಟ್ಟ ಯಷಿಗಳು ಮತ್ತು ದೇವತೆಗಳು 
ಇಂದ್ರನಿಂದ ಸಹಿತರಾಗಿ ಇಂದ್ರನನ್ನುಮುಂದೆ ಮಾಡಿಕೊಂಡು ಹೊರಟರು. 


ಸಮೀಪಮೇತ್ಯ ಚ ತದಾ ಸರ್ವ ಏವ ದಿವೌಕಸಃ (1೨೧॥॥ 


ತಂ ತೇಜಸಾ ಪ್ರಜ್ವಲಿತಂ ಪ್ರತಪಂತಂ ದಿಶೋ ದಶ । 

ಗ್ರಸಂತಮಿವ ಲೋಕಾಂಸ್ಟ್ರೀನ್‌ ಸೂರ್ಯಾಚಂದ್ರಮಸೌ ತಥಾ 1೨೨ 

ದದ್ಭಶುಸ್ತೇ ತಪೋವೃದ್ಧಂ ಶಕ್ರೇಣ ಸಹ ದೇವತಾಃ । 

ಯಷಯಶ್ಚ ತತೋತಭ್ಯೇತ್ಯ ವೃತ್ರಮೂಚುಃ ಪ್ರಿಯಂ ವಚಃ 12೩1 

ಆ ಎಲ್ಲದೇವತೆಗಳು ವೃತ್ರನ ಸಮೀಪಕ್ಕೆ ಹೋಗಿ ತೇಜಸ್ಸಿನಿಂದ ಬೆಳಗುತ್ತಿದ್ದಂತಹ, 
ಹತ್ತು ದಿಕ್ಕುಗಳನ್ನು ತಾಪಪಡಿಸುತ್ತಿದ್ದಂತಹ, ಮೂರು ಲೋಕಗಳನ್ನು ನುಂಗುವಂತೆ 


ಸೇನೋದ್ಯೋಗಪರ್ವ -8]- 


ಇದ್ದಂತಹ, ಸೂರ್ಯ-ಚಂದ್ರರಂತೆ ಇದ್ದಂತಹ ತಪೋವೃದ್ಧನಾದ ವೃತ್ರನನ್ನು 
ನೋಡಿದರು ಮತ್ತು ಇಂದ್ರನಿಂದ ಸಹಿತರಾದ ದೇವತೆಗಳು ಮತ್ತು ಖಷಿಗಳು ಅವನ 
ಸಮೀಪಕ್ಕೆ ಹೋಗಿ ಅವನಿಗೆ ಪ್ರಿಯವಾದ ಮಾತನ್ನಾಡಿದರು. 
ಯಷಯಃ 
ವ್ಯಾಪ್ತಂ ಜಗದಿದಂ ಸರ್ವಂ ತೇಜಸಾ ತವ ದುರ್ಜಯ । 
ನ ಚ ಶಕ್ನೋಷಿ ನಿರ್ಜೇತುಂ ವಾಸವಂ ಭೂರಿವಿಕ್ರಮಮ್‌ 11೨೪॥॥ 


ಯಷಿಯಃ ಎಲೈ ದುರ್ಜಯನೇ, ನಿನ್ನ ತೇಜಸ್ಸಿನಿಂದ ಈ ಜಗತ್ತೆಲ್ಲವೂ 
ವ್ಯಾಪ್ತವಾಗಿದೆ. ಆದರೂ ಮಹಾಪರಾಕ್ರಮಶಾಲಿಯಾದ ಇಂದ್ರನನ್ನು ಗೆಲ್ಲಲು ನಿನಗೆ 
ಸಾಧ್ಯವಾಗುತ್ತಿಲ್ಲ. 

ಯುಧ್ಯತೋಶ್ವಾಪಿ ವಾಂ ಕಾಲೋಅಪ್ಯತೀತಃ ಸುಮಹಾನಿಹ । 

ಪೀಡ್ಯಂತೇ ಚ ಪ್ರಜಾಃ ಸರ್ವಾಃ ಸದೇವಾಸುರಮಾನುಷಾಃ 11೨೫1 

ನೀವಿಬ್ಬರೂ ಯುದ್ಧವನ್ನು ಮಾಡುತ್ತಾ ಬಹಳ ಕಾಲವು ಕಳೆದುಹೋಗಿದೆ. ಈ 
ಯುದ್ದದಿಂದ ಎಲ್ಲಾದೇವತೆಗಳು, ಅಸುರರು ಮತ್ತು ಮನುಷ್ಯರು ಮತ್ತು ಉಳಿದ 
ಪ್ರಜೆಗಳು ಪೀಡೆಗೆ ಒಳಗಾಗಿದ್ದಾರೆ. 

ಸಖ್ಯಂ ಭವತು ತೇ ಪುತ್ರ ಶಕ್ರೇಣ ಸಹ ನಿತ್ಯದಾ । 

ಅವಾಪ್ಸೃತಿ ಸುಖಂ ತಂ ಚ ಶಕ್ರಲೋಕಾಂಶ್ಚ ಶಾಶ್ಚತಾನ್‌ 11೨೬।॥ 

ಪುತ್ರನೇ, ನಿನಗೆ ಇಂದ್ರನ ಜೊತೆಯಲ್ಲಿ ಯಾವಾಗಲೂ ಸ್ನೇಹವಿರಲಿ. ನೀನು 
ಸುಖವನ್ನು ಪಡೆಯುವಿ ಮತ್ತು ಶಾಶ್ವತವಾದ ಇಂದ್ರಲೋಕಗಳನ್ನೂ ಹೊಂದುವಿ. 

ಶಲ್ಯಃ 
ಖಷಿವಾಕ್ಯಂ ನಿಶಮ್ಯಾಥ ವೃತ್ರಃ ಸ ತು ಮಹಾಬಲಃ । 
ಉವಾಚ ತಾನ್‌ ಖುಷೀನ್‌ ಸರ್ವಾನ್‌ ಪ್ರಣಮ್ಯ ಶಿರಸಾ5ಸುರಃ॥೨೭॥ 


ಶಲ್ಯ- ಮಹಾಬಲನಾದ ವೃತ್ರನು ಯಷಿಗಳ ಮಾತನ್ನು ಕೇಳಿ ಅನಂತರ 
ಅಸುರನಾದ ಅವನು ಆ ಎಲ್ಲಾಯಷಿಗಳಿಗೂ ಶಿರಸಾ ನಮಸ್ಕರಿಸಿ ಮಾತನಾಡಿದನು. 


-82- ಮಹಾಭಾರತ ಉದ್ಯೋಗಪರ್ವ 


ಸರ್ವೇ ಯೂಯಂ ಮಹಾಭಾಗಾ ಗಂಧರ್ವಾಕಶ್ಹೆವ ಸರ್ವಶಃ । 
ಯದ್‌ ಬ್ರೂಥ ತಚ್ಚುತಂ ಸರ್ವಂ ಮಮಾಪಿ ಶೃಣುತಾನಘಾಃ ॥1೨೮॥ 


ಇಲ್ಲಿಗೆ ಬಂದಿರುವ ಯಷಿಗಳಾದ ನೀವು ಮತ್ತು ಗಂಧರ್ವರೆಲ್ಲರೂ 
ಮಹಾನುಭಾವರು. ನಿಮ್ಮಮಾತನ್ನುನಾನು ಕೇಳಿದ್ದೇನೆ. ಎಲೈ ಅನಘರೇ, ನನ್ನಮಾತನ್ನೂ 
ಕೇಳಿ. 


ಸಂಧಿಃ ಕಥಂ ವೈ ಭವಿತಾ ಮಮ ಶಕ್ರಸ್ಯ ಚೋಭಯೋಃ । 
ತೇಜಸೋ ಹಿ ದ್ವಯೋರ್ದೇವಾಃ ಸಖ್ಯಂ ವೈ ಭವಿತಾ ಕಥಮ್‌ ॥1೨೯॥ 


ನನಗೂ ಮತ್ತು ಇಂದ್ರನಿಗೂ ಹೇಗೆ ಸಂಧಿ ಉಂಟಾಗುವುದು? ದೇವತೆಗಳೇ, 
ಎರಡು ತೇಜಸುಗಳಿಗೆ ಪರಸ್ಪರ ಸಖ್ಯವುಂಟಾಗುವುದು ಹೇಗೆ? 
ಯಷಯಃ 
ಸಕೃತ್‌ ಸತಾಂ ಸಂಗತಮೀಪಿತವ್ಯಂ 
ತತಃ ಪರಂ ಭವಿತಾ ಭವ್ಯಮೇವ । 
ನಾತಿಕ್ರಮೇತ್‌ ಸತ್ತುರುಷೇಣ ಸಂಗತಂ 
ತಸ್ಯಾತ್‌ ಸತಾಂ ಸಂಗತಮೀಷ್ಠಿತವ್ಯಮ್‌ 1೩೦/1 


ಖಯಷಿಗಳು- ಒಂದು ಸಲ ಸಜ್ಜನರ ಸಂಗವನ್ನು ಬಯಸಬೇಕು. ಅನಂತರ ಎಲ್ಲವೂ 
ಕ್ಲೇಮವಾಗುತ್ತದೆ. ಸಜ್ಜನರ ಜೊತೆಯಲ್ಲಿ ಸಂಗವನ್ನು ಹೊಂದುವ ಅವಕಾಶವನ್ನು 
ಕಳೆದುಕೊಳ್ಳಬಾರದು. ಆದ್ದರಿಂದ ಸಜ್ಜನರ ಸಂಗವನ್ನು ಅಪೇಕ್ಟಿಸಬೇಕು. 


ದೃಢಂ ಸತಾಂ ಸಂಗತಂ ಚಾಪಿ ನಿತ್ಯಂ 
ಬ್ರೂಯಾಚ್ಛಾರ್ಥಂ ಹ್ಯರ್ಥಕೃಚ್ಛೇಷು ಧೀರಃ । 
ಮಹಾರ್ಥವತ್‌ ಸತ್ಸುರುಷೇಣ ಸಂಗತಂ 
ತಸ್ಮಾತ್‌ ಸತೋ ನ ಜಿಘಾಂಸೇತ ಧೀರಃ HAO 


ಧೀರನಾದವನು ಅರ್ಥಸಂಕಟವು ಪ್ರಾಪ್ತವಾದಾಗ ಸಜ್ಜನರ ಸಂಗವನ್ನೂಮತ್ತು 
ಅರ್ಥಪ್ರಾಪ್ತಿಯ ಉಪಾಯವನ್ನೂ ಹೇಳಬೇಕು. ಸತ್ಪುರುಷರ ಜೊತೆಯಲ್ಲಿ 


ಸೇನೋದ್ಯೋಗಪರ್ವ -83- 
ಸಮಾಗಮವು ಮಹಾಪ್ರಯೋಜನವುಳ್ಳದ್ದು ಆದ್ದರಿಂದ ಧೀರನಾದವನು ಸಜ್ಜನರನ್ನು 
ಸಂಹರಿಸಲು ಬಯಸಬಾರದು. 

ಇಂದ್ರಃ ಸತಾಂ ಸಮೃತಶ್ಚ ನಿವಾಸಶ್ಚ ಮಹಾತ್ಮನಾಮ್‌ I 

ಸತ್ಯವಾದೀ ಹ್ಯದೀನಶ್ಚ ಧರ್ಮವಿತ್‌ ಸೂಕ್ಷ್ಮ! ನಿಶ್ಚಯಃ 114೨11 

ಇಂದ್ರನು ಸಜ್ಜನರಿಗೆ ಸಮೃತನಾದವನು ಮತ್ತು ಮಹಾತ್ಮರಿಗೆ ಆಶ್ರಯನಾದವನು. 
ಅವನು ಸತ್ಯವಾದಿ, ಅದೀನನಾದವನು, ಧರ್ಮವನ್ನು ತಿಳಿದವನು ಮತ್ತು ಸೂಕ್ಷ್ಮಜ್ಞಾನಿ. 


ತೇನ ತೇ ಸಹ ಶಕ್ರೇಣ ಸಂಧಿರ್ಭವತು ನಿತ್ಯದಾ । 
ಏವಂ ವಿಶ್ವಾಪಮಾಗಚ್ಛೆ ಮಾ ತೇ ಭೂದ್‌ ಬುದ್ದಿರನ್ಯಥಾ 11೩೩11 


ಅಂತಹ ಇಂದ್ರನ ಜೊತೆಯಲ್ಲಿ ನಿನಗೆ ಯಾವಾಗಲೂ ಸಂಧಿಯುಂಟಾಗಲಿ. 
ನಮ್ಮಮಾತನ್ನುನಂಬು. ಬೇರೆ ರೀತಿಯಲ್ಲಿಯೋಚಿಸಬೇಡ. 
ಶಲ್ಯಃ 
ಮಹರ್ಷಿವಚನಂ ಶ್ರುತ್ವಾ ತಾನುವಾಚ ಮಹಾದ್ಯುತಿಃ । 
ಅವಶ್ಯಂ ಭಗವಂತೋ ಮೇ ಮಾನನೀಯಾಸ್ತಪಸಿನಃ 11೩೪ 


ಶಲ್ಯ- ಮಹರ್ಷಿಗಳ ಮಾತನ್ನು ಕೇಳಿ ಮಹಾದ್ಯುತಿಯಾದ ವೃತ್ರನು ಪೂಜ್ಯರೂ 
ಮತ್ತು ತಪಸ್ವಿಗಳೂ ಆದ ನೀವು ಅವಶ್ಯವಾಗಿ ನನ್ನಿಂದ ಸತ್ಕರಿಸಲ್ಪಡಬೇಕು. 


ಬ್ರವೀಮಿ ಯದಹಂ ದೇವಾಃ ತತ್ತರ್ವಂ ಕ್ರಿಯತೇ ಯದಿ । 
ತತಃ ಸರ್ವಂ ಕರಿಷ್ಯಾಮಿ ಯದೂಚುರ್ಮಾಂ ದ್ವಿಜರ್ಷಭಾಃ 11೩೫।! 


ಎಲೈ ದೇವತೆಗಳೇ, ನಾನು ಹೇಳಿದ ಎಲ್ಲವನ್ನೂ ನೀವು ಮಾಡುವುದಾದರೆ 
ಯಷಿಗಳು ಹೇಳಿದಂತೆ ನಾನು ಎಲ್ಲವನ್ನೂ ಮಾಡುವೆನು ಎಂದು ಹೇಳಿದನು. 


ನ ಶುಷ್ಕೇಣ ನಚಾರ್ದ್ರೇಣ ನಾತ್ಮನಾ ನ ಚ ದಾರುಣಾ । 


ನ ಶಸ್ತ್ರೇಣ ನ ಚಾಸ್ಟೇಣ ನ ದಿವಾ ನಾಪಿ ವಾ ನಿಶಿ ALI 


ವಧ್ಯೋ ಭವೇಯಂ ವಿಪ್ರೇಂದ್ರಾ: ಶಕ್ರಸ್ಯ ಸಹ ದೈವತೈಃ । 
ಏವಂ ಮೇ ರೋಚತೇ ಸಂಧಿಃ ಶಕ್ರಸ್ಯ ಸಹ ನಿತ್ಯದಾ 11೩೭! 


-84- ಮಹಾಭಾರತ ಉದ್ಯೋಗಪರ್ವ 


ಶುಷ್ಕವಾದ (ಒಣಗಿದ) ವಸ್ತುವಿನಿಂದಾಗಲೀ, ಆರ್ದ್ರವಾದ (ಒದ್ದೆಯಾದ) 
ವಸ್ತುವಿನಿಂದಾಗಲೀ, ಕಲ್ಲಿನಿಂದಾಗಲೀ, ಮರದಿಂದಾಗಲೀ, ಶಸ್ತ್ರದಿಂದಾಗಲೀ, 
ಅಸ್ಪದಿಂದಾಗಲೀ, ಹಗಲಾಗಲೀ, ರಾತ್ರಿಯಾಗಲೀ, ದೇವತೆಗಳಿಂದ ಕೂಡಿದ 
ಇಂದ್ರನಿಂದ ನಾನು ಹತನಾಗಬಾರದು. ಹಾಗಿದ್ದರೆ ಮಾತ್ರ ಇಂದ್ರನ ಜೊತೆಯಲ್ಲಿ 
ನಿತ್ಯವಾದ ಸಂಧಿಯು ನನಗೆ ಇಷ್ಟವಾಗುತ್ತದೆ. 
ಶಲ್ಯಃ 
ಬಾಢಮಿತ್ಯೇವ ಯಷಯಃ ತಮೂಚುರ್ಭರತರ್ಷಭ । 
ಏವಂ ವೃತ್ತೇ ತು ಸಂಧಾನೇ ವೃತ್ರಃ ಪ್ರಮುದಿತೋ5ಭವತ್‌ HAC 


ಶಲ್ಯ- ಎಲೈ ಭರತರ್ಷಭನೇ, ಯಷಿಗಳು ಹಾಗೆಯೇ ಆಗಲಿ ಎಂದು ಅವನಿಗೆ 
ಹೇಳಿದರು. ಹೀಗೆ ರಾಜಿಯು ಏರ್ಪಡುತ್ತಿರಲು ವೃತ್ರನು ಸಂತೋಷಗೊಂಡನು. 


ತತಃ ಸಂಧಿಂ ಮಿಥಃ ಕೃತ್ವಾ ಯಷಯೋ ದೀಪ್ರತೇಜಸಃ । 
ಶಕ್ರಸ್ಯ ಸಹ ವೃತ್ರೇಣ ಪುನರ್ಜಗ್ಗುರ್ಯಥಾಗತಮ್‌ IAF 


ದೀಪ್ರತೇಜಸ್ಸುಳ್ಛ ಯಷಿಗಳು ಇಂದ್ರ ಮತ್ತು ವೃತ್ರರಿಗೆ ಹೀಗೆ ಸಂಧಿಯನ್ನು 
ಉಂಟುಮಾಡಿ ಅನಂತರ ತಾವು ಬಂದಂತೆ ಹೊರಟುಹೋದರು. 


ಅಥ ದೀರ್ಫ್ಥಸ್ಯ ಕಾಲಸ್ಯ ಶಕ್ರಃ ಸಂಚಿಂತ್ಯ ಭಾರತ । 
ಯತ್ತಃ ಸದಾsಭವಚ್ಚಾಪಿ ಕ್ರುದ್ದೋರಮರ್ಷಸಮನ್ವಿತಃ IYO 


ವೃತ್ರಸ್ಯ ವಧಸಂಯುಕ್ತಾನುಪಾಯಾನನ್ನಚಿಂತಯತ್‌ 11೪೧॥। 


ಎಲೈ ಭಾರತನೇ, ಅನಂತರ ಬಹುಕಾಲವು ಕಳೆದಮೇಲೆ ಇಂದ್ರನು 
ಕೋಪಾಟೋಪಗಳಿಂದ ಕೂಡಿದವನಾಗಿ ಯಾವಾಗಲೂ ವೃತ್ರನ ವಧೆಯ ವಿಷಯದಲ್ಲಿ 


ಜಾಗರೂಕನಾಗಿ ವೃತ್ರನ ವಧೆಗೆ ಸಂಬಂಧಿಸಿದ ಉಪಾಯಗಳನ್ನು ಚಿಂತಿಸಿದನು. 
ಅಭಿಸಂಧಿರ್ಮಹೇಂದ್ರಸ್ಯ ಸಂಧಿಕರ್ಮಣಿ ಯಃ ಕೃತಃ । 
ಯಷಿಭಿಸ್ತಿ £ರಿತಂ ಯಚ್ಚ ಮಹೇಂದ್ರಸ್ತದನುಸ್ಕರನ್‌ TET 


ಚ 


ಛಿದ್ರಾನ್ಹೇಷೀ ಸಮುದ್ದಿಗ್ಗೂ ಸದಾ ವಸತಿ ದೇವರಾಟ್‌ 11೪೩ 


ಸೇನೋದ್ಯೋಗಪರ್ವ -8೨- 
ಸಂಧಿಯನ್ನುಮಾಡಿದಾಗ ಮಹೇಂದ್ರನಿಗೆ ಏನು ಅಭಿಪ್ರಾಯವಿದ್ದಿತೋ ಮತ್ತು 
ಯಷಿಗಳು ಏನನ್ನು ಹೇಳಿದ್ದರೂ ಅವೆಲ್ಲವನ್ನೂ ಚಿಂತಿಸುತ್ತಾ ದೇವತೆಗಳ ರಾಜನಾದ 
ಮಹೇಂದ್ರನು ವೃತ್ರನನ್ನುಕೊಲ್ಲಲು ಒಂದು ಅವಕಾಶವನ್ನು ಹುಡುಕುತ್ತಾ ಯಾವಾಗಲೂ 
ಬಹಳ ಉದ್ದಿಗ್ನನಾದನು. 
ಸ ಕದಾಚಿತ್‌ ಸಮುದ್ರಾಂತೇ ತಮಪಶ್ಯನ್‌ ಮಹಾಸುರಮ್‌ । 
ಸಂಧ್ಯಾಕಾಲ ಉಪಾವೃತ್ತೇ ಮುಹೂರ್ತೇ ರಮ್ಯದಾರುಣೇ 11೪೪॥( 


ಅನಂತರ ಒಮ್ಮೆ ಸಮುದ್ರತೀರದಲ್ಲಿ ಸಂಧ್ಯಾಕಾಲವು ಪ್ರಾಪ್ತವಾದಾಗ ಆ 
ರಮ್ಯದಾರುಣ ಮುಹೂರ್ತದಲ್ಲಿಆ ಮಹಾಸುರನನ್ನುನೋಡಿದನು. 

ತತಃ ಸಂಚಿಂತ್ಯ ಮಘವಾನ್‌ ವರದಾನಂ ಮಹಾತ್ಮನಃ 1೪೫। 

ಸಂಧ್ಯೇಯಂ ವರ್ತತೇ ರೌದ್ರಾ ನ ರಾತ್ರಿರ್ನ ಚ ವಾಸರಃ । 

ವೃತ್ರಶ್ಥಾವಶ್ಯವಧ್ಯೋತsಯಂ ಮಮ ಸರ್ವಹರೋ ರಿಪುಃ 11೪೬ 

ಆಗ ಇಂದ್ರನು ಮಹಾತ್ಮನಾದ ವಿಷ್ಣುವು ಕೊಟ್ಟ ವರದಾನವನ್ನು ಸ್ಥರಿಸಿ ಈಗ 
ಭಯಂಕರವಾದ ಸಂಧ್ಯಾಕಾಲವಾಗಿದೆ. ಇದು ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ. 
ನನ್ನ ಸರ್ವಸ್ವವನ್ನೂ ಅಪಹಾರ ಮಾಡಿದ ಶತ್ರುವಾದ ಈ ವೃತ್ರನನ್ನು ಅವಶ್ಯವಾಗಿ 
ಸಂಹರಿಸಬೇಕು. 

ಯದಿ ವೃತ್ರಂ ನ ಹನ್ಮ್ಯದ್ಯ ವಂಚಯಿತ್ವಾ ಮಹಾಸುರಮ್‌ । 

ಮಹಾಬಲಂ ಮಹಾಕಾಯಂ ನ ಮೇ ಶ್ರೇಯೋ ಭವಿಷ್ಯತಿ 11೪೭ 

ಈ ದಿನ ಮಹಾಬಲನೂ, ಮಹಾಕಾಯನೂ, ಮಹಾಸುರನೂ ಆದ ವೃತ್ರನನ್ನು 
ನಾನು ವಂಚಿಸಿ ಕೊಲ್ಲದಿದ್ದರೆ ನನಗೆ ಶ್ರೇಯಸ್ಸುಉಂಟಾಗುವುದಿಲ್ಲ. 

ಏವಂ ಸಂಚಿಂತಯನ್ನೇವ ಶಕ್ರೋ ವಿಷ್ಣುಮನುಸ್ಥರನ್‌ । 

ಅಥ ಫೇನಂ ತದಾ5ಪಶ್ಯತ್‌ ಸಮುದ್ರೇ ಪರ್ವತೋಪಮಮ್‌ ॥೪೮॥ 

ಹೀಗೆ ವಿಷ್ಣುವನ್ನುಸ್ಥರಣೆ ಮಾಡಿ ಚಿಂತಿಸುತ್ತಿರುವಾಗಲೇ ಇಂದ್ರನು ಸಮುದ್ರದಲ್ಲಿ 
ತೇಲಿಬರುತ್ತಿದ್ದ ಪರ್ವತದಷ್ಟು ದೊಡ್ಡದಾದ ಒಂದು ನೊರೆಯ ಗಟ್ಟಿಯನ್ನು 
ನೋಡಿದನು. 


-86- ಮಹಾಭಾರತ ಉದ್ಯೋಗಪರ್ವ 


ನಾಯಂ ಶುಷ್ಯೋ ನ ಚಾರ್ದೋರಯಂ ನ ಚ ಶಸ್ತ್ರಮಿದಂ ತಥಾ | 
ಏನಂ ಕ್ಲಿಪಾಮಿ ವೃತ್ರಸ್ಯ ಕ್ಷಣಾದೇವ ನಶಿಷ್ಯತಿ 11೪೯॥ 


ಇದು ಶುಷ್ಕವೂ ಅಲ್ಲ, ಆರ್ದ್ರವೂ ಅಲ್ಲ ಹಾಗೆ ಶಸ್ತ್ರವೂ ಅಲ್ಲ. ಇದನ್ನು ವೃತ್ರನ 
ಮೇಲೆ ಪ್ರಯೋಗಿಸುತ್ತೇನೆ. ಒಂದು ಕ್ಷಣದಲ್ಲಿ ಅವನು ನಾಶವನ್ನು ಹೊಂದುವನು 
(ಎಂದು ಆಲೋಚಿಸಿದನು). 


ಜಗ್ರಾಹ ಸ ಚ ತಂ ಫೇನಮಿಂದ್ರೋ ವೃತ್ರನಿಬರ್ಹಣಮ್‌ । 
ನಿಗೃಹ್ಯ ಶಕ್ರೋ ಬಾಹುಭ್ಯಾಂ ಪ್ರಾಹಿಣೋದ್‌ ವೃತ್ರಮಸ್ತಕೇ 1!೫೦॥ 


ವೃತ್ರನಾಶಕವಾದ ಆ ನೊರೆಯನ್ನು ಇಂದ್ರನು ಕೈಗೆ ತೆಗೆದುಕೊಂಡು ಎರಡು 
ಬಾಹುಗಳಿಂದ ಗಟ್ಟಿಯಾಗಿ ಹಿಡಿದು ವೃತ್ರನ ತಲೆಯ ಮೇಲೆ ಎಸೆದನು. 


ಸವಜ್ರಮಥ ಫೇನಂ ತಂ ಕಿಪ್ರಂ ವೃತ್ರೇ ನಿಸೃಷ್ಠವಾನ್‌ । 
ಪ್ರವಿಶ್ಯ ಫೇನಂ ತಂ ವಿಷ್ಣುರಥ ವೃತ್ರಂ ವ್ಯನಾಶಯತ್‌ 11೫೧॥॥ 


v೪ 


ವಜ್ರದಿಂದ ಅಭಿಮಂತ್ರಿತವಾದ ಆ ನೊರೆಯನ್ನು ಇಂದ್ರನು ವೃತ್ರನ ಮೇಲೆ 
ಶೀಘ್ರವಾಗಿ ಎಸೆದನು. ವಿಷ್ಣುವು ಆ ನೊರೆಯನ್ನು ಪ್ರವೇಶಿಸಿ ವೃತ್ರನನ್ನು 
ನಾಶಮಾಡಿದನು. 


೪? 


ಹತೇ ತು ತತೋ ವೃತ್ರೇ ದಿಶೋ ವಿತಿಮಿರಾ ಭವನ್‌ । 
ವವೌ ಚ ಶಿವೋ ವಾಯುಃ ಪ್ರಜಾಶ್ಚ ಜಹೃಷುಸ್ತದಾ 11೫೨1 


(71 


ವೃತ್ರನು ಹತನಾಗುತ್ತಿರಲು ಎಲ್ಲ ದಿಕ್ಕುಗಳೂ ಕತ್ತಲೆಯನ್ನು ಕಳೆದುಕೊಂಡು 
ಬೆಳಗಿದವು. ವಾಯುವು ಸುಖಕರವಾಗಿ ಬೀಸಿತು. ಆಗ ಪ್ರಜೆಗಳೆಲ್ಲರೂ 
ಸಂತೋಷಗೊಂಡರು. 


ತತೋ ದೇವಾಃ ಸಗಂಧರ್ವಾ ಯಕ್ಸರಕ್ಲೋಮಹೋರಗಾಃ I 
ಯಷಯಶ್ವ ಮಹೇಂದ್ರಂ ತಮಸ್ತುವನ್‌ ವಿವಿದ್ಯೆಃ ಸ್ತವೈಃ 11೫೩ಟ 


ಆಗ ಗಂಧರ್ವರಿಂದ ಕೂಡಿದ ದೇವತೆಗಳೂ, ಯಕ್ಷ-ರಕ್ಷ-ಸರ್ಪಗಳೂ ಮತ್ತು 
ಯಷಿಗಳೂ ಮಹೇಂದ್ರನನ್ನು ಅನೇಕವಿಧವಾದ ಸ್ತೋತ್ರಗಳಿಂದ ಸ್ತೋತ್ರ ಮಾಡಿದರು. 


ಸೇನೋದ್ಯೋಗಪರ್ವ -87- 


ಹತ್ವಾ ಶತ್ರುಂ ಪ್ರಹೃಷ್ಟಾತ್ಮಾ ವಾಸವಃ ಸಹ ದೈವತೈಃ । 


ವಿಷ್ಣುಂ ತ್ರಿಭುವನಶ್ರೇಷ್ಠಢ ಪೂಜಯಾಮಾಸ ಧರ್ಮವಿತ್‌ 11೫೪॥। 


ಧರ್ಮಜ್ಞನಾದ ಇಂದ್ರನೂ ಸಹ ಶತ್ರುವನ್ನುಕೊಂದು ಸಂತೋಷಗೊಂಡವನಾಗಿ 
ದೇವತೆಗಳ ಜೊತೆಯಲ್ಲಿ ತ್ರಿಭುವನ ಶ್ರೇಷ್ಠನಾದ ವಿಷ್ಣುವನ್ನು ಪೂಜಿಸಿದನು. 


ತತೋ ಹತೇ ಮಹಾವೀರ್ಯೇ ವೃತ್ರೇ ದೇವಭಯಂಕರೇ । 
ಅನೃತೇನಾಭಿಭೂತೋ5 ಭೂತ್‌ ಶಕ್ರಃ ಪರಮದುರ್ಮನಾಃ 11೫೫! 


ದೇವಭಯಂಕರನೂ ಮತ್ತು ಮಹಾಪರಾಕ್ರಮಿಯೂ ಆದ ವೃತ್ರನು 
ಕೊಲ್ಲಲಡುತ್ತಿರಲು ಇಂದ್ರನು ಅನ್ಫತದಿಂದ ಆವರಿಸಲ್ಪಟ್ಟುಬಹಳ ದುಃಖಿತನಾದನು. 


ತ್ರಶೀರ್ಷಯಾರಭಿಭೂತಶ್ಚ ಸ ಪೂರ್ವಂ ಬ್ರಹ್ಮಹತ್ಯಯಾ [ 
ಸೋತಂತಮಾತ್ರಿತ್ಯ ಲೋಕಾನಾಂ ನಷ್ಟಸಂಜ್ಲೋ ವಿಚೇತನಃ 11೫೬। 


ನ ಪ್ರಾಜ್ಞಾಯತ ದೇವೇಂದ್ರಸ್ತೃಭಿಭೂತಃ ಸಃ ಕಲ್ಕಷ್ಟಃ । 
ಪ್ರತಿಚ್ಚ್ಛನ್ನೋ5ವಸಚ್ಚಾಪ್ಸು ವೇಷ್ಠಮಾನ ಇವೋರಗಃ 11೫೭।॥ 


ಮೊದಲೇ ವಿಶ್ವರೂಪನ ಬ್ರಹ್ಮಹತ್ಯೆಯಿಂದ ಆವೃತನಾಗಿದ್ದ ಅವನು ಲೋಕದ 
ತುದಿಗೆ ಹೋಗಿ ಯಾವ ಜನರಿಗೂ ತಿಳಿಯದಂತೆ ವಿಚೇತನನಾದನು. ಈ 
ದೋಷದಿಂದ ಕೂಡಿದ ದೇವೇಂದ್ರನು ಯಾರಿಂದಲೂ ತಿಳಿಯಲ್ಪಡಲಿಲ್ಲ. ಅವನು 
ವೇಷವನ್ನುಮರೆಸಿಕೊಂಡು ಹೊರಳುವ ಸರ್ಪದಂತೆ ಜಲದಲ್ಲಿವಾಸಮಾಡಿದನು. 


ತತಃ ಪ್ರನಷ್ಟೇ ದೇವೇಂದ್ರೇ ಬ್ರಹ್ಮಹತ್ಯಾಭಯಾರ್ದಿತೇ । 

ಭೂಮಿಃ ಪ್ರಧ್ಧಸ್ತಸಂಕಾಶಾ ನಿರ್ವಕ್ಷಾ ಶುಷ್ಕಕಾನನಾ Teal 
ವಿಚ್ಚಿನ್ಸಸ್ರೋತಸೋ ನದ್ಯಃ ಸರಾಂಸ್ಕನುದಕಾನಿ ಚ । 

ಸಂಕ್ಟೋಭಶ್ಟಾಪಿ ಸತ್ವಾನಾಮನಾವೃಷ್ಠಿಕ್ಟತೋ5 ಭವತ್‌ 11೫೯॥। 
ಬ್ರಹ್ಮಹತ್ಯಾಭಯದಿಂದ ಪೀಡಿತನಾದ ದೇವೇಂದ್ರನು ಅದೃಶ್ಯನಾಗುತ್ತಿರಲು , 


ವೃಕ್ಷಗಳನ್ನು ಕಳೆದುಕೊಂಡು ಕಾಡುಗಳು ಒಣಗಿ ಹೋಗುತ್ತಿರಲು ಭೂಮಿಯು 
ನಷ್ಟವಾದಂತೆ ತೋರಿತು. ನದಿಗಳ ಪ್ರವಾಹವು ವಿಚ್ಛೇದವನ್ನು ಹೊಂದಿತು. 


-88- ಮಹಾಭಾರತ ಉದ್ಯೋಗಪರ್ವ 


ಸರೋವರಗಳು ಜಲರಹಿತವಾದವು. ಅನಾವೃಷ್ಟಿಯಿಂದ ಎಲ್ಲ ಪ್ರಾಣಿಗಳಿಗೂ 
ಕ್ಲೋಭೆಯುಂಟಾಯಿತು. 

ದೇವಾಶ್ಚಾಪಿ ಭೃಶಂ ತ್ರಸ್ತಾಃ ತಥಾ ಸರ್ವೇ ಮಹರ್ಷಯಃ । 

ಅರಾಜಕಂ ಜಗತ್‌ ಸರ್ವಮಭಿಭೂತಮುಪದ್ರವೈಃ WO 


ಜಗತ್ತು ಅರಾಜಕವಾಗಿ ಎಲ್ಲ ಕಡೆಗಳಲ್ಲಿಯೂ ಉಪದ್ರವಕ್ಕೆ ಒಳಗಾದುದನ್ನು 
ನೋಡಿ ದೇವತೆಗಳೂ ಮತ್ತು ಎಲ್ಲಾಮಹರ್ಷಿಗಳೂ ಬಹಳ ಹೆದರಿದರು. 


ತತೋ ಭೀತಾರಭವನ್‌ ದೇವಾಃ ಕೋ ನೋ ರಾಜಾ ಭವೇದಿತಿ । 
ದಿವಿ ದೇವರ್ಷಯಶ್ಚಾಪಿ ದೇವರಾಜವಿನಾಕೃತಾಃ 1೬೧॥ 


ನಸ ಕಶ್ಚನ ದೇವಾನಾಂ ರಾಜ್ಯೇ ವೈ ಕುರುತೇ ಮತಿಮ್‌ 1೬೨11 
[J 


ಆಗ ದೇವರಾಜನಾದ ಇಂದ್ರನಿಲ್ಲದೆ ಸರ್ಗಲೋಕದಲ್ಲಿ ದೇವತೆಗಳು ಮತ್ತು 
ದೇವರ್ಷಿಗಳು ಈಗ ನಮಗೆ ಯಾರು ರಾಜನಾಗುತ್ತಾನೆ ಎಂದು ಯೋಚಿಸಿ 
ಭೀತರಾದರು. ದೇವತೆಗಳ ರಾಜ್ಯದಲ್ಲಿಯಾರೂ ಅಧಿಪತಿಯಾಗಲು ಬಯಸಲಿಲ್ಲ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ದಶಮೋತಧ್ಯಾಯಃ | 
|| ಸೇನೋದ್ಯೋಗಪರ್ವಣಿ ದಶಮೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಹತ್ತನೆಯ ಅಧ್ಯಾಯ ಮುಗಿಯಿತು. 
XK 
ಹನ್ನೊಂದನೆಯ ಅಧ್ಯಾಯ 
ಇಂದ್ರರಾಜ್ಯದಲ್ಲಿ ನಹುಷನಿಗೆ ಅಭಿಷೇಕ. ಅವನ ದುರ್ಬುದ್ಧಿ ಮತ್ತು 
ಬೃಹಸ್ಮಶಿಯಿಂದ ಶಚಿಗೆ ಅಭಯದಾನ. 
ಶಲ್ಯಃ 
ಯಷಯೋತಥಾಬ್ರುವನ್‌ ಸರ್ವೇ ದೇವಾಶ್ಚ ತ್ರಿದಿವೇಶ್ದರಾಃ । 
ಅಯಂ ವೈ ನಹುಷಃ ಶ್ರೀಮಾನ್‌ ದೇವರಾಜ್ಯೇ5ಭಿಷಿಚೃತಾಮ್‌ ॥೧॥ 


ತೇಜಸ್ವೀ ಚ ಯಶಸ್ವೀ ಚ ಧಾರ್ಮಿಕಕ್ಸೆವ ನಿತ್ಯದಾ । 


0 


ಸೇನೋದ್ಯೋಗಪರ್ವ -89- 


ಶಲ್ಯ- ಅನಂತರ ಎಲ್ಲಯಷಿಗಳೂ ಮತ್ತು ಸರ್ವಾಧಿಪತಿಗಳಾದ ದೇವತೆಗಳೂ 
ಈ ಕಾಂತಿಯುಕ್ತನಾದ ನಹುಷನು ದೇವರಾಜ್ಯದಲ್ಲಿಅಭಿಷೇಕ ಮಾಡಲ್ಲಡಲಿ. ಅವನು 
ತೇಜಸ್ವಿಯೂ, ಯಶಸ್ವಿಯೂ ಮತ್ತು ಯಾವಾಗಲೂ ಧಾರ್ಮಿಕನೂ ಆಗಿದ್ದಾನೆ ಎಂದು 
ಹೇಳಿದರು. 


ತೇ ಗತ್ವಾ ತ್ವಬ್ರುವನ್‌ ಸರ್ವೇ ರಾಜಾ ನೋ ಭವ ಪಾರ್ಥಿವ TET 


ಸ ತಾನುವಾಚ ನಹುಷೋ ದೇವಾನ್‌ ಖುಷಿಗಣಾಂಸ್ತಥಾ । 
ಪಿತೃಭಿಃ ಸಹಿತೋ ರಾಜನ್‌ ಪರೀಪ್ಸನ್‌ ಹಿತಮಾತ್ಮನಃ TEST 


ಅವರು ಅವನನ್ನು ಸಮೀಪಿಸಿ ಎಲೈ ರಾಜನೇ, ನಮಗೆ ರಾಜನಾಗು ಎಂದು 
ಹೇಳಿದರು. ಎಲೈ ಜನಮೇಜಯ ರಾಜನೇ, ಆ ನಹುಷನು ತನ್ನ ಹಿತವನ್ನು ಬಯಸುತ್ತಾ 
ಪಿತೃಗಳಿಂದ ಸಹಿತರಾದ ದೇವತೆಗಳನ್ನು ಮತ್ತು ಖಷಿಗಳನ್ನು ಕುರಿತು ಹೀಗೆ 
ಮಾತನಾಡಿದನು. 


ದುರ್ಬಲೋಕಹಂ ನ ಮೇ ಶಕ್ತಿರ್ಭವತಾಂ ಪರಿಪಾಲನೇ । 
ಬಲವಾನ್‌ ಜ್ಞಾಯತಾಂ ರಾಜಾ ಬಲಂ ಶಕ್ಷೇ ಹಿ ನಿತ್ಯದಾ VI 


ನಾನು ದುರ್ಬಲನಾದವನು. ನಿಮ್ಮನ್ನು ಪಾಲಿಸಲು ನನಗೆ ಶಕ್ತಿಯಿಲ್ಲ. 
ಯಾವನಾದರೂ ಬಲಿಷ್ಠನಾದ ರಾಜನನ್ನುನೋಡಿ. ಬಲಿಷ್ಠನಲ್ಲಿಯಾವಾಗಲೂ ನಿಮ್ಮನ್ನು 
ರಕ್ಷಿಸುವ ಸಾಮರ್ಥ್ಯವಿರುತ್ತದೆ. 


ತಮಬ್ರುವನ್‌ ಪುನಃ ಸರ್ವೇ ದೇವಾ ಖುಷಿಪುರೋಗಮಾಃ 11೫11 
ಅಸ್ಮಾಕಂ ತಪಸಾ ಯುಕ್ತಃ ಪಾಹಿ ರಾಜ್ಯಂ ತ್ರಿವಿಷ್ಠಪೇ 11೬ 
ಪರಸ್ಪರಭಯಂ ಘೋರಮಸ್ಕಾಕಂ ಹಿ ನ ಸಂಶಯಃ । 

ಅಭಿಷಿಂಚಸ್ವ ರಾಜೇಂದ್ರ ಭವ ರಾಜಾ ತ್ರಿವಿಷ್ಣಹೇ 11೭ 


ಆಗ ದೇವತೆಗಳು ಮತ್ತು ಖಷಿಗಳು ಪುನಃ ಅವನನ್ನು ಕುರಿತು ನಮ್ಮ ತಪಸ್ಸಿನಿಂದ 
ಕೂಡಿದವನಾಗಿ ಸ್ವರ್ಗದಲ್ಲಿ ರಾಜ್ಯವನ್ನು ಆಳುವವನಾಗು. ನಮಗೆ ಪರಸ್ಪರವಾಗಿ 
ಘೋರವಾದ ಭಯವುಂಟಾಗಿದೆ. ರಾಜೇಂದ್ರನೇ, ಸ್ವರ್ಗದ ರಾಜನಾಗಿ ಅಭಿಷೇಕವನ್ನು 
ಹೊಂದು ಎಂದು ಹೇಳಿದರು. 


-90- ಮಹಾಭಾರತ ಉದ್ಯೋಗಪರ್ವ 


ದೇವದಾನವಯಕ್ಷಾಣಾಮ್‌ ಯಷೀಣಾಂ ರಕ್ಷಸಾಂ ತಥಾ । 


ಪಿತೃಗಂಧರ್ವಭೂತಾನಾಂ ಚಕ್ಬುರ್ನಿಷಯವರ್ತಿನಾಮ್‌ Tal 
ತೇಜ ಆದಾಸ್ಯಸೇ ಪಶ್ಯನ್‌ ಬಲವಾಂಶ್ಚ ಭವಿಷ್ಯಸಿ । 

ಧರ್ಮಂ ಪುರಸ್ಕೃತ್ಯ ಸದಾ ಸರ್ವಲೋಕಾಧಿಪೋ ಭವ Tal 
ಬ್ರಹರ್ಷೀಂಶ್ಥಾಪಿ ದೇವಾಂಶ್ಚ ಗೋಪಾಯಸ್ವ ತ್ರಿವಿಷ್ಣಪೇ Wool 


ನೀನು ನಿನ್ನ ದೃಷ್ಟಿಗೆ ವಿಷಯರಾದ ದೇವ-ದಾನವ-ಯಕ್ಷರ ಯಷಿಗಳ ಮತ್ತು 
ರಾಕ್ಷಸರ ಮತ್ತು ಪಿತೃ-ಗಂಧರ್ವಭೂತಗಳ ತೇಜಸ್ಸನ್ನು ಪಡೆದುಕೊಂಡು 
ಬಲಿಷ್ಠನಾಗುವಿ. ಯಾವಾಗಲೂ ಧರ್ಮವನ್ನು ಮುಂದೆ ಮಾಡಿಕೊಂಡು ಎಲ್ಲ 
ಲೋಕಗಳಿಗೂ ಒಡೆಯನಾಗು. ಸರ್ಗದಲ್ಲಿದ್ದು ಬ್ರಹ್ಮರ್ಷಿಗಳನ್ನು ಮತ್ತು ದೇವತೆಗಳನ್ನು 
ರಕ್ಷಿಸುವವನಾಗು (ಎಂದು ಹೇಳಿದರು). | 

| ಶಲ್ಯಃ 

ಅಭ್ಯಷಿಚ್ಛತ ರಾಜೇಂದ್ರ ತತೋ ರಾಜಾ ತ್ರಿವಿಷ್ಠಪೇ । 

ಧರ್ಮಂ ಪುರಸ್ಕೃತ್ಯ ತದಾ ಸರ್ವಲೋಕಾಧಿಪೋತಭವತ್‌ 11೧೧॥! 

ಶಲ್ಯ- ಎಲೈ ರಾಜೇಂದ್ರನೇ, ಅನಂತರ ನಹುಷನು ಸ್ವರ್ಗಲೋಕದಲ್ಲಿ 
ಅಭಿಷಿಕ್ಷನಾದನು. ಧರ್ಮವನ್ನು ಮುಂದೆ ಮಾಡಿಕೊಂಡು ಆಗ ಅವನು ಎಲ್ಲ 
ಲೋಕಗಳಿಗೂ ಒಡೆಯನಾದನು. 

ಸುದುರ್ಲಭತರಂ ಲಬ್ಧ್ವಾ ಪ್ರಾಪ್ಯ ರಾಜ್ಯಂ ತ್ರಿವಿಷ್ಠಪೇ । 

ಧರ್ಮಾತ್ಮಾ ಸತತಂ ಭೂತ್ವಾ ಕಾಮಾತ್ಮಾ ಸಮಪದ್ಯತ 11೧೨! 

ಅತ್ಯಂತ ದುರ್ಲಭವಾದ ಸ್ವರ್ಗರಾಜ್ಯವನ್ನು ಪಡೆದ ಅವನು ಮೊದಲು 
ಧರ್ಮಾತ್ಮನಾಗಿದ್ದವನು ಅನಂತರ ಕಾಮಾತ್ಮನಾದನು. 

ದೇವೋದ್ಯಾನೇಷು ಸರ್ವೇಷು ನಂದನೋಪವನೇಷು ಚ । 

ಕೈಲಾಸೇ ಹಿಮವತ್‌ಪೃಷ್ಠೇ ಮಂದರೇ ಶ್ಲೇತಪರ್ವತೇ 1೧೩॥ 

ಸಹ್ಯೇ ಮಹೇಂದ್ರಮಲಯೇ ಸಮುದ್ರೇಷು ಸರಿತ್ಸು ಚ । 

ಅಪ್ಪರೋಭಿಃ ಪರಿವೃತೋ ದೇವಕನ್ಯಾಸಮಾವೃತಃ 11೧೪॥ 


ಸೇನೋದ್ಯೋಗಪರ್ವ 4915 


ಎಲ್ಲ ದೇವೋದ್ಯಾನಗಳಲ್ಲಿ ನಂದನದ ಉಪವನಗಳಲ್ಲಿ, ಕೈಲಾಸ ಪರ್ವತ, 
ಹಿಮಾಲಯ ತಪ್ಪಲು, ಮಂದರಪರ್ವತ, ಶ್ಲೇತಪರ್ವತ, ಸಹ್ಯಾದ್ರಿ, ಮಹೇಂದ್ರ, 
ಮಲಯಪರ್ವತಗಳಲ್ಲಿಯೂ, ಸಮುದ್ರಗಳಲ್ಲಿಯೂ ಮತ್ತು ಸರೋವರಗಳಲ್ಲಿಯೂ 
ಸಹ ದೇವಕನ್ಯೆಯರಿಂದಲೂ, ಅಪ್ಸರೆಯರಿಂದಲೂ ಪರಿವೃತನಾಗಿ (ವಿಹರಿಸಿದನು). 


ನಹುಷೋ ದೇವರಾಜೋತಥ ಕ್ರೀಡನ್‌ ಬಹುವಿಧಂ ತದಾ । 
ಶೃಣ್ಣನ್‌ ದಿವ್ಯಾ ಬಹುವಿಧಾಃ ಕಥಾಃ ಶ್ರುತಿಮನೋಹರಾಃ 11೧೫॥ 
ವಾದಿತ್ರಾಣಿ ಚ ಸರ್ವಾಣಿ ಗೀತಂ ಚ ಮಧುರಸ್ವರಮ್‌ MOLI 


ಆಗ ದೇವರಾಜನಾದ ನಹುಷನು ಬಹುವಿಧವಾಗಿ ವಿಹರಿಸುತ್ತಾ ಕಿವಿಗಳಿಗೆ 
ಮನೋಹರವಾದ ಅನೇಕವಿಧವಾದ ದಿವ್ಯವಾದ ಕಥೆಗಳನ್ನೂ , ಎಲ್ಲ ವಾದ್ಯಗಳನ್ನೂ ಕ 
ಮಧುರಸ್ವರದ ಗೀತೆಗಳನ್ನೂಕೇಳುವವನಾಗಿ (ವಿಹರಿಸಿದನು). 


ವಿಶ್ವಾವಸುರ್ನಾರದಶ್ಚ ಗಂಧರ್ವಾಪರಸಾಂ ಗಣಾಃ । 
ಯತವಃ ಷಟ್‌ ಚ ದೇವೇಂದ್ರಂ ಮೂರ್ತಿಮಂತ ಉಪಾಸತೇ 1೧೭। 


ಮಾರುತಃ ಸುರಭಿರ್ವಾತಿ ಮನೋಜ್ಞ ಸುಖಶೀತಲಃ 11೧೮॥ 


ವಿಶ್ವಾವಸು, ನಾರದರು, ಗಂಧರ್ವರು, ಅಪ್ಪರೆಯರ ಸಮೂಹ ಮತ್ತು ಆರು 
ಯತುಗಳು ದೇಹವನ್ನು ಧರಿಸಿ ದೇವೇಂದ್ರನಾದ ಅವನನ್ನು ಉಪಾಸನೆ ಮಾಡಿದವು. 
ವಾಯುವು ಸುಗಂಧದಿಂದ ಕೂಡಿ ಮನೋಹರವಾಗಿ ಸುಖಶೀತಲವಾಗಿ ಬೀಸುತ್ತಿತ್ತು. 


ಏವಂ ಹಿ ಕ್ರೀಡತಸ್ತಸ್ಯ ನಹುಷಸ್ಯ ದುರಾತ್ಮನಃ | 


ಸಂಪ್ರಾಪ್ತಾ ದರ್ಶನಂ ದೇವೀ ಶಕ್ರಸ್ಯ ಮಹಿಷೀ ಪ್ರಿಯಾ Teal 
ಸತಾಂ ಸಂದೃಶ್ಯ ದುಷ್ಟಾತ್ಮಾ ಪ್ರಾಹ ಸರ್ವಾನ್‌ ಸಭಾಸದಃ 11೨೦॥॥ 


ಹೀಗೆ ಅವನು ದುರಾತ್ಮನಾಗಿ ಕ್ರೀಡಿಸುತ್ತಿರಲು ಒಮ್ಮೆ ಇಂದ್ರನ ರಾಣಿಯೂ, 
ಪ್ರಿಯೆಯೂ ಆದ ಶಚಿದೇವಿಯು ಅವನ ದೃಷ್ಟಿಗೆ ಗೋಚರಿಸಿವಳು. ದುಷ್ಟಾಕ್ಶನಾದ 
ಅವನು ಅವಳನ್ನು ಚೆನ್ನಾಗಿ ನೋಡಿ ಎಲ್ಲಾಸಭಾಸದರನ್ನೂಕುರಿತು ಹೀಗೆ ಹೇಳಿದನು. 


-92- ಮಹಾಭಾರತ ಉದ್ಯೋಗಪರ್ವ 
ಇಂದ್ರಸ್ಯ ಮಹಿಷೀ ದೇವೀ ಕಸ್ಥಾನ್ನಾಂ ನೋಪತಿಷ್ಠತಿ । 
ಅಹಮಿಂದ್ರೋತಸ್ಥಿ ದೇವಾನಾಂ ಲೋಕಾನಾಂ ಚ ತಥೇಶ್ವರಃ ॥೨೦॥ 
ಆಗಚ್ಛತು ಶಚೀ ಮಹ್ಯಂ ಕಿಪ್ರಮದ್ಯ ನಿವೇಶನಮ್‌ 12೨1 

ಓ ಬಿ p) 


ಇಂದ್ರನ ರಾಣಿಯಾದ ಶಚೀದೇವಿಯು ಏಕೆ ನನ್ನಬಳಿಗೆ ಬರುವುದಿಲ್ಲ? ನಾನು 
ದೇವತೆಗಳಿಗೆ ಇಂದ್ರನೂ, ಮೂರುಲೋಕಗಳಿಗೆ ಒಡೆಯನೂ ಆಗಿದ್ದೇನಷ್ಟೆ! ಆದ್ದರಿಂದ 
ಶಚಿಯು ಶೀಘ್ರವಾಗಿ ನನ್ನ ನಿವಾಸಕ್ಕೆ ಬರಲಿ. 


ತಚ್ಛುತ್ವಾ ದುರ್ಮನಾ ದೇವೀ ಬೃಹಸತಿಮುವಾಚ ಹ 11೨೩1 
ರಕ್ಷ ಮಾಂ ನಹುಷಾದ್‌ ಬ್ರಹನ್‌ ತಾಮಸ್ನಿ ಶರಣಂ ಗತಾ । 
ಇ ಲ್ರ ವ ಅ 


ಅದನ್ನು ಕೇಳಿ ವಿಷಾದಗೊಂಡ ಶಚಿಯು ಬೃಹಸ್ಪತಿಗಳನ್ನು ಕುರಿತು ಬ್ರಾಹ್ಮಣರೇ, 
ನಾನು ನಿಮಗೆ ಶರಣಾಗತಳಾಗಿದ್ದೇನೆ. ನನ್ನನ್ನುನಹುಷನಿಂದ ರಕ್ಷಿಸಿ ಎಂದು ಹೇಳಿದಳು. 

ಸರ್ವಲಕ್ಷಣಸಂಪನ್ನಾಂ ಬ್ರಹ್ಮನ್‌ ತ್ವಂ ಮಾಂ ಪ್ರಭಾಷಸೇ 11೨೪॥ 

ದೇವರಾಜಸ್ಯ ದಯಿತಾಮತ್ಯಂತಸುಖಭಾಗಿನೀಮ್‌ । 

ಅವೈಧವ್ಯೇನ ಯುಕ್ತಾಂ ವಾಠಪ್ಯೇಕಪತ್ನೀಂ ಪತಿವ್ರತಾಮ್‌ 12೫1 

ಉಕ್ತವಾನಸಿ ಮಾಂ ಪೂರ್ವಂ ಖತಾಂ ತಾಂ ಕುರು ವೈ ಗಿರಮ್‌॥೨೬॥ 


ಬ್ರಾಹ್ಮಣರೇ, ನೀವು ಯಾವಾಗಲೂ ನನ್ನನ್ನು ಎಲ್ಲ ಶುಭಲಕ್ಷಣಗಳಿಂದ 
ಕೂಡಿದವಳು, ದೇವೇಂದ್ರನಿಗೆ ಪ್ರಿಯಳಾದವಳು, ಬಹಳ ಸುಖಕ್ಕೆ ಅರ್ಹಳಾದವಳು, 
ಸೌಮಾಂಗಲ್ಯಯುಕ್ತಳಾದವಳು, ಒಬ್ಬನೇ ಪತಿಯನ್ನು ಹೊಂದಿ ಪತಿವ್ರತೆಯಾದವಳು 
ಎಂದು ಹಿಂದೆ ಹೇಳಿದ್ದೀರಿ. ನಿಮ್ಮ ಆ ಮಾತನ್ನು ಸತ್ಯವನ್ನಾಗಿ ಮಾಡಿ. 


ನೋಕ್ತಪೂರ್ವಂ ಚ ಭಗವನ್‌ ಮೃಷಾ ತೇ ಕಿಂಚಿದೀಶರ । 
ತಸ್ಥಾದೇತತ್‌ ಭವೇತ್‌ ಸತ್ಯಂ ತ್ಹಯೋಕ್ತಂ ದ್ವಿಜಸತ್ತಮ ೨೭1 


ದ್ವಿಜಶ್ರೇಷ್ಠರೇ, ಸಮರ್ಥರಾದವರೇ, ಪೂಜ್ಯರೇ, ನೀವು ಹಿಂದೆ ಆಡಿದ ಮಾತು 
ಎಂದೂ ಸುಳ್ಳಾಗಿಲ್ಲ. ಆದ್ದರಿಂದ ನೀವು ಆಡಿದ ಈ ಮಾತೂ ಸಹ ಸತ್ಯವಾಗಲಿ. 


ಸೇನೋದ್ಯೋಗಪರ್ವ ಇ 


ಬೃಹಸ್ತತಿರಥೋವಾಚ ಇಂದ್ರಾಣೀಂ ಭಯಮೋಹಿತಾಮ್‌ 112೮1 


ಯದುಕ್ತಾಸಿ ಮಯಾ ದೇವಿ ತತ್‌ ಸತ್ಯಂ ಭವಿತಾ ಧ್ರುವಮ್‌ । 
ದ್ರಕ್ಸ್ಯಸೇ ದೇವರಾಜಾನಮಿಂದ್ರಂ ಶೀಘ್ರಮಿಹಾಗತಮ್‌ 11೨೯॥॥ 


ನ ಭೇತವ್ಯಂ ಚ ನಹುಷಾತ್‌ ಸತ್ಯಮೇತದ್‌ ಬ್ರವೀಮಿ ತೇ | 

ಸಮಾಗಮಿಷ್ಯೇ ಶಕ್ರೇಣ ನ ಚಿರಾದ್‌ ಭವತೀಮಹಮ್‌ HAO 

ಆಗ ಭಯಗ್ರಸ್ತಳಾದ ಇಂದ್ರನ ಪತ್ನಿಯನ್ನು ಕುರಿತು ಬೃಹಸ್ಟತಿಗಳು ದೇವಿಯೇ, 
ನಾನು ಏನು ಹೇಳಿದ್ದೇನೋ ಅದೆಲ್ಲವೂ ಖಂಡಿತವಾಗಿ ಸತ್ಯವೇ ಆಗುವುದು. ನೀನು 
ಶೀಘ್ರವಾಗಿ ಇಲ್ಲಿಗೆ ಬಂದ ದೇವರಾಜನಾದ ಇಂದ್ರನನ್ನು ನೋಡುವಿ. ನಹುಷನಿಗೆ 
ಹೆದರಬೇಕಾದ್ದಿಲ್ಲ. ಇದನ್ನು ಸತ್ಯವಾಗಿ ಹೇಳುತ್ತಿದ್ದೇನೆ. ನಾನು ನಿನ್ನನ್ನು ಶೀಘ್ರವಾಗಿ 
ಇಂದ್ರನ ಜೊತೆಯಲ್ಲಿಒಂದುಗೂಡಿಸುವೆನು ಎಂದು ಹೇಳಿದರು. 

ಶಲ್ಯಃ | 

ಅಥ ಶುಶ್ರಾವ ನಹುಷಃ ಶಕ್ರಾಣೀಂ ಶರಣಾಗತಾಮ್‌ । 

ಬೃಹಸ್ಪತಿಂ ಚಾಂಗಿರಸಂ ಚುಕ್ರೋಧ ನಹುಷಸ್ತದಾ HAO 

ಶಲ್ಯ- ಆಗ ನಹುಷನು ಇಂದ್ರನ ಪತ್ನಿಯು ಅಂಗಿರಸರ ಪುತ್ರರಾದ ಬೃಹಸ್ಟತಿಗಳಿಗೆ 
ಶರಣಾಗಿತಳಾಗಿದ್ದಾಳೆಂದು ಕೇಳಿ ಕೋಪಗೊಂಡನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಏಕಾದಶೋ*ಧ್ಯಾಯಃ ॥ 


|| ಸೇನೋದ್ಯೋಗಪರ್ವಣಿ ಏಕಾದಶೋ5ಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಹನ್ನೊಂದನೆಯ ಅಧ್ಯಾಯ ಮುಗಿಯಿತು. 
ರ್ಕರ್ಸ್ಪರ 7೫೯೫ 


-94- ಮಹಾಭಾರತ ಉದ್ಯೋಗಪರ್ವ 


ಹನ್ನೆರಡನೆಯ ಅಧ್ಯಾಯ 


ಬೃಹಸ್ಪತಿ ತಿಗಳ ಇ ಸ ಕಾಲಾವಕಾಶವನ್ನು ಕೇಳಲು ಶಚಿಯಿಂದ 
ನಹುಷನ ಸ ಸಮೀಪಕ್ಕೆ ಗಮನ. 
ಶಲ್ಯಃ 
ಕ್ರುದ್ಧಂ ತು ನಹುಷಂ ದೃಷ್ಟ್ವಾ ದೇವಾ ಖುಷಿಪುರೋಗಮಾಃ । 


ಅಬ್ರುವನ್‌ ದೇವರಾಜಾನಂ ನಹುಷಂ ಘೋರದರ್ಶನಮ್‌ WO 


ಶಲ್ಯ- ನಹುಷನು ಕ್ರೋಧವಶನಾಗಿರುವುದನ್ನು ನೋಡಿ ಖಷಿಗಳನ್ನು ಮುಂದೆ 
ಮಾಡಿಕೊಂಡ ದೇವತೆಗಳು ಘೋರದರ್ಶನನಾದ ದೇವರಾಜನಾದ ನಹುಷನನ್ನು 
ಕುರಿತು ಹೀಗೆ ಹೇಳಿದರು. 


ದೇವರಾಜ ಜಹಿ ಕ್ರೋಧಂ ತ್ವಯಿ ಕ್ರುದ್ದೇ ಜಗದ್‌ ವಿಭೋ । 
ತ್ರಸ್ತಂ ಸಾಸುರಗಂಧರ್ವಂ ಸಕಿನ್ನರಮಹೋರಗಮ್‌ 11೨ 


ದೇವರಾಜನೇ, ಈ ಕ್ರೋಧವನ್ನುಸಂಹರಿಸು. ವಿಭುವೇ, ನೀನು ಕೋಪಗೊಂಡರೆ 
ಅಸುರಗಂಧರ್ವರಿಂದ ಸಹಿತವಾದ, ಕಿನ್ನರ-ಮಹೋರಗರಿಂದ ಸಹಿತವಾದ ಜಗತ್ತು 
ಹೆದರುತ್ತದೆ. 


ಜಹಿ ಕ್ರೋಧಮಿಮಂ ಸಾಧೋ ನ ಕುಪ್ಯಂತಿ ಭವದ್ದಿದಾಃ । 
ಪರಸ್ಯ ಪತ್ನೀ ಸಾ ದೇವೀ ಪ್ರಸೀದಸ್ವ ಸುರೇಶ್ದರ 11೩ 


ಬ 


ಸಾಧುವೇ, ಈ ಕೋಪ ವನ್ನು ಸಂಹಾರ ಮಾಡು. ನಿನ್ನಂತಹವರು 
ಕೋಪಗೊಳ್ಳುವುದಿಲ್ಲ. ಶಚೀದೇವಿಯು ಪರಪತ್ತಿ ಸುರೇಶ್ವರನೇ, ಪ್ರ ಪ್ರಸನ್ನನಾಗು. 


ನಿವರ್ತಯ ಮನಃ ಪಾಪಾತ್‌ ಪರದಾರಾಭಿಮರ್ಶನಾತ್‌ ।ಟ 
ದೇವರಾಜೋಶಸಿ ಭದ್ರಂ ತೇ ಪ್ರಜಾ ಧರ್ಮೇಣ ಪಾಲಯ Tal 


ಪರಪತ್ನಿಯನ್ನು ಸರ್ಶಮಾಡುವುದರಿಂದ ಉಂಟಾಗುವ ಪಾಪದಿಂದ ಮನಸನ್ನು 
ಹಿಂದಕ್ಕೆ ತಿರುಗಿಸು. ನೀನು ದೇವರಾಜನಾಗಿದ್ದೀಯೆ. ನಿನಗೆ ಮಂಗಳವಾಗಲಿ. 
ಪ್ರಜೆಗಳನ್ನು ಧರ್ಮದಿಂದ ಪಾಲಿಸು. 


ಸೇನೋದ್ಯೋಗಪರ್ವ -95- 


ಏವಮುಕ್ತೋ ನ ಜಗ್ರಾಹ ತದ್ವಚಃ ಕಾಲಚೋದಿತಃ । 
ಅಥ ದೇವಾನುವಾಚೇದಮಿಂದ್ರಂ ಪ್ರತಿ ಸುರಾಧಿಪಃ 11೫1! 


ಹೀಗೆ ಹೇಳಲ್ಪಟ್ಟಾಗ ಕಾಲಚೋದಿತನಾದ ಅವನು ಆ ಮಾತುಗಳನ್ನು 
ಸ್ವೀಕರಿಸಲಿಲ್ಲ. ಆಗ ಸುರಾಧಿಪನಾದ ಅವನು ಇಂದ್ರನ ವಿಷಯದಲ್ಲಿದೇವತೆಗಳನ್ನು 
ಕುರಿತು ಹೀಗೆ ಮಾತನಾಡಿದನು. 

ಅಹಲ್ಯಾ ಧರ್ಷಿತಾ ಪೂರ್ವಮ್‌ ಖಷಿಪತ್ನೀ ಯಶಸ್ವಿನೀ । 

ಪತ್ಕೌ ಜೀವತಿ ಸೇಂದ್ರೇಣ ಸ ಚ ಕಿಂ ನ ನಿವಾರಿತಃ WL 

ಹಿಂದೆ ಪತಿಯು ಜೀವಿಸಿರುವಾಗ ಯಶಸ್ವಿನಿಯೂ, ಯಷಿಪತ್ನಿಯೂ ಆದ 
ಅಹಲ್ಯೆಯು ಇಂದ್ರನಿಂದ ಧರ್ಷಣೆಗೆ ಒಳಗಾದಳು. ಆಗ ನೀವು ಇಂದ್ರನನ್ನು ಏಕೆ 
ತಡೆಯಲಿಲ್ಲ? 

ಬಹೂನಿ ಚ ನೃಶಂಸಾನಿ ಕೃತಾನೀಂದ್ರೇಣ ವೈ ಪುರಾ । 

ವೈಧರ್ಮ್ಯಾಣ್ಯಪಥಾ ಚೈವ ಸ ವಃ ಕಸ್ಸಾನ್ನ ವಾರಿತಃ 11೭1! 

ಇಂದ್ರನು ಹಿಂದೆ ಅನೇಕ ಕ್ರೂರವಾದ, ಧರ್ಮವಿರುದ್ಧವಾದ ಕಾರ್ಯಗಳನ್ನು 
ಅಪಮಾರ್ಗದಿಂದ ಮಾಡಿದ್ದಾನೆ. ನೀವು ಅವನನ್ನು ಏಕೆ ತಡೆಯಲಿಲ್ಲ? 


ಉಪತಿಷ್ಯತು ದೇವೀ ಮಾಮೇತದಸ್ಯಾ ಹಿತಂ ಪರಮ್‌ ।ಟ 
ಯುಷ್ಮಾಕಂ ಚ ಸದಾ ದೇವಾಃ ಶಿವಮೇವಂ ಭವಿಷ್ಯತಿ IS 


ದೇವಿಯಾದ ಶಚಿಯು ನನ್ನ ಬಳಿಗೆ ಬರಲಿ. ಇದರಿಂದ ಅವಳಿಗೆ ಶ್ರೇಷ್ಠವಾದ 
ಹಿತವಾಗುತ್ತದೆ. ದೇವತೆಗಳೇ, ನಿಮಗೂ ಸಹ ಇದರಿಂದ ಮಂಗಳವುಂಟಾಗುವುದು. 
ದೇವಾಃ 
ಇಂದ್ರಾಣೀಮಾನಯಿಷ್ಯಾಮೋ ಸುರಾಧಿಪ ಯದೀಚ್ಛಸಿ । 
ಜಹಿ ಕ್ರೋಧಮಿಮಂ ವೀರ ಪ್ರೀತೋ ಭವ ಸುರೇಶರ Tal 


ಇತ್ಯುಕ್ತ್ವಾ ತಂ ತದಾ ದೇವಾ ಖಷಿಭಿಃ ಸಹ ಭಾರತ । 
ಜಗ್ಗುರ್ಬೃಹಸ್ಪತಿಂ ವಕ್ತುಮಿಂದ್ರಾಣೀಂ ಚಾಶುಭಂ ವಚಃ 11೧೦॥ 


-94- ಮಹಾಭಾರತ ಉದ್ಯೋಗಪರ್ವ 


ಹನ್ನೆರಡನೆಯ ಅಧ್ಯಾಯ 
ಬೃಹಸತಿಗಳ ಸೂಚನೆಯಂತೆ ಕಾಲಾವಕಾಶವನ್ನು ಕೇಳಲು ಶಚಿಯಿಂದ 
ನಹುಷನ ಸಮೀಪಕ್ಕೆ ಗಮನ. 
ಶಲ್ಯಃ 
ಕ್ರುದ್ಧಂ ತು ನಹುಷಂ ದೃಷ್ಟ್ವಾ ದೇವಾ ಯಷಿಪುರೋಗಮಾಃ । 
ಅಬ್ರುವನ್‌ ದೇವರಾಜಾನಂ ನಹುಷಂ ಘೋರದರ್ಶನಮ್‌ le] 


ಶಲ್ಯ- ನಹುಷನು ಕ್ರೋಧವಶನಾಗಿರುವುದನ್ನು ನೋಡಿ ಯಷಿಗಳನ್ನು ಮುಂದೆ 
ಮಾಡಿಕೊಂಡ ದೇವತೆಗಳು ಘೋರದರ್ಶನನಾದ ದೇವರಾಜನಾದ ನಹುಷನನ್ನು 
ಕುರಿತು ಹೀಗೆ ಹೇಳಿದರು. 


ದೇವರಾಜ ಜಹಿ ಕ್ರೋಧಂ ತ್ವಯಿ ಕ್ರುದ್ಧೇ ಜಗದ್‌ ವಿಭೋ । 
ತ್ರಸ್ತಂ ಸಾಸುರಗಂಧರ್ವಂ ಸಕಿನರಮಹೋರಗಮ್‌ ೨1 


ದೇವರಾಜನೇ, ಈ ಕ್ರೋಧವನ್ನುಸಂಹರಿಸು. ವಿಭುವೇ, ನೀನು ಕೋಪಗೊಂಡರೆ 
ಅಸುರಗಂಧರ್ವರಿಂದ ಸಹಿತವಾದ, ಕಿನ್ನರ-ಮಹೋರಗರಿಂದ ಸಹಿತವಾದ ಜಗತ್ತು 
ಹೆದರುತ್ತದೆ. 


ಜಹಿ ಕ್ರೋಧಮಿಮಂ ಸಾಧೋ ನ ಕುಪ್ಯಂತಿ ಭವದ್ಧಿಧಾ: । 
ಪರಸ್ಯ ಪತ್ನೀ ಸಾ ದೇವೀ ಪ್ರಸೀದಸ್ವ ಸುರೇಶರ 11೩11 


ಸಾಧುವೇ, ಈ ಕೋಪವನ್ನು ಸಂಹಾರ ಮಾಡು. ನಿನ್ನಂತಹವರು 
ಕೋಪಗೊಳ್ಳುವುದಿಲ್ಲ. ಶಚೀದೇವಿಯು ಪರಪತ್ನಿ. ಸುರೇಶ್ವರನೇ, ಪ್ರಸನ್ನನಾಗು. 

ನಿವರ್ತಯ ಮನಃ ಪಾಪಾತ್‌ ಪರದಾರಾಭಿಮರ್ಶನಾತ್‌ । 

ದೇವರಾಜೋಸಿ ಭದ್ರಂ ತೇ ಪ್ರಜಾ ಧರ್ಮೇಣ ಪಾಲಯ Tal 


ಪರಪತ್ನಿಯನ್ನು ಸರ್ಶಮಾಡುವುದರಿಂದ ಉಂಟಾಗುವ ಪಾಪದಿಂದ ಮನಸ್ಸನ್ನು 
ಹಿಂದಕ್ಕೆ ತಿರುಗಿಸು. ನೀನು ದೇವರಾಜನಾಗಿದ್ದೀಯೆ. ನಿನಗೆ ಮಂಗಳವಾಗಲಿ. 
ಪ್ರಜೆಗಳನ್ನು ಧರ್ಮದಿಂದ ಪಾಲಿಸು. 


ಸೇನೋದ್ಯೋಗಪರ್ವ -95- 


ಏವಮುಕ್ತೋ ನ ಜಗ್ರಾಹ ತದ್ವಚಃ ಕಾಲಚೋದಿತಃ । 
ಅಥ ದೇವಾನುವಾಚೇದಮಿಂದ್ರಂ ಪ್ರತಿ ಸುರಾಧಿಪಃ 11೫1 


ಹೀಗೆ ಹೇಳಲ್ಪಟ್ಟಾಗ ಕಾಲಚೋದಿತನಾದ ಅವನು ಆ ಮಾತುಗಳನ್ನು 
ಸ್ವೀಕರಿಸಲಿಲ್ಲ. ಆಗ ಸುರಾಧಿಪನಾದ ಅವನು ಇಂದ್ರನ ವಿಷಯದಲ್ಲಿದೇವತೆಗಳನ್ನು 
ಕುರಿತು ಹೀಗೆ ಮಾತನಾಡಿದನು. 

ಅಹಲ್ಯಾ ಧರ್ಷಿತಾ ಪೂರ್ವಮ್‌ ಖಯಷಿಪತ್ತೀ ಯಶಸ್ವಿನೀ I 

ಪತ್ಯೌ ಜೀವತಿ ಸೇಂದ್ರೇಣ ಸ ಚ ಕಿಂ ನ ನಿವಾರಿತಃ We 

ಹಿಂದೆ ಪತಿಯು ಜೀವಿಸಿರುವಾಗ ಯಶಸಿನಿಯೂ, ಯಷಿಪತ್ನಿಯೂ ಆದ 
ಅಹಲ್ಯೆಯು ಇಂದ್ರನಿಂದ ಧರ್ಷಣೆಗೆ ಒಳಗಾದಳು. ಆಗ ನೀವು ಇಂದ್ರನನ್ನು ಏಕೆ 
ತಡೆಯಲಿಲ್ಲ? 

ಬಹೂನಿ ಚ ನೃಶಂಸಾನಿ ಕೃತಾನೀಂದ್ರೇಣ ವೈ ಪುರಾ । 

ವೈಧರ್ಮ್ಯಾಣ್ಯಪಥಾ ಚೈವ ಸ ವಃ ಕಸ್ಟಾನ್ನ ವಾರಿತಃ 11೭1! 

a 

ಇಂದ್ರನು ಹಿಂದೆ ಅನೇಕ ಕ್ರೂರವಾದ, ಧರ್ಮವಿರುದ್ದವಾದ ಕಾರ್ಯಗಳನ್ನು 

ಅಪಮಾರ್ಗದಿಂದ ಮಾಡಿದ್ದಾನೆ. ನೀವು ಅವನನ್ನು ಏಕೆ ತಡೆಯಲಿಲ್ಲ? 


ಉಪತಿಷ್ಠತು ದೇವೀ ಮಾಮೇತದಸ್ಯಾ ಹಿತಂ ಪರಮ್‌ । 
ಯುಷ್ಠಾಕಂ ಚ ಸದಾ ದೇವಾಃ ಶಿವಮೇವಂ ಭವಿಷ್ಯತಿ HCl 


ದೇವಿಯಾದ ಶಚಿಯು ನನ್ನ ಬಳಿಗೆ ಬರಲಿ. ಇದರಿಂದ ಅವಳಿಗೆ ಶ್ರೇಷ್ಠವಾದ 
ಹಿತವಾಗುತ್ತದೆ. ದೇವತೆಗಳೇ, ನಿಮಗೂ ಸಹ ಇದರಿಂದ ಮಂಗಳವುಂಟಾಗುವುದು. 
ದೇವಾಃ 
ಇಂದ್ರಾಣೀಮಾನಯಿಷ್ಯಾಮೋ ಸುರಾಧಿಪ ಯದೀಚ್ಛಸಿ । 
ಜಹಿ ಕ್ರೋಧಮಿಮಂ ವೀರ ಪ್ರೀತೋ ಭವ ಸುರೇಶ್ದರ Tal 


ಇತ್ಯುಕ್ತ್ವಾ ತಂ ತದಾ ದೇವಾ ಖುಪಿಭಿಃ ಸಹ ಭಾರತ | 
ಜಗ್ಗುರ್ಬೃಹಸ್ಸತಿಂ ವಕ್ತುಮಿಂದ್ರಾಣೀಂ ಚಾಶುಭಂ ವಚಃ 11೧೦॥॥ 


-96- ಮಹಾಭಾರತ ಉದ್ಯೋಗಪರ್ವ 


ದೇವತೆಗಳು- ಸುರಾಧಿಪನೇ, ನೀನು ಬಯಸಿದರೆ ಇಂದ್ರಾಣಿಯನ್ನು 
ಕರೆದುಕೊಂಡು ಬರುತ್ತೇವೆ. ವೀರನೇ,,ಈ ಕ್ರೋಧವನ್ನು ಸಂಹರಿಸು. ಸುರೇಶ್ರರನೇ, 
ಪ್ರಸನ್ನನಾಗು. ಎಲೈ ಭಾರತನೇ, ಹೀಗೆ ಹೇಳಿ ದೇವತೆಗಳು ಖಷಿಗಳ ಜೊತೆಯಲ್ಲಿ 
ಬೃಹಸ್ಟತಿಗೂ ಮತ್ತು ಇಂದ್ರಾಣಿಗೂ ಅಶುಭವಾದ ಮಾತುಗಳನ್ನು ಆಡಲು ಬೃಹಸ್ಪತಿಗಳ 
ಬಳಿಗೆ ಹೋದರು. 
ದೇವಾಃ 


ಜಾನೀಮಃ ಶರಣಂ ಪ್ರಾಪ್ತಾಮಿಂದ್ರಾಣೀಂ ತವ ವೇಶ್ನನಿ । 
ದತ್ತಾಭಯಾಂ ಚ ವಿಪ್ರೇಂದ್ರ ತ್ಹಯಾ ದೇವರ್ಷಿಸತ್ತಮ 11೧೧॥ 


ದೇವತೆಗಳು- ವಿಪ್ರೇಂದ್ರರೇ, ದೇವರ್ಷಿಶ್ರೇಷ್ಠರೇ, ನಿಮ್ಮ ಮನೆಯಲ್ಲಿ 
ಶಚೀದೇವಿಯು ಆಶ್ರಯವನ್ನುಪಡೆದಿದ್ದಾಳೆ ಮತ್ತು ನೀವು ಅವಳಿಗೆ ಅಭಯವನ್ನು 
ಕೊಟ್ಟಿದ್ದೀರಿ ಎಂದು ನಾವು ತಿಳಿದಿದ್ದೇವೆ. 


ತೇ ತ್ಚಾಂ ದೇವಾಃ ಸಗಂಧರ್ವಾ ಯಷಯಶ್ವ ಮಹಾದ್ಯುತೇ । 
ಪ್ರಸಾದಯಂತಿ ಚೇಂದ್ರಾಣೀ ನಹುಷಾಯ ಪ್ರದೀಯತಾಮ್‌ ॥೧೨॥ 


ಅಂತಹ ಗಂಧರ್ವರಿಂದ ಕೂಡಿದ ದೇವತೆಗಳು ಮತ್ತು ಯಷಿಗಳಾದ ನಾವು 
ನಿಮ್ಮನ್ನು ಪ್ರಸನ್ನಗೊಳಿಸುತ್ತಿದ್ದೇವೆ. ಮಹಾತೇಜಸ್ವಿಗಳೇ, ಶಚಿಯನ್ನು ನಹುಷನಿಗಾಗಿ 
ಬಿಟ್ಟುಕೊಡಿ. 


ಇಂದ್ರಾದ್‌ ವಿಶಿಷ್ಟೋ ನಹುಷೋ ದೇವರಾಜೋ ಮಹಾದ್ಯುತಿಃ । 
ವೃಣೋತ್ತಿಯಂ ವರಾರೋಹಾ ಭರ್ತೃತ್ವೇ ವರವರ್ಣಿನೀ 11೧೩॥! 


ದೇವರಾಜನೂ, ಮಹಾದ್ಯುತಿಯೂ ಆದ ನಹುಷನು ಇಂದ್ರನಿಗಿಂತಲೂ 
ಶ್ರೇಷ್ಠನಾಗಿದ್ದಾನೆ. ಈ ಒಳ್ಳೆಯ ನಿತಂಬಿನಿಯೂ ಮತ್ತು ಸುಂದರಿಯೂ ಆದ ಶಚಿಯು 
ಅವನನ್ನು ಪತಿಯಾಗಿ ಸ್ವೀಕರಿಸಲಿ. 

ಏವಮುಕ್ತಾ ತು ಸಾ ದೇವೀ ಬಾಷ್ಠಮುತ್ತಜ್ಯ ಸಸ್ಟನಮ್‌ । 

ಉವಾಚ ರುದತೀ ದೀನಾ ಬೃಹಸ್ತತಿಮಿದಂ ವಚಃ 11೧೪॥ 


ಸೇನೋದ್ಯೋಗಪರ್ವ -97- 


ಹೀಗೆ ಹೇಳಲ್ಪಟ್ಟ ಶಚೀದೇವಿಯು ಕಣ್ಣೀರನ್ನು ಸುರಿಸುತ್ತಾ ಗಟ್ಟಿಯಾಗಿ ಶಬ್ದಮಾಡಿ 
ಅಳುತ್ತಾ ದೀನಳಾಗಿ ಬೃಹಸ್ಪತಿಗಳನ್ನು ಕುರಿತು ಈ ಮಾತನ್ನಾಡಿದಳು. 


ನಾಹಮಿಚ್ಚಾಮಿ ನಹುಷಂ ಪತಿಮನ್ನಾಸ್ಯ ತಂ ಪ್ರಭುಮ್‌ । 
ಶರಣಾಗತಾಶಸ್ಥಿ ತೇ ಬ್ರಹ್ಮನ್‌ ತ್ರಾಯಸ್ವ ಮಹತೋ ಭಯಾತ್‌ ॥।೧೫॥ 


ಪ್ರಭುವಾದ ದೇವೇಂದ್ರನನ್ನು ಶುಶ್ರೂಷೆ ಮಾಡಿ ನಾನು ನಹುಷನನ್ನು ಪತಿಯಾಗಿ 
ಬಯಸುವುದಿಲ್ಲ. ಬ್ರಾಹ್ಮಣರೇ, ನಿಮಗೆ ಶರಣಾಗತಳಾಗಿದ್ದೇನೆ. ಈ ದೊಡ್ಡಭಯದಿಂದ 
ನನ್ನನ್ನು ರಕ್ಷಿಸಿ. 

ಶರಣಾಗತಾಂ ನ ತ್ಯಜೇಯಮಿಂದ್ರಾಣಿ ಮಮ ನಿಶ್ಚಯಃ । 

ಧರ್ಮಜ್ಞಾಂ ಸತೃಶೀಲಾಂ ಚ ನ ತ್ಯಜೇಯಮನಿಂದಿತೇ 11೧೬॥ 


ಬೃಹಸ್ಥಶಿ- ಇಂದ್ರಾಣಿಯೇ, ಶರಣಾಗತಳಾದವಳನ್ನುನಾನು ಬಿಡುವುದಿಲ್ಲ. ಇದು 
ನನ್ನ ನಿರ್ಧಾರ. ಅನಿಂದಿತೆಯೇ, ಧರ್ಮಜ್ಞಳೂ, ಸತ್ಯಶೀಲಳೂ ಆದ ನಿನ್ನನ್ನು ನಾನು 
ಬಿಡುವುದಿಲ್ಲ. 

ನಾಕಾರ್ಯಂ ಕರ್ತುಮಿಚ್ಚಾಮಿ ಬ್ರಾಹ್ಮಣಃ ಸನ್‌ ವಿಶೇಷತಃ । 

ಶ್ರುತಧರ್ಮಾ ಸತ್ಯಶೀಲೋ ಜಾನನ್‌ ಧರ್ಮಾನುಶಾಸನಮ್‌ ॥೧೭॥ 


ವಿಶೇಷವಾಗಿ ಬ್ರಾಹ್ಮಣನಾಗಿ ಧರ್ಮಗಳ ಜ್ಞಾನವನ್ನು ಹೊಂದಿದವನಾಗಿ, 
ಧರ್ಮಾನುಶಾಸನವನ್ನು ತಿಳಿದು ಸತ್ಯಶೀಲನಾದ ನಾನು ಅಕಾರ್ಯವನ್ನು ಮಾಡಲು 
ಬಯಸುವುದಿಲ್ಲ. 

ನಾಹಮೇತತ್‌ ಕರಿಷ್ಯಾಮಿ ಗಚ್ಛದ್ದಂ ವೈ ಸುರೋತ್ತಮಾಃ । 

ಅಸ್ಥಿಂಶ್ಚಾರ್ಥೇ ಪುರಾ ಗೀತಂ ಬ್ರಹ್ಮಣಾ ಶ್ರೂಯತಾಮಿದಮ್‌ ॥೧೮॥ 


ದೇವಶ್ರೇಷ್ಠರೇ, ನಾನು ನೀವು ಹೇಳಿದಂತೆ ಮಾಡುವುದಿಲ್ಲ. ನೀವು ಹೊರಟು 
ಹೋಗಿ. ಈ ವಿಷಯದಲ್ಲಿ ಬ್ರಹ್ಮದೇವರು ಹಿಂದೆ ಹಾಡಿದ ಈ ಗೀತೆಯನ್ನುಕೇಳಿ. 


ಗಾ ಶ್ರ 


-98- ಮಹಾಭಾರತ ಉದ್ಯೋಗಪರ್ವ 


ನ ತಸ್ಯ ಬೀಜಂ ರೋಹತಿ ರೋಹಕಾಲೇ 
ನ ಚಾಸ್ಯ ವರ್ಷಂ ವರ್ಷತಿ ವರ್ಷಕಾಲೇ । 
ಭೀತಂ ಪ್ರಪನ್ನಂ ಪ್ರದದಾತಿ ಶತ್ರವೇ 
ನ ಸೋಠಂತರಂ ಲಭತೇ ತ್ರಾಣಮಿಚ್ಛನ್‌ Teal 


ಭೀತರಾಗಿ ಶರಣಾಗತರಾದವರನ್ನು ಯಾವನು ಶತ್ರುಗಳಿಗೆ ಒಪ್ಪಿಸುತ್ತಾನೆಯೋ 
ಅವನು ಭೂಮಿಯಲ್ಲಿಹಾಕಿದ ಬೀಜವು ಮೊಳಕೆಯು ಬರುವ ಕಾಲದಲ್ಲಿಮೊಳಕೆ 
ಒಡೆಯುವುದಿಲ್ಲ. ಮಳೆಗಾಲದಲ್ಲಿ ಅವನಿಗೆ ಮಳೆಯು ಬೀಳುವುದಿಲ್ಲ. ಅವನು 
ರಕ್ಷಣೆಯನ್ನು ಬಯಸಿದಾಗ ಯಾರೂ ಅವನಿಗೆ ರಕ್ಷಣೆಯನ್ನು ಕೊಡುವ ಅವಕಾಶವು 
ಉಂಟಾಗುವುದಿಲ್ಲ. 


ಮೋಘಮನ್ನಂ ವಿಂದತಿ ಚಾಪ್ರಚೇತಾಃ 
ಸರ್ಗಾಲ್ಲೋಕಾದ್‌ ಭ್ರಶ್ಯತಿ ಭ್ರಷ್ಟಚೇಷ್ಠಃ । 


ಭೀತಂ ಪ್ರಪನ್ನಂ ಪ್ರದದಾತಿ ಯೋ ವೈ 
ನ ತಸ್ಯ ಹವ್ಯಂ ಪ್ರತಿಗೃಹ್ನಂತಿ ದೇವಾಃ 11೨೧1 


ಭೀತರಾಗಿ ಶರಣಾಗತರಾದವರನ್ನು ಯಾವನು ಒಪ್ಪಿಸುತ್ತಾನೋ ಅವನು ಒಳ್ಳೆಯ 
ಮನಸ್ಸುಇಲ್ಲದವನಾಗಿ ಕದನ್ನವನ್ನು ಸೇವಿಸುತ್ತಾನೆ. ಶುಭಾನ್ನವು ದೊರೆಯುವುದಿಲ್ಲ. 
ತನ್ನ ಎಲ್ಲಾ ಚೇಷ್ಟೆಗಳನ್ನೂ ಕಳೆದುಕೊಂಡು ಸ್ವರ್ಗಲೋಕದಿಂದ ಕೆಳಗೆ ಬೀಳುತ್ತಾನೆ. 
ಅವನು ಕೊಡುವ ಹವಿಸ್ಸನ್ನು ದೇವತೆಗಳು ಸ್ವೀಕರಿಸುವುದಿಲ್ಲ. 


ಪ್ರಮೀಯತೇ ಚಾಸ್ಯ ಪ್ರಜಾ ಹ್ಯಕಾಲೇ 
ಸದಾ ವಿವಾದಂ ಪಿತರೋತಸ್ಯ ಕುರ್ವತೇ । 
ಭೀತಂ ಪ್ರಪನ್ನಂ ಪ್ರದದಾತಿ ಶತ್ರವೇ 
ಸೇಂದ್ರಾ ದೇವಾಃ ಪ್ರಹರಂತ್ಯಸ್ಯ ವಜ್ರಮ್‌ 11೨೧1 


ಭೀತರಾಗಿ ಶರಣಾಗತರಾದವರನ್ನುಯಾವನು ಶತ್ರುವಿಗೆ ಕೊಡುತ್ತಾನೆಯೋ ಅವನ 
ಮಕ್ಕಳು ಅಕಾಲದಲ್ಲಿ ಮೃತರಾಗುತ್ತಾರೆ. ಅವನ ಪಿತೃಗಳು ಯಾವಾಗಲೂ 
ಜಗಳವಾಡುತ್ತಾರೆ. ಇಂದ್ರಾದಿದೇವತೆಗಳು ಅವನ ಮೇಲೆ ವಜ್ರಾಯುಧವನ್ನು 
ಪ್ರಯೋಗಿಸುತ್ತಾರೆ. 


ಸೇನೋದ್ಯೋಗಪರ್ವ -99- 


ಏತದೇವಂ ವಿಜಾನನ್‌ ವೈ ನ ದಾಸ್ಯಾಮಿ ಶಚೀಮಿಮಾಮ್‌ । 
ಇಂದ್ರಾಣೀಂ ವಿಶ್ರುತಾಂ ಲೋಕೇ ಶಕ್ರಸ್ಯ ಮಹಿಷೀಂ ಪ್ರಿಯಾಮ್‌ ॥ 


ಈ ವಿಷಯವನ್ನುಹೀಗೆ ತಿಳಿದ ನಾನು ಇಂದ್ರನ ಅರ್ಧಾಂಗಿಯೂ, ಲೋಕದಲ್ಲಿ 
ಪ್ರಖ್ಯಾತಳಾದವಳೂ, ಇಂದ್ರನ ಪ್ರಿಯಮಹಿಷಿಯೂ ಆದ ಈ ಶಚಿಯನ್ನು 
ಕೊಡುವುದಿಲ್ಲ. 

ಅಸ್ಯಾ ಹಿತಂ ಭವೇದ್ಯಚ್ಚ ಮಮ ಚಾಪಿ ಹಿತಂ ಭವೇತ್‌ । 

ಕ್ರಿಯತಾಂ ತತ್‌ ಸುರಶ್ರೇಷ್ಠಾ ನ ಹಿ ದಾಸ್ಯಾಮ್ಯಹಂ ಶಚೀಮ್‌ ॥1೨೩॥ 


ಎಲೈ ಸುರಶ್ರೇಷ್ಠರೇ, ಇವಳಿಗೆ ಯಾವುದು ಹಿತವಾಗುವುದೋ ಮತ್ತು ನನಗೂ 
ಯಾವುದರಿಂದ ಹಿತವುಂಟಾಗುವುದೋ ಅದನ್ನು ಮಾಡಿ. ನಾನು ಶಚಿಯನ್ನು 
ಕೊಡುವುದಿಲ್ಲ. 


ಶಲ್ಯ: 
ಅಥ ದೇವಾಃ ಸಗಂಧರ್ವಾ ಗುರುಮಾಹುರಿದಂ ವಚಃ 11೨೪॥( 
ಕಥಂ ಸುನೀತಂ ತು ಭವೇನ್ನಂತ್ರಯಸ್ವ ಬೃಹಸತೇ 1೨H 


ಶಲ್ಯ- ಆಗ ದೇವತೆಗಳು ಗಂಧರ್ವರಿಂದ ಕೂಡಿ ಬೃಹಸ್ಪತಿಗಳನ್ನು ಕುರಿತು 
ಬೃಹಸ್ಪತಿಗಳೇ, ಏನು ಮಾಡಿದರೆ ಒಳ್ಳೆಯ ನೀತಿಯನ್ನು ಮಾಡಿದಂತಾಗುತ್ತದೆ ಎಂದು 
ಹೇಳಿ ಎಂದು ಮಾತನಾಡಿದರು. 

ಬೃಹಸತಿಃ 

ನಹುಷಂ ಯಾಚತಾಂ ದೇವೀ ಕಿಂಚಿತ್‌ ಕಾಲಾಂತರಂ ಶುಭಾ ॥ 

ಹಿತಮೇತದ್ದಿ ವೈ ಮನ್ಯೇ ತಥಾರಸ್ಥಾಕಂ ಭವಿಷ್ಯತಿ (1೨೬॥।॥ 

ಬೃಹಸ್ಪತಿ- ಶುಭಳಾದ ಶಚೀದೇವಿಯು ನಹುಷನ ಬಳಿ ಸ್ವಲ್ಪಕಾಲಾವಕಾಶವನ್ನು 
ಕೇಳಲಿ. ಇದು ಅವಳಿಗೂ ಹಿತವಾದುದು ಮತ್ತು ನಮಗೂ ಹಿತವಾದುದು ಎಂದು 
ತೋರುತ್ತದೆ. 


-100- ಮಹಾಭಾರತ ಉದ್ಯೋಗಪರ್ವ 


ಬಹುವಿಫುಕರಃ ಕಾಲಃ ಕಾಲಃ ಸನ್‌ ಘಾತಯಿಷ್ಯತಿ । 
ಗರ್ವಿತೋ ಬಲವಾಂಶ್ಚಾಪಿ ನಹುಷೋ ವರಸಂಶ್ರಯಾತ್‌ 11೨೭1 
ಅನೇಕ ವಿಘಗಳನ್ನು ತಂದೊಡ್ಡುವ ಕಾಲವು ಮೃತ್ಯುವಾಗಿ ಅವನಿಗೆ ಹೊಡೆಯುತ್ತದೆ. 
ನಹುಷನು ವರಬಲದಿಂದ ಬಲಿಷ್ಠನೂ ಮತ್ತು ಗರ್ವಿತನೂ ಆಗಿದ್ದಾನೆ. 
ಶಲ್ಯಃ 
ತತಸ್ತೇನ ತಥೋಕ್ಷೇ ತು ಪ್ರೀತಾ ದೇವಾಸ್ತಮಬ್ರುವನ್‌ 11೨೮॥ 


ಬ್ರಹ್ಮನ್‌ ಸಾಧ್ವಿದಮುಕ್ತಂ ತೇ ಹಿತಂ ಸರ್ವದಿವೌಕಸಾಮ್‌ । 
ಏವಮೇತದ್‌ ದ್ವಿಜಶ್ರೇಷ್ಠ ದೇವೀ ಚೇಯಂ ಪ್ರಸಾದ್ಯತಾಮ್‌ ॥1೨೯॥ 


ಶಲ್ಯ- ಬೃಹಸತಿಗಳು ಹಾಗೆ ಹೇಳುತ್ತಿರಲು ದೇವತೆಗಳು ಸಂತೋಷಗೊಂಡು 
ಅವರನ್ನುಕುರಿತು ಬ್ರಾಹ್ಮಣರೇ, ನೀವು ಹೇಳಿದ ಈ ವಿಷಯವು ಸಮಂಜಸವಾಗಿದೆ. 
ಇದು ಎಲ್ಲಾದೇವತೆಗಳಿಗೂ ಹಿತವಾದುದು. ಬ್ರಾಹ್ಮಣಶ್ರೇಷ್ಠರೇ, ಇದು ಹೀಗೆಯೇ 
ಸರಿ. ಈ ಶಚೀದೇವಿಯು ಪ್ರಸನ್ನಳಾಗುವಂತೆ ಮಾಡಿ. 


ಶಲ್ಯಃ 
ತತಃ ಸಮಸ್ತಾ ಇಂದ್ರಾಣೀಂ ದೇವಾಃ ಸಾಗ್ನಿಪುರೋಗಮಾಃ । 
ಊಚುರ್ವಚನಮವ್ಯಗ್ರಾ ಲೋಕಾನಾಂ ಹಿತಕಾಮ್ಯಯಾ [Sell 


ಶಲ್ಯ- ಅನಂತರ ಅಗ್ನಿಯೇ ಮೊದಲಾದ ಎಲ್ಲದೇವತೆಗಳೂ ಇಂದ್ರಾಣಿಯನ್ನು 
ಕುರಿತು ಲೋಕದ ಹಿತವನ್ನು ಬಯಸಿ ಅವ್ಯಗ್ರವಾಗಿ ಹೀಗೆ ಮಾತನಾಡಿದರು. 


ತ್ವಯಾ ಜಗದಿದಂ ಸರ್ವಂ ಧೃತಂ ಸ್ಥಾವರಜಂಗಮಮ್‌ । 
ಏಕಪತ್ನ ಸಿ ಸಾಧ್ವೀಚ ಗಚ್ಛ ತ್ವಂ ನಹುಷಂ ಪ್ರತಿ 11೩ ೧॥ 


ಶಚೀದೇವಿಯೇ, ನೀನು ಸ್ಥಾವರ- ಜಂಗಮವಾದ ಈ ಎಲ್ಲ ಜಗತ್ತನ್ನು 
ಧರಿಸಿದ್ದೀಯೆ. ನೀನು ಸಾಧ್ವಿಯೂ ಮತ್ತು ಏಕಪತ್ನಿಯೂ ಆಗಿದ್ದೀಯೆ. ನಹುಷನ 
ಬಳಿಗೆ ಹೋಗು. 


ಸೇನೋದ್ಯೋಗಪರ್ವ -101- 


ಕ್ವಿಪ್ರಂ ತ್ವಾಮಭಿಕಾಮಶ್ಚ ವಿನಶಿಷ್ಯತಿ ಪಾಪಕೃತ್‌ । 

ನಹುಷೋ ದೇವಿ ಶಕ್ರಶ್ಚ ಸುರೈಶ್ಚರ್ಯಮವಾಪ್ಸ ತಿ 1೩೨1 

ದೇವಿಯೇ, ನಿನ್ನನ್ನು ಬಯಸುವ ಪಾಪಕಾರಿಯಾದ ನಹುಷನು ಶೀಘ್ರವಾಗಿ 
ವಿನಾಶವನ್ನು ಹೊಂದುವನು. ಮತ್ತು ಇಂದ್ರನೂ ಸಹ ಸುರೈಶ್ಚರ್ಯವನ್ನು 
ಹೊಂದುವನು. 

ಶಲ್ಯಃ 

ಏವಂ ವಿನಿಶ್ಚಯಂ ಕೃತ್ವಾ ಇಂದ್ರಾಣೀ ಕಾರ್ಯಸಿದ್ದಯೇ । 

ಅಭ್ಯಗಚ್ಛತ ಸವ್ರೀಡಾ ನಹುಷಂ ಘೋರದರ್ಶನಮ್‌ AA 

ಶಲ್ಯ- ಇಂದ್ರಾಣಿಯು ತನ್ನ ಮತ್ತು ದೇವತೆಗಳ ಕಾರ್ಯಸಿದ್ದಿಗಾಗಿ ಹೀಗೆ 
ನಿಶ್ಚಯವನ್ನುಮಾಡಿ, ನಾಚಿಕೆಯಿಂದ ಕೂಡಿದವಳಾಗಿ, ಘೋರದರ್ಶನನಾದ ನಹುಷನ 
ಬಳಿಗೆ ಹೋದಳು. 

ದೃಷ್ಟ್ವಾ ತಾಂ ನಹುಷಶ್ಚಾಪಿ ವಯೋರೂಪಸಮನ್ನಿತಾಮ್‌ | 

ಸಮಹೃಷ್ಯತ ದುಷ್ಠಾತ್ನಾ ಕಾಮೋಪಹತಚೇತನಃ 11೩೪! 

ಆ ಏ್ರ 

ವಯಸ್ಸು ಮತ್ತು ರೂಪಗಳಿಂದ ಕೂಡಿದ ಅವಳನ್ನು ನೋಡಿ ದುಷ್ಠಾತ್ಸನೂ, 

ಕಾಮಪೀಡಿತವಾದ ಮನಸ್ಸುಳವನೂ ಆದ ನಹುಷನಾದರೂ ಸಂತೋಷಪಟ್ಟನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ದ್ವಾದಶೋ5ಧ್ಯಾಯಃ ॥ 


|| ಸೇನೋದ್ಯೋಗಪರ್ವಣಿ ದ್ದಾದಶೋಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಹನ್ನೆರಡನೆಯ ಅಧ್ಯಾಯ ಮುಗಿಯಿತು. 
» aS AS SS A 


-102- ಮಹಾಭಾರತ ಉದ್ಯೋಗಪರ್ವ 


ಹದಿಮೂರನೆಯ ಅಧ್ಯಾಯ 
ನಹುಷನ ಜೊತೆಯಲ್ಲಿ ಶಚಿಯ ಒಪ್ಪಂದ. ಇಂದ್ರನ ಅಶ್ವಮೇಧಯಾಗ. 
ಪುನಃ ಅದರ್ಶನ ಮತ್ತು ಶಚಿಯಿಂದ ದುರ್ಗಾಪೂಜೆ. 
ಶಲ್ಯಃ 
ಅಥ ತಾಮಬ್ರವೀದ್‌ ದೃಷ್ಟ್ವಾ ನಹುಷೋ ದೇವರಾಟ್‌ ತದಾ ॥೧॥ 


ತ್ರಯಾಣಾಮಪಿ ಲೋಕಾನಾಮಹಮಿಂದ್ರಃ ಶುಚಿಸ್ಥಿತೇ । 
ಭಜಸ್ವ ಮಾಂ ವರಾರೋಹೇ ಪತಿತ್ವೇ ವರವರ್ಣಿನಿ IIT 


ಶಲ್ಯ- ಅನಂತರ ಅವಳನ್ನು ನೋಡಿ ದೇವರಾಜನಾದ ನಹುಷನು ಶುಚಿಸ್ಥಿತೆಯೇ, 
ಮೂರುಲೋಕಗಳಿಗೂ ನಾನು ಅಧಿಪತಿಯಾಗಿದ್ದೇನೆ. ನಿತಂಬಿನಿಯೇ, ಸುಂದರಿಯೇ, 
ನನ್ನನ್ನು ಪತಿಯಾಗಿ ವರಿಸು ಎಂದು ಹೇಳಿದನು. 


ಏವಮುಕ್ತಾ ತು ಸಾ ದೇವೀ ನಹುಷೇಣ ಪತಿವ್ರತಾ । 
ಪ್ರಾವೇಪತ ಭಯೋದ್ದಿಗ್ನಾ ಪ್ರವಾತೇ ಕದಳೀ ಯಥಾ 11೩.1 


ನಹುಷನಿಂದ ಹೀಗೆ ಹೇಳಲ್ಪಟ್ಟ ಪತಿವ್ರತೆಯಾದ ಆ ಶಚೀದೇವಿಯು ಬಿರುಗಾಳಿಗೆ 
ಸಿಕ್ಕಿದ ಬಾಳೆಯಂತೆ ಭಯದಿಂದ ನಡುಗಿದಳು. 


ಪ್ರಣಮ್ಯ ಸಾ ಹಿ ಬ್ರಹ್ಮಾಣಂ ಶಿರಸಾ ತು ಕೃತಾಂಜಲಿಃ । 
ದೇವರಾಜಮಥೋವಾಚ ನಹುಷಂ ಘೋರದರ್ಶನಮ್‌ 11೪ 
ಕಾಲಮಿಚ್ಛಾಮ್ಯಹಂ ಲಬ್ಬುಂ ತ್ವತ್ತಃ ಕಶ್ಚಿತ್‌ ಸುರೇಶರ । 

ನ ಹಿ ವಿಜ್ಞಾಯತೇ ಶಕ್ರಃ ಕುತಃ ಪ್ರಾಪ್ತಃ ಕ್ವ ವಾ55ಗತಃ 11೫ 
ತತ್ತ್ವಮೇತತ್ತು ವಿಜ್ಞಾಯ ಯದಿ ನ ಜ್ಞಾಯತೇ ವಿಭೋ । 


ತತೋತಹಂ ತ್ವಾಮುಪಸ್ಥಾಸ್ಯೇ ಸತ್ಯಮೇತದ್‌ ಬ್ರವೀಮಿ ತೇ WE 


ಅವಳು ಮನಸ್ಸಿನಲ್ಲಿಯೇ ಬ್ರಹ್ಮದೇವರಿಗೆ ನಮಸ್ಕರಿಸಿ ತಲೆಯ ಮೇಲೆ ಕೈಗಳನ್ನು 
ಮುಗಿದು ಘೋರದರ್ಶನನಾದ ದೇವರಾಜನಾದ ನಹುಷನನ್ನು ಕುರಿತು ಸುರೇಶ್ವರನೇ, 
ನಿನ್ನಿಂದ ಸ್ವಲ್ಪ ಕಾಲಾವಕಾಶವನ್ನು ಪಡೆಯಲು ಬಯಸುತ್ತೇನೆ. ಇಂದ್ರನು ಯಾವ 


ಸೇನೋದ್ಯೋಗಪರ್ವ -103- 


ಕಾರಣದಿಂದ ಎಲ್ಲಿಗೆ ಹೋಗಿದ್ದಾನೆ, ನೀನಾದರೂ ಯಾವ ಕಾರಣದಿಂದ ಇಲ್ಲಿಗೆ 
ಬಂದಿದ್ದೀಯೆ ಎಂದು ನನಗೆ ತಿಳಿಯುವುದಿಲ್ಲ. ವಿಭುವೇ, ಈ ವಿಷಯವನ್ನುಸರಿಯಾಗಿ 
ತಿಳಿದು ಇಂದ್ರನು ಎಲ್ಲಿಯೂ ಕಾಣದಿದ್ದರೆ ಅನಂತರ ನಿನ್ನ ಬಳಿಗೆ ಬರುವೆನು. ಈ 
ಮಾತನ್ನು ಸತ್ಯವಾಗಿ ಹೇಳುತ್ತಿದ್ದೇನೆ ಎಂದು ಹೇಳಿದಳು. 


ನಹುಷಃ 
ಏವಮುಕ್ತಃ ಸ ಇಂದ್ರಾಣ್ಯಾ ನಹುಷಃ ಪ್ರೀತಿಮಾನಭೂತ್‌ 11೭11 
ಏವಂ ಭವತು ಸುಶ್ರೋಣಿ ಯಥಾ ಮಾಮಿಹ ಭಾಷಸೇ । 
ಜ್ಞಾತ್ವಾ ಚಾಗಮನಂ ಕಾರ್ಯಂ ಸತ್ಯಮೇತದನುಸ್ಥರ ISI 
ನಹುಷ- ಇಂದ್ರಾಣಿಯಿಂದ ಹೀಗೆ ಹೇಳಲ್ಲಟ್ಟ ನಹುಷನು ಸಂತೋಷಗೊಂಡನು. 


ಸುಂದರಿಯೇ, ನೀನು ನನಗೆ ಹೇಳಿದಂತೆಯೇ ಆಗಲಿ. ಇಂದ್ರನ ವಿಷಯವನ್ನು ತಿಳಿದು 
ನೀನು ಬರಬೇಕು. ಈ ಸತ್ಯವಚನವನ್ನು ಮರೆಯಬೇಡ ಎಂದು ಹೇಳಿದನು. 


ಶಲ್ಯಃ 

ನಹುಷೇಣ ವಿಸೃಷ್ಟಾ ಸಾ ನಿಶ್ಚಕ್ರಾಮ ತತಃ ಶುಭಾ | 

ಬೃಹಸ್ಪತಿನಿಕೇತಂ ಚ ಸಾ ಜಗಾಮ ಯಶಸ್ವಿನೀ ne 

ಶಲ್ಯ- ನಹುಷನಿಂದ ಬೀಳ್ಕೊಡಲ್ಪಟ್ಟ ಯಶಸ್ವಿನಿಯೂ ಮತ್ತು ಪವಿತ್ರಳೂ ಆದ 
ಶಚಿಯು ಅಲ್ಲಿಂದ ಹೊರಟು ಬೃಹಸ್ಥತಿಗಳ ನಿವಾಸಕ್ಕೆ ಬಂದಳು. 

ತಸ್ಯಾಃ ಸಂಶ್ರುತ್ಯ ಚ ವಚೋ ದೇವಾಃ ಸಾಗ್ನಿಪುರೋಗಮಾಃ । 

ಮಂತ್ರಯಾಮಾಸುರೇಕಾಗ್ರಾಃ ಶಕ್ರಾರ್ಥಂ ರಾಜಸತ್ತಮ moo 

ಎಲೈ ರಾಜಶ್ರೇಷ್ಠನೇ, ಅಗ್ನಿ ಮೊದಲಾದ ದೇವತೆಗಳು ಅವಳ ಮಾತನ್ನು ಚೆನ್ನಾಗಿ 
ಆಲಿಸಿ, ಒಂದೇ ಬುದ್ದಿಯುಳ್ಳವರಾಗಿ ಇಂದ್ರನನ್ನು ಕಾಣುವ ವಿಷಯದಲ್ಲಿ 
ಮಂತ್ರಾಲೋಚನೆಯನ್ನುಮಾಡಿದರು. 

ದೇವದೇವೇನ ಸಂಗಮ್ಯ ವಿಷ್ಣುನಾ ಪ್ರಭವಿಷ್ಣುನಾ । 

ಊಚುಶ್ಚೆನಂ ಸಮುದ್ದಿಗ್ನಾ ವಾಕ್ಯಂ ವಾಕ್ಯವಿಶಾರದಾಃ 11೧೧॥॥ 


-104- ಮಹಾಭಾರತ ಉದ್ಯೋಗಪರ್ವ 


ದೇವದೇವನೂ, ಸರ್ವಸಮರ್ಥನೂ ಆದ ವಿಷ್ಣುವನ್ನು ಸಮೀಪಿಸಿ 
ವಾಕ್ಯವಿಶಾರದರಾದ ಅವರು ಭಯದಿಂದ ಉದ್ವಿಗರಾಗಿ ಹೀಗೆ ಮಾತನಾಡಿದರು. 


ಬ್ರಹ್ಮಹತ್ಯಾಭಿಭೂತೋ ವೈ ಶಕ್ರಃ ಸುರಗಣೇಶ್ನರಃ । 
ಗತಿಶ್ಚ ನಸ್ತ್ಯಂ ದೇವೇಶ ಪೂರ್ವಜೋ ಜಗತಃ ಪ್ರಭುಃ 10೨11 


ರಕ್ಷಾರ್ಥಂ ಸರ್ವಭೂತಾನಾಂ ವಿಷ್ಣುತ್ತಮುಪಜಗ್ಗಿವಾನ್‌ 11೧೩। 


ದೇವೇಶನೇ, ಸುರಗಣೇಶರನಾದ ಇಂದ್ರನು ಬ್ರಹ್ಮಹತ್ಯಾದೋಷದಿಂದ 
ಪರಾಭವಗೊಂಡಿದ್ದಾನೆ. ಅನಾದಿಯಾದ ಮತ್ತು ಜಗತ್ತಿಗೆ ಪ್ರಭುವಾದ ನೀನೇ ನಮಗೆ 
ಗತಿ. ನೀನು ಎಲ್ಲ ಜೀವರನ್ನೂ ರಕ್ಷಣೆ ಮಾಡುವುದಕ್ಕೋಸ್ಕರ ವಿಷ್ಣುರೂಪವನ್ನು 
ಧರಿಸಿರುವವನು. 

ತದ್ದೀರ್ಯಾನ್ನಿಹತೇ ವೃತ್ರೇ ವಾಸವೋ ಬ್ರಹ್ಮಹತ್ಯಯಾ । 

ವೃತಃ ಸುರಗಣಶ್ರೇಷ್ಠ್ಕೋ ಮೋಚದ್ದಂ ಪಾಕಶಾಸನಮ್‌ 11೧೪॥ 

ನಿನ್ನ ತೇಜಸ್ಸಿನಿಂದ ವೃತ್ರನು ಹತನಾಗುತ್ತಿರಲು ಸುರಗಣಶ್ರೇಷ್ಠನಾದ ಇಂದ್ರನು 
ಬ್ರಹ್ಮಹತ್ಯಾದೋಷದಿಂದ ಆವರಿಸಲ್ಪಟ್ಟನು. ಪಾಕಶಾಸನನಾದ ಇಂದ್ರನನ್ನು ಆ 
ದೋಷದಿಂದ ಬಿಡುಗಡೆಯನ್ನುಮಾಡು. 

ಶಲ್ಯಃ 

ತೇಷಾಂ ತದ್ವಚನಂ ಶ್ರುತ್ವಾ ದೇವಾನಾಂ ವಿಷ್ಣುರಬ್ರವೀತ್‌ । 

ಮಾಮೇವ ಯಜತಾಂ ಶಕ್ರಃ ಪಾವಯಿಷ್ಯಾಮಿ ವಜ್ರಿಣಮ್‌ ॥೧೫॥ 

ಪುಣ್ಯೇನ ಹಯಮೇಧೇನ ಮಾಮಿಷ್ಟ್ವಾ ಪಾಕಶಾಸನಃ । 

ಪುನರೇಷ್ಯತಿ ದೇವಾನಾಮಿಂದ್ರತಮಕುತೋಭಯಃ 11೧೬1 

ಸಕರ್ಮಭಿಶ್ವ ನಹುಷೋ ನಾಶಂ ಯಾಸ್ಯತಿ ದುರ್ಮತಿಃ । 

ಕಂಚಿತ್‌ ಕಾಲಮಿಮಂ ದೇವಾ ಮರ್ಷಯಧಮತಂದ್ರಿತಾಃ 10೭1 


ಶಲ್ಯ- ದೇವತೆಗಳ ಆ ಮಾತನ್ನು ಕೇಳಿ ವಿಷ್ಣುವು ಅವರನ್ನು ಕುರಿತು ಇಂದ್ರನು 
ನನನೇ ಕುರಿತು ಯಾಗವನ್ನು ಮಾಡಲಿ. ನಾನು ಅವನನ್ನು ಪವಿತ್ರೀಕರಿಸುತ್ತೇನೆ. 


wa 


ಸೇನೋದ್ಯೋಗಪರ್ವ -105- 


ಪಾಕಶಾಸನನಾದ ಇಂದ್ರನು ಪವಿತ್ರವಾದ ಹಯಮೇಧ ಯಾಗದಿಂದ ನನ್ನನ್ನು ಅರ್ಚಿಸಿ 
ಎಲ್ಲ ಭಯಗಳನ್ನೂ ಕಳೆದುಕೊಂಡು ಪುನಃ ದೇವತೆಗಳಿಗೆ ಒಡೆಯನಾಗುವನು. 
ದುರ್ಮತಿಯಾದ ನಹುಷನಾದರೂ ತನ್ನಕರ್ಮಗಳಿಂದಲೇ ನಾಶವನ್ನು ಹೊಂದುವನು. 
ದೇವತೆಗಳೇ, ಸ್ವಲ್ಪಸಮಯದವರೆಗೆ ಎಚ್ಚರಿಕೆಯಿಂದ ಅವನನ್ನು ಸಹಿಸಿಕೊಳ್ಳಿ ಎಂದು 
ಹೇಳಿದನು. 


ಶಲ್ಯಃ 
ಶ್ರುತ್ವಾ ವಿಷ್ಣೋ: ಶುಭಾಂ ವಾಣೀಂ ತಾಂ ಸತ್ಯಾಮಮೃತೋಪಮಾಮ್‌!। 
ತತಃ ಸರ್ವೇ ಸುರಗಣಾಃ ಸೋಪಾಧ್ಯಾಯಮಹರ್ಷಿಭಿಃ 11೧೮॥[ 
ಯತ್ರ ಶಕ್ರೋ ಭಯೋದ್ದಿಗ್ನಸ್ತಂ ದೇಶಮುಪಚಕ್ರಮುಃ 11೧೯॥ 


ಶಲೃ- ವಿಷ್ಣುವು ಆಡಿದ ಅಮೃತದಂತಿದ್ದ ಸತ್ಯವಾದ ಶುಭವಚನಗಳನ್ನು ಕೇಳಿ 
ತಮ್ಮ ಉಪಾಧ್ಯಾಯರಿಂದ ಮತ್ತು ಮಹರ್ಷಿಗಳಿಂದ ಕೂಡಿದ ಎಲ್ಲಾ ದೇವತಾ 
ಗಣಗಳು ಇಂದ್ರನು ಭಯೋದಿಗ್ಗನಾಗಿ ವಾಸಿಸುತ್ತಿದ್ದ ಪ್ರದೇಶಕ್ಕೆ ಬಂದರು. 

ತತ್ರಾಶ್ಹಮೇಧಃ ಸುಮಹಾನ್‌ ಮಹೇಂದ್ರಸ್ಯ ಮಹಾತ್ಮನಃ । 

ವವೃತೇ ಪಾವನಾರ್ಥಂ ವೈ ಬ್ರಹ್ಮಹತ್ಯಾಪಹೋ ನೃಪ 11೨೦॥ 

ಎಲೈ ರಾಜನೇ, ಅಲ್ಲಿ ಮಹಾತ್ಮನಾದ ಮಹೇಂದ್ರನ ಶುದ್ದಿಗಾಗಿ ಬ್ರಹ್ಮಹತ್ಯಾ 
ದೋಷವನ್ನು ನಾಶಮಾಡುವ ಬಹಳ ದೊಡ್ಡ ಅಶ್ವಮೇಧ ಯಾಗವು ಜರುಗಿತು. 


ವಿಭಜ್ಯ ಬ್ರಹ್ಮಹತ್ಯಾಂ ತು ವೃಕ್ಷೇಷು ಚ ನದೀಷು ಚ । 


ಪರ್ವತೇಷು ಪೃಥಿವ್ಯಾಂ ಚ ಸ್ತ್ರೀಷು ಚೈವ ಯುಧಿಷ್ಠಿರ 11೨೧! 
ಸಂವಿಭಜ್ಯ ಚ ಭೂತೇಷು ವಿಸೃಜ್ಯ ಚ ನರೇಶ್ವರ | 
ವಿಜರದೋ ಧೂತಪಾಷ್ಠಾ ಚ ವಾಸವೋತಭವದಾತ್ಸವಾನ್‌ 112೨11 


ಎಲೈ ಯುಧಿಷ್ಠಿರನೇ, ನರೇಶ್ವರನೇ, ಇಂದ್ರನು ಬ್ರಹ್ಮಹತ್ಯಾ ದೋಷವನ್ನು 
ವೃಕ್ಷಗಳಿಗೂ, ನದಿಗಳಿಗೂ, ಪರ್ವತಗಳಿಗೂ, ಭೂಮಿಗೂ ಮತ್ತು ಇತರ ಪ್ರಾಣಿಗಳಿಗೂ 
ಹಂಚಿ, ದೋಷದಿಂದ ನಿರ್ಮುಕ್ತನಾಗಿ ಪಾಪವನ್ನು ಕಳೆದುಕೊಂಡು ಮನಸ್ಸಿನ 
ಕ್ಲೇಶವನ್ನೂ ಕಳೆದುಕೊಂಡು ಸಸ್ನಚಿತ್ತನಾದನು. 


-106- ಮಹಾಭಾರತ ಉದ್ಯೋಗಪರ್ವ 


ಅಕಂಪ್ಯಂ ನಹುಷಂ ಸ್ನಾನಾದ್‌ ದೃಷ್ಟ್ಯಾ ಬಲನಿಷೂದನಃ । 
ತೇಜೋಫುಂ ಸರ್ವಭೂತಾನಾಂ ವರದಾನಾಚ್ಚ ದುಃಹಹಮ್‌ ॥೨೩॥ 


ತತಃ ಶಚೀಪತಿರ್ದೇವಃ ಪುನರೇವ ವ್ಯನಶ್ಯತ । 
ಅದೃಶ್ಯ: ಸರ್ವಭೂತಾನಾಂ ಕಾಲಾಕಾಂಕ್ಟೀ ಚಚಾರ ಹ HPI 


ಬಲನಿಷೂದನನಾದ ಇಂದ್ರನು ಎಲ್ಲಭೂತಗಳ ತೇಜಸನ್ನು ಅಪಹರಿಸುವ ಮತ್ತು 
ವರದಾನದಿಂದ ಸಹಿಸಲು ಅಸಾಧ್ಯನಾದ ನಹುಷನನ್ನು ತನ್ನ ಸ್ಥಾನದಿಂದ 
ಅಲುಗಾಡಿಸಲು ಸಾಧ್ಯವಿಲ್ಲವೆಂದು ತಿಳಿದು ಶಚೀಪತಿಯಾದ ಅವನು ಪುನಃ ಯಾರ 
ಕಣ್ಣಿಗೂ ಕಾಣದಂತೆ ಅದೃಶ್ಯನಾಗಿ ನಾಶವನ್ನು ಹೊಂದಿ, ಕಾಲವನ್ನು ನಿರೀಕ್ಷಿಸುತ್ತಾ 
ಸಂಚರಿಸಿದನು. 

ಪ್ರನಷ್ಟೇ ತು ತತಃ ಶಕ್ರೇ ಶಚೀ ಶೋಕಸಮನಿತಾ । 

ಹಾ ಶಕ್ರೇತಿ ತದಾ ದೇವೀ ವಿಲಲಾಪ ಸುದು:ಖತಾ 11೨೫1 

ಶಕ್ರನು ಹೀಗೆ ನಾಶವನ್ನು ಹೊಂದುತ್ತಿರಲು ಶೋಕಸಮನ್ವಿತಳಾದ ಶಚೀದೇವಿಯು 
ಅಯ್ಯೋ ಇಂದ್ರನೇ ಎಂದು ಬಹಳ ದುಃಖದಿಂದ ವಿಲಾಪವನ್ನುಮಾಡಿದಳು. 

ಇಂದ್ರಾಣೀ 

ಯದಿ ದತ್ತಂ ಯದಿ ಹುತಂ ಗುರವಸ್ತೋಷಿತಾ ಯದಿ । 

ಏಕಭರ್ತೃಕತಾ ಮೇತಸ್ತು ಸತ್ಯಂ ಯದ್ಯಸ್ತಿ ವಾ ಮಯಿ 11೨೬1 

ಇಂದ್ರಾಣಿ- ನಾನು ದಾನವನ್ನು ಮಾಡಿದ್ದರೆ, ಹೋಮವನ್ನು ಮಾಡಿದ್ದರೆ, 
ಗುರುಗಳನ್ನು ಸಂತೋಷಪಡಿಸಿದ್ದರೆ ಮತ್ತು ನನ್ನಲ್ಲಿ ಸತ್ಯವಿದ್ದರೆ ನಾನು ಒಬ್ಬನೇ 
ಪತಿಯುಳವಳಾಗಿ ಆಗಬೇಕು. 

ಪುಣ್ಯಾಂ ಚೇಮಾಮಹಂ ದಿವ್ಯಾಂ ಪ್ರವೃತ್ತಾಮುತ್ತರಾಯಣೇ । 

ದೇವೀಂ ರಾತ್ರಿಂ ನಮಸ್ಕಾಮಿ ಸಿದ್ಧತಾಂ ಮೇ ಮನೋರಥಃ 11೨೭॥ 

ಈ ಉತ್ತರಾಯಣ ಕಾಲದಲ್ಲಿ ಪ್ರವೃತ್ತಳಾದ ದಿವ್ಯಳಾದ ಪುಣ್ಯಪ್ರದಳಾದ 
ರಾತ್ರಿದೇವತೆಯಾದ ದುರ್ಗಾದೇವಿಯನ್ನು ನಮಸ್ಕರಿಸುವೆನು. ನನ್ನ ಮನೋರಥವು 
ಸಿದ್ದಿಸಲಿ. 

೦ಎ 


ಸೇನೋದ್ಯೋಗಪರ್ವ -107- 


ಶಲ್ಯಃ 
ಪ್ರಯತಾ ಚ ನಿಶಾಂ ದೇವೀಮುಪಾತಿಷ್ಠತ ತತ್ರ ಸಾ । 
ಪತಿವ್ರತಾತ್ಟಾತ್‌ ಸತ್ಯೇನ ಸೋಪಶ್ರುತಿಮಥಾಕರೋತ್‌ 11೨೮॥ 
ಶಲ್ಯ- ಅವಳು ರಾತ್ರಿಯ ಕಾಲದಲ್ಲಿನಿಯಮದಿಂದ ಕೂಡಿ ದುರ್ಗಾದೇವಿಯನ್ನು 


ಪೂಜಿಸಿದಳು. ಅವಳು ಪತಿವ್ರತೆಯಾದ್ದರಿಂದ ಅವಳ ಸತ್ಯದ ನಿಮಿತ್ತದಿಂದಾಗಿ ಅವಳು 
ದುರ್ಗಾದೇವಿಯಿಂದ ಒಂದು ಪ್ರತಿಧ್ವನಿಯನ್ನು ಕೇಳಿದಳು. 


ಯತ್ರಾಸ್ತೇ ದೇವರಾಜೋತಸೌ ತಂ ದೇಶಂ ದರ್ಶಯಸ್ವ ಮೇ 1 
ಇತ್ಯಾಹೋಶಪಶ್ರುತಿಂ ದೇವೀಂ ಸತ್ಯಂ ಸತ್ಯೇನ ದೃಶ್ಯತಾಮ್‌  ॥೨೯॥ 


ಪ್ರತಿಧ್ವನಿಯನ್ನು ಕೊಟ್ಟ ದುರ್ಗಾದೇವಿಯನ್ನು ಕುರಿತು ಅವಳು ದೇವರಾಜನಾದ 
ಇಂದ್ರನು ಎಲ್ಲಿದ್ದಾನೆಯೋ ಆ ದೇಶವನ್ನುಸತ್ಯವಾಗಿ ನನಗೆ ತೋರಿಸು. ನಿನ್ನ ಸತ್ಯದಿಂದ 
ಅವನು ನನಗೆ ಕಾಣಸಿಗಲಿ (ಎಂದು ಹೇಳಿದಳು). 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ತ್ರಯೋದಶೋ*ಧ್ಯಾಯಃ ॥ 
॥ ಸೇನೋದ್ಯೋಗಪರ್ವಣಿ ತ್ರಯೋದಶೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಹದಿಮೂರನೆಯ 
ಅಧ್ಯಾಯ ಮುಗಿಯಿತು. 


Xk 


ಹದಿನಾಲ್ಕನೆಯ ಅಧ್ಯಾಯ 
ದುರ್ಗಾದೇವಿಯ ಜೊತೆಯಲ್ಲಿ ಹೋಗಿ ಶಚಿಯಿಂದ ಕಮಲದ 
ನಾಳದಲ್ಲಿದ್ದ ಇಂದ್ರನ ದರ್ಶನ ಮತ್ತು ಸ್ತೋತ್ರ. 
ಶಲ್ಯಃ 
ಅಥೈನಾಂ ರೂಪಿಣೀ ಸಾಧ್ದೀಮುಪಾತಿಷ್ಠದುಪಶ್ರುತಿಃ | 
ತಾಂ ವಯೋರೂಪಸಂಪನ್ನಾಂ ದೃಷ್ಟ್ವಾ ದೇವೀಮುಪಸ್ಥಿತಾಮ್‌ ॥೧॥ 


-108- ಮಹಾಭಾರತ ಉದ್ಯೋಗಪರ್ವ 


ಇಂದ್ರಾಣೀ ಸಂಪ್ರಹೃಷ್ಟಾತ್ಮಾ ಸಂಪೂಜೈೈನಾಮಥಾಬ್ರವೀತ್‌ 1211 
ಇಚ್ಛಾಮಿ ತ್ವಾಮಹಂ ಜ್ಞಾತುಂ ಕಾ ತ್ವಂ ಬ್ರೂಹಿ ವರಾನನೇ 11೩ 
ಶಲ್ಯ- ಅನಂತರ ದುರ್ಗಾದೇವಿಯು ಬೇರೆ ರೂಪವನ್ನು ಧರಿಸಿ ಆ ಪತಿವ್ರತೆಯ 
ಬಳಿಗೆ ಬಂದಳು. ವಯೋರೂಪಸಂಪನ್ಮಳಾಗಿ ತನ್ನ ಬಳಿಗೆ ಬಂದ ಆ ದೇವಿಯನ್ನು 
ನೋಡಿ ಶಚಿಯು ಸಂತೋಷಗೊಂಡು ಅವಳನ್ನು ಪೂಜಿಸಿ ಸುಂದರವಾದ 


ಮುಖವುಳ್ಳವಳೇ ನೀನು ಯಾರು ಎಂದು ತಿಳಿಯಲು ಬಯಸುತ್ತೇನೆ, ಹೇಳು ಎಂದು 
ಕೇಳಿದಳು. 


ಉಪಶ್ರುತಿಃ 
ಉಪಶ್ರುತಿರಹಂ ದೇವೀ ತವಾಂತಿಕಮುಪಾಗತಾ । 
ದರ್ಶನಂ ಚೈವ ಸಂಪ್ರಾಪ್ತಾ ತವ ಸತ್ಯೇನ ಭಾಮಿನಿ WY 
ಉಪಶ್ರುತಿ- ದೇವಿಯೇ, ನಾನು ದುರ್ಗೆ. ನಿನ್ನ ಬಳಿಗೆ ಬಂದಿದ್ದೇನೆ. 
ಭಾಮಿನಿಯೇ, ನಿನ್ನಸತ್ಯವನ್ನು ಮೆಚ್ಚಿನಾನು ನಿನಗೆ ದರ್ಶನವನ್ನುನೀಡಿದ್ದೇನೆ. 


ಪತಿವ್ರತಾ ಚ ಯುಕ್ತಾ ಚ ಯಮೇನ ನಿಯಮೇನ ಚ । 


ದರ್ಶಯಿಷ್ಯಾಮಿ ತೇ ಶಕ್ರಂ ದೇವಂ ವೃತ್ರನಿಷೂದನಮ್‌ 11೫1! 
ಕ್ಲಿಪ್ರಮನ್ನೇಹಿ ಭದ್ರಂ ತೇ ದ್ರಕ್ಸ್ಯಸೇ ಸುರಸತ್ತಮಮ್‌ Well 


ನೀನು ಪತಿವ್ರತೆಯಾದವಳು ಮತ್ತು ಯಮ-ನಿಯಮಗಳಿಂದ ಕೂಡಿದವಳು. 
ನಿನಗೆ ವೃತ್ರಶತ್ರುವಾದ ಇಂದ್ರದೇವನನ್ನುತೋರಿಸುವೆನು. ಶೀಘ್ರವಾಗಿ ನನ್ನ ಜೊತೆಯಲ್ಲಿ 
ಬಾ. ನಿನಗೆ ಮಂಗಳವಾಗಲಿ. ಸುರಶ್ರೇಷ್ಠನಾದ ಇಂದ್ರನನ್ನುನೀನು ನೋಡುವಿ. 
ಶಲ್ಯಃ 
ತತಸ್ತಾಂ ಪ್ರಸ್ಥಿತಾಂ ದೇವೀಮಿಂದ್ರಾಣೀ ಸಾ ಸಮನ್ನಗಾತ್‌ 11೭ 
ದೇವಾರಣ್ಯಾನ್ಯತಿಕ್ರಮ್ಯ ಪರ್ವತಾಂಶ್ಚ ಬಹೂಂಸ್ತತಃ । 
ಹಿಮವಂತಮತಿಕ್ರಮ್ಯ ಉತ್ತರಂ ಪಾರ್ಶಮಾಗಮತ್‌ 11೮॥ 


ಸೇನೋದ್ಯೋಗಪರ್ವ -109- 


ಶಲ್ಕ- ಅನಂತರ ಅಲ್ಲಿಂದ ಹೊರಟ ಆ ದುರ್ಗಾದೇವಿಯನ್ನು ಶಚಿಯು 
ಹಿಂಬಾಲಿಸಿದಳು. ಅವಳು ದೇವಾರಣ್ಯವನ್ನೂ, ಅನೇಕ ಪರ್ವತಗಳನ್ನೂ ಮತ್ತು 
ಹಿಮಾಲಯವನ್ನೂ ದಾಟಿ ಹಿಮಾಲಯದ ಉತ್ತರ ಭಾಗಕ್ಕೆ ಬಂದಳು. 


ಸಮುದ್ರಂ ಚ ಸಮಾಸಾದ್ಯ ಬಹುಯೋಜನವಿಸೃತಮ್‌ । 
ಆಸಸಾದ ಮಹಾದ್ವೀಪಂ ನಾನಾದ್ರುಮಲತಾಯುತಮ್‌ Tal 


ಅಲ್ಲಿಂದ ಬಹುಯೋಜನ ವಿಸ್ತಾರವಾದ ಸಮುದ್ರವನ್ನು ತಲುಪಿ ನಾನಾ 
ದ್ರುಮಲತೆಗಳಿಂದ ಕೂಡಿದ ಒಂದು ಮಹಾದ್ದೀಪಕ್ಕೆ ಬಂದಳು. 

ತತ್ರಾಪಶ್ಯತ್‌ ಸರೋ ದಿವ್ಯಂ ನಾನಾಶಕುನಿಭಿರ್ವತಮ್‌ । 

ಶತಯೋಜನವಿಸ್ತೀರ್ಣಂ ತಾವದೇವಾಯತಂ ಶುಭಮ್‌ Tele] 

ಅಲ್ಲಿ ಅವಳು ಅನೇಕ ಜಲಪಕ್ಕಿಗಳಿಂದ ಕೂಡಿದ ಶತಯೋಜನವಿಸ್ತಾರವಾದ 
ಅಷ್ಟೇ ಉದ್ದವಾದ ಶುಭವಾದ ದಿವ್ಯಸರೋವರ ಒಂದನ್ನು ನೋಡಿದಳು. 

ತತ್ರ ದಿವ್ಯಾನಿ ಪದ್ಮಾನಿ ಪಂಚವರ್ಣಾನಿ ಭಾರತ । 

ಷಟದೈರುಪಗೀತಾನಿ ಪ್ರಪುಲ್ಲಾನಿ ಸಹಸ್ರಶಃ 11೧೧॥॥ . 

ಎಲೈ ಭಾರತನೇ, ಅಲ್ಲಿದುಂಬಿಗಳಿಂದ ಗಾನಪೂರ್ವಕವಾಗಿ ಸುತ್ತುವರಿಯಲ್ಪಟ್ಟ 
ಚೆನ್ನಾಗಿ ಅರಳಿದ ಪಂಚವರ್ಣೋಪೇತವಾದ ದಿವ್ಯವಾದ ಸಹಸ್ರಾರು ಪದ್ಮಗಳಿದ್ದವು. 

ಪದ್ಮಸ್ಯ ಭಿತ್ವಾ ನಾಳಂ ಚ ವಿವೇಶ ಸಹಿತಾ ತಯಾ । 

ಬಿಸತಂತುಪ್ರವಿಷ್ಠಂ ಚ ತತ್ರಾಪಶ್ಯತ್‌ ಶತಕ್ರತುಮ್‌ 11೧೨। 

ಅವಳು ದುರ್ಗಾದೇವಿಯಿಂದ ಸಹಿತಳಾಗಿ ಪದ್ಮದ ನಾಳವನ್ನು ಭೇದಿಸಿ 
ಬಿಸತಂತುವನ್ನು ಪ್ರವೇಶಿಸಿ ಅಲ್ಲಿದ್ದ ಇಂದ್ರನನ್ನು ನೋಡಿದಳು. 

ತಂ ದೃಷ್ಟ್ವಾ ಚ ಸುಸೂಕ್ಷ್ಮೇಣ ರೂಪೇಣಾವಸ್ಥಿತಂ ಪ್ರಭುಮ್‌ । 

ಸೂಕ್ಷ್ಮರೂಪಧರಾ ದೇವೀ ಬಭೂವೋಶಶ್ರುತಿಶ್ಚ ಸಾ Tek 

ಅಲ್ಲಿಅತ್ಯಂತ ಸೂಕ್ಷ್ಮರೂಪದಿಂದ ಇದ್ದತನ್ನಪ್ರಭುವನ್ನುನೋಡಿ ಅವಳು ಮತ್ತು 
ದುರ್ಗಾದೇವಿಯು ಸೂಕ್ಷ್ಮರೂಪವನ್ನುಧರಿಸಿದರು. 


-110- ಮಹಾಭಾರತ ಉದ್ಯೋಗಪರ್ವ 
ಇಂದ್ರಂ ತುಷ್ಟಾವ ಚೇಂದ್ರಾಣೀ ವಿಶ್ರುತೈಃ ಪೂರ್ವಕರ್ಮಭಿಃ । 
ಸ್ತೂಯಮಾನಸ್ತತೋ ದೇವಃ ಶಚೀಮಾಹ ಪುರಂದರಃ 11೧೪॥ 
ಕಿಮರ್ಥಮಸಿ ಸಂಪ್ರಾಪ್ತಾ ವಿಜ್ಞಾತಶ್ಚ ಕಥಂ ತ್ವಹಮ್‌ ToT 


ಶಚೀದೇವಿಯು ಇಂದ್ರನ ಪ್ರಖ್ಯಾತವಾದ ಪೂರ್ವಕರ್ಮಗಳನ್ನುಹೇಳಿ ಅವನನ್ನು 
ಸ್ತೋತ್ರ ಮಾಡಿದಳು. ಆಗ ದೇವನಾದ ಪುರಂದರನು ಶಚಿಯನ್ನು ಕುರಿತು ಇಲ್ಲಿಗೆ 
ಹೇಗೆ ಬಂದೆ, ನನ್ನನ್ನುಹೇಗೆ ತಿಳಿದೆ ಎಂದು ಕೇಳಿದನು. 


ಶಲ್ಯಃ 
ತತಃ ಸಾ ಕಥಯಾಮಾಸ ನಹುಷಸ್ಯ ವಿಚೇಷ್ಠಿತಮ್‌ NOL 
ಇಂದ್ರತ್ತಂ ತ್ರಿಷು ಲೋಕೇಷು ಪ್ರಾಪ್ಯ ವೀರ್ಯಸಮನಿತಃ । 
ದರ್ಪಾವಿಷ್ಯಶ್ಚ ದುಷ್ಟಾತ್ಮಾ ಮಾಮುವಾಚ ಶತಕ್ರತೋ 11೧೭1 
ಉಪತಿಷ್ಯೇತಿ ಸ ಕ್ರೂರಃ ಕಾಲಂ ಚ ಕೃತವಾನ್‌ ಮಮ । 
ಯದಿ ನ ತ್ರಾಸ್ಕಸಿ ವಿಭೋ ಕರಿಷ್ಯತಿ ಸ ಮಾಂ ವಶೇ 11೧೮॥ 


ಶಲ್ಯ- ಆಗ ಅವಳು ನಹುಷನ ಚೇಷ್ಟೆಗಳನ್ನು ಹೇಳಿದಳು. ಶತಕ್ರುತುವೇ, 
ಮೂರುಲೋಕದ ಆಧಿಪತ್ಯವನ್ನು ಪಡೆದು ವೀರ್ಯಸಮನಿತನಾದ ದುಷ್ಟಾಶ್ಚನಾದ 
ನಹುಷನು ದರ್ಪದಿಂ. ' ಎಡಿದವನಾಗಿ ನನ್ನನ್ನುಸೇವಿಸು ಎಂದು ನನಗೆ ಹೇಳಿದನು. 
ಕ್ರೂರನಾದ ಅವನು ನನಗೆ ಸಲ್ಪಕಾಲಾವಕಾಶವನ್ನು ಕೊಟ್ಟಿದ್ದಾನೆ. ವಿಭುವೇ, ನೀನು 
ನನ್ನನ್ನು ರಕ್ಷಿಸದಿದ್ದರೆ ಅವನು ನನ್ನನ್ನುತನ್ನವಶವನ್ನಾಗಿ ಮಾಡಿಕೊಳ್ಳುವನು. 


ಏತೇನ ಚಾಹಂ ಸಂಪ್ರಾಪ್ತಾ ನೂನಂ ಶಕ್ರ ತವಾಂತಿಕಮ್‌ । 
ಜಹಿ ರೌದ್ರಂ ಮಹಾಬಾಹೋ ನಹುಷಂ ಪಾಪನಿಶ್ಚಯಮ್‌ ॥೧೯॥ 


ಇಂದ್ರನೇ, ಈ ಕಾರಣದಿಂದ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಮಹಾಬಾಹುವೇ, 
ಪಾಪನಿಶ್ಚಯವುಳ್ಳ ಭಯಂಕರನಾದ ಈ ನಹುಷನನ್ನು ಪರಾಭವಗೊಳಿಸು. 


ಪ್ರಕಾಶಯಾತ್ಮನಾ5 5ತ್ಮಾನಂ ದೈತ್ಯದಾನವಸೂದನ । 
ತೇಜಃ ಸಮಾಪ್ನಹಿ ವಿಭೋ ದೇವರಾಜ್ಯಂ ಪ್ರಶಾಧಿ ಚ 11೨೦॥॥ 


ಯಥೈವ ಚ ಮಹಾರಾಜ ತ್ವಯಾ ವೃತ್ರೋ ನಿಷೂದಿತಃ 11೨೧॥ 


ಸೇನೋದ್ಯೋಗಪರ್ವ -11]- 


ದೈತ್ಯ-ದಾನವ ಸಂಹಾರಕನೇ, ನಿನ್ನನ್ನು ನೀನು ಪ್ರಕಾಶಗೊಳಿಸು. ವಿಭುವೇ, 
ತೇಜಸ್ಸನ್ನು ಹೊಂದುವವನಾಗು. ಮಹಾರಾಜನೇ, ಹಿಂದೆ ವೃತ್ರನನ್ನು ಸಂಹಾರ 
ಮಾಡಿದಂತೆ ನಹುಷನನ್ನು ಪರಾಭವಗೊಳಿಸಿ ದೇವರಾಜ್ಯವನ್ನು ಆಳುವವನಾಗು 
(ಎಂದು ಹೇಳಿದಳು). 
"1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಚತುರ್ದಶೋತಧ್ಯಾಯಃ ॥ 
॥ ಸೇನೋದ್ಯೋಗಪರ್ವಣಿ ಚತುರ್ದಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಹದಿನಾಲ್ಕನೆಯ ಅಧ್ಯಾಯ ಮುಗಿಯಿತು. 
La AS SS 
ಹದಿನೈದನೆಯ ಅಧ್ಯಾಯ 
ನಹುಷನಿಂದ ತನ್ನ ಪಲ್ಲಕ್ಕಿಯನ್ನು ಹೊರಲು ಸಪ್ಪರ್ಷಿಗಳ ನಿಯೋಜನೆ. 
ಇಂದ್ರನನ್ನು ಹುಡುಕಿ ಕಾಣದೆ ಅಗ್ನಿಯ ಪ್ರತಿನಿವೃತ್ತಿ 
ಶಲ್ಯಃ | 
ಏವಮುಕ್ತಃ ಸ ಭಗವಾನ್‌ ಶಚ್ಯಾ ತಾಂ ಪುನರಬ್ರವೀತ್‌ Ter 
ವಿಕ್ರಮಸ್ಯ ನ ಕಾಲೋsಯಂ ನಹುಷೋ ಬಲವತ್ತರಃ । 
ವಿವರ್ಧಿತಶ್ಚ ಖುಷಿಭಿರ್ಹವ್ಯೈಃ ಕವೈೈಶ್ವ ಭಾಮಿನಿ 1೨1 
ನೀತಿಮತ್ರ ವಿಧಾಸ್ಯಾಮಿ ದೇವಿ ತಾಂ ಕರ್ತುಮರ್ಹಸಿ । 
ಗುಹ್ಯಮೇತತ್‌ ತ್ವಯಾ ಕಾರ್ಯಂ ನಾಖ್ಯಾತವ್ಯಂ ಶುಚಿಸ್ಥಿತೇ 11೩ 
ಶಲ್ಯ- ಶಚಿಯಿಂದ ಹೀಗೆ ಹೇಳಲ್ಪಟ್ಟ ಪೂಜ್ಯನಾದ ಇಂದ್ರನು ಪುನಃ ಅವಳನ್ನು 
ಕುರಿತು ಭಾಮಿನಿಯೇ, ಇದು ಪರಾಕ್ರಮದ ಕಾಲವಲ್ಲ. ನಹುಷನು ಬಲಿಷ್ಠನಾಗಿದ್ದಾನೆ. 
ಯಷಿಗಳ ಹವ್ಯಕವ್ಯಗಳಿಂದ ಇನ್ನೂ ಅಭಿವೃದ್ಧಿಯನ್ನು ಹೊಂದಿದ್ದಾನೆ. ದೇವಿಯೇ, 
ನಾನು ಈ ವಿಷಯದಲ್ಲಿ ಒಂದು ನೀತಿಯನ್ನು ಹೇಳುವೆನು. ಅದನ್ನು ನೀನು 
ಮಾಡಬೇಕು. ಶುಚಿಸ್ಥಿತೆಯೇ, ಇದನ್ನು ರಹಸ್ಯವಾಗಿ ಇಡಬೇಕು. ಯಾರಿಗೂ 
ಹೇಳಬಾರದು ಎಂದು ಹೇಳಿದನು. 


-112- ಮಹಾಭಾರತ ಉದ್ಯೋಗಪರ್ವ 


ಗತ್ವಾ ನಹುಷಮೇಕಾಂತೇ ಬ್ರವೀಹಿ ಚ ಸುಮಧ್ಯಮೇ 11೪ 
ಯಷಿಯಾನೇನ ದಿವ್ಯೇನ ಮಾಮುಪೈಹಿ ಜಗತ್ತತೇ । 
ಏವಂ ತವ ವಶೇ ಪ್ರೀತಾ ಭವಿಷ್ಯಾಮೀತಿ ತಂ ವದ 11೫ 


ಸುಮಧ್ಯಮೆಯೇ, ನೀನು ಏಕಾಂತದಲ್ಲಿ ನಹುಷನ ಬಳಿಗೆ ಹೋಗಿ ಅವನನ್ನು 
ಕುರಿತು ಜಗತ್ಪತಿಯೇ, ದಿವ್ಯವಾದ ಯಷಿಯಾನದಲ್ಲಿಕುಳಿತು ನನ್ನ ಬಳಿಗೆ ಬಾ. ಹೀಗೆ 
ಮಾಡಿದರೆ ಸಂತೋಷದಿಂದ ನಿನಗೆ ವಶಳಾಗುವೆನು ಎಂದು ಅವನಿಗೆ ಹೇಳು (ಎಂದು 
ಹೇಳಿದನು). 


ಇತ್ಯುಕ್ತಾ ದೇವರಾಜೇನ ಪತ್ಯಾ ಸಾ ಕಮಲೇಕ್ಷಣಾ । 


ಏವಮಸ್ತಿ ತ್ಯಥೋಕ್ತ್ಯಾ ತು ಜಗಾಮ ನಹುಷಂ ಪ್ರತಿ We I 
ನಹುಷಸ್ತಾಂ ತತೋ ದೃಷ್ಟ್ವಾ ಸಸ್ಥಿತೋ ವಾಕ್ಯಮಬ್ರವೀತ್‌ 11೭! 


ಪತಿಯಾದ ದೇವರಾಜನಿಂದ ಹೀಗೆ ಹೇಳಲ್ಪಟ್ಟ ಆ ಕಮಲನಯನೆಯು 
ಹಾಗೆಯೇ ಆಗಲಿ ಎಂದು ಹೇಳಿ ನಹುಷನ ಸಮೀಪಕ್ಕೆ ಬಂದಳು. ನಹುಷನು ಅವಳನ್ನು 
ನೋಡಿ ಮುಗುಳ್ನಗೆಯೊಡನೆ ಹೀಗೆ ಮಾತನಾಡಿದನು. 


ಸ್ವಾಗತಂ ತೇ ವರಾರೋಹೇ ಕಂ ಕರೋಮಿ ಶುಚಿಸ್ಥಿತೇ el 
ಭಕ್ತಂ ಮಾಂ ಭಜ ಕಲ್ಯಾಣಿ ಕಿಮಿಚ್ಛಸಿ ಮನಸಿನ । 

ತವ ಕಲ್ಯಾಣಿ ಯತ್‌ ಕಾರ್ಯಂ ತತ್‌ ಕರಿಷ್ಯೇ ಸುಮಧ್ಯಮೇ 11೯॥| 
ನ ಚ ವ್ರೀಡಾ ತಯಾ ಕಾರ್ಯಾ ಸುಶ್ರೋಣಿ ಮಯಿ ವಿಶಸೇಃ । 
ಸತ್ಯೇನ ವೈ ಶಪೇ ದೇವಿ ಕರಿಷ್ಯೇ ವಚನಂ ತವ 11೧೦॥( 


ವರಾರೋಹೆಯೇ , ಶುಚಿಸ್ಥಿತೆಯೇ, ನಿನಗೆ ಸ್ವಾಗತವನ್ನು ಕೋರುತ್ತೇನೆ. 
ಕಲ್ಯಾಣಿಯೇ, ನಿನ್ನ ಭಕ್ತನಾದ ನನ್ನನ್ನು ಸೇವಿಸು. ಮನಸ್ಸಿನಿಯೇ, ನೀನು ಏನು 
ಬಯಸುತ್ತೀಯೆ? ಕಲ್ಯಾಣಿಯೇ, ಸುಮಧ್ಯಮೆಯೇ, ನೀನು ಏನು ಮಾಡಬೇಕೆಂದು 
ಹೇಳಿದರೂ ಅದನ್ನು ಮಾಡುವೆನು. ಸುಶ್ರೋಣಿಯೇ, ನೀನು ನಾಚಿಕೆಯನ್ನು 
ಪಡಬಾರದು. ನನ್ನನ್ನುನಂಬು. ದೇವಿಯೇ, ಸತ್ಯಪ್ರತಿಜ್ಞೆಯನ್ನು ಮಾಡಿ ಹೇಳುತ್ತಿದ್ದೇನೆ, 
ನಿನ್ನಮಾತನ್ನುನಡೆಸಿಕೊಡುವೆನು. 


ಸೇನೋದ್ಯೋಗಪರ್ವ -113- 


ಇಂದ್ರಾಣೀ 
ಯೋ ಮೇ ಕೃತಸ್ತ್ವಯಾ ಕಾಲಸ್ತಮಾಕಾಂಕ್ಟೇ ಜಗತ್ಪತೇ । 
ತತಸ್ತ ಮೇವ ಭರ್ತಾ ಮೇ ಭವಿಷ್ಯಸಿ ಸುರಾಧಿಪ 11೧೧।। 
ಇಂದ್ರಾಣಿ- ಜಗತ್ಪತಿಯೇ, ನೀನು ಹೇಳಿದ ಕಾಲವನ್ನುನಾನು ನಿರೀಕ್ಷಿಸುತ್ತಿದ್ದೇನೆ. 
ಸುರಾಧಿಪನೇ, ಅನಂತರ ನೀನೇ ನನಗೆ ಪತಿಯಾಗುವಿ. 


ಕಾರ್ಯಂ ಚ ಹೃದಿ ಮೇ ಯತ್ತದ್‌ ದೇವರಾಜಾವಧಾರಯ । 
ವಕ್ಟ್ಯಾಮಿ ಯದಿ ಮೇ ರಾಜನ್‌ ಪ್ರಿಯಮೇತತ್‌ ಕರಿಷ್ಯಸಿ 11೧೨ 


ವಾಕ್ಯಂ ಪ್ರಣಯಸಂಯುಕ್ತಂ ತತಸ್ತಂ ಕರ್ತುಮರ್ಹಸಿ 11೧೩! 


ದೇವರಾಜನೇ, ನನ್ನಮನಸ್ಸಿನಲ್ಲಿರುವ ಒಂದು ಕಾರ್ಯವನ್ನುತಿಳಿದುಕೊ. ನೀನು 
ನನಗೆ ಪ್ರಿಯವನ್ನು ಮಾಡುವೆನೆಂದು ಹೇಳಿದರೆ ಆ ಮಾತನ್ನು ಹೇಳುವೆನು. 
ಪ್ರೀತಿಯಿಂದ ಹೇಳಿದ ಆ ಮಾತನ್ನುನೀನು ನಡೆಸಿಕೊಡಬೇಕು. 


ಇಂದ್ರಸ್ಯ ವಾಜಿನೋ ವಾಹಾ ಹಸ್ತಿನೋ5ಥ ರಥಾಸ್ತಥಾ । 

ಇಚ್ಛಾಮ್ಯಹಮಥಾಪೂರ್ವಂ ವಾಹನಂ ತೇ ಸುರಾಧಿಪ 11೧೪॥|: 

ಇಂದ್ರನ ವಾಹನಗಳೆಂದರೆ ಆನೆಗಳು, ಕುದುರೆಗಳು ಮತ್ತು ರಥಗಳು. 
ಸುರಾಧಿಪನೇ, ನಿನಗೆ ಮಾತ್ರ ಅಪೂರ್ವವಾದ ವಾಹನವಿರಬೇಕೆಂದು ನಾನು 
ಬಯಸುತ್ತೇನೆ. 

ಯನ್ನ ವಿಷ್ಣೋರ್ನ ರುದ್ರಸ್ಯ ನಾಸುರಾಣಾಂ ನ ರಕ್ಸಸಾಮ್‌ । 

ವಹಂತು ತ್ವಾಂ ಮಹಾಭಾಗಾ ಖುಷಯಃ ಸಂಗತಾ ವಿಭೋ 1೧೫ 

ಸರ್ವೇ ಶಿಬಿಕಯಾ ರಾಜನ್‌ ಏತದ್ದಿ ಮಮ ರೋಚತೇ MOL Il 

ಯಾವ ವಾಹನವು ವಿಷ್ಣುವಿಗಾಗಲೀ, ರುದ್ರನಿಗಾಗಲೀ, ಅಸುರರಿಗಾಗಲೀ, 
ರಾಕ್ಷಸರಿಗಾಗಲೀ ಇರುವುದಿಲ್ಲವೋ ಅಂತಹ ಎಲ್ಲಾ ಮಹಾನುಭಾವರಾದ ಎಲ್ಲಾ 


ಯಷಿಗಳಿಂದ ಹೊರಲ್ಲಟ್ಟ ವಾಹನವು ನಿನಗೆ ಇರಬೇಕು. ಎಲೈ ವಿಭುವೇ, ರಾಜನೇ, 
ಎಲ್ಲಾಯಷಿಗಳೂ ಒಟ್ಟಿಗೆ ನಿನ್ನ ಪಲ್ಲಕ್ಷಿಯನ್ನು ಹೊರಲಿ. ಇದು ನನಗೆ ಇಷ್ಟವಾಗುತ್ತದೆ. 


-114- ಮಹಾಭಾರತ ಉದ್ಯೋಗಪರ್ವ 


ನಾಸುರೇಷು ನ ದೇವೇಷು ತುಲ್ಯೋ ಭವಿತುಮರ್ಹಸಿ । 
ಸರ್ವೇಷಾಂ ತೇಜ ಆಧತ್ತ್ವ ಸೇನ ವೀರ್ಯೇಣ ದರ್ಶನಾತ್‌ ॥1೧೭॥ 


ನ ತೇ ಪ್ರಮುಖತಃ ಸ್ಥಾತುಂ ಕಶ್ಲಿಚಕೋತಿ ವೀರ್ಯವಾನ್‌ 11೧೮॥ 
ಎ ಬಲು ಇ 


ಆಗ ನೀನು ಯಾವ ಅಸುರರಿಗಾಗಲೀ ಅಥವಾ ದೇವತೆಗಳಿಗಾಗಲೀ 
ಸಮಾನನಾಗುವುದಿಲ್ಲ. ನೀನು ಯಾರನ್ನುನೋಡುವಿಯೋ ಅವರ ಪರಾಕ್ರಮವನ್ನು 
ನಿನ್ನಸಾಮರ್ಥ್ಯದಿಂದ ನೀನೇ ಹೊಂದುವವನಾಗು. ಯಾವ ಪರಾಕ್ರಮಶಾಲಿಯೂ 
ನಿನ್ನಎದುರಿಗೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. 


ಏವಮುಕ್ತಶ್ಚ ನಹುಷಃ ಪ್ರಾಹೃಷ್ಯತ ತದಾ ಕಿಲ । 
ಉವಾಚ ವಚನಂ ಚಾಪಿ ಸುರೇಂದ್ರಸ್ತಾಮನಿಂದಿತಾಮ್‌ Teal 


ಹೀಗೆ ಹೇಳಲ್ಪಟ್ಟ ನಹುಷನು ಆಗ ಬಹಳ ಸಂತೋಷಗೊಂಡನಷ್ಟೆ . ದೇವತೆಗಳ 
ಒಡೆಯನಾದ ಅವನು ಅನಿಂದಿತೆಯಾದ ಅವಳನ್ನು ಕುರಿತು ಮಾತನಾಡಿದನು. 


ನಹುಷಃ 
ಅಪೂರ್ವಂ ವಾಹನಮಿದಂ ತ್ಹಯೋಕ್ತಂ ವರವರ್ಣಿನಿ । 
ದೃಢಂ ಮೇ ರುಚಿರಂ ದೇವಿ ತ್ಲದ್ದಶೋಪಸ್ತಿ ವರಾನನೇ (1೨೦॥( 


ನ ಹಲವೀರ್ಯೋ ಭವತಿ ಯೋ ವಾಹಾನ್‌ ಕುರುತೇ ಮುನೀನ್‌ ॥। 


ನಹುಷ- ವರವರ್ಣಿನಿಯೇ, ನೀನು ಹೇಳಿದ ಈ ವಾಹನವು 
ಅಪೂರ್ವವಾದುದು. ದೃಢವೂ ಮತ್ತು ಮನೋಹರವೂ ಆಗಿರುತ್ತದೆ. ದೇವಿಯೇ, 
ವರಾನನೆಯೇ, ನಾನು ನಿನ್ನವಶವಾಗಿದ್ದೇನೆ. ಯಾವನು ಯಷಿಗಳನ್ನುವಾಹನವಾಗಿ 
ಹೊಂದುತ್ತಾನೋ ಅವನು ಅಲ್ಪಸಾಮರ್ಥ್ಯನಾಗಿ ಇರುವುದಿಲ್ಲ. 


ಅಹಂ ತಪಸ್ವೀ ಬಲವಾನ್‌ ಭೂತಭವ್ಯಭವತ್ಥಭಃ I 
ಮಯಿ ಕ್ರುದ್ದೇ ಜಗನ್ನ ಸ್ಯಾನ್ಸಯಿ ಸರ್ವಂ ಪ್ರತಿಷ್ಠಿತಮ್‌ 11೨೨॥॥ 
ನಾನು ತಪಸ್ವಿ, ಬಲಿಷ್ಠನಾದವನು ಮತ್ತು ವರ್ತಮಾನ, ಭೂತ ಮತ್ತು ಭವಿಷ್ಯತ್‌ 


ಕಾಲದಲ್ಲಿಪ್ರಭುವಾದವನು. ನಾನು ಕೋಪಗೊಂಡರೆ ಜಗತ್ತೇ ಉಳಿಯಲಾರದು. 
ಎಲ್ಲವೂ ನನ್ನನ್ನು ಆಶ್ರಯಿಸಿದೆ. 


ಸೇನೋದ್ಯೋಗಪರ್ವ 15> 


ದೇವದಾನವಗಂಧರ್ವಾಃ ಕಿನ್ನರೋರಗರಾಕ್ಷಸಾಃ | 

ನ ಮೇ ಕ್ರುದ್ಧಸ್ಯ ಪರ್ಯಾಪ್ತಾಃ ಸರ್ವಲೋಕಾಃ ಶುಚಿಸ್ಥಿತೇ 11೨೩1! 

ಚಕುಷಾ ಯಂ ಪ್ರಪಶ್ಯಾಮಿ ತಸ್ಯ ತೇಜೋ ಹರಾಮ್ಯಹಮ್‌ ॥೨೪॥ 
py py ೪ py 

ಶುಚಿಸ್ಥಿತೆಯೇ, ದೇವ-ದಾನವ-ಗಂಧರ್ವರಾಗಲೀ, ಕಿನ್ನರ-ಉರಗ- 


ರಾಕ್ಷಸರಾಗಲೀ, ಸರ್ವಲೋಕಗಳೇ ಆಗಲಿ ಕೋಪಗೊಂಡ ನನಗೆ ಸರಿಸಾಟಿಯಲ್ಲ. 
ನನ್ನದೃಷ್ಟಿಯಿಂದ ಯಾರನ್ನುನೋಡುತ್ತೇನೆಯೋ ಅವರ ತೇಜಸ್ಸನ್ನು ಅಪಹರಿಸುತ್ತೇನೆ. 


ಅಹಮಿಂದ್ರೋಶಸ್ಥಿ ದೇವಾನಾಂ ಲೋಕಾನಾಂ ಚ ಮಹೇಶ್ವರಃ । 
ಮಯಿ ಹವ್ಯಂ ಚ ಕವ್ಯಂ ಚ ಲೋಕಾಶ್ಚೆವ ಸನಾತನಾಃ 11೨೫1! 


ತಸ್ಯಾತ್‌ ತೇ ವಚನಂ ದೇವಿ ಕರಿಷ್ಯಾಮಿ ನ ಸಂಶಯಃ 11೨೬1! 


ನಾನು ದೇವತೆಗಳಿಗೆ ಒಡೆಯನಾಗಿದ್ದೇನೆ. ಲೋಕಗಳಿಗೆ ಮಹೇಶ್ವರನಾಗಿದ್ದೇನೆ. 
ಹವ್ಯ-ಕವ್ಯಗಳು ಮತ್ತು ಸನಾತನವಾದ ಎಲ್ಲ ಲೋಕಗಳು ನನ್ನನ್ನೇ ಆಶ್ರಯಿಸಿವೆ. 
ಆದ್ದರಿಂದ ದೇವಿಯೇ, ನಿನ್ನವಚನವನ್ನುನಡೆಸುವೆನು. ಇದರಲ್ಲಿಸಂಶಯವಿಲ್ಲ. 


ಸಪ್ತರ್ಷಯೋ ಮಾಂ ವಕ್ಚ್ಯಂತಿ ಸರ್ವೇ ಬ್ರಹ್ಮರ್ಹಯಸ್ತಥಾ । 

ಪಶ್ಯ ಮಾಹಾತ್ಮ್ಯಮಸ್ಕಾಕಮ್‌ ಖುದ್ದಿಂ ಚ ವರವರ್ಣಿನಿ 11೨೭1 

ಸಪ್ತರ್ಷಿಗಳು ಮತ್ತು ಎಲ್ಲಾ ಬ್ರಹ್ಮರ್ಷಿಗಳು ನನ್ನ ಪಲ್ಲಕ್ಕಿಯನ್ನು ಹೊರುವರು. 
ವರವರ್ಣಿನಿಯೇ, ನನ್ನಮಹಿಮೆಯನ್ನುಮತ್ತು ವೈಭವವನ್ನುನೋಡುವವಳಾಗು. 


ಹತೌಜಸೋ ಮಯಾ ಸರ್ವೇ ದೇವಗಂಧರ್ವದಾನವಾಃ । 
ಯದ್ಯಸ್ಯ ತೇಜಃ ಪಶ್ಯಾಮಿ ತಸ್ಯ ತೇಜೋ ಹರಾಮ್ಯಹಮ್‌ 11೨೮॥।! 


ದೇವ-ದಾನವ-ಗಂಧರ್ವಗಳೆಲ್ಲರೂ ನನ್ನ ಎದುರಿಗೆ ತಮ್ಮ ಸಾಮರ್ಥ್ಯವನ್ನು 
ಕಳೆದುಕೊಂಡಿದ್ದಾರೆ. ನಾನು ಎಲ್ಲಾದರೂ ಸಾಮರ್ಥವನ್ನು ನೋಡಿದರೆ ಅದನ್ನು 
ದೃಷ್ಟಿಯಿಂದ ಅಪಹರಿಸುತ್ತೇನೆ. 


-116- ಮಹಾಭಾರತ ಉದ್ಯೋಗಪರ್ವ 


ಶಲ್ಯಃ 
ಏವಮುಕ್ತಾ ತು ತಾಂ ದೇವೀಂ ವಿಸೃಜ್ಯ ಚ ವರಾನನಾಮ್‌ । 
ಅಥ ಸಂಚಿಂತ್ಯ ನಹುಷೋ ಬಲವೀರ್ಯೇಣ ಭಾರತ 11೨೯॥। 


ವಿಸೃಜ್ಯ ಸುಪ್ರತೀಕಂ ಚ ನಾಗಮೈರಾವತಂ ತಥಾ । 
ಹಂಸಯುಕ್ತಂ ವಿಮಾನಂ ಚ ಹರಿಯುಕ್ತಂ ತಥಾ ರಥಮ್‌ HAO 


ಶಲ್ಯ- ಎಲೈ ಭಾರತನೇ, ಶಚಿಯನ್ನು ಕುರಿತು ಹೀಗೆ ಹೇಳಿ, ಸುಂದರಿಯಾದ 
ಅವಳನ್ನು ಬೀಳ್ಕೊಟ್ಟು ಸುಪ್ರತೀಕ ಗಜವನ್ನು ಮತ್ತು ಐರಾವತ ಗಜವನ್ನು ಬಿಟ್ಟು 
ಹಾಗೆಯೇ ಹಂಸಯುಕ್ತವಾದ ವಿಮಾನವನ್ನು ಮತ್ತು ಅಶ್ವಗಳಿಂದ ಕೂಡಿದ ರಥವನ್ನು 


ಬಟ್ಟು (ಬಿಟ್ಟನು). 
ಸತು ದರ್ಪೇಣ ಮಹತಾ ಪರಿಭೂಯ ಮಹಾಮುನೀನ್‌ । 
ವಿಮಾನೇ ಯೋಜಯಿತ್ವಾ ಸ ಯಷೀನ್‌ ನಿಯಮಮಾಸ್ಕಿತಾನ್‌ ॥೩೧॥ 


ಅಬ್ರಹ್ಮಣ್ಯೋ ಬಲೋಪೇತೋ ಮತ್ತೋ ವರಮದೇನ ಚ । 
ಕಾಮವೃತ್ತಃ ಸ ದುಷ್ಟಾತ್ಮಾ ವಾಹಯಾಮಾಸ ತಾನ್‌ ಖುಷೀನ್‌ ॥1೩೨॥ 
ನಹುಷೇಣ ವಿಸೃಷ್ಟಾ ಸಾ ಬೃಹಸ್ಪತಿಮಥಾಬ್ರವೀತ್‌ 11೩೩1 


ಅವನು ಮಹಾದರ್ಪದಿಂದ ಮಹರ್ಷಿಗಳಿಗೆ ಅವಮಾನವನ್ನು ಮಾಡಿ 
ವ್ರತ-ನಿಯಮಶೀಲರಾದ ಆ ಯಷಿಗಳನ್ನು ತನ್ನ ಪಲ್ಲಕ್ಕಿಯನ್ನು ಹೊರಲು ಯೋಜಿಸಿ 
ಬ್ರಾಹ್ಮಣರಿಗೆ ಅಹಿತನೂ, ಬಲೋಪೇತನೂ, ವರಮದದಿಂದ ಮತ್ತನೂ, ತನ್ನ ಇಚ್ಛೆ 
ಬಂದಂತೆ ನಡೆದುಕೊಳ್ಳುವವನೂ ಆದ ಆ ದುಷ್ಠಾತ್ಸನು ಆ ಯಷಿಗಳಿಂದ ತನ್ನ 
ಪಲ್ಲಕ್ಕಿಯನ್ನು ಹೊರಿಸಿದನು. 

ಸಮಯೋತಲ್ಲಾವಶೇಷೋ ಮೇ ನಹುಷೇಣ ಹಿ ಯಃ ಕೃತಃ । 

ಶಕ್ರಂ ಮೃಗಯ ಶೀಘ್ರಂ ತಂ ಭಕ್ತಾಯಾಃ ಕುರು ಮೇ ದಯಾಮ್‌ ॥ 


ನಹುಷನಿಂದ ಬೀಳ್ಳೊಡಲ್ಲಟ್ಟ ಶಚೀದೇವಿಯು ಬೃಹಸ್ಪತಿಗಳನ್ನು ಸಮೀಪಿಸಿ 
ನಹುಷನು ಹೇಳಿದ ಕಾಲವು ಅಲ್ಪಮಾತ್ರ ಉಳಿದಿದೆ. ಬೇಗ ಇಂದ್ರನನ್ನು ಹುಡುಕು. 
ಭಕ್ತಳಾದ ನನ್ನಮೇಲೆ ದಯೆಯನ್ನುಮಾಡು ಎಂದು ಹೇಳಿದಳು. 


ಸೇನೋದ್ಯೋಗಪರ್ವ -117- 
ಶಲ್ಯಃ 
ಬಾಢಮಿತ್ಯೇವ ಭಗವಾನ್‌ ಬೃಹಸ್ಪತಿರುವಾಚ ತಾಮ್‌ TEE 
ನ ಭೇತವ್ಯಂ ತ್ಹಯಾ ದೇವಿ ನಹುಷಾದ್‌ ದುಷ್ಠಚೇತಸಃ | 
ನ ಹ್ಯೇಷ ಸ್ಥಾಸ್ಯತಿ ಚಿರಂ ಗತ ಏಷ ನರಾಧಮಃ TERN] 
ಶಲ್ಕ- ಪೂಜ್ಯರಾದ ಬೃಹಸ್ಪತಿಗಳು "ಹಾಗೆಯೇ ಆಗಲಿ ದೇವಿಯೇ, ದುಷ್ಟ 


ಮನಸ್ಸುಳ್ಳ ನಹುಷನಿಗೆ ನೀನು ಹೆದರಬೇಡ. ಅವನು ಇನ್ನು ಬಹುಕಾಲ ಇರುವುದಿಲ್ಲ. 
ಈ ನರಾಧಮನು ಹೊರಟು ಹೋಗಿದ್ದಾನೆ ಎಂದು ತಿಳಿ' ಎಂದು ಅವಳಿಗೆ ಹೇಳಿದರು. 


ಅಧರ್ಮಜ್ಞೋ ಮಹರ್ಷೀಣಾಂ ವಾಹನಾಚ್ಚ ಹತಃ ಶುಭೇ । 


ಇಷ್ಪಿಂ ಚಾಹಂ ಕರಿಷ್ಯಾಮಿ ವಿನಾಶಾಯಾಸ್ಯ ದುರ್ಮತೇಃ 11೩೭1! 
ಶಕ್ರಂ ಚಾಧಿಗಮಿಷ್ಯಾಮಿ ಮಾ ಬೈಸ್ತ್ಮಂ ಭದ್ರಮಸ್ತು ತೇ IAC 


ಶುಭಳಾದವಳೇ, ಧರ್ಮವನ್ನುತಿಳಿಯದ ಅವನು ಮಹರ್ಷಿಗಳನ್ನುವಾಹನದಲ್ಲಿ 
ನಿಯೋಜಿಸುವುದರಿಂದ ಹತನಾಗಿದ್ದಾನೆ. ದುರ್ಮತಿಯಾದ ಅವನ ವಿನಾಶಕ್ಕಾಗಿ ನಾನು 
ಒಂದು ಹೋಮವನ್ನು ಮಾಡುವೆನು. ಇಂದ್ರನನ್ನೂ ಹುಡುಕುವೆನು. ನೀನು 
ಹೆದರಬೇಡ. ನಿನಗೆ ಮಂಗಳವಾಗಲಿ (ಎಂದು ಹೇಳಿದರು). 
ಶಲ್ಯಃ 
ತತಃ ಪ್ರಜ್ಞಾಲ್ಯ ವಿಧಿವತ್‌ ಜುಹಾವ ಸಫ್ಳೃತಂ ಹವಿಃ । 
ಬೃಹಸ್ಪತಿರ್ಮಹಾತೇಜಾ ದೇವರಾಜೋಪಲಬ್ಧಯೇ TET 


ಶಲ್ಯ- ಅನಂತರ ಮಹಾತೇಜಸ್ವಿಗಳಾದ ಬೃಹಸ್ಪತಿಗಳು ದೇವರಾಜನಾದ 
ಇಂದ್ರನನ್ನು ಕಾಣುವುದಕ್ಕಾಗಿ ಅಗ್ನಿಯನ್ನು ಪ್ರಜ್ವಲಗೊಳಿಸಿ ಘೃತ ಸಹಿತವಾದ ಹವಿಸ್ಸನ್ನು 
ವಿಧಿಬದ್ಧವಾಗಿ ಹೋಮವನ್ನು ಮಾಡಿದರು. 


ತಸ್ಮಾತ್‌ ಸ ಭಗವಾನ್‌ ದೇವಃ ಸ್ವಯಮೇವ ಹುತಾಶನಃ । 
ಸ್ಲೀವೇಷಮದ್ದುತಂ ಕೃತ್ವಾ ಸಹಸಾ5ಂತರಧೀಯತ YO 


ಈ 


-118- ಮಹಾಭಾರತ ಉದ್ಯೋಗಪರ್ವ 


ಆ ಹೋಮಕುಂಡದಿಂದ ಪೂಜ್ಯನಾದ ಅಗ್ನಿದೇವನು ಸ್ವಯಂ ಒಂದು 
ಅದ್ಭುತವಾದ ಸ್ವ್ರೀವೇಷವನ್ನು ಧರಿಸಿ ದರ್ಶನವನ್ನು ಕೊಟ್ಟುತಕ್ಷಣ ಅಂತರ್ಧಾನವನ್ನು 
ಹೊಂದಿದನು. ` 


ಸ ದಿಶಃ ಪ್ರದಿಶಶ್ಚವ ಪರ್ವತಾಂಶ್ಚ ವನಾನಿ ಚ । 


ಪೃಥಿವೀಂ ಚಾಂತರಿಕ್ಚಂ ಚ ವಿಚಿತ್ಯಾಥ ಮನೋಗತಿಃ WYO 
ನಿಮೇಷಾಂತರಮಾತ್ರೇಣ ಬೃಹಸ್ಪತಿಮುಪಾಗಮತ್‌ N99 


ಮನೋಗತಿಯುಳ್ಳ ಅವನು ದಿಕ್ಕುವಿದಿಕ್ಕುಗಳನ್ನೂ, ಪರ್ವತ ಮತ್ತು 
ಅರಣ್ಯಗಳನ್ನೂ, ಪೃಥಿವಿ ಮತ್ತು ಅಂತರಿಕ್ಷಗಳನ್ನೂ ಹುಡುಕಿ ಒಂದು ಕ್ಷಣದಲ್ಲಿ 
ಬೃಹಸತಿಗಳ ಎದುರಿಗೆ ಬಂದು ನಿಂತನು. 
ಅಗಿಃ 
ಲ 
ಬೃಹಸ್ಪತೇ ನ ಪಶ್ಯಾಮಿ ದೇವರಾಜಮಹಂ ಕ್ಷಚಿತ್‌ । 
ಆಪಃ ಶೇಷಾಃ ಸದಾ ಚಾಪಃ ಪ್ರವೇಷ್ಟುಂ ನೋತ್ತಹಾಮ್ಯಹಮ್‌ ॥೪೩॥ 
ನ ಮೇ ತತ್ರ ಗತಿರ್ಬ್ರಹ್ಮನ್‌ ಕಿಮನ್ಯತ್‌ ಕರವಾಣಿ ತೇ 11೪೪ 


ಅಗ್ನಿ ಬೃಹಸ್ಪತಿಗಳೇ, ದೇವರಾಜನಾದ ಇಂದ್ರನು ಎಲ್ಲಿಯೂ ಕಾಣಲಿಲ್ಲ. 
ಜಲವನ್ನು ಬಿಟ್ಟು ಎಲ್ಲಂಡೆಯಲ್ಲಿಯೂ ಹುಡುಕಿದ್ದೇನೆ. ನಾನು ಜಲವನ್ನು ಮಾತ್ರ 
ಪ್ರವೇಶಿಸಲಾರೆ. ಬ್ರಾಹ್ಮಣರೇ, ನೀರಿನಲ್ಲಿನನಗೆ ಪ್ರವೇಶವಿಲ್ಲ. ನಾನು ನಿಮ್ಮಸಲುವಾಗಿ 
ಬೇರೆ ಏನು ಮಾಡಲಿ? 
ಶಲ್ಯಃ 
ತಮಬ್ರವೀದ್‌ ದೇವಗುರುರಪೋ ವಿಶ ಮಹಾದ್ಯುತೇ 11೪೫। 


ಶಲ್ಯ- ದೇವಗುರುಗಳಾದ ಬ್ರಹಸ್ಥತಿಗಳು ಅವನನ್ನು ಕುರಿತು ಮಹಾದ್ಯುತಿಯೇ, 
ಜಲವನ್ನು ಪ್ರವೇಶಿಸು ಎಂದು ಹೇಳಿದರು. 
ಅಗಿಃ 
ಣೆ] 
ನಾಪಃ ಪ್ರವೇಷ್ಟುಂ ಶಕ್ಟ್ಯಾಮಿ ಕ್ಷಯೋ ಮೇತತ್ರ ಭವಿಷ್ಯತಿ । 
ಶರಣಂ ತ್ಹಾಂ ಪ್ರಪನ್ನೋಶಸ್ಥಿ ಸ್ವಸ್ತಿ ತೇತಸ್ತು ಮಹಾದ್ಯುತೇ ॥೪೬॥ 


ಸೇನೋದ್ಯೋಗಪರ್ವ -119- 


ಅದ್ಭೋಗ್ದಿರ್ಬ್ರಹ್ಮಣಃ ಕೃತ್ರಮಶ್ಶನೋ ಲೋಹಮುತ್ನಿತಮ್‌ । 
ತೇಷಾಂ ಸರ್ವತ್ರಗಂ ತೇಜಃ ಸ್ನಾಸು ಯೋನಿಷು ಶಾಮ್ಯತಿ 11೪೭! 


ಅಗ್ಗಿ- ಮಹಾದ್ಯುತಿಯುಳ್ಳವರೇ, ನಾನು ಜಲವನ್ನು ಪ್ರವೇಶಿಸಲಾರೆ. ಅಲ್ಲಿನನ್ನ 
ವಿನಾಶ ಉಂಟಾಗುವುದು. ನಾನು ನಿಮಗೆ ಶರಣಾಗತನಾಗಿದ್ದೇನೆ. ನಿಮಗೆ 
ಮಂಗಳವಾಗಲಿ. ಜಲದಿಂದ ಅಗ್ನಿಯು, ಬ್ರಾಹ್ಮಣರಿಂದ ಕ್ಷತ್ರಿಯರು, ಶಿಲೆಯಿಂದ 
ಲೋಹವು ಉತ್ಪತ್ತಿಯನ್ನು ಹೊಂದುತ್ತವೆ. ಉಳಿದ ಎಲ್ಲ ಕಡೆಯಲ್ಲಿಯೂ ತೋರಿ 
ಬರುವ ಅವುಗಳ ಸಾಮರ್ಥ್ಯವು ತಮ್ಮ ಉತ್ಪತ್ತಿ ಸ್ಥಾನವನ್ನು ಹೊಂದಿ ನಾಶವನ್ನು 
ಹೊಂದುತ್ತದೆ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಪಂಚದಶೋಧ್ಯಾಯಃ || 


॥ ಸೇನೋದ್ಯೋಗಪರ್ವಣಿ ಪಂಚದಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಹದಿನೈದನೆಯ ಅಧ್ಯಾಯ ಮುಗಿಯಿತು. 
La SS A 


ಹದಿನಾರನೆಯ ಅಧ್ಯಾಯ 
ಅಗ್ನಿಯಿಂದ ಬೃಹಸ್ತತಿಗೆ ಶಕ್ರನ ದರ್ಶನ. ಬೃಹಸ್ಥತಿಯಿಂದ ಇಂದ್ರಸ್ತುತಿ. 
ಅಲ್ಲಿ ಇಂದ್ರನಿಂದ ದೇವತೆಗಳಿಗೆ ಅವರವರ ಅಧಿಪತ್ಯದಲ್ಲಿ ಅಭಿಷೇಕ. 
ಬೃಹಸ್ಪತಿಃ 

ತ್ಲಮಗ್ಗೇ ಸರ್ವದೇವಾನಾಂ ಮುಖಂ ತಮಸಿ ಹವ್ಯವಾಟ್‌ । 
'ಮಂತಃ ಸರ್ವಭೂತಾನಾಂ ಗೂಢಶ್ಚರಸಿ ಸಾಕ್ಸಿವತ್‌ Mell 

ಬೃಹಸ್ಥತಿ- ಅಗ್ನಿಯೇ, ನೀನು ಎಲ್ಲದೇವತೆಗಳಿಗೆ ಮುಖವಾಗಿದ್ದೀಯೆ. ನೀನು 
ಹವಿಸನ್ನು ತೆಗೆದುಕೊಂಡು ಹೋಗುವವನಾಗಿದ್ದೀಯೆ. ನೀನು ಎಲ್ಲರ ಹೃದಯದಲ್ಲಿ 


ಸಾಕ್ಷಿಯಾದ ನಾರಾಯಣನಂತೆ ಗೂಢನಾಗಿ ಸಂಚರಿಸುತ್ತೀಯೆ. 


ತ್ವಾಮಾಹುರೇಕಂ ಕವಯಃ ತ್ವಾಮಾಹುಸ್ವಿವಿಧಂ ಪುನಃ । 
ತಯಾ ತ್ಯಕ್ತಂ ಜಗಚ್ಚೇದಂ ಸದ್ಯೋ ನಶ್ಯೇದ್‌ ಹುತಾಶನ ೨9 


-120- ಮಹಾಭಾರತ ಉದ್ಯೋಗಪರ್ವ 


ಜ್ಞಾನಿಗಳು ನಿನ್ನನ್ನು ಒಬ್ಬನೆಂದು ಹೇಳುತ್ತಾರೆ. ಇನ್ನು ಕೆಲವರು ಮೂರು 
ವಿಧದವನೆಂದು ಹೇಳುತ್ತಾರೆ. ಹುತಾಶನನೇ, ನೀನು ತ್ಯಜಿಸಿದರೆ ಈ ಜಗತ್ತು 
ತಕ್ಷಣದಲ್ಲಿಯೇ ನಾಶವನ್ನು ಹೊಂದುವುದು. 


ಕೃತ್ವಾ ತುಭ್ಯಂ ನಮೋ ವಿಪ್ರಾಃ ಸಕರ್ಮವಿಜಿತಾಂ ಗತಿಮ್‌ । 
ಗಚ್ಛಂತಿ ಸಹ ಪತ್ನೀಭಿಃ ಸುತೈರಪಿ ಚ ಶಾಶ್ಚತೀಮ್‌ TERT 


ಬ್ರಾಹ್ಮಣರು ತಮ್ಮ ಪತ್ನೀ-ಪುತ್ರರ ಜೊತೆಯಲ್ಲಿನಿನಗೆ ನಮಸ್ಕಾರವನ್ನು ಮಾಡಿ 
ತಮ್ಮ ಕರ್ಮದಿಂದ ಸಂಪಾದಿಸಿದ ಶಾಶತವಾದ ಗತಿಯನ್ನು ಹೊಂದುತ್ತಾರೆ. 


ತ್ಹಮೇವಾಗ್ನೇ ಹವ್ಯವಾಹಃ ತಮೇವ ಪರಮಂ ಹವಿಃ । 
ಯಜಂತಿ ಸತ್ರೆಸ್ತಾಮೇವ ಯಜ್ಞೈಶ್ಚ ಪರಮಾದ್ದರೇ 11೪ 


ಅಗಿಯೇ, ನೀನೇ ಹವಿಸ್ಸನ್ನು ಕೊಂಡೊಯ್ಯುವವನು. ಶ್ರೇಷ್ಠವಾದ ಹವಿಸೂ ನೀನೇ. 
ಎ ಹ್ಮ ಣು 
ದೊಡ್ಡಯಜ್ಞಗಳಲ್ಲಿಮತ್ತು ಸತ್ರಗಳಲ್ಲಿನಿನ್ನನ್ನೇ ಪೂಜಿಸುತ್ತಾರೆ. 


ಸೃಷ್ಟ್ವಾ ಲೋಕಾಂಸ್ಟೀನಿಮಾನ್‌ ಹವ್ಯವಾಹ 
ಕಾಲೇ ಪ್ರಾಪ್ತೇ ಪಚಸಿ ಪುನಃ ಸಮಿದ್ಧ । 
ತ್ವಂ ಸರ್ವಸ್ಯ ಭುವನಸ್ಯ ಪ್ರ 
ತ್ಹಮೇವಾಗ್ನೇ ಭವಸಿ ಪುನಃ ಪ್ರತಿಷ್ಠಾ 11೫1! 
ಎಲೈ ಹವ್ಯವಾಹನನೇ, ನೀನು ಈ ಮೂರುಲೋಕಗಳನ್ನೂಸ್ಫಷ್ಟಿಮಾಡಿ, ಸಂಹಾರ 
ಕಾಲವು ಪ್ರಾಪ್ತವಾದಾಗ ಪ್ರಜ್ವಲಿಸಿ ಎಲ್ಲಾಲೋಕಗಳನ್ನೂ ದಹಿಸುತ್ತೀಯೆ. ಅಗ್ನಿಯೇ, 
ನೀನು ಎಲ್ಲಾಲೋಕಗಳಿಗೂ ಉತ್ಪತ್ತಿ ಸ್ಥಾನನಾದವನು ಮತ್ತು ಪುನಃ ಆಶ್ರಯನಾದವನು. 
ತ್ವಾಮಗ್ಬೇ ಜಲದಾನಾಹುರ್ವಿದ್ಯುತಶ್ಚ ಮನೀಷಿಣಃ । 
ದಹಂತಿ ಸರ್ವಭೂತಾನಿ ತ್ವತ್ತೋ ನಿಷ್ಠಮ್ಯ ರಶ್ಶಯಃ WEI 
ಅಗ್ನಿಯೇ, ನಿನ್ನನ್ನು ಮೇಘಗಳೆಂದು ಹೇಳುತ್ತಾರೆ. ಜ್ಞಾನಿಗಳಾದವರು ನೀನೇ 


ಮಿಂಚು ಎಂದು ಹೇಳುತ್ತಾರೆ. ನಿನ್ನಿಂದ ಹೊರಟ ಕಿರಣಗಳು ಎಲ್ಲ ಜೀವರನ್ನೂ 
ದಹಿಸುತ್ತವೆ. 


ಸೇನೋದ್ಯೋಗಪರ್ವ -121- 


ತಯ್ಯಾಪೋ ನಿಹಿತಾಃ ಸರ್ವಾಃ ತ್ಹಯಿ ಸರ್ವಮಿದಂ ಜಗತ್‌ । 
ನ ತೇತಸ್ಯವಿದಿತಂ ಕಿಂಚಿತ್‌ ತ್ರಿಷು ಲೋಕೇಷು ಪಾವಕ HZ 


ಎಲ್ಲಜಲವೂ ನಿನ್ನಲ್ಲಿಯೇ ಇಡಲ್ಪಟ್ಟಿದೆ. ಈ ಎಲ್ಲಜಗತ್ತೂ ನಿನ್ನನ್ನೇ ಆಶ್ರಯಿಸಿದೆ. 
ಎಲೈ ಪಾವಕನೇ, ಮೂರುಲೋಕಗಳಲ್ಲಿ ನೀನು ತಿಳಿಯದ ವಸ್ತುವು ಯಾವುದೂ 


ಇಲ್ಲ. 


೧೨ 


ಸ್ವಾಂ ಯೋನಿಂ ಭಜತೇ ಸರ್ವೋ ವಿಶಸ್ಟಾಪೋಠವಿಶಂಕಿತಃ । 

ಅಹಂ ತ್ವಾಂ ವರ್ಧಯಿಷ್ಯಾಮಿ ಬ್ರಾಹ್ನೆ ಕ್ಕೈರ್ಮಂತ್ರೆಃ ಸನಾತನ: HS 

ಎಲ್ಲರೂ ತಮ್ಮ ಉತ್ಪತ್ತಿ ಸ್ಥಾನವನ್ನೇ ಆಶ್ರಯಿಸುತ್ತಾರೆ. ಆದ್ದರಿಂದ ಯಾವ 
ಗಂ ಟ್ರ uD [eo a ರ್ಥ ೦ಎ 


ಶಂಕೆಯೂ ಇಲ್ಲದೆ ನನ್ನಮಾತನ್ನುನಂಬಿ ಜಲವನ್ನು ಪ್ರವೇಶಿಸು. ನಾನು ಸನಾತನವಾದ 
ವೇದ ಮಂತ್ರಗಳಿಂದ ನಿನಗೆ ಬಲವು ಅಭಿವೃದ್ದಿಯಾಗುವಂತೆ ಮಾಡುವೆನು. 


ಶಲ್ಯಃ . 
ಏವಂ ಸ್ತುತೋ ಹವ್ಯವಾಟ್‌ ಸ ಭಗವಾನ್‌ ಕವಿರುತ್ತಮಃ । 
ಬೃಹಸತಿಮಥೋವಾಚ ಪ್ರೀತಿಮಾನ್‌ ವಾಕ್ಯಮುತ್ತಮಮ್‌ 11೯ 
ದರ್ಶಯಿಷ್ಯಾಮಿ ತೇ ಶಕ್ರಂ ಸತ್ಯಮೇತದ್‌ ಬ್ರವೀಮಿ ತೇ 11೧೦॥ 


ಶಲ್ಯ- ಹೀಗೆ ಸ್ತೋತ್ರ ಮಾಡಲ್ಪಟ್ಟ ಹವ್ಯವಾಹಕನೂ, ಶ್ರೇಷ್ಠನೂ, ಕವಿಯೂ, 
ಪೂಜ್ಯನೂ ಆದ ಅಗ್ನಿಯು ಸಂತೋಷಯುಕ್ತನಾಗಿ ಬೃಹಸ್ಪತಿಗಳನ್ನು ಕುರಿತು, ನಿಮಗೆ 
ಇಂದ್ರನನ್ನು ತೋರಿಸುವೆನು. ಈ ಮಾತನ್ನು ಸತ್ಯವಾಗಿ ಹೇಳುತ್ತಿದ್ದೇನೆ ಎಂದು 
ಉತ್ತಮವಾಗಿ ಮಾತನಾಡಿದನು. 


ಶಲ್ಯಃ 
ಪ್ರವಿಶ್ಯಾಪಸ್ತತೋ ವಹಿ; ಸಸಮುದ್ರಾಃ ಸಪಲ್ಲಲಾಃ । 
ಆಜಗಾಮ ಸರಸ್ತಚ್ಚ ಗೂಢೋ ಯತ್ರ ಶತಕ್ರತುಃ 11೧೧॥॥ 
ಶಲ್ಯ- ಅಗ್ನಿಯು ಅನಂತರ ಸಮುದ್ರಗಳಲ್ಲಿ ಪಲ್ಲಲಗಳಲ್ಲಿಎಲ್ಲಕಡೆಯಲ್ಲಿಯೂ 
ಇರುವ ನೀರಿನಲ್ಲಿಪ್ರವೇಶಿಸಿ ಇಂದ್ರನು ಅವಿತುಕೊಂಡಿದ್ದಸರೋವರಕ್ಕೂ ಬಂದನು. 


ಎ 


-122- ಮಹಾಭಾರತ ಉದ್ಯೋಗಪರ್ವ 


ಅಥ ತತ್ರಾಪಿ ಪದ್ಗಾನಿ ವಿಚಿನ್ನನ್‌ ಭರತರ್ಷಭ । 
ಅನ್ನಪಶ್ಯತ್‌ ಸ ದೇವೇಂದ್ರಂ ಬಿಸಮಧ್ಯಗತಂ ತದಾ eI] 


ಎಲೈ ಭರತರ್ಷಭನೇ, ಅಲ್ಲಿಯೂ ಪದ್ಮಗಳಲ್ಲಿ ಹುಡುಕುತ್ತಾ ಪದ್ಮ್ಧನಾಳದ 
ಮಧ್ಯದಲ್ಲಿರುವ ಎಳೆಯಲ್ಲಿಇದ್ದದೇವೇಂದ್ರನನ್ನುನೋಡಿದನು. 


ಆಗತ್ಯ ಚ ತತಸ್ತೂರ್ಣಂ ತಮಾಚಷ್ಟ ಬೃಹಸತೇಃ । 
ಅಣುಮಾತ್ರೇಣ ವಪುಷಾ ಪದ್ಧತಂತ್ವಾಶ್ರಿತಂ ಪ್ರಭುಮ್‌ 11೧೩ 


ಅನಂತರ ಶೀಘ್ರವಾಗಿ ಹಿಂದಿರುಗಿ ಬಂದು ಬೃಹಸತಿಗಳಿಗೆ ಅಣುಮಾತ್ರವಾದ 

ಶರೀರವನ್ನುಧರಿಸಿ ಪದ್ಧದ ತಂತುವಿನಲ್ಲಿಆಶ್ರಿತನಾದ ಪ್ರಭುವಾದ ದೇವೇಂದ್ರನನ್ನು 

ಸ 3 ಣಾ ಸ 
ತಿಳಿಸಿದನು. 


ಗತ್ವಾ ದೇವರ್ಷಿಗಂಧರ್ವೈಃ ಸಹಿತೋತಥ ಬೃಹಸ್ಪತಿಃ । 

ಪುರಾಣ: ಕರ್ಮಭಿರ್ದೇವಂ ತುಷ್ಟಾವ ಬಲಸೂದನಮ್‌ eral 

ಬೃಹಸ್ಸತಿಗಳು ದೇವತೆಗಳಿಂದ, ಖಷಿಗಳಿಂದ ಮತ್ತು ಗಂಧರ್ವರಿಂದ ಸಹಿತರಾಗಿ 
ಅಲ್ಲಿಗೆ ಹೋಗಿ ಅವನು ಹಿಂದೆ ಮಾಡಿದ ಶ್ರೇಷ್ಠವಾದ ಕರ್ಮಗಳಿಂದ ಬಲಸೂದನನಾದ 
ಅವನನ್ನು ಸ್ತೋತ್ರ ಮಾಡಿದರು. 

ಮಹಾಸುರೋ ಹತಃ ಶಕ್ರ ನಮುಚಿರ್ದಾರುಣಸ್ತ್ವಯಾ । 

ಶಂಬರಶ್ಚ ಬಲಶ್ಚೆವ ತಥೋಭೌ ಘೋರದರ್ಶನೌ 11೧೫1! 

ಎಲೈ ಶಕ್ರನೇ, ದಾರುಣನೂ ಮತ್ತು ಮಹಾಸುರನೂ ಆಗಿದ್ದನಮುಚಿಯು ನಿನ್ನಿಂದ 
ಹತನಾದನು. ಘೋರದರ್ಶನರಾದ ಶಂಬರ ಮತ್ತು ಬಲ ಇಬ್ಬರೂ ನಿನ್ನಿಂದ 
ಹತರಾದರು. 

ಶತಕ್ರತೋ ವಿವರ್ಧಸ್ವ ಸರ್ವಾನ್‌ ಶತ್ರೂನ್‌ ನಿಷೂದಯ । 

ಉತ್ತಿಷ್ಠ ಶಕ್ರ ಸಂಪಶ್ಯ " ದೇವರ್ಷೀಂಶ್ಚ ಸಮಾಗತಾನ್‌ WOE 


ಮಹೇಂದ್ರ ದಾನವಾನ್‌ ಹತ್ವಾ ಲೋಕಾಸ್ಟಾತಾಸ್ತ್ರಯಾ ವಿಭೋ ॥೧೭॥॥ 


ಸೇನೋದ್ಯೋಗಪರ್ವ ಜತ 


ಶತಕ್ರತುವೇ, ಬಲದಿಂದ ಬೆಳೆಯುವವನಾಗು. ಎಲ್ಲ ಶತ್ರುಗಳನ್ನೂ ಸಂಹರಿಸು. 
ಮಹೇಂದ್ರನೇ, ಎದ್ದು ನೋಡು. ದೇವರ್ಷಿಗಳು ಬಂದಿದ್ದಾರೆ. ಮಹೇಂದ್ರನೇ, 
ವಿಭುವೇ, ನೀನು ಹಿಂದೆ ದಾನವರನ್ನು ಸಂಹಾರ ಮಾಡಿ ಲೋಕಗಳನ್ನು ರಕ್ಷಿಸಿದೆ. 


ಅಪಾಂ ಫೇನಂ ಸಮಾಸಾದ್ಯ ವಿಷ್ಣುತೇಜೋಪಬ್ಬಂಹಿತಮ್‌ । 
ತ್ವಯಾ ವೃತ್ರೋ ಹತಃ ಪೂರ್ವಂ ದೇವರಾಜ ಜಗತ್ನತೇ Tesi 


ಎಲೈ ದೇವರಾಜನೇ, ಎಲೈ ಜಗತ್ಪತಿಯೇ, ನೀನು ವಿಷ್ಣು ತೇಜಸಿನಿಂದ ಕೂಡಿದ 
ಸಮುದ್ರದ ನೊರೆಯನ್ನು ತೆಗೆದುಕೊಂಡು ಹಿಂದೆ ವೃತ್ರಾಸುರನನ್ನು ಸಂಹಾರ ಮಾಡಿದೆ. 


ತ್ಚಂ ಸರ್ವಭೂತೇಷು ಶರಣ್ಯ ಈಡ್ಯಃ 
ತ್ವಯಾ ಸಮಂ ವಿದ್ಯತೇ ನೇಹ ಭೂತಮ್‌ । 
ತಯಾ ಧಾರ್ಯಂತೇ ಸರ್ವಭೂತಾನಿ ಶಕ್ರ 
ತ್ತಂ ದೇವಾನಾಂ ಮಹಿಮಾನಂ ಚಕರ್ಥ ea] 


ಪಾಹಿ ಸರ್ವಾನಿಮಾನ್‌ ಲೋಕಾನ್‌ ಮಹೇಂದ್ರ ಬಲಮಾಪುಹಿ ॥1೨೦॥ 


ಎಲ್ಲಾಭೂತಗಳಲ್ಲಿಯೂ ನೀನು ಶರಣು ಹೊಂದಲು ಯೋಗ್ಯನಾದವನು. ಸ್ತೋತ್ರ. 
ಮಾಡಲ್ಲಡಲು ಯೋಗ್ಯನಾದವನು. ನಿನ್ನಸಮಾನರಾದ ಚೇತನರು ಯಾರೂ ಇಲ್ಲ. 
ಎಲೈೆ ಶಕ್ರನೇ, ನೀನು ಎಲ್ಲಜೀವರನ್ನುಧರಿಸಿದ್ದೀಯೆ ಮತ್ತು ದೇವತೆಗಳ ಮಹಿಮೆಗಳೂ 
ಸಹ ನಿನ್ನಅನುಗ್ರಹದಿಂದಲೇ ಪ್ರಾಪ್ತವಾಗಿವೆ. ಮಹೇಂದ್ರನೇ, ಈ ಎಲ್ಲಲೋಕಗಳನ್ನೂ 
ರಕ್ಷಿಸು. ಬಲವನ್ನು ಹೊಂದುವವನಾಗು. 

ಶಲ್ಯಃ 
ಏವಂ ಸಂಸ್ತೂಯಮಾನಶ್ಚ ಸೋತವರ್ಧತ ಶನೈಃ ಶನೈಃ । 
ಸ್ಪಂ ಚೈವ ವಪುರಾಸ್ಥಾಯ ಬಭೂವ ಸ ಬಲಾನ್ಹಿಶಃ 1|೨೧॥ 


ಶಲ್ಯ- ಹೀಗೆ ಸ್ತೋತ್ರ ಮಾಡಲ್ಪಟ್ಟಂತೆ ಅವನು ಮೆಲ್ಲಮೆಲ್ಲನೆ ಬೆಳೆದನು. ಕೊನೆಗೆ 
ತನ್ನನಿಜವಾದ ರೂಪವನ್ನುತೆಗೆದುಕೊಂಡು ಬಲಾನ್ನಿತನಾದನು. 


ಅಬ್ರವೀಚ್ಚ ಗುರುಂ ದೇವೋ ಬೃಹಸ್ಪತಿಮವಸ್ಥಿತಮ್‌ 11೨೨॥॥ 


-124- ಮಹಾಭಾರತ ಉದ್ಯೋಗಪರ್ವ 


ಕಿಂ ಕಾರ್ಯಮವಶಿಷ್ಟಂ ವೋ ಹತಸ್ತಾಷ್ಟೋ ಮಹಾಸುರಃ । 
ವೃತ್ರಶ್ಚ ಸುಮಹಾಕಾಯೋ ಗ್ರಸ್ತುಂ ಲೋಕಾನಿಯೇಷ ಯಃ 11೨೩॥ 


ದೇವನಾದ ಅವನು ಎದುರಿಗಿದ್ದಗುರುಗಳಾದ ಬೃಹಸ್ಥತಿಗಳನ್ನು ಕುರಿತು, ನಿಮಗೆ 
ನಾನು ಮಾಡಬೇಕಾದ ಯಾವ ಕಾರ್ಯವು ಉಳಿದಿದೆ? ತ್ವಷ್ಟಪುತ್ರನಾದ ಬಹಳ 
ದೊಡ್ಡಶರೀರವನ್ನು ಹೊಂದಿದ್ದಮಹಾಸುರನಾದ ವೃತ್ರನು ಲೋಕಗಳನ್ನೇ ನುಂಗಲು 
ಬಯಸಿದ್ದನು. ಅವನು ಈಗ ಹತನಾಗಿದ್ದಾನೆ ಎಂದು ಹೇಳಿದನು. 
ಬೃಹಸ್ಪತಿಃ 
ಮಾನುಷೋ ನಹುಷೋ ರಾಜಾ ದೇವರ್ಷಿಗಣತೇಜಸಾ | 
ದೇವರಾಜ್ಯಮನುಪ್ರಾಪ್ತಃ ಸರ್ವಾನ್‌ ನೋ ಬಾಧತೇ ಭೃಶಮ್‌ ॥೨೪॥ 


ಬೃಹಸತಿ- ಮನುಷ್ಯನಾದ ನಹುಷರಾಜನು ದೇವರ್ಷಿಗಣಗಳ ತೇಜಸ್ಸಿನಿಂದ 
ದೇವರಾಜ್ಯದ ಆಧಿಪತ್ಯವನ್ನು ಹೊಂದಿದವನಾಗಿ ನಮ್ಮೆಲ್ಲರನ್ನೂ ಬಹಳವಾಗಿ 
ಬಾಧಿಸುತ್ತಿದ್ದಾನೆ. 
ಇಂದ್ರಃ 
ಕಥಂ ನು ನಹುಷೋ ರಾಜ್ಯಂ ದೇವಾನಾಂ ಪ್ರಾಪ ದುರ್ಲಭಮ್‌ । 
ತಪಸಾ ಕೇನ ವಾ ಯುಕ್ತಃ ಕಿಂವೀರ್ಯೋ ವಾ ಬೃಹಸತೇ 11೨೫।॥ 
ತತ್ತರ್ವಂ ಕಥಯಧ್ದಂ ಮೇ ಯಥೇಂದ್ರತ್ನಮುಪೇಯಿವಾನ್‌ ॥೨೬॥ 


ಇಂದ್ರ- ನಹುಷನು ದುರ್ಲಭವಾದ ದೇವರಾಜ್ಯವನ್ನು ಹೇಗೆ ಪಡೆದನು? ಅವನ 
ತಪಸ್ಸುಎಂತಹುದು? ಎಲ್ಫೆ ಬೃಹಸ್ಥತಿಗಳೇ, ಅವನ ಸಾಮರ್ಥ್ಯವಾದರೂ ಏನು? 
ಅವನು ಹೇಗೆ ಇಂದ್ರನಾದನು ಎಂಬ ಎಲ್ಲವಿಷಯವನ್ನೂನನಗೆ ಹೇಳಿ. 
ಬೃಹಸ್ಪತಿಃ 
ತ್ವಯಿ ಪ್ರನಷ್ಟೇ ದೇವೇಶೇ ವಿಶ್ಚಂ ಪ್ರವ್ಯಥಿತಂ ಜಗತ್‌ । 
ಪರಸ್ಫರಭಯೋದ್ವಿಗೃಂ ಬಭೂವಾರ್ತಮರಾಜಕಮ್‌ W2೭1 


ಸೇನೋದ್ಯೋಗಪರ್ವ 3125 
ಬೃಹಸ್ತತಿ- ದೇವೇಶನಾದ ನೀನು ಅದ್ಭಶ್ಯನಾಗಿ ನಾಶವನ್ನು ಹೊಂದುತ್ತಿರಲು ಸಮಸ್ತ 
ಜಗತ್ತೇ ದುಃಖದಿಂದ ಕೂಡಿತು. ರಾಜರಿಲ್ಲದೆ ಪರಸ್ಪರ ಭಯದಿಂದ ವಿಹ್ನಲರಾಗಿ 
ಎಲ್ಲರೂ ಆರ್ತರಾದರು. 
ತತೋ ದೇವೈಃ ಸಗಂಧರ್ವ್ಮೆಃ ಸರ್ಷಿಸಂಘೈಃ: ಸಪಾವಕ್ಳೆ: । 
ಮಾನುಷೋ ನಹುಷೋ ರಾಜಾ ದೇವರಾಜ್ಯೇಇಭಿಷೇಚಿತಃ 11೨೮॥ 
ಆಗ ದೇವತೆಗಳೂ, ಗಂಧರ್ವರೂ, ಯಷಿಗಣಗಳೂ ಮತ್ತು ಅಗ್ನಿಗಳು ಎಲ್ಲರೂ 
ಸೇರಿ ಮನುಷ್ಯನಾದ ನಹುಷನನ್ನು (ನಹುಷನಿಗೆ) ದೇವರಾಜ್ಯದಲ್ಲಿ ಅಭಿಷೇಕ 
ಮಾಡಿದರು. 


ತತೋ ಭೀತಾಃ ಶಕ್ರಮಕಾಮಯಂತ 
ತ್ಹಯಾ ತೃಕ್ತಂ ಮಹದೈಂದ್ರಂ ಪದಂ ತತ್‌ 11೨೯॥( 


ಅನಂತರ ಅವನಿಗೆ ಹೆದರಿ ಎಲ್ಲರೂ ಶಚೀಪತಿಯಾದ ನಿನ್ನನ್ನು ಬಯಸಿದರು. 
ನೀನಾದರೂ ಆ ಶ್ರೇಷ್ಠವಾದ ಇಂದ್ರ ಪದವಿಯನ್ನುಮೊದಲೇ ತೊರೆದಿದ್ದೀಯೆ. 


ತದಾ ದೇವಾಃ ಪಿತರೋ5ಥರ್ಷಯಶ್ಚ 
ಗಂಧರ್ವಮುಖ್ಯಾಶ್ಚ ಸಮೇತ್ಯ ಸರ್ವೇ । 
ಗತ್ವಾಂಬ್ರುವನ್‌ ನಹುಷಂ ಶಕ್ರ ತತ್ರ 
ತಂ ನೋ ರಾಜಾ ಭುವನಸ್ಯ ಗೋಪ್ತಾ AOI 
ಆಗ ದೇವತೆಗಳು, ಪಿತೃಗಳು, ಯಷಿಗಳು ಗಂಧರ್ವರಲ್ಲಿ ಪ್ರಧಾನರಾದವರು 
ಎಲ್ಲರೂ ಸೇರಿ ನಹುಷನ ಬಳಿಗೆ ಹೋಗಿ ನೀನು ನಮಗೆ ರಾಜನಾಗಿ ಲೋಕವನ್ನು 
ರಕ್ಷಿಸಬೇಕು ಎಂದು ಕೇಳಿದರು. 
ತಾನಬ್ರವೀನ್ನಹುಷೋ ನಾಸ್ತಿ ಶಕ್ತ 
ಆಪ್ಯಾಯದ್ದಂ ತಪಸಾ ತೇಜಸಾ ಮಾಮ್‌ 11೩೧॥ 
ಅವರನ್ನುಕುರಿತು ನಹುಷನು ನನಗೆ ನಿಮ್ಮ ರಾಜ್ಯವನ್ನು ನಡೆಸುವಷ್ಟುಶಕ್ತಿ ಇಲ್ಲ. 
ನಿಮ್ಮ ತಪಸ್ಸಿನಿಂದಲೂ ಮತ್ತು ತೇಜಸ್ಸಿನಿಂದಲೂ ನನ್ನ ಬಲವನ್ನು ಅಭಿವೃದ್ಧಿಗೊಳಿಸಿ 
ಎಂದು ಹೇಳಿದನು. 


-126- ಮಹಾಭಾರತ ಉದ್ಯೋಗಪರ್ವ 


ಏವಂಚೋಕೈರ್ವರ್ಧಿತಶ್ಚಾಪಿ ದೇವೈ 
ರಾಜಾ5ಭವನ್ನಹುಷೋ ಘೋರವೀರ್ಯಃ । 
ತೈಲೋಕ್ಯೇ ಚ ಪ್ರಾಪ್ಯ ರಾಜ್ಯಂ ಮಹರ್ಷೀನ್‌ 
ಕೃತ್ವಾ ವಾಹಾನ್‌ ಯಾತಿ ಲೋಕಾನ್‌ ದುರಾತ್ಮಾ 112೨11 


ಹೀಗೆ ಹೇಳಲ್ಪಟ್ಟದೇವತೆಗಳು ಅವನನ್ನು ಅಭಿವೃದ್ಧಿಗೊಳಿಸಿದರು. ಆಗ ನಹುಷನು 
ಭಯಂಕರವಾದ ಪರಾಕ್ರಮವುಳ್ಳ ರಾಜನಾದನು. ದುರಾತ್ಮನಾದ ಅವನು 
ಮೂರುಲೋಕಗಳ ಆಧಿಪತ್ಯವನ್ನು ಪಡೆದು, ಮಹರ್ಷಿಗಳನ್ನು ತನ್ನ ವಾಹನವನ್ನು 
ಹೊರುವವರನ್ನಾಗಿ ಮಾಡಿಕೊಂಡು ಈಗ ಲೋಕಗಳಿಗೆ ಹೋಗುತ್ತಿದ್ದಾನೆ. 


ತೇಜೋಹರಂ ದೃಷ್ಠಿವಿಷಂ ಸುಘೋರಂ 
ಮಾತ್ಪಂ ಪಶ್ಯೇರ್ನಹುಷಂ ವೈ ಕದಾಚಿತ್‌ । 
ದೇವಾಶ್ಚ ಸರ್ವೇ ನಹುಷಂ ಭೃಶಾರ್ತಾ 
ನ ಪಶ್ಯಂತೇ ಗೂಢರೂಪಾಶ್ಚರಂತಃ 11೩೩! 


ಎದುರಿಗೆ ಬಂದವರ ತೇಜಸ್ಸನ್ನು ಅಪಹರಿಸುವವನೂ, ತನ್ನಕಣ್ಣಿನ ದೃಷ್ಟಿಯಲ್ಲಿಯೇ 
ವಿಷವನ್ನುಳ್ಳವನೂ, ಅತ್ಯಂತ ಘೋರನೂ ಆದ ಆ ನಹುಷನನ್ನು ನೀನು ಎಂದೂ 
ನೋಡಬೇಡ. ದೇವತೆಗಳೆಲ್ಲರೂ ಬಹಳ ದುಃಖಿತರಾಗಿ ಗೂಢರೂಪವನ್ನು ಧರಿಸಿ 
ಸಂಚರಿಸುತ್ತಾ ನಹುಷನನ್ನು ನೋಡುವುದಿಲ್ಲ, 


ಏವಂ ವದತ್ಯಂಗಿರಸಾಂ ವರಿಷ್ಠೇ 

ಬೃಹಸತೌ ಲೋಕಪಾಲಃ ಕುಬೇರ: । 
ವೈವಸ್ಥತಶ್ಚೆವ ಯಮಃ ಪುರಾಣೋ 

ದೇವಾಶ್ಚ ಸೋಮೋ ವರುಣಶ್ಚಾಜಗಾಮ 11೩೪॥ 
ಅಂಗಿರಸ ಕುಲೋತ್ಪನ್ನರಾದ ಶ್ರೇಷ್ಠರಾದ ಬೃಹಸ್ಟತಿಗಳು ಹೀಗೆ ಹೇಳುತ್ತಿರಲು 


ಲೋಕಪಾಲಕನಾದ ಕುಬೇರನು, ವಿವಸ್ವಾನ್‌ ಸೂರ್ಯನ ಮಗನಾದ ಯಮನೂ, 
ಪ್ರಾಚೀನದೇವತೆಯರಾದ ಸೋಮ-ವರುಣರೂ ಅಲ್ಲಿಗೆ ಬಂದರು. 


ಸೇನೋದ್ಯೋಗಪರ್ವ -127- 


ತೇ ವೈ ಸಮಾಗಮ್ಯ ಮಹೇಂದ್ರಮೂಚುಃ 
ದಿಷ್ಟ್ಯಾ ತ್ವಾಹ್ಟೋ ನಿಹತಶ್ಸೆವ ವೃತ್ರಃ । 
ದಿಷ್ಟ್ಯಾ ತಾಂ ಕುಶಲಿನಮಕತಂ ಚ 
ಜರೆ ದ ಇ 
ಪಶ್ಯಾಮೋ ವೈ ನಿಹತಾರಿಂ ಚ ಶಕ್ರ NAB 


ಅವರು ಮಹೇಂದ್ರನನ್ನು ಸಮೀಪಿಸಿ ಶಕ್ರನೇ, ದೇವರ ದಯದಿಂದ ತ್ವಷ್ಟೃವಿನ 
ಪುತ್ರನಾದ ವೃತ್ರನು ಹತನಾದನು. ದೇವರ ದಯದಿಂದಲೇ ಶತ್ರುವನ್ನು ಸಂಹರಿಸಿ 
ವ್ರಣವಿಲ್ಲದೆ ಕ್ಷೇಮದಿಂದಿರುವ ನಿನ್ನನ್ನುನೋಡುತ್ತಿದ್ದೇವೆ ಎಂದು ಹೇಳಿದರು. 


ಸ ತಾನ್‌ ಯಥಾವಚ್ಚ ಹಿ ಲೋಕಪಾಲಾನ್‌ 
ಸಮೇತ್ಯ ವೈ ಪ್ರೀತಮನಾ ಮಹೇಂದ್ರ: । 
ಉವಾಚ ಚೈತಾನ್‌ ಪ್ರತಿಭಾಷ್ಯ ಶಕ್ರಃ 
ಸಂಚೋದಯಿಷ್ಯನ್‌ ನಹುಷಸ್ಯಾಂತರೇಣ HAE 
ಆ ಇಂದ್ರನು ಲೋಕಪಾಲಕರ ಜೊತೆಯಲ್ಲಿಯಥಾಯೋಗ್ಯವಾಗಿ ಮಿಳಿತನಾಗಿ 
ಮನಸ್ಸಿನಲ್ಲಿ ಸಂತೋಷಗೊಂಡು ನಹುಷನ ವಿಷಯದಲ್ಲಿ ಅವರನ್ನು 
ಪ್ರೇರೇಪಿಸುವವನಾಗಿ ಅವರನ್ನು ಉದ್ದೇಶಿಸಿ ಮಾತನಾಡಿದನು. 
ರಾಜಾ ದೇವಾನಾಂ ನಹುಷೋ ಘೋರರೂಪಃ 
ತತ್ರ ಸಾಹ್ಯಂ ದೀಯತಾಂ ಮೇ ಭವದ್ಧಿ; 11೩೭ 
ದೇವತೆಗಳ ರಾಜನಾದ ನಹುಷನು ಘೋರರೂಪವನ್ನು ಉಳ್ಳವನಾಗಿದ್ದಾನೆ. 
ಅವನನ್ನು ಸೋಲಿಸುವ ವಿಷಯದಲ್ಲಿನೀವು ನನಗೆ ಸಹಾಯವನ್ನು ಮಾಡಬೇಕು. 
ಶಲ್ಯಃ 
ತೇ ಚಾಬ್ರುವನ್‌ ನಹುಷೋ ಘೋರರೂಪೋ 
ದೃಷ್ಟೀವಿಷಸ್ತಸ್ಯ ಬಿಭೀಮ ಶಕ್ರ । 
ತ್ತಂ ಚೇದ್‌ ರಾಜಾ ನಹುಷಂ ಪರಾಜಯೇಃ 
ತತೋ ವಯಂ ಭಾಗಮರ್ಹಾಮ ಶಕ್ರ 11೩೮॥ 


-128- ಮಹಾಭಾರತ ಉದ್ಯೋಗಪರ್ವ 


ಶಲ್ಯ- ಅವರು ಎಲೈ ಶಕ್ರನೇ, ನಹುಷನು ಘೋರರೂಪವುಳ್ಳವನೂ, ದೃಷ್ಟಿಯಲ್ಲೇ 
ವಿಷವುಳ್ಳವನೂ ಆಗಿದ್ದಾನೆ. ನಾವು ಅವನಿಗೆ ಹೆದರುತ್ತೇವೆ. ರಾಜನಾದ ನೀನು 
ನಹುಷನನ್ನು ಸೋಲಿಸುವುದಾದರೆ 'ಆಗ ನಾವೆಲ್ಲರೂ ನಮ್ಮ ಯಜ್ಞಭಾಗಗಳನ್ನು 
ಪಡೆಯುತ್ತೇವೆ ಎಂದು ಹೇಳಿದರು. 


ಇಂದ್ರೋತಬ್ರವೀತ್‌ ಭವತು ಭವಾನಪಾಂಪತಿಃ 
ಯಮಃ ಕುಬೇರಶ್ಚ ಮಯಾಂಭಿಷೇಕಮ್‌ । 
ಸಂಪ್ರಾಪ್ನವಂತ್ವದ್ಯ ಸಹೈವ ತೇ ರಿಪುಂ 
ಜಯಾಮ ತಂ ನಹುಷಂ ಘೋರದೃಷ್ಟಿಮ್‌ 11೩೯! 
ಇಂದ್ರನು ಅವರನ್ನು ಕುರಿತು ಹೀಗೆ ಮಾತನಾಡಿದನು. ವರುಣನಾದ ನೀನು 
ಜಲಕ್ಕೆ ಒಡೆಯನಾಗು. ಯಮ ಮತ್ತು ಕುಬೇರರು ತಮ್ಮ ತಮ್ಮವಿಷಯಗಳಲ್ಲಿ ನನ್ನಿಂದ 
ಅಭಿಷೇಕವನ್ನುಹೊಂದಲಿ. ಈ ದಿನ ನಾವೆಲ್ಲರೂ ಒಟ್ಟಿಗೆ ಸೇರಿ ಘೋರದೃಷ್ಟಿಯುಳ್ಳೆ 
ಶತ್ರುವಾದ ನಹುಷನನ್ನು ಜಯಿಸೋಣ. 
ತತ್ರ ಶಕ್ರಂ ಜೃ್ವಲನೋತಪ್ಯಾಹ ಭಾಗಂ 
ಪ್ರಯಚ್ಛ ಮಹ್ಯಂ ತವ ಸಾಹ್ಯಂ ಕರಿಷ್ಯೇ 11೪೦॥ 
ಆಗ ಅಗ್ನಿಯು ಇಂದ್ರನನ್ನು ಕುರಿತು ನನಗೂ ಭಾಗವನ್ನು ಕೊಡು. ಆಗ ನಿನಗೆ 
ಸಹಾಯವನ್ನುಮಾಡುವೆನು ಎಂದು ಹೇಳಿದನು. 


ತಮಾಹ ಶಕ್ರೋ ಭವಿತಾತಗ್ಹೇ ತವಾಪಿ 
ಚೇಂದ್ರಾಗ್ನ್ಯೋರ್ವೈೆ ಭಾಗ ಏಕೋ ಮಹಾಕ್ರತೌ WYO 


ಶಕ್ರನು ಅವನನ್ನುಕುರಿತು ಅಗ್ನಿಯೇ, ನಿನಗೂ ಸಹ ಮಹಾಕ್ರತುವಿನಲ್ಲಿಇಂದ್ರಾಗ್ನಿ 
ರೂಪ ದೇವತಾ ದ್ವಂದ್ವದಲ್ಲಿ ಒಂದು ಭಾಗವು ದೊರೆಯುತ್ತದೆ ಎಂದು ಹೇಳಿದನು. 

ಏವಂ ಸಂಚಿಂತ್ಯ ಭಗವಾನ್‌ ಮಹೇಂದ್ರ: ಪಾಕಶಾಸನಃ । 

ಕುಬೇರಂ ಸರ್ವಯಕ್ಟಾಣಾಂ ಧನಾನಾಂ ಚ ಪ್ರಭುಂ ತದಾ 11೪೨ 


ವೈವಸ್ಥತಂ ಪಿತೃಣಾಂ ಚ ವರುಣಂ ಚಾಪ್ಯಪಾಂ ತಥಾ । 
ಅಧಿಪತ್ಯಂ ದದೌ ಶಕ್ರಃ ಸತೃತ್ಯ ವರದಸ್ತಥಾ 11೪೩ 


ಸೇನೋದ್ಯೋಗಪರ್ವ -129- 


ಹೀಗೆ ಚಿಂತಿಸಿ ಪೂಜ್ಯನೂ, ಪಾಕಶಾಸನನೂ ಆದ ಮಹೇಂದ್ರನು ಕುಬೇರನನ್ನು 
ಎಲ್ಲ ಯಕ್ಷರಿಗೂ ಮತ್ತು ಧನಕ್ಕೂ ಪತಿಯನ್ನಾಗಿ ಮಾಡಿದನು. ವೈವಸ್ಥತನನ್ನು 
(ಯಮನನ್ನು) ಪಿತೃಗಳಿಗೆ ಅಧಿಪತಿಯನ್ನಾಗಿಯೂ, ವರುಣನನ್ನು ಜಲಕ್ಕೆ 
ಅಧಿಪತಿಯನ್ನಾಗಿ ಮಾಡಿ, ವರದನಾದ ಇಂದ್ರನು ಅವರನ್ನು ಸತ್ನರಿಸಿ ಆಧಿಪತ್ಯವನ್ನು 
ನೀಡಿದನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ 
ವೈಯಾಸಿಕ್ಯಾಮ್‌ ಉದ್ಯೋಗಪರ್ವಣಿ ಷೋಡಶೋಧ್ಯಾಯಃ || 


॥ ಸೇನೋದ್ಯೋಗಪರ್ವಣಿ ಷೋಡಶೋತಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಹದಿನಾರನೆಯ ಅಧ್ಯಾಯ ಮುಗಿಯಿತು. 
La ರ ರರ 
ಹದಿನೇಳನೆಯ ಅಧ್ಯಾಯ 
ಅಗಸ್ತ್ರಶಾಪದಿಂದ ಸ್ವರ್ಗದಿಂದ ನಹುಷನ ಪತನ 
ಶಲ್ಯಃ 
ಅಥ ಸಂಚಿಂತಯಾನಸ್ಯ ದೇವರಾಜಸ್ಯ ಧೀಮತಃ । 
ನಹುಷಸ್ಯ ವಧೋಪಾಯಂ ಲೋಪಪಾಲೈಃ ಸದೈವತೈಃ Tell 
ತಪಸ್ವೀ ತತ್ರ ಭಗವಾನ್‌ ಅಗಸ್ಯಃ ಪ್ರತ್ಯದೃಶ್ಯತ 11೨॥| 
ಶಲ್ಯ- ಅನಂತರ ಮೇಧಾವಿಯಾದ ದೇವರಾಜನಾದ ಇಂದ್ರನು ಲೋಕಪಾಲಕರ 


ಮತ್ತು ದೇವತೆಗಳ ಜೊತೆಯಲ್ಲಿ ನಹುಷನ ವಧೋಪಾಯವನ್ನು ಕುರಿತು 
ಚಿಂತಿಸುತ್ತಿರುವಂತೆಯೇ ತಪಸ್ವಿಗಳಾದ ಪೂಜ್ಯರಾದ ಅಗಸರು ಅಲ್ಲಿಕಾಣಿಸಿಕೊಂಡರು. 


ಸೋ5ಬ್ರವೀದರ್ಚ್ಯ ದೇವೇಂದ್ರಂ ದಿಷ್ಟ್ಯಾ ವೈ ವರ್ಧತೇ ಭವಾನ್‌ । 

ವಿಶರೂಪವಿನಾಶೇನ ವೃತ್ರಾಸುರವಧೇನ ಚ JET 

ಅವರು ದೇವೇಂದ್ರನನ್ನು ಅರ್ಚಿಸಿ, ಅವನನ್ನು ಕುರಿತು ವಿಶ್ವರೂಪವಿನಾಶದಿಂದ 
ಮತ್ತು ವೃತ್ರಾಸುರ ವಧೆಯಿಂದ (ವಧೆಗಳನ್ನು ಮಾಡಿ), ದೇವರ ದಯದಿಂದ ನೀನು 
ಅಭಿವೃದ್ದಿಯನ್ನು ಹೊಂದಿದ್ದೀಯೆ. 


-130- ಮಹಾಭಾರತ ಉದ್ಯೋಗಪರ್ವ 


ದಿಷ್ಟ್ಯಾ ಧರ್ಮಃ ಸ್ಥಿತೋ ಲೋಕೇ ದಿಷ್ಟ್ಯಾ ಲೋಕಾಃ ಪ್ರತಿಷ್ಠಿತಾಃ । 
ದಿಷ್ಟ್ಯಾ ಪಶ್ಯಾಮಿ ದೇವೇಂದ್ರಂ ದಿಷ್ಟ್ಯಾ ಲೋಕಾನ್‌ ಪುನರ್ನವಾನ್‌ ॥ 


ದೇವರ ದಯದಿಂದ ಲೋಕದಲ್ಲಿಧರ್ಮವು ಪುನಃ ಸ್ಥಿತವಾಗಿದೆ. ಲೋಕಗಳು 
ಪ್ರತಿಷ್ಠೆಯನ್ನು ಹೊಂದಿವೆ. ದೇವರದಯದಿಂದಲೇ ದೇವೇಂದ್ರನಾದ ನಿನ್ನನ್ನುಮತ್ತು 
ಪುನಃ ಹೊಸದಾಗಿ ಕಾಣುವ ಲೋಕಗಳನ್ನುನೋಡುತ್ತಿದ್ದೇನೆ. 


ದಿಷ್ಟ್ಯಾ5ದ್ಯ ನಹುಷೋ ಭ್ರಷ್ಟೋ ದೇವರಾಜ್ಯಾತ್‌ ಪುರಂದರ । 
ದಿಷ್ಟ್ಯಾ ಭವಂತಂ ಪಶ್ಯಾಮೋ ಹತಾರಿಂ ಬಲಸೂದನ TEA 


ಪುರಂದರನೇ, ದೇವರ ದಯದಿಂದ ಈ ದಿನ ನಹುಷನು ದೇವರಾಜ್ಯದಿಂದ 
ಭ್ರಷ್ಟನಾಗಿದ್ದಾನೆ. ಬಲಸೂದನನೇ, ದೇವರ, ದಯದಿಂದಲೇ ಈ ದಿನ 
ಶತ್ರುವಿನಾಶವನ್ನು ಹೊಂದಿರುವ ನಿನ್ನನ್ನುನೋಡುತ್ತಿದ್ದೇವೆ. 


ಇಂದ್ರಃ 
ಸ್ವಾಗತಂ ತೇ ಮಹರ್ಷೇಶಸ್ತು ಪ್ರೀತೋ5ಹಂ ದರ್ಶನಾತ್‌ ತವ ॥ 
ಪಾದ್ಯಮಾಚಮನೀಯಂ ಚ ಗಾಮರ್ಫ್ಯಂ ಚ ಪ್ರತೀಚ್ಛ ಮೇ ॥೬॥ 


ಇಂದ್ರ- ಮಹರ್ಷಿಗಳೇ, ನಿಮಗೆ ಸ್ವಾಗತ. ನಿಮ್ಮ ದರ್ಶನದಿಂದ ನಾನು 
ಸಂತೋಷಗೊಂಡಿದ್ದೇನೆ. ಪಾದ್ಯ, ಆಚಮನೀಯ, ಅರ್ಯ ಮತ್ತು ಗೋವನ್ನುನನ್ನಿಂದ 
ಸ್ವೀಕರಿಸಿ. 
ಶಲ್ಯಃ 
ಪೂಜಿತಂ ಚೋಪವಿಷಂ ತಮಾಸನೇ ಮುನಿಸತ್ತಮಮ್‌ । 


ಬಟ 
ಪರ್ಯಪೃಚ್ಛತ ದೇವೇಶಃ ಪ್ರಹೃಷ್ಟೋ ಬ್ರಾಹ್ಮಣರ್ಷಭಮ್‌ 11೭1 


ಲ ಬ ಡ್‌ 

ಏತದಿಚ್ಛಾಮಿ ಭಗವನ್‌ ಕಥ್ಯಮಾನಂ ದ್ವಿಜೋತ್ತಮ । 
ಪರಿಭ್ರಷ್ಟ ಕಥಂ ಸ್ಪರ್ಗಾನ್ನಹುಷಃ ಪಾಪನಿಶ್ಚಯಃ HSI 
ಶಲ್ಯ- ಪೂಜಿತರಾಗಿ ಆಸನದಲ್ಲಿ ಕುಳಿತ ಮುನಿಶ್ರೇಷ್ಠರೂ, ಬ್ರಾಹ್ಮಣಶ್ರೇಷ್ಠರೂ 
ಆದ ಅಗಸ್ತರನ್ನುಕುರಿತು ಸಂತೋಷಗೊಂಡ ದೇವೇಂದ್ರನು ಪೂಜ್ಯರೇ, ದ್ವಿಜಶ್ರೇಷ್ಠರೇ, 


ಸೇನೋದ್ಯೋಗಪರ್ವ -131- 
ಪಾಪನಿಶ್ಚಯವುಳ್ಳ ನಹುಷನು ಸ್ಪರ್ಗದಿಂದ ಹೇಗೆ ಭ್ರಷ್ಟನಾದನು ಎಂದು ನಿಮ್ಮಿಂದ 
ತಿಳಿಯಲು ನಾನು ಬಯಸುತ್ತೇನೆ ಎಂದು ಕೇಳಿದನು. 
ಅಗಸ್ತಃ 
ಶೃಣು ಶಕ್ರ ಪ್ರಿಯಂ ವಾಕ್ಯಂ ಯಥಾ ರಾಜಾ ದುರಾತ್ಮವಾನ್‌ । 
ಸ್ಪರ್ಗಾದ್‌ ಭ್ರಷ್ಟೋ ದುರಾಚಾರೋ ನಹುಷೋ ಬಲವತ್ತರಃ Tal 


ಅಗಸ್ಯ- ಶಕ್ರನೇ, ದುರಾತ್ಮನಾದ ಬಲಿಷ್ಠನಾದ ದುರಾಚಾರಿಯಾದ ನಹುಷನು 
ಹೇಗೆ ಸ್ವರ್ಗದಿಂದ ಭ್ರಷನಾದನೆಂದು ನಾನು ಹೇಳುವ ಪ್ರಿಯವಾಕ್ಯವನ್ನು ಕೇಳು. 


ಶ್ರಮಾರ್ತಾಶ್ಚ ವಹಂತಸ್ತಂ ನಹುಷಂ ಪಾಪಕಾರಿಣಮ್‌ । 
ದೇವರ್ಷಯೋ ಮಹಾಭಾಗಾಸ್ತಥಾ ಬ್ರಹ್ಮರ್ಹಯೋರಮಲಾಃ ele] 


ಪಪ್ರಚ್ಚುರ್ನಹುಷಂ ದೇವ ಸಂಶಯಂ ಜಯತಾಂ ವರಮ್‌ HOO 


ಶಮದಿಂದ ಬಳಲಿ, ಪಾಪಕಾರಿಯಾದ ನಹುಷನನ್ನು ಹೊರುತ್ತಾ, 
ಮಹಾನುಭಾವರೂ, ಪರಿಶುದ್ಧರೂ ಆದ ದೇವರ್ಷಿಗಳು ಮತ್ತು ಬ್ರಹ್ಮರ್ಷಿಗಳು 
ಜಯಿಸುವವರಲ್ಲಿ ಶ್ರೇಷ್ಠನಾದ ನಹುಷನನ್ನುಕುರಿತು ಒಂದು ಪ್ರಶ್ನೆಯನ್ನುಕೇಳಿದರು. 


ಯ ಇಮೇ ಬ್ರಹ್ಮಣಾ ಪ್ರೋಕ್ತಾ ಮಂತ್ರಾ ವೈ ಪ್ರೋಕ್ಷಣೇ ಗವಾಮ್‌ । 


ಏತೇ ಪ್ರಮಾಣಂ ಭವತ ಉತಾಹೋ ನೇತಿ ವಾಸವ 11೧೨! 
ನಹುಷೋ ನೇತಿ ತಾನಾಹ ತಮಸಾ ಮೂಢಚೇತನಃ 11೧೩ 


ಎಲೈ ಇಂದ್ರನೇ, ಬ್ರಹ್ಮದೇವರು ಪರಿಶುದ್ಧವಾದ ಜ್ಞಾನವನ್ನು ಪಡೆಯಲು ಹೇಳಿದ 
ಈ ವೇದಮಂತ್ರಗಳು ನಿನಗೆ ಪ್ರಮಾಣವೇ ಅಥವಾ ಅಲ್ಲವೇ? (ಎಂಬುದು ಆ 
ಪ್ರಶ್ನೆಯಾಗಿದ್ದಿತು). ಮೂಢಚೇತನನಾದ ನಹುಷನು ಅಜ್ಞಾನಕ್ಕೆ ಒಳಗಾಗಿ ಅವರನ್ನು 


ಕುರಿತು ಪ್ರಮಾಣವಲ್ಲಎಂದು ಹೇಳಿದನು. 
ಹಯಷಯಃ 
ಅಧರ್ಮೇ ಸಂಪ್ರವೃತ್ತಸ್ತಂ ಧರ್ಮಂ ನ ಪ್ರತಿಪದ್ಯಸೇ । 


ಪ್ರಮಾಣಮೇತದಸ್ಥಾಕಂ ಸರ್ವಂ ಪ್ರೋಕ್ಷಂ ಮಹರ್ಷಿಭಿಃ N0೪ 


-132- ಮಹಾಭಾರತ ಉದ್ಯೋಗಪರ್ವ 


ಣಿ ೨೨ 


ಪುರಾತನ ಮಹರ್ಷಿಗಳು ಹೇಳಿದ ಈ ಮಂತ್ರಗಳೆಲ್ಲವೂ ನಮಗೆ ಪ್ರಮಾಣ. 


ಖಯಷಿಗಳು- ಅಧರ್ಮದಲ್ಲಿಪ್ರವೃತ್ತನಾದ ನೀನು ಧರ್ಮವನ್ನು ತಿಳಿಯುತ್ತಿಲ್ಲ. 


ಅಗಸ್ತ್ಯ: 
ತತೋ ವಿವದಮಾನಃ ಸ ಮುನಿಭಿಃ ಸಹ ವಾಸವ । 
ಅಥ ಮಾಮಸ್ಪೃಶನ್‌ ಮೂರ್ಧ್ನಿ ಪಾದೇನಾಧರ್ಮಪೀಡಿತಃ Ter] 


ಅಗಸ್ಯ- ಎಲೈ ಇಂದ್ರನೇ, ಆಗ ಅವನು ಆ ಯಷಿಗಳ ಜೊತೆಯಲ್ಲಿವಿವಾದವನ್ನು 
ಮಾಡುತ್ತಾ ಅಧರ್ಮಪೀಡಿತನಾಗಿ ನನ್ನಶಿರಸ್ಸನ್ನು ತನ್ನ ಪಾದದಿಂದ ಒದ್ದನು. 


ತೇನಾಭೂದ್‌ ಹತತೇಜಾಶ್ಚ ನಿಃಶ್ರೀಕಶ್ಚ ಶಚೀಪತೇ । 
ತತಸ್ತಮಹಮಾವಿಗ್ಗಮವೋಚಂ ಭಯಪೀಡಿತಮ್‌ 11೧೬॥॥ 


ಶಚೀಪತಿಯೇ, ಅದರಿಂದ ಅವನು ತನ್ನ ತೇಜಸ್ನನ್ನೂ ಮತ್ತು ಸಂಪತ್ತನ್ನೂ 
ಕಳೆದುಕೊಂಡನು. ಆಗ ಗಾಬರಿಗೊಳಗಾಗಿ ಭಯಪೀಡಿತನಾದ ಅವನಿಗೆ ನಾನು ಈ 
ರೀತಿ ಹೇಳಿದೆನು. 

ಯಸ್ಮಾತ್‌ ಪೂರ್ವೈಃ ಕೃತಂ ಮಾರ್ಗಂ ಬ್ರಹ್ಮರ್ಷಿಭಿರನುಷ್ಠಿತಮ್‌ । 

ಅದುಷ್ಠಂ ದೂಷಯಸಿ ವೈ ಯನ್ನೇ ಮೂದ್ಗ ೫೯ ಸೃಶಃ ಪದಾ eka 

ಯಚ್ಚಾಪಿ ತ್ವಮೃಷೀನ್‌ ಮೂಢ ಬ್ರಹ್ಮಕಲ್ಟಾನ್‌ ದುರಾಸದಾನ್‌ । 


ವಾಹಾನ್‌ ಕೃತ್ವಾ ವಾಹಯಸಿ ತೇನ ಸ್ಪರ್ಗಾದ್‌ ಹತಪ್ರಭಃ Tey 
ಧ್ವಂಸ ಪಾಪ ಪರಿಭ್ರಷ್ಟಃ ಕ್ಲೀಣಪುಣ್ಯೋ ಮಹೀತಳೇ 11೧೯॥ 


ಯಾವ ಕಾರಣದಿಂದ ಪ್ರಾಚೀನ ಬ್ರಹ್ಮರ್ಷಿಗಳಿಂದ ದೃಷ್ಟವಾದ ಪರಿಶುದ್ಧವಾದ 
ಮಾರ್ಗವನ್ನು ದೂಷಿಸುತ್ತಿದ್ದೀಯೋ, ಯಾವ ಕಾರಣದಿಂದ ನನ್ನ ಶಿರಸ್ಸನ್ನು ಪಾದದಿಂದ 
ಒದ್ದಿದ್ದೀಯೋ ಮತ್ತು ಯಾವ ಕಾರಣದಿಂದ ಎಲೈ ಮೂಢನೇ, ಬ್ರಹೃಸಮಾನರಾದ 
ಸ್ಪರ್ಶಮಾಡಲೂ ಸಾಧ್ಯವಿಲ್ಲದ ಯಷಿಗಳನ್ನುನೀನು ವಾಹನವನ್ನಾಗಿ ಮಾಡಿಕೊಂಡು 
ನಿನ್ನನ್ನು ಹೊರಿಸುತ್ತಿದ್ದೀಯೋ ಆ ಕಾರಣದಿಂದ ಎಲೈ ಪಾಪನೇ, ನಿನ್ನ ಕಾಂತಿಯನ್ನು 
ಕಳೆದುಕೊಂಡು, ಪುಣ್ಯವನ್ನೂಕಳೆದುಕೊಂಡು ಸರ್ಗಲೋಕದಿಂದ ಭೂತಳದಲ್ಲಿಬೀಳು. 


ಸೇನೋದ್ಯೋಗಪರ್ವ -133- 


ದಶವರ್ಷಸಹಸ್ರಾಣಿ ಸರ್ಪರೂಪಧರೋ ಮಹಾನ್‌ । 

ವಿಚರಿಷ್ಯಸಿ ಪೂರ್ಣೇಷು ಪುನಃ ಸರ್ಗಮವಾಪ್ಪ್ಯಸಿ 11೨೦॥| 

ಹತ್ತುಸಹಸ್ರವರ್ಷಗಳ ಕಾಲ ದೊಡ್ಡ ಸರ್ಪರೂಪವನ್ನು ಧರಿಸಿ ಸಂಚರಿಸುವಿ. 
ಸರ್ಪಶರೀರದಲ್ಲಿ ಹತ್ತುಸಾವಿರ ವರ್ಷಗಳನ್ನು ಕಳೆದಮೇಲೆ ಪುನಃ ಸ್ವರ್ಗವನ್ನು 
ಹೊಂದುವಿ. 

ದೃಷ್ಟ್ವಾ ಯುಧಿಷ್ಠಿರಂ ನಾಮ ತವ ವಂಶಸಮುದ್ಧವಮ್‌ । 

ನಿಹತೋ ಬ್ರಹ್ಮಶಾಪೇನ ಪ್ರಪದ್ಯಸ್ತ ತ್ರಿವಿಷ್ಠಹಮ್‌ 11೨೧॥॥ 

ಬ್ರಾಹ್ಮಣ ಶಾಪಕ್ಕೆ ನಿನ್ನವಂಶದಲ್ಲಿಹುಟ್ಟಿದ ಯುಧಿಷ್ಠಿರನೆಂಬ ರಾಜನನ್ನುನೋಡಿ 
ಒಳಗಾದ ನೀನು ಪುನಃ ಸ್ವರ್ಗವನ್ನು ಹೊಂದುವವನಾಗು. 


ಏವಂ ಭ್ರಷ್ಟೋ ದುರಾತ್ಮಾ ಸ ದೇವರಾಜ್ಯಾದರಿಂದವು । 
ದಿಷ್ಟ್ಯಾ ವರ್ಧಾಮಹೇ ಶಕ್ರ ಹತೋ ಬ್ರಹ್ಮರ್ಷಿಕಂಟಕಃ 11೨೨1 


ಅರಿಂದಮನೇ, ದುರಾತ್ಮನಾದ ಆ ನಹುಷನು ದೇವರಾಜ್ಯದಿಂದ ಹೀಗೆ 
ಭ್ರಷ್ಟನಾದನು. ಶಕ್ರನೇ, ಬ್ರಹ್ಮರ್ಷಿಗಳಿಗೆ ಕಂಟಕನಾದ ಅವನು ಶಾಪದಿಂದ 
ಹತನಾಗಿದ್ದಾನೆ. ನಾವೆಲ್ಲರೂ ದೇವರ ದಯದಿಂದ ಅಭಿವೃದ್ದಿಯನ್ನು ಹೊಂದುತ್ತಿದ್ದೇವೆ. 


ತ್ರಿವಿಷ್ಠಪಂ ಪ್ರಪದ್ಯ್ಮಸ್ವ ಪಾಹಿ ಲೋಕಾನ್‌ ಶಚೀಪತೇ । 


ಜಿತೇಂದ್ರಿಯೋ ಜಿತಾಮಿತ್ರಃ ಸ್ತೂಯಮಾನೋ ಮಹರ್ಷಿಭಿಃ ॥1೨೩॥ 
ಶಚೀಪತಿಯೇ, ಸ್ಪರ್ಗವನ್ನು ಸೇರಿ ಇಂದ್ರಿಯವಿಜಯವನ್ನುಹೊಂದಿ, ಶತ್ರುವನ್ನು 
ಗೆಲ್ಲುವವನಾಗಿ, ಮಹರ್ಷಿಗಳಿಂದ ಸ್ತೋತ್ರ ಮಾಡಲ್ಪಟ್ಟು ಲೋಕಗಳನ್ನು 
ರಕ್ಷಿಸುವವನಾಗು (ಎಂದು ಹೇಳಿದೆನು). 
ಶಲ್ಯಃ 
ತತೋ ದೇವಾ ಭೃಶಂ ತುಷ್ಟಾ ಮಹರ್ಷಿಗಣಸಂವೃತಾಃ | 
ಪಿತರಶ್ಚೆವ ಯಕ್ಚಾಶ್ಚ ಭುಜಗಾ ರಾಕ್ಷಸಾಸ್ತಥಾ 11೨೪॥ 


ಗಂಧರ್ವಾ ದೇವಕನ್ಯಾಶ್ಚ ಸರ್ವೇ ಚಾಪರಸಾಂ ಗಣಾಃ । 
ಸರಾಂಸಿ ಸರಿತಃ ಶೈಲಾಃ ಸಾಗರಾಶ್ಚ ವಿಶಾಂಪತೇ 11೨೫।| 


-134- ಮಹಾಭಾರತ ಉದ್ಯೋಗಪರ್ವ 


ಉಪಗಮ್ಯಾಬ್ರುವನ್‌ ಸರ್ವೇ ದಿಷ್ಟ್ಯಾ ವರ್ಧಸಿ ಶತ್ರುಹನ್‌ । 
ಹತಶ್ಚ ನಹುಷಃ ಪಾಪೋ ದಿಷ್ಟಾ ;೨ಗಸ್ಟೇನ ಧೀಮತಾ 2೬ 


ದಿಷ್ಟ್ಯಾ ಪಾಪಸಮಾಚಾರಃ ಕೃತಃ ಸರ್ಪೋ ಮಹೀತಳೇ 11೨೭! 


ಶಲ್ಯ- ಎಲೈ ರಾಜನೇ, ಅನಂತರ ಬಹಳ ಸಂತುಷ್ಟರಾದ ಮಹರ್ಷಿಗಣ 
ಸಹಿತರಾದ ದೇವತೆಗಳು, ಪಿತೃಗಳು, ಯಕ್ಕರು, ಸರ್ಪಗಳು, ರಾಕ್ಷಸರು, ಗಂಧರ್ವರು, 
ದೇವಕನ್ಯೆಯರು, ಅಪ್ಸರೆಯರ ಎಲ್ಲಾ ಗಣಗಳು, ಸರೋವರಗಳು, ನದಿಗಳು, 
ಪರ್ವತಗಳು ಇಂದ್ರನ ಸಮೀಪಕ್ಕೆ ಬಂದು ಶತ್ರುನಾಶಕನೇ, ದೇವರ ದಯದಿಂದ 
ನೀನು ಅಭಿವೃದ್ಧಿಯನ್ನು ಹೊಂದಿದ್ದೀಯೆ. ದೇವರ ದಯದಿಂದ ಮೇಧಾವಿಗಳಾದ 
ಅಗಸ್ತರಿಂದ ಪಾಪಿಯಾದ ನಹುಷನು ಹತನಾಗಿದ್ದಾನೆ. ದೇವರ ದಯದಿಂದಲೇ 
ಪಾಪದ ಆಚಾರವುಳ್ಳ ಅವನು ಭೂಮಿಯಲ್ಲಿಸರ್ಪವಾಗಿ ಮಾಡಲ್ಪಟ್ಟಿದ್ದಾನೆ ಎಂದು 
ಹೇಳಿದರು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 

ಉದ್ಯೊ ೇಗಪರ್ವಣಿ ಸಪ್ತದಶೋ*5ಧ್ಯಾಯಃ ॥ 
॥ ಸೇನೋದ್ಯೋಗಪರ್ವಣಿ ಸಪ್ತದಶೋ*5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಹದಿನೇಳನೆಯ ಅಧ್ಯಾಯ ಮುಗಿಯಿತು. 
ರರ ರರ ರ 


ಹದಿನೆಂಟನೆಯ ಅಧ್ಯಾಯ 
ಇಂದ್ರನ ಸ್ವರ್ಗಪ್ರಾಪ್ತಿ ಮತ್ತು ಶಲ್ಯನಿಂದ ದುರ್ಯೋಧನಪಕ್ಚಗಮನ. 
ಶಲ್ಯಃ 
ತತಃ ಶಕ್ರಃ ಸ್ತೂಯಮಾನೋ ಗಂಧರ್ವಾಪರಸಾಂ ಗಣ್ಯೆಃ | 
ಐರಾವತಂ ಸಮಾರುಹ್ಯ ದ್ವಿಪೇಂದ್ರಂ ಲಕ್ಮಣೈರ್ಯುತಮ್‌ Hol 
ವ ಎ 
ಪಾವಕಃ ಸುಮಹಾತೇಜಾ ಮಹರ್ಷಿಶ್ಚ ಬೃಹಸ್ತತಿಃ । 
ಯಮಶ್ಚ ವರುಣಶ್ಚೆವ ಕುಬೇರಶ್ಚ ಧನೇಶ್ವರಃ TE 


ಸೇನೋದ್ಯೋಗಪರ್ವ -135- 
ಸರ್ವೈರ್ದೇವೈಃ ಪರಿವೃತಃ ಶಕ್ರೋ ವೃತ್ರನಿಷೂದನಃ । 
ಗಂಧರ್ವೈರಪ್ಪರೋಭಿಶ್ಚ ಪ್ರಯಾತಸ್ವಿದಿವಂ ಪ್ರಭುಃ JEU 
ಶಲ್ಯ- ಅನಂತರ ಇಂದ್ರನು ಗಂಧರ್ವರ ಮತ್ತು ಅಪರೆಯರ ಗಣದಿಂದ ಸ್ಕೋತ್ರ 

ಮಾಡಲ್ಲಟ್ಟುಸಲ್ಲಕ್ಷಣಗಳಿಂದ ಕೂಡಿದ ಗಜಶ್ರೇಷ್ಠವಾದ ಐರಾವತವನ್ನೇರಿ ಹಾಗೆಯೇ 

ಮಹಾತೇಜಸ್ವಿಯಾದ ಅಗ್ನಿ, ಮಹರ್ಷಿಗಳಾದ ಬೃಹಸ್ಟ್ಪತಿಗಳು, ಯಮ, ವರುಣ ಮತ್ತು 
ಧನಪತಿಯಾದ ಕುಬೇರ ಇವರಿಂದ ಸಹಿತನಾಗಿ ಸರ್ವದೇವತೆಗಳಿಂದಲೂ 
ಪರಿವೃತನಾಗಿ, ಗಂಧರ್ವರಿಂದಲೂ ಮತ್ತು ಅಪ್ಪರೆಯರಿಂದಲೂ ಪರಿವೃತನಾಗಿ 
ಪ್ರಭುವಾದ ವೃತ್ರಸಂಹಾರಕನಾದ ಇಂದ್ರನು ಸ್ಪರ್ಗವನ್ನು ಸೇರಿದನು. 

ಸ ಸಮೇತ್ಯ ಮಹೇಂದ್ರಾಣ್ಯಾ ದೇವರಾಜಃ ಶತಕ್ರತುಃ । 

ಮುದಾ ಪರಮಯಾ ಯುಕ್ತಃ ಪಾಲಯಾಮಾಸ ದೇವರಾಟ್‌ ॥೪॥ 

ಶತಕ್ರತುವೂ ದೇವರಾಜನೂ ಆದ ಅವನು ಶಚೀದೇವಿಯ ಜೊತೆಯಲ್ಲಿ 
ಸಮಾಗಮವನ್ನು ಹೊಂದಿ ಬಹಳ ಸಂತೋಷದಿಂದ ಕೂಡಿದವನಾಗಿ ಮೂರು 
ಲೋಕಗಳನ್ನೂ ಆಳಿದನು. 

ತತಃ ಸ ಭಗವಾಂಸ್ತತ್ರ ಅಂಗಿರಾಃ ಸಮದೃಶ್ಯತ । 

ಅಥರ್ವವೇದಮಂತ್ರೆಶ್ಚ ದೇವೇಂದ್ರಂ ಸಮಪೂಜಯತ್‌ 11೫ 

ಆಗ ಪೂಜ್ಯರಾದ ಅಂಗೀರಸ ಯಷಿಗಳು ಅಲ್ಲಿ ಕಾಣಿಸಿಕೊಂಡರು. ಅವರು 
ದೇವೇಂದ್ರನನ್ನು ಅಥರ್ವವೇದ ಮಂತ್ರಗಳಿಂದ ಪೂಜಿಸಿದರು. 

ತತಸ್ತು ಭಗವಾನಿಂದ್ರಃ ಪ್ರಷೃಷ್ಛ ಸಮಪದ್ಯತ । 

ವರಂ ಚ ಪ್ರದದೌ ತಸ್ಮಾ ಅಥರ್ವಾಂಗಿರಸೇ ತದಾ 11೬11 

ಆಗ ಪೂಜ್ಯನಾದ ಇಂದ್ರನು ಸಂತೋಷಗೊಂಡು ಆ ಅಥರ್ವಾಂಗಿರ ಖಷಿಗಳಿಗೆ 
ವರವನ್ನು ಕೊಟ್ಟನು. 

ಇಂದ್ರಃ 
ಅಥರ್ವಾಂಗಿರಸೋ ನಾಮ ವೇದೇಶಸ್ಥಿನ್‌ ವೈ ಭವಿಷ್ಯತಿ । 
ಉದಾಹರಣಮೇತದ್ದಿ ಯಜ್ಞಭಾಗಂ ಚ ಲಪ್ಟ್ಯಸೇ 11೭1 


-136- ಮಹಾಭಾರತ ಉದ್ಯೋಗಪರ್ವ 


ಇಂದ್ರ- ನೀವು ಹೇಳಿದ ಮಂತ್ರಗಳು ಅಥರ್ವಾಂಗಿರೋ ನಾಮದಿಂದ ವೇದದಲ್ಲಿ 
ಪ್ರಸಿದ್ಧವಾಗುತ್ತದೆ. ನೀವು ಯಜ್ಞಭಾಗವನ್ನೂ ಹೊಂದುವಿರಿ. 
ಶಲ್ಯಃ 
ಏವಂ ಸಂಪೂಜ್ಯ ಭಗವಾನ್‌ ಅಥರ್ವಾಂಗಿರಸಂ ತಥಾ । 
ವ್ಯಸರ್ಜಯನ್‌ ಮಹಾರಾಜ ದೇವರಾಜಃ ಶತಕ್ರತುಃ 11೮॥॥ 


ಶಲ್ಯ- ಎಲೈ ಮಹಾರಾಜನೇ, ದೇವರಾಜನಾದ ಪೂಜ್ಯನಾದ ಶತಕ್ರತುವು 
ಅಥರ್ವಾಂಗಿರಸ ಯಷಿಗಳನ್ನು ಹೀಗೆ ಪೂಜಿಸಿ ಬೀಳ್ಳೊಟ್ಟನು. 

ಸಂಪೂಜ್ಯ ಸರ್ವಾನ್‌ ತ್ರಿದಶಾನ್‌ ಯಷೀಂಶ್ಥಾಪಿ ತಪೋಧನಾನ್‌ । 

ಇಂದ್ರ: ಪ್ರಮುದಿತೋ ರಾಜನ್‌ ಧರ್ಮೇಣಾಪಾಲಯತ್‌ ಪ್ರಜಾಃ 11೯1 


ರಾಜನೇ, ಇಂದ್ರನು ಎಲ್ಲ ದೇವತೆಗಳನ್ನೂ ಮತ್ತು ತಪೋಧನರಾದ ಎಲ್ಲ 
ಯಷಿಗಳನ್ನೂ ಪೂಜಿಸಿ ಸಂತೋಷಗೊಂಡವನಾಗಿ ಧರ್ಮದಿಂದ ಪ್ರಜೆಗಳನ್ನು 


ಏವಂ ದುಃಖಮನುಪ್ರಾಪ್ತಮಿಂದ್ರೇಣ ಸಹ ಭಾರ್ಯಯಾ । 

ಅಜ್ಞಾತವಾಸಶ್ಚ ಕೃತಃ ಶತ್ರೂಣಾಂ ವಧಕಾಂಕ್ಷಯಾ 11೧೦ 

ಹೀಗೆ ಪತ್ನೀಸಹಿತನಾದ ಇಂದ್ರನು ದುಃಖವನ್ನು ಹೊಂದಿದನು ಮತ್ತು ಶತ್ರುಗಳ 
ವಧೆಯನ್ನು ಬಯಸಿ ಅಜ್ಞಾತವಾಸವನ್ನೂಮಾಡಿದನು. 

ನಾತ್ರ ಮನ್ಯುಸ್ತಯಾ ಕಾರ್ಯೋ ಯತ್‌ ಕ್ಲಿಷ್ಟೋ5ಸಿ ಮಹಾವನೇ । 

ದ್ರೌಪದ್ಯಾ ಸಹ ರಾಜೇಂದ್ರ ಭ್ರಾತೃಭಿಶ್ಚ ಮಹಾತ್ಮಭಿಃ 11೧೧॥ 

ರಾಜೇಂದ್ರನೇ, ದೊಡ್ಡಕಾಡಿನಲ್ಲಿದ್ರೌಪದಿ ಮತ್ತು ಮಹಾತ್ಮರಾದ ತಮ್ಮಂದಿರ 
ಜೊತೆಯಲ್ಲಿ ಏನು ಕ್ಲೇಶವನ್ನು ಅನುಭವಿಸಿದೆಯೋ ಅದಕ್ಕಾಗಿ ನೀನು ಕೋಪವನ್ನು 
ಮಾಡಬಾರದು. 

ಏವಂ ತ್ವಮಪಿ ರಾಜೇಂದ್ರ ರಾಜ್ಯಂ ಪ್ರಾಪ್ಟ್ಯಸಿ ಭಾರತ । 

ವೃತ್ರಂ ಹತ್ವಾ ಯಥಾ ಪ್ರಾಪ್ತಃ ಶಕ್ರಃ ಕೌರವನಂದನ 11೧೨1 


ಸೇನೋದ್ಯೋಗಪರ್ವ -137- 


ಎಲೈ ರಾಜೇಂದ್ರನೇ, ಭಾರತನೇ, ಕೌರವನಂದನನೇ, ವೃತ್ರನನ್ನು ಕೊಂದು 
ಇಂದ್ರನು ರಾಜ್ಯವನ್ನು ಪಡೆದಂತೆ ನೀನೂ ಸಹ ರಾಜ್ಯವನ್ನುಪಡೆಯುವಿ. 


ದುರಾಚಾರಶ್ಚ ನಹುಷೋ ಬ್ರಹ್ಮದ್ದಿಟ್‌ ಪಾಪಚೇತನಃ । 

ಅಗಸ್ತಶಾಪಾಭಿಹತೋ ವಿನಷ್ಟು ಶಾಶ್ಚತೀಃ ಸಮಾಃ 10೩1 

ದುರಾಚಾರನೂ, ಪಾಪಬುದ್ಧಿಯುಳ್ಳವನೂ, ಬ್ರಹ್ಮದ್ವೇಷಿಯೂ ಆದ ನಹುಷನು 
ಅಗಸ್ತರ ಶಾಪದಿಂದ ತಾಡಿತನಾಗಿ ಬಹುಕಾಲದವರೆಗೆ ವಿನಷ್ಠನಾದನು. 


ಏವಂ ತವ ದುರಾತ್ಕಾನಃ ಶತ್ರವಃ ಶತ್ರುಸೂದನ | 

ಕಿಪ್ರಂ ನಾಶಂ ಗಮಿಷ್ಯಂತಿ ಕರ್ಣದುರ್ಯೋಧನಾದಯಃ 11೧೪॥ 

ಎಲೈ ಶತ್ರುಸೂದನನೇ, ಹಾಗೆಯೇ ದುರಾತ್ಮರಾದ ನಿನ್ನ ಶತ್ರುಗಳಾದ ಕರ್ಣ- 
ದುರ್ಯೋಧನಾದಿಗಳು ಶೀಘ್ರವಾಗಿ ನಾಶವನ್ನು ಹೊಂದುವರು. 

ತತಃ ಸಾಗರಪರ್ಯಂತಾಂ ಭೋಕ್ಸ್ಯಸೇ ಪೃಥಿವೀಮಿಮಾಮ್‌ | 

ಭ್ರಾತೃಭಿಃ ಸಹಿತೋ ವೀರ ದ್ರೌಪದ್ಯಾ ಚ ಸಹಾನಯಾ 11೧೫ 

ಎಲೆ ವೀರನೇ, ಅನಂತರ ತಮ್ಮಂದಿರಿಂದ ಒಡಗೂಡಿ ಮತ್ತು ಈ 
ದ್ರೌಪದಿಯಿಂದಲೂ ಸಹಿತನಾಗಿ ಸಾಗರಪರ್ಯಂತವಾದ ಈ ಭೂಮಿಯನ್ನುನೀನು 
ಭೋಗಿಸುವಿ. 

ಉಪಾಖ್ಯಾನಮಿದಂ ಶಕ್ರವಿಜಯಂ ವೇದಸಮ್ಮಿತಮ್‌ । 

ರಾಜ್ಞಾ ವ್ಯೂಢೇಷ್ಠನೀಕೇಷು ಶ್ರೋತವ್ಯಂ ಜಯಮಿಚ್ಛತಾ 11೧೬॥॥ 

ಈ ಉಪಾಖ್ಯಾನಕ್ಕೆ ಶಕ್ರವಿಜಯ ಎಂದು ಹೆಸರು. ಇದು ವೇದಕ್ಕೆ 
ಸಮಾನವಾದುದು. ಜಯಾಕಾಂಕ್ಟಿಯಾದ ರಾಜನು ಸೈನ್ಯವನ್ನುವ್ಯೂಹ ಮಾಡುವಾಗ 
ಈ ಆಖ್ಯಾನವನ್ನು ಕೇಳಬೇಕು. 


ತಸ್ಮಾತ್‌ ಸಂಶ್ರಾವಯಾಮಿ ತ್ಹಾಂ ವಿಜಯಂ ಜಯತಾಂ ವರ । 
ಸಂಸ್ತೂಯಮಾನಾ ವರ್ಧಂತೇ ಮಹಾತ್ಕಾನೋ ಯುಧಿಷ್ಠಿರ ॥೧೭॥ 


-138- ಮಹಾಭಾರತ ಉದ್ಯೋಗಪರ್ವ 


ಜಯಿಸುವವರಲ್ಲಿ ಶ್ರೇಷ್ಠನೇ, ಆದ್ದರಿಂದ ನಿನಗೆ ನಾನು ಈ ಶಕ್ರವಿಜಯವನ್ನು 
ಕೇಳಿಸುತ್ತಿದ್ದೇನೆ. ಯುಧಿಷ್ಠಿರನೇ, ಮಹಾತ್ಮರು ಸ್ತೋತ್ರ ಮಾಡಿದಷ್ಟು ಅಭಿವೃದ್ಧಿಯನ್ನು 
ಹೊಂದುತ್ತಾರೆ. " 

ಕ್ರತ್ರಿಯಾಣಾಮಭಾವೋ5ಯಂ ಯುಧಿಷ್ಠಿರ ಮಹಾತ್ಮನಾಮ್‌ | 

ದುರ್ಯೋಧನಾಪರಾಧೇನ ಭೀಮಾರ್ಜುನಬಲೇನ ಚ Tels 

ಎಲೈ ಯುಧಿಷ್ಠಿರನೇ, ದುರ್ಯೋಧನನ ಅಪರಾಧದಿಂದ ಮತ್ತು 
ಭೀಮಾರ್ಜುನರ ಬಲದಿಂದ ಮಹಾತ್ಮರಾದ ಕೃತ್ರಿಯರ ಈ ವಿನಾಶವು ಸನ್ನಿಹಿತವಾಗಿದೆ. 


ಆಖ್ಯಾನಮಿಂದ್ರವಿಜಯಂ ಯ ಇದಂ ನಿಯತಃ ಪಠೇತ್‌ । 
ಧೂತಪಾಪ್ಶಾ ಜಿತಸ್ಪರ್ಗಃ ಪರತ್ರೇಹ ಚ ಮೋದತೇ 11೧೯॥ 


ಇಂದ್ರವಿಜಯವೆಂಬ ಈ ಆಖ್ಯಾನವನ್ನು ಯಾವನು ನಿಯಮದಿಂದ ಕೂಡಿ 
ಪಠಿಸುತ್ತಾನೆಯೋ ಅವನು ಪಾಪವನ್ನು ಕಳೆದುಕೊಂಡು ಸ್ವರ್ಗವನ್ನು ಸಂಪಾದಿಸಿ ಈ 
ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಸುಖಪಡುತ್ತಾನೆ. 

ನ ಚಾರಿಜಂ ಭಯಂ ತಸ್ಯ ನಾಪುತ್ರೋ ವಾ ಭವೇನ್ನರಃ | 

ನಾಪದಂ ಪ್ರಾಪ್ನುಯಾದ್‌ ಕಾಂಚಿದ್‌ ದೀರ್ಫಮಾಯುಶ್ಚ ವಿಂದತಿ।॥೨೦॥ 

ಸರ್ವತ್ರ ಜಯಮಾಪ್ಟೋತಿ ನ ಕದಾಚಿತ್‌ ಪರಾಜಯಮ್‌ 11೨೧॥॥ 


ಅವನಿಗೆ ಶತ್ರುಗಳ ಭಯವಿರುವುದಿಲ್ಲ. ಅವನು ಪುತ್ರವಂತನಾಗುತ್ತಾನೆ. ಅವನಿಗೆ 
ಆಪತ್ತುಗಳು ಉಂಟಾಗುವುದಿಲ್ಲ. ದೀರ್ಫಾಯುಷ್ಯವು ಉಂಟಾಗುತ್ತದೆ. ಎಲ್ಲ 
ಕಡೆಗಳಲ್ಲಿಯೂ ಜಯವೇ ಉಂಟಾಗುತ್ತದೆ. ಎಂದೂ ಅಪಜಯವಾಗುವುದಿಲ್ಲ. 

ವೈಶಂಪಾಯನಃ 

ಏವಮಾಶ್ಪಾಸಿತೋ ರಾಜಾ ಶಲ್ಯೇನ ಭರತರ್ಷಭ । 

ಪೂಜಯಾಮಾಸ ವಿಧಿವತ್‌ ಶಲ್ಯಂ ಧರ್ಮಭೃತಾಂ ವರಃ 11೨೨॥। 

ವೈಶಂಪಾಯನ- ಎಲೈ ಭರತರ್ಷಭನೇ, ಹೀಗೆ ರಾಜನಾದ ಯುಧಿಷ್ಠಿರನು 
ಶಲ್ಯನಿಂದ ಸಮಾಧಾನಪಡಿಸಲ್ಪಟ್ಟು ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ಅವನು ವಿಧಿಗೆ 
ಅನುಗುಣವಾಗಿ ಶಲ್ಯನನ್ನು ಪೂಜಿಸಿದನು. 


ಸೇನೋದ್ಯೋಗಪರ್ವ -139- 


ಶ್ರುತ್ವಾ ತು ಶಲ್ಯವಚನಂ ಕುಂತೀಪುತ್ರೋ ಯುಧಿಷ್ಠಿರಃ । 

ಪ್ರತ್ಯುವಾಚ ಮಹಾಬಾಹುರ್ಮದ್ರರಾಜಮಿದಂ ವಚಃ 2೩1 

ಭವಾನ್‌ ಕರ್ಣಸ್ಯ ಸಾರಥ್ಯಂ ಕರಿಷ್ಯತಿ ನ ಸಂಶಯಃ । 

ತತ್ರ ತೇಜೋವಧಃ ಕಾರ್ಯಃ ಕರ್ಣಸ್ಯಾರ್ಜುನಸಂಸ್ತವೇ 11೨೪॥॥ 

ಕುಂತೀಪುತ್ರನೂ, ಮಹಾಬಾಹುವೂ ಆದ ಯುಧಿಷ್ಠಿರನು ಶಲ್ಯನ ಮಾತುಗಳನ್ನು 
ಕೇಳಿ ಮದ್ರರಾಜನಾದ ಅವನನ್ನುಕುರಿತು, ನೀನು ಕರ್ಣನ ಸಾರಥ್ಯಮಾಡುವುದರಲ್ಲಿ 
ಸಂಶಯವಿಲ್ಲ. ಆಗ ಅರ್ಜುನನನ್ನುಹೊಗಳಿ ನೀನು ಕರ್ಣನ ತೇಜೋವಧೆಯನ್ನು 
ಮಾಡಬೇಕು ಎಂಬ ಈ ಮಾತನ್ನು ಆಡಿದನು. 

ಶಲ್ಯಃ 

ಏವಮೇತತ್‌ ಕರಿಷ್ಯಾಮಿ ಯಥಾ ಮಾಂ ಸಂಪ್ರಭಾಷಸೇ । 

ಯಚ್ಚಾನ್ಯದಪಿ ಶಕ್ಟ್ಯಾಮಿ ತತ್‌ ಕರಿಷ್ಯಾಮ್ಯಹಂ ತವ 12೫1 

ಶಲ್ಯ- ನೀನು ಹೇಗೆ ಹೇಳುತ್ತಿದ್ದೀಯೋ ಹಾಗೆಯೇ ಮಾಡುವೆನು. ನಿನ್ನ ಹಿತಕ್ಕಾಗಿ 
ಬೇರೆ ಏನಾದರೂ ಮಾಡಲು ಸಾಧ್ಯವಾದರೆ ನಾನು ಅದನ್ನೂಮಾಡುವೆನು. 

ವೈಶಂಪಾಯನಃ 

ತತಸ್ತ್ವಾಮಂತ್ರ್ಯ ಕೌಂತೇಯಾನ್‌ ಶಲ್ಯೋ ಮದ್ರಾಧಿಷಸ್ತದಾ । 

ಜಗಾಮ ಸಬಲಃ ಶ್ರೀಮಾನ್‌ ದುರ್ಯೋಧನಮರಿಂದಮಃ IIE 

ವೈಶಂಪಾಯನ- ಅನಂತರ ಮದ್ರರಾಜನಾದ, ಸಂಪದ್ಯುಕ್ಕ್ಶನಾದ, ಅರಿಂದಮನಾದ 
ಶಲ್ಯನು ಕುಂತೀಪುತ್ರರ ಅನುಮತಿಯನ್ನು ಪಡೆದು ತನ್ನ ಸೈನ್ಯದ ಜೊತೆಯಲ್ಲಿ 
ದುರ್ಯೋಧನನ ಬಳಿಗೆ ಹೋದನು. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 

ಉದ್ಯೋಗಪರ್ವಣಿ ಅಷ್ಟಾದಶೋ*ಧ್ಯಾಯಃ ॥ 
॥ ಸೇನೋದ್ಯೋಗಪರ್ವಣಿ ಅಷ್ಟಾದಶೋತಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಹದಿನೆಂಟನೆಯ 
ಅಧ್ಯಾಯ ಮುಗಿಯಿತು. 
La SS SS 


-140- ಮಹಾಭಾರತ ಉದ್ಯೋಗಪರ್ವ 


ಹತೊಂಬತನೆಯ ಅಧ್ಯಾಯ 
ಪಾಂಡವರ ಮತ್ತು ಕೌರವರ ಸೇನಾಸಮವಾಯ. 


ವೈಶಂಪಾಯನಃ 


ಯುಯುಧಾನಸ್ತತೋ ವೀರಃ ಸಾತ್ತತಾನಾಂ ಮಹಾರಥಃ । 
ಮಹತಾ ಚತುರಂಗೇಣ ಬಲೇನಾಗಾದ್‌ ಯುಧಿಷ್ಠಿರಮ್‌ Tell 


ವೈಶಂಪಾಯನ- ಮಹಾರಥನಾದ ಸಾತ್ವಶವೀರನಾದ ಯುಯುಧಾನನು ಆಗ 
ಚತುರಂಗ ಸೈನ್ಯಸಹಿತನಾಗಿ ಯುಧಿಷ್ಠಿರನ ಬಳಿಗೆ ಬಂದನು (ಯುಯುಧಾನ ಎಂದರೆ 
ಸಾತ್ಯಕಿಯು ಮೊದಲೇ ಬಂದಿದ್ದಾನೆ. ಸೇನಾಸಮವಾಯವನ್ನುಅವನು 
ಹೇಳುವುದಕ್ಕೋಸ್ಕರ ಪುನಃ ನಿರೂಪಿಸುತ್ತಿದ್ದಾರೆ). 


ತಸ್ಯ ಯೋಧಾ ಮಹಾವೀರ್ಯಾ ನಾನಾದೇಶಸಮಾಗತಾಃ । 
ನಾನಾಪ್ರಹರಣಾ ವೀರಾಃ ಶೋಭಯಾಂಚಕ್ರಿರೇ ಬಲಮ್‌ 11೨1 


ಅವನ ಸೈನಿಕರು ನಾನಾದೇಶದಿಂದ ಬಂದವರೂ ಮಹಾಪರಾಕ್ರಮವುಳ್ಳವರೂ, 
ಅನೇಕ ಆಯುಧಗಳನ್ನು ಹೊಂದಿದವರೂ ಮತ್ತು ವೀರರೂ ಆಗಿ ಆ ಸೈನ್ಯವು 
ಶೋಭಿಸುವಂತೆ ಮಾಡಿದರು. 


ಪರಶ್ನಥೈರ್ಭಿಂಡಿಪಾಲೈಃ ಶೂಲತೋಮರಮುದ್ಗರೈಃ । 
ಪರಿಫೈರ್ಯಪಷ್ಟಿಭಿಃ ಪ್ರಾಸೈಃ ಕರವಾಲೈಶ್ಚ ನಿರ್ಮಲೈಃ 11೩ 
ಖಡ್ಗಕಾರ್ಮುಕನಿರ್ಯೂಹೈ: ಶರೈಶ್ಚ ವಿವಿಧೈರಪಿ । 
ತೈಲಧೌತೈಃ ಪ್ರಕಾಶದ್ದಿಸ್ತದಶೋಭತ ವೈ ಬಲಮ್‌ kal 


ಪರಶ್ಚಥ, ಭಿಂಡಿಪಾಲ, ಶೂಲ, ತೋಮರ, ಮುದ್ಧರ, ಪರಿಘ, ಯಷ್ಟಿ, ಪ್ರಾಸ, 
ನಿರ್ಮಲವಾದ ಕರವಾಲಗಳು, ಖಡ್ಗ ಮತ್ತು ಧನುಸ್ಸುಗಳ ಸಮೂಹ, ಅನೇಕ ವಿಧವಾದ 
ತೈಲದಲ್ಲಿಸಾಣೆಯನ್ನು ಹಿಡಿದ ಹೊಳೆಯುವ ಬಾಣಗಳು ಇವುಗಳಿಂದ ಆ ಸೈನ್ಯವು 
ಶೋಭಿಸಿತು. 


ಸೇನೋದ್ಯೋಗಪರ್ವ -141- 


ತಸ್ಯ ಮೇಘಪ್ರಕಾಶಸ್ಯ ಶಸ್ತ್ರ ಸೈಃ ಶೋಭಿತಸ್ಯ ಚ । 

ಬಭೂವ ರೂಪಂ ಸೈನ್ಯಸ್ಯ ಮೇಘಸ್ಯೇವ ಸವಿದ್ಯುತಃ 11೫11 

ಮೇಘದ ಕಾಂತಿಯನ್ನು ಹೊಂದಿದ್ದ ಮತ್ತು ಶಸ್ತಗಳಿಂದ ಕೂಡಿದ ಆ ಸೈನ್ಯವು 
ಮಿಂಚುಗಳಿಂದ ಕೂಡಿದ ಮೇಘಸಮೂಹದ ಕಾಂತಿಯನ್ನು ಹೊಂದಿದ್ದಿತು. 


ಅಕ್ಟೋಹಿಣೀ ಹಿ ಸಾ ಸೇನಾ ತದಾ ಯೌಧಿಷ್ಠಿರಂ ಬಲಮ್‌ । 
ಪ್ರವಿಶ್ಯಾಂತರ್ದಧೇ ರಾಜನ್‌ ಸಾಗರಂ ಕುನದೀ ಯಥಾ 11೬1 


ಒಂದು ಅಕ್ಟೋಹಿಣಿ ಪರಿಮಾಣದ ಆ ಸೈನ್ಯವು ಯುಧಿಷ್ಠಿರನ ಸೈನ್ಯವನ್ನು ಪ್ರವೇಶಿಸಿ 
ಸಣ್ಣನದಿಯು ಸಾಗರವನ್ನುಸೇರಿ ಅದೃಶ್ಯವಾಗುವಂತೆ ಅಂತರ್ಧಾನವನ್ನು ಹೊಂದಿತು. 


ತಥೈವಾಕ್ಟೋಹಿಣೀಂ ಗೃಹ್ಯ ಚೇದೀನಾಮೃಷಭೋ ಬಲೀ । 

ಧೃಷ್ಠಕೇತುರುಪಾಗಚ್ಛತ್‌ ಪಾಂಡವಾನಮಿತೌಜಸಃ 11೭11 

ಚೇದಿಗಳ ರಾಜನಾದ ಬಲಿಷ್ಠನಾದ ಧೃಷಕೇತುವು ಸಹ (ಶಿಶುಪಾಲನ ಪುತ್ರ) 
ಒಂದು ಅಕ್ಷೋಹಿಣಿ ಸೈನ್ಯದೊಂದಿಗೆ ಅಮಿತಪರಾಕ್ರಮಿಗಳಾದ ಪಾಂಡವರ ಸಮೀಪಕ್ಕೆ 
ಬಂದನು. 

ಮಾಗಧಶ್ಚ ಜಯತ್ತೇನೋ ಜಾರಾಸಂಧಿರ್ಮಹಾಬಲಃ । 

ಅಕೋಹಿಣ್ಣ್ಲೆವ ಸ್ನೆನ್ನಸ್ನ ಧರ್ಮರಾಜಮುಪಾಗಮತ್‌ ISI 

ಜು ಲ ೮೫೫ 

ಜರಾಸಂಧನ ಪುತ್ರನಾದ ಮಗಧದೇಶಾದಿಪತಿಯಾದ ಮಹಾಬಲನಾದ 
ಜಯತ್ನೇನನು ಒಂದು ಅಕ್ಟೋಹಿಣಿ ಸೈನ್ಯದೊಂದಿಗೆ ಧರ್ಮರಾಜನನ್ನು ಬಂದು 
ಸೇರಿದನು. 

ತಥೈವ ಪಾಂಡ್ಯೋ ರಾಜೇಂದ್ರ ಸಾಗರಾನೂಪವಾಸಿಭಿಃ । 

ವೃತೋ ಬಹುವಿಧೈರ್ಯೋಧೈರ್ಯುಧಿಷ್ಠಿರಮುಪಾಗಮತ್‌ 11೯1! 

ಎಲೈ ರಾಜೇಂದ್ರನೇ, ಅದರಂತೆ ಪಾಂಡ್ಕರಾಜನು ಬಹುವಿಧವಾದ ಯೋಧರನ್ನು 
ಹೊಂದಿದ್ದ ಸಾಗರ ತೀರವಾಸಿಗಳಾದ ಸೈನಿಕರಿಂದ ಕೂಡಿದ್ದ ಸೃನ್ಯದೊಂದಿಗೆ 
ಯುಧಿಷ್ಠಿರನನ್ನು ಬಂದು ಸೇರಿದನು. 


-142- ಮಹಾಭಾರತ ಉದ್ಯೋಗಪರ್ವ 


ತಥಾ ಮಾಹಿಷ್ಠತೀವಾಸೋ ನೀಲೋ ನೀಲಾಯುಧ್ಯೆಃ ಸಹ । 
ಮಹೀಪಾಲೋ ಮಹಾವೀರ್ಯೋ ದಕ್ಷಿಣಾಪಥವಾಸಿಭಿಃ HOO 


ತಸ್ಯ ಸೈನ್ಯಮತೀವಾಸೀತ್‌ ತಸ್ಮಿನ್‌ ಬಲಸಮಾಗಮೇ । 
ಪ್ರೇಕ್ಷಣೀಯತರಂ ರಾಜನ್‌ ಸುವೇಷಂ ಬಲವತ್‌ ತದಾ 11೧೧॥ 


ಹಾಗೆಯೇ ಮಾಹಿಷ್ಠತಿ ವಾಸನಾದ ಮಹಾಪರಾಕ್ರಮಿಯಾದ ನೀಲರಾಜನು, 
ದಕ್ಷಿಣಾಪಥವಾಸಿಗಳಾದ ಮತ್ತು ನೀಲಾಯುಧವನ್ನು ಧರಿಸಿದ ಯೋಧರೊಂದಿಗೆ 
ಬಂದು ಸೇರಿದನು. ಎಲೈ ರಾಜನೇ, ಅವನ ಸೈನ್ಯವು ಆ ಸೈನ್ಯಸಮುದಾಯದಲ್ಲಿ 
ಒಳ್ಳೆಯ ವೇಷವನ್ನು ಧರಿಸಿ ಬಲಿಷ್ಠವಾಗಿ ನೋಡಲು ಬಹಳ ಸುಂದರವಾಗಿದ್ದಿತು. 


ಕೇಕಯಾಶ್ಚ ನರವ್ಯಾಘ್ರಾಃ ಸೋದರಾಃ ಪಂಚ ಪಾರ್ಥಿವಾಃ । 
ಸಂಹರ್ಷಯಂತಃ ಕೌಂತೇಯಾನ್‌ ಅಕ್ಟೋಹಿಣ್ಯಾ ಸಮಾಗತಾಃ 110೧೨ 


ಕೇಕಯದೇಶದ ಸಹೋದರರಾದ, ನರವ್ಯಾಘ್ರರಾದ ಐದು ರಾಜರು 
ಕುಂತೀಪುತ್ರರನ್ನು ಸಂತೋಷಗೊಳಿಸುತ್ತಾ ಒಂದು ಅಕ್ಟೋಹಿಣಿ ಸೈನ್ಯವನ್ನು 
ತೆಗೆದುಕೊಂಡು ಬಂದರು. 

ದ್ರುಪದಸ್ಯಾಪ್ಯಭೂತ್‌ ಸೇನಾ ನಾನಾದೇಶಸಮಾಸಗತೈ: । 

ಶೋಭಿತಾ ಪುರುಷಪೈಃ ಶೂರೈ: ಪುತ್ರೆಶ್ವ ಸುಮಹಾರಥೈಃ HOA 

ದ್ರುಪದನ ಸೈನ್ಯವೂ ಸಹ ನಾನಾ ದೇಶಗಳಿಂದ ಬಂದ ಶೂರರಿಂದಲೂ ಮತ್ತು 
ಮಹಾರಥರಾದ ಪುತ್ರರಿಂದಲೂ ಶೋಭಿಸುತ್ತಿದ್ದಿತು. 

ತಥೈವ ರಾಜಾ ಮತ್ತ್ಯಾನಾಂ ವಿರಾಟೋ ವಾಹಿನೀಹತಿಃ । 


ಪಾರ್ವತೀಯೈರ್ಮಹೀಪಾಲೈಃ ಸಹಿತಃ ಪಾಂಡವಾನಯಾತ್‌ eka] 


ಹಾಗೆಯೇ ವಾಹಿನೀಪತಿಯಾದ ಮತ್ಸ್ಯರಾಜನಾದ ವಿರಾಟನು ಪರ್ವತ 
ಪ್ರದೇಶದ ರಾಜರೊಂದಿಗೆ ಪಾಂಡವರನ್ನು ಬಂದು ಸೇರಿದನು. 


ಇತಶ್ಲೇತಶ್ವ ಪಾಂಡೂನಾಂ ಸಮಾಜಗ್ಯುರ್ಮಹಾತ್ಮನಾಮ್‌ | 
ಅಕ್ಟೋಹಿಣ್ಯಸ್ತು ಸಪ್ಪೆತಾ ವಿವಿಧಧ್ವಜಸಂಕುಲಾಃ 11೧೫1 


ಸೇನೋದ್ಯೋಗಪರ್ವ -143- 


ಯುಯುತಮಾನಾಃ ಕುರುಭಿಃ ಪಾಂಡವಾನ್‌ ಸಮಹರ್ಷಯನ್‌ ॥॥೧೬॥ 


ಇನ್ನು ಅಲ್ಲಿಂದ ಇಲ್ಲಿಂದ ಇನ್ನೂ ಅನೇಕ ವೀರರು ಮಹಾತ್ಮರಾದ ಪಾಂಡವರ 
ಸೈನ್ಯವನ್ನು ಬಂದು ಸೇರಿದರು. ಈ ಏಳು ಅಕ್ಟೋಹಿಣಿ ಸೈನ್ಯವು ಅನೇಕ ವಿಧವಾದ 
ಧ್ವಜಗಳಿಂದ ನಿಬಿಡವಾಗಿ ಕುರುಗಳ ಜೊತೆಯಲ್ಲಿ ಯುದ್ಧವನ್ನುಮಾಡಲು ಆಶಿಸುತ್ತಾ 
ಪಾಂಡವರಿಗೆ ಸಂತೋಷವನ್ನು ಕೊಟ್ಟಿತು (ಸಾತ್ಯಕಿ, ಧೃಷ್ಟಕೇತು, ಜಯತ್ಸೇನ, 
ಪಾಂಡ್ಯರಾಜ, ನೀಲ, ಕೇಕೇಯರು ಇವರೆಲ್ಲರದ್ದು ಒಂದೊಂದು ಅಕ್ಟೋಹಿಣಿ. 
ದ್ರುಪದ, ವಿರಾಟ ಮತ್ತು ಅಲ್ಲಿಂದಿಲ್ಲಿಂದ ಬಂದವರು ಸೇರಿ ಒಂದು ಅಕ್ಟೋಹಿಣಿ. 
ಹೀಗೆ ಪಾಂಡವರ ಸೈನ್ಯವು ಒಟ್ಟುಏಳು ಅಕ್ಟೋಹಿಣಿಯಾಗಿದೆ). 


ತಥೈವ ಧಾರ್ತರಾಷ್ಟಸ್ಯ ಹರ್ಷಂ ಸಮಭಿವರ್ಧಯನ್‌ । 

ಭಗದತ್ತೋ ಮಹೀಪಾಲಃ ಸೇನಾಮಕ್ಟೋಹಿಣೀಂ ದದೌ 11೧೭1 

ಹಾಗೆಯೇ ದುರ್ಯೋಧನನಿಗೆ ಸಂತೋಷವನ್ನುಂಟು ಮಾಡುತ್ತಾ ಭಗದತ್ತ 
ರಾಜನು ಒಂದು ಅಕ್ಟೋಹಿಣಿ ಸೈನ್ಯವನ್ನು ಕೊಟ್ಟನು. 

ತಸ್ಯ ಚೀನೈಃ ಕಿರಾತೈಶ್ಚ ಕಾಂಚನೈರಿವ ಸಂವೃತಮ್‌ । 

ಬಭೌ ಬಲಮಹಾದೃಷ್ಯಂ ಕರ್ಣಿಕಾರವನಂ ಯಥಾ 11೧೮॥| 

ಚೀನರಿಂದಲೂ, ಕಿರಾತರಿಂದಲೂ, ಚಿನ್ನದಿಂದ ಅಲಂಕೃತವಾದಂತೆ ಇದ್ದ 
ಅವನನ್ನು ಸೋಲಿಸಲು ಅಸಾಧ್ಯವಾದ ಸೈನ್ಯವು ಕರ್ಣಿಕಾರಪುಷ್ಪದ ವನದಂತೆ 
ಶೋಭಿಸುತ್ತಿದ್ದಿತು. 

ತಸ್ಯ ಭೂರಿಶ್ರವಾಃ ಶೂರಃ ಶಲ್ಯಶ್ಚ ಕುರುನಂದನ । 

ದುರ್ಯೋಧನಮುಪಾಯಾತಾವಕ್ಟೋಹಿಣ್ಯಾ ಪೃಥಕ್‌ ಪೃಥಕ್‌ 1೧೯॥ 

ಹಾಗೆಯೇ, ಕುರುನಂದನನೇ, ಭೂರಿಶ್ರವ ಮತ್ತು ಶೂರನಾದ ಶಲ್ಯ ಇವರು 
ಒಂದೊಂದು ಅಕ್ಷೋಹಿಣಿ ಸೈನ್ಯದೊಂದಿಗೆ ದುರ್ಯೋಧನನ ಬಳಿಗೆ ಬಂದರು. 


ಕೃತವರ್ಮಾ ಚ ಹಾರ್ದಿಕ್ಯೋ ಭೋಜಾಂಧಕುಕುರೈಃ ಸಹ । 
ಅಕ್ಟೋಹಿಣೈ ಪವ ಸೇನಾಯಾ ದುರ್ಯೋಧನಮುಪಾಗಮತ್‌ ॥೨೦॥ 


-144- ಮಹಾಭಾರತ ಉದ್ಯೋಗಪರ್ವ 


ತಸ್ಯ ತೈಃ ಪುರುಷವ್ಯಾಫೈರ್ವನಮಾಲಾಧರೈರ್ಬಲಮ್‌ | 

ಅಶೋಭತ ತಥಾ ಮತ್ತೆರ್ವನಂ ಪ್ರಕ್ರೀಡಿತೈರ್ಗಜೈ: 11೨೧॥ 

ಹಾರ್ದಿಕ್ಕನಾದ ಕೃತವರ್ಮನು ಭೋಜ, ಅಂಧಕ ಮತ್ತು ಕುಕುರರ ಜೊತೆಯಲ್ಲಿ 
ಒಂದು ಅಕ್ಟೋಹಿಣಿಯೊಂದಿಗೆ ದುರ್ಯೋಧನನ ಬಳಿಗೆ ಬಂದನು. 
ಪುರುಷವ್ಯಾಘ್ರರಾದ ಆ ಸೈನಿಕರೆಲ್ಲರೂ ವನಮಾಲೆಯನ್ನು ಧರಿಸಿದ್ದ ಆ ಸೈನ್ಯವು 
ಕಾಡಿನಲ್ಲಿಮದಿಸಿದ ಗಜಗಳ ವಿಲಾಸದಂತೆ ತೋರುತ್ತಿದ್ದಿತು. 


ಜಯದ್ರಥಮುಖಾಶ್ಚಾನ್ಯೇ ಸಿಂಧುಸೌವೀರವಾಸಿನಃ । 


ಆಜಗ್ಯುಃ ಪೃಥಿವೀಪಾಲಾಃ ಕಂಪಯಂತ ಇವಾಚಲಾನ್‌ 12೨1 
ತೇಷಾಮಕ್ಟೋಹಿಣೀ ಸೇನಾ ಬಹುಲಾ ವಿಬಭೌ ತದಾ । 
ವಿಧೂಯಮಾನೋ ವಾತೇನ ಬಹುರೂಪ ಇವಾಂಬುದಃ 11೨೩ 


ಸಿಂಧುಸೌವೀರವಾಸಿಗಳಾದ ಜಯದ್ರಥನೇ ಮೊದಲಾದ ರಾಜರು ಪರ್ವತಗಳನ್ನೇ 
ನಡುಗಿಸುವಂತೆ ದುರ್ಯೋಧನನ ಬಳಿಗೆ ಬಂದರು. ಅವರ ಒಂದು ಅಕ್ಟೋಹಿಣಿ 
ಗಾತ್ರದ ದೊಡ್ಡ ಸೈನ್ಯವು ಗಾಳಿಯಿಂದ ಚದುರಿಸಲ್ಪಟ್ಟಬಹುರೂಪಗಳುಳ್ಳಮೋಡಗಳಂತೆ 
ಶೋಭಿಸುತ್ತಿದ್ದಿತು. 


ಸುದಕ್ಷಿಣಶ್ಚ ಕಾಂಭೋಜೋ ಯವನೈಶ್ಚ ಶಕೈಸ್ತಥಾ । 
ಉಪಾಜಗಾಮ ಕೌರವ್ಯಮಕ್ಟೋಹಿಣ್ಯಾ ವಿಶಾಂಪತೇ 1೨೪ 


ತಸ್ಯ ಸೇನಾಸಮವಾಯಃ ಶಲಭಾನಾಮಿವಾಬಭೌ । 


ಸ ಚ ಸಂಪ್ರಾಪ್ಯ ಕೌರವ್ಯಂ ತತ್ರೈವಾಂತರ್ದಧೇ ತದಾ 11೨೫।॥ 


ಕಾಂಭೋಜರಾಜನಾದ ಸುದಕ್ಕಿಣನು ಯವನ ಮತ್ತು ಶಕರ ಜೊತೆಯಲ್ಲಿಒಂದು 
ಅಕ್ಷೋಹಿಣಿ ಸೈನ್ಯದೊಂದಿಗೆ ದುರ್ಯೋಧನನ ಬಳಿಗೆ ಬಂದನು. ಎಲ್ಫೆ ರಾಜನೇ, 
ಅವನ ಆ ಸೈನ್ಯಸಮೂಹವು ಪತಂಗಗಳಂತೆ ತೋರುತ್ತಿದ್ದಿತು. ಅವನು ಕೌರವ ಸೈನ್ಯವನ್ನು 
ಪ್ರವೇಶಿಸಿ ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು. 


ಆವಂತ್ಯೌ ಚ ಮಹೀಪಾಲೌ ಮಹಾಬಲಸುಸಂವೃತೌ I 
ಪೃಥಗಕ್ಟೋಹಿಣೀಭ್ಯಾಂ ತಾವಭಿಯಾತೌ ಸುಯೋಧನಮ್‌ 11೨೬॥। 


ಸೇನೋದ್ಯೋಗಪರ್ವ -145- 


ಆವಂತಿದೇಶದ ಇಬ್ಬರು ರಾಜರು ಮಹಾಬಲದಿಂದ ಕೂಡಿದವರಾಗಿ ಇಬ್ಬರೂ 
ಒಂದೊಂದು ಅಕ್ಷೋಹಿಣಿ ಸೈನ್ಯದಿಂದ ಕೂಡಿ ಸುಯೋಧನನ ಬಳಿಗೆ ಬಂದರು. 


ಇತಸ್ತತಸ್ತು ಸರ್ವೇಷಾಂ ಭೂಮಿಪಾನಾಂ ಮಹಾತ್ಮನಾಮ್‌ । 
ತಿಸ್ರೋತನ್ಯಾಃ ಸಮವರ್ತಂತ ವಾಹಿನ್ಯೋ ಭರತರ್ಷಭ 11೨೭! 


ಭರತರ್ಷಭನೇ, ಅಲ್ಲಿಂದಿಲ್ಲಿಂದ ಬಂದು ಸೇರಿದ ಮಹಾತ್ಮರಾದ ರಾಜರ ಸೈನ್ಯಗಳು 
ಬೇರೆ ಮೂರು ಅಕ್ಟೋಹಿಣಿ ಇದ್ದವು. 


ಏವಮೇಕಾದಶಾ ವೃತ್ತಾಃ ಸೇನಾ ದುರ್ಯೋಧನಸ್ಯ ತಾಃ । 
ಯುಯುತ್ನಮಾನಾಃ ಕೌಂತೇಯಾನ್‌ ನಾನಾಧ್ವಜಸಮಾಕುಲಾಃ 11೨೮॥ 


ಹೀಗೆ ಕೌಂತೇಯರ ಜೊತೆಯಲ್ಲಿ ಯುದ್ಧಮಾಡಲು ಬಯಸುವ ನಾನಾ ಧ್ವಜ 
ನಿಬಿಡವಾದ ದುರ್ಯೋಧನನ ಆ ಸೈನ್ಯಗಳು ಹನ್ನೊಂದು ಅಕ್ಟೋಹಿಣಿ ಇದ್ದವು 
(ಭಗದತ್ತ-೧, ಭೂರಿಶ್ರವ-೧, ಶಲ್ಯ-೧, ಕೃತವರ್ಮ-೧, ಜಯದ್ರಥ-೧, 
ಸುದಕ್ಷಿಣ-೧, ಆವಂತಿ ರಾಜರು-೨, ಇತರೆ-೩. ಹೀಗೆ ಒಟ್ಟು ಹನ್ನೊಂದು 
ಅಕ್ಟೋಹಿಣಿಯಾದವು). 

ನ ಹಸ್ತಿನಪುರೇ ರಾಜನ್‌ ಅವಕಾಶೋಂ5ಭವತ್‌ ತದಾ । 

ರಾಜ್ಞಾಂ ಸ್ವಬಲಮುಖ್ಯಾನಾಂ ಪ್ರಾಧಾನ್ಯೇನಾಪಿ ಭಾರತ 1೨೯1 

ಎಲೈ ರಾಜನೇ, ಎಲೈ ಭಾರತನೇ, ತಮ್ಮ ತಮ್ಮ ಪ್ರಧಾನ ಸೈನ್ಯದಿಂದ ಬಂದು 
ಸೇರಿದಾಗ ಹಸ್ತಿನಪುರದಲ್ಲಿಆಗ ಯಾವ ಅವಕಾಶವೂ ಉಳಿದಿರಲಿಲ್ಲ. 


ತತಃ ಪಂಚನದಂ ಚೈವ ಕೃತ್ನ್ನ ೦ ಚ ಕುರುಜಾಂಗಲಮ್‌ । 
ತಥಾ ರೋಹಿತಕಾರಣ್ಯಂ ಮರುಭೂಮಿಶ್ಚ ಕೇವಲಾ IO 


ಅಹಿಚ್ಛತ್ರಂ ಕಾಲಕೂಟಂ ಗಂಗಾತೀರಂ ಚ ಭಾರತ । 
ವರಣಾವಾಟಧಾನಂ ಚ ಯಾಮುನಶ್ಚೆವ ಪರ್ವತಃ 11೩೧॥ 
ಏಷ ದೇಶಃ ಸುವಿಸ್ತೀರ್ಣಃ ಪ್ರಭೂತಧನಧಾನ್ಯವಾನ್‌ । 

ಬಭೂವ ಕೌರವೇಯಾಣಾಂ ಬಲೇನ ಸುಸಮಾಕುಲಮ್‌ 112೨11 


-146- ಮಹಾಭಾರತ ಉದ್ಯೋಗಪರ್ವ 


ಎಲೈ ಭಾರತನೇ, ಆಗ ಸಮಗ್ರವಾದ ಪಂಚನದ ದೇಶ, ಕುರುಜಾಂಗಲ, 
ರೋಹಿತಕಾರಣ್ಯ , ಮರುಭೂಮಿ, ಅಹಿಚ್ಛತ್ರ, ಕಾಲಕೂಟ ಪರ್ವತ, ಗಂಗಾತೀರ, 
ವಾರಣ, ವಾಟಧಾನ, ಯಾಮುನಪರ್ವತ ಈ ಸುವಿಸ್ತೀರ್ಣವಾದ 
ಧನಧಾನ್ಯಸಹಿತವಾದ ದೇಶವು ಕೌರವ ಸೈನ್ಯದಿಂದ ತುಂಬಿಹೋಯಿತು. 
|| ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಏಕೋನವಿಂಶೋಧ್ಯಾಯಃ ॥ 
॥ ಸೇನೋದ್ಯೋಗಪರ್ವಣಿ ಏಕೋನವಿಂಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಹತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 
(1 ಸಮಾಪ್ತಂ ಸೇನೋದ್ಯೋಗಪರ್ವ ॥ 
Xk 


೨. ಸಂಜಯಯಾನಪರ್ವ 


ಇಪ್ಪತ್ತನೆಯ ಅಧ್ಯಾಯ 
ಹಸ್ತಿನಪುರಕ್ಕೆ ಹೋಗಿ ದ್ರುಪದನ ಪುರೋಹಿತನಿಂದ ದ್ರುಪದಸಂದೇಶಕಥನ 
ವೈಶಂಪಾಯನಃ 
ಯಃ ಸ ಪಾಂಚಾಲರಾಜೇನ ಪ್ರೇಷಿತಃ ಕೌರವಾನ್‌ ಪ್ರತಿ Tell 


ಸ ಚ ಕೌರವ್ಯಮಾಸಾದ್ಯ ದ್ರುಪದಸ್ಯ ಪುರೋಹಿತಃ । 

ಸತೃತೋ ಧೃತರಾಷ್ಟ್ರೇಣ ಭೀಷ್ಮೇಣ ವಿದುರೇಣ ಚ 1|೨।! 
ಸರ್ವಂ ಕೌಶಲ್ಯಮುಕ್ತಾ 55ದೌ ಪೃಷ್ಟ್ವಾ ಚೈವಮನಾಮಯಮ್‌ । 
ಸರ್ವಸೈನ್ಯಪ್ರಣೇತೃಣಾಂ ಮಧ್ಯೇ ವಾಕ್ಯಮುವಾಚ ಹ 11೩ 


ವೈಶಂಪಾಯನ- ಯಾವ ದ್ರುಪದನ ಪುರೋಹಿತನು ಪಾಂಚಾಲರಾಜನಾದ 
ದ್ರುಪದನಿಂದ ಕೌರವರ ಬಳಿಗೆ ಕಳುಹಿಸಲ್ಪಟ್ಟನೋ ಅವನು ಧೃತರಾಷ್ಟನನ್ನು ತಲುಪಿ, 
ಧೃತರಾಷ್ಟ್ರನಿಂದಲೂ, ಭೀಷ್ಮ್ಠರಿಂದಲೂ ಮತ್ತು ವಿದುರನಿಂದಲೂ ಪೂಜಿತನಾಗಿ 
ಮೊದಲು ಎಲ್ಲಾ ಕ್ಷೇಮವನ್ನು ಹೇಳಿ, ಅವರ ಕ್ಷೇಮವನ್ನು ವಿಚಾರಿಸಿ, ಎಲ್ಲಾ 
ಸೇನಾನಾಯಕರ ಮಧ್ಯದಲ್ಲಿ ಈ ಮಾತುಗಳನ್ನು ಆಡಿದನು. 


-148- ಮಹಾಭಾರತ ಉದ್ಯೋಗಪರ್ವ 
ಸರ್ವೈರ್ಭವದ್ಧಿರ್ವಿದಿತೋ ರಾಜಧರ್ಮಃ ಸನಾತನ: । 
ವಾಕ್ಯೋಪಾದಾನಹೇತೋಸ್ತು ವಕ್ಚ್ಯಾಮಿ ವಿದಿತೇ ಸತಿ 11೪1 


ನಿಮಗೆಲ್ಲರಿಗೂ ಸನಾತನವಾದ ರಾಜಧರ್ಮವು ತಿಳಿದಿದೆ. ನಿಮಗೆ ತಿಳಿದಿದ್ದರೂ 
ಸಹ ನಾನು ಮಾತನಾಡಬೇಕಾದ ಕಾರಣದಿಂದ ಹೇಳುವೆನು. 


ಧೃತರಾಷ್ಟ್ರ ಪಾಂಡುಶ್ಚ ಸುತಾವೇಕಸ್ಯ ವಿಶ್ರುತೌ । 
ತಯೋಃ ಸಮಾನಂ ದ್ರವಿಣಂ ಪೈತ್ಛಕಂ ನಾತ್ರ ಸಂಶಯಃ 11೫ 
ಪ್ರಖ್ಯಾತರಾದ ಧೃತರಾಷ್ಟ್ರ ಮತ್ತು ಪಾಂಡು ಇವರಿಬ್ಬರು ಒಬ್ಬನೇ ತಂದೆಯ 


ಮಕ್ಕಳು. ತಂದೆಯ ಸಂಪತ್ತಿನಲ್ಲಿ ಅವರಿಗೆ ಸಮಾನವಾದ ಭಾಗವಿದೆ ಎಂಬುದರಲ್ಲಿ 
ಸಂಶಯವಿಲ್ಲ. 


ಧೃತರಾಷ್ಟ್ರಸ್ಯ ಯೇ ಪುತ್ರಾಸ್ಸಃ ಪ್ರಾಪ್ತಂ ಪೈತೃಕಂ ಧನಮ್‌ । 

ಪಾಂಡುಪುತ್ರಾಃ ಕಥಂ ನಾಮ ನ ಪ್ರಾಪ್ತಾಃ ಪೈತ್ಛಕಂ ವಸು 
ಧೃತರಾಷ್ಟ್ರನ ಪುತ್ರರಿಂದ ಅವರ ಪಿತೃಧನವು 

ಮಾತ್ರ ಪಿತೃಧನವು ಏಕೆ ಪ್ರಾಪ್ತವಾಗಲಿಲ್ಲ? 


11೬ | 
ಪ್ರಾಪ್ತವಾಯಿತು. ಪಾಂಡು ಪುತ್ರರಿಗೆ 
ಏವಂ ಗತೇ ಪಾಂಡವೇಯೈರ್ವಿದಿತಂ ವಃ ಪುರಾ ಯಥಾ । 


ನ ಪ್ರಾಪ್ತಂ ಪೈತ್ಛಕಂ ದ್ರವ್ಯಂ ಧಾರ್ತರಾಷ್ಟ್ರೇಣ ಸಂವೃತಮ್‌ 11೭ 
ಪರಿಸ್ಥಿತಿಯು ಹೀಗಿರುವಾಗ ಧೃತರಾಷ್ಟ್ರ ಪುತ್ರನಾದ ದುರ್ಯೋಧನನಿಂದ 


ಹಿಡಿದುಕೊಳ್ಳಲ್ಪಟ್ಟ ಪಾಂಡವರ ಪಿತೃಧನವು ಪಾಂಡವರಿಗೆ ಹೇಗೆ ಸೇರಲಿಲ್ಲ ಎಂಬ 
ವಿಷಯವು ನಿಮಗೆ ತಿಳಿದಿದೆ. 


ಪ್ರಾಣಾಂತಿಕೈರಪ್ರುಪಾಯೈಃ ಪ್ರಯತದ್ಧಿರನೇಕಶಃ । 
ಶೇಷವಂತೋ ನ ಶಕಿತಾ ಗಮಿತುಂ ಯಮಸಾದನಮ್‌ 


ಪ್ರಾಣಾಂತಿಕವಾದ ಅನೇಕ ರೀತಿಯ ಉಪಾಯಗಳನ್ನು ಮಾಡಿ ಪ್ರಯತ್ನ ಪಟರೂ 


ಬ 
ಪಾಂಡವರಿಗೆ ಆಯುಸ್ಸು ಇನ್ನೂ ಉಳಿದಿದ್ದರಿಂದ ಅವರನ್ನು ಯಮಪಟ್ಟಣಕ್ಕೆ 
ಕಳುಹಿಸಲು ದುರ್ಯೋಧನಾದಿಗಳಿಗೆ ಸಾಧ್ಯವಾಗಲಿಲ್ಲ. 


ಪಂಜಯಯಾನಪರ್ವ -149- 


ಪುನಶ್ಚ ವರ್ಧಿತಂ ರಾಜ್ಯಂ ಸಬಲೇನ ಮಹಾತ್ಮಭಿಃ I 

ಛದ್ಗನಾ5ಪಹೃತಂ ಕ್ಲುದೈರ್ಧಾರ್ತರಾಷ್ಟ್ರೈಃ ಸಸೌಬಲೈಃ HEU 

ಮಹಾತ್ಮರಾದ ಪಾಂಡವರು ಆ ರಾಜ್ಯವನ್ನು ತಮ್ಮ ಬಲದಿಂದ ಪುನಃ ಅಭಿವೃದ್ಧಿ 
ಪಡಿಸಿದರು. ಕ್ಷುದ್ರರಾದ ಧೃತರಾಷ್ಟ್ರಪ್ರತ್ರರು ಶಕುನಿಯ ಜೊತೆಯಲ್ಲಿಸೇರಿ ಮೋಸದಿಂದ 
ಅದನ್ನು ಅಪಹರಿಸಿದರು. 


ತದಪ್ಯನುಮತಂ ಕರ್ಮ ಯಥಾಯುಕ್ತಮನೇನ ವೈ । 
ವಿವಾಸಿತಾ ಮಹಾರಣ್ಯೇ ವರ್ಷಾಣೀಹ ತ್ರಯೋದಶ 11೧೦॥ 


ದುರ್ಯೋಧನನು ಪ್ರಯೋಗಿಸಿ ಮಾಡಿದ ಈ ಕರ್ಮವನ್ನೂ ಪಾಂಡವರು 
ಅನುಮೋದಿಸಿದರು. ಮತ್ತು ಹದಿಮೂರು ವರ್ಷಗಳ ಕಾಲ ದೊಡ್ಡ ಕಾಡಿನಲ್ಲಿ 
ಕಾಲವನ್ನು ಕಳೆದರು. 

ಸಭಾಯಾಂ ಕ್ಲೇಶಿತೈರ್ವೀರೈಃ ಸಹಭಾರ್ಯೈಸ್ತಥಾ ಭೃಶಮ್‌ । 

ಅರಣ್ಯೇ ವಿವಿಧಾಃ ಕ್ಲೇಶಾಃ ಸಂಪ್ರಾಪ್ತಾಸ್ತ್ರೆಃ ಸುದಾರುಣಾಃ 11೧೧॥ 

ಸಭೆಯಲ್ಲಿಪತ್ನಿಯ ಜೊತೆಯಲ್ಲಿ ಅಂತಹ ಬಹಳ ಕ್ಲೇಶಕ್ಕೆ ಒಳಗಾದ ವೀರರಾದ" 
ಅವರು ಕಾಡಿನಲ್ಲಿಭಯಂಕರವಾದ ಅನೇಕ ವಿಧವಾದ ಕ್ಲೇಶಗಳನ್ನು ಅನುಭವಿಸಿದರು. 

ತಥಾ ವಿರಾಟನಗರೇ ಯೋನ್ಯಂತರಗತೈರಿವ । 

ಪ್ರಾಪ್ತಃ ಪರಮಸಂಕ್ಟೇಶೋ ಯಥಾ ಪಾಪೈರ್ಮಹಾತ್ಮಭಿಃ 11೧೨।! 

ಅದರಂತೆ ವಿರಾಟನಗರದಲ್ಲಿಪಾಪಿಗಳು ಅನುಭವಿಸುವ ಅನೇಕ ಕ್ಲೇಶಗಳನ್ನು 
ಗರ್ಭವಾಸದಲ್ಲಿರುವವರಂತೆ ಮಹಾತ್ಮರಾದ ಅವರು ಅನುಭವಿಸಿದರು. 

ತೇ ಸರ್ವೇ ಪೃಷ್ಠತಃ ಕೃತ್ವಾ ತತರ್ವಂ ಪೂರ್ವಕಿಲ್ಬಿಷಮ್‌ । 

ಸಾಮೈವ ಕುರುಭಿಃ ಸಾರ್ಧಮಿಚ್ಛಂತಿ ಕುರುಪುಂಗವಾಃ 11೧೩॥1 


ಎಲೈ ಕುರುಪುಂಗವರೇ, ಅವರು ಹಿಂದೆ ಮಾಡಿದ ಎಲ್ಲಾ ಅಪರಾಧಗಳನ್ನೂ 
ಹಿಂದಕ್ಕೆ ಇಟ್ಟುಕುರುಗಳ ಜೊತೆಯಲ್ಲಿಸಾಮೋಪಾಯವನ್ನೇ ಬಯಸುತ್ತಾರೆ. 


-150- ಮಹಾಭಾರತ ಉದ್ಯೋಗಪರ್ವ 


ತೇಷಾಂ ಚ ವೃತ್ತಮಾಜ್ಞಾಯ ವೃತ್ತಂ ದುರ್ಯೋಧನಸ್ಯ ಚ । 
ಅನುನೇತುಮಿಹಾರ್ಹಂತಿ ಧೃತರಾಷ್ಟ್ರಂ ಸುಹೃಜ್ಜನಾಃ 11೧೪॥। 


ಪಾಂಡವರ ನಡತೆಯನ್ನುತಿಳಿದು ಹಾಗೆಯೇ ದುರ್ಯೋಧನನ ನಡತೆಯನ್ನೂ 
ತಿಳಿದು ಸುಹೃಜ್ಜನರು ಧೃತರಾಷ್ಟ್ರನಿಗೆ ಬುದ್ದಿಯನ್ನು ಹೇಳಬೇಕು. 


ನ ಹಿ ತೇ ವಿಗ್ರಹಂ ವೀರಾಃ ಕುರ್ವಂತಿ ಕುರುಭಿಃ ಸಹ । 
ಅವಿನಾಶೇನ ಲೋಕಸ್ಯ ಕಾಂಕ್ಷಂತೇ ಪಾಂಡವಾಃ ಸ್ಪಕಮ್‌ 11೧೫1! 


ವೀರರಾದ ಪಾಂಡವರು ಕುರುಗಳ ಜೊತೆಯಲ್ಲಿಯುದ್ದವನ್ನು ಬಯಸುವುದಿಲ್ಲ. 
ಲೋಕಕ್ಕೆ ವಿನಾಶವಾಗದಂತೆ ತಮ್ಮ ಪಿತೃಧನವನ್ನು ಮಾತ್ರ ಅಪೇಕ್ಷಿಸುತ್ತಾರೆ. 


ಯಶ್ಚಾಪಿ ಧಾರ್ತರಾಷ್ಟ್ರಾ ಹೇತುಃ ಸ್ಯಾದ್‌ ವಿಗ್ರಹಂ ಪ್ರತಿ । 
ಸ ಚ ಹೇತುರ್ನ ಮಂತವ್ಯೋ ಬಲೀಯಾಂಸಸ್ತಥಾ ಹಿ ತೇ 1೧೬॥ 


ದುರ್ಯೋಧನನು ಯುದ್ಧವನ್ನುಮಾಡಲು ಯಾವುದಾದರೂ ಕಾರಣವಿದೆ ಎಂದು 
ತಿಳಿದರೆ ಅದನ್ನು ಕಾರಣವೆಂದು ತಿಳಿಯಬಾರದು. ಆ ಪಾಂಡವರು ಬಹಳ 
ಬಲಿಷ್ಠರಾದವರು. 


ಅಕ್ಟೋಹಿಣ್ಯಶ್ಚ “ಕಿವ ಧರ್ಮರಾಜಸ್ಯ ಸಂಗತಾಃ | 
ಯುಯುತ್ತಮಾನಾಃ ಕುರುಭಿಃ ಪ್ರತೀಕ್ಬಂತೇ5ಸ್ಕ ಶಾಸನಮ್‌ 1೧೭/1 


ನ್‌ pA py 


ಲ 


ಧರ್ಮರಾಜನ ಬಳಿಯಲ್ಲಿ ಏಳು ಅಕ್ಟೋಹಿಣಿ ಸೈನ್ಯವು ಒಟ್ಟಾಗಿದೆ. ಅವರು 
ಕುರುಗಳ ಜೊತೆಯಲ್ಲಿ ಯುದ್ಧಮಾಡಲು ಬಯಸಿ ಧರ್ಮರಾಜನ ಆಜ್ಞೆಯನ್ನು 
ನಿರೀಕ್ಷಿಸುತ್ತಿದ್ದಾರೆ. 

ಅಪರೇ ಪುರುಷವ್ಯಾಘ್ರಾಃ ಸಹಸ್ರಾಕ್ಟೋಹಿಣೀಸಮಾಃ । 

ಸಾತ್ಯಕಿರ್ಭೀಮಸೇನಶ್ಚ ಯಮೌ ಚ ಸುಮಹಾಬಲೌ 11೧೮॥ 

ಇನ್ನುಉಳಿದ ಪುರುಷವ್ಯಾಘ್ರರಾದ ಸಾತ್ಯಕಿ, ಭೀಮಸೇನ, ಮಹಾಬಲಿಷ್ಠರಾದ 
ನಕುಲ-ಸಹದೇವರು ಒಬ್ಬೊಬ್ಬರೂ ಸಾವಿರ ಅಕ್ಟೋಹಿಣಿಗೆ ಸಮನಾದವರು. 


ಸಂಜಯಯಾನಪರ್ವ -151- 


ಏಕಾದಶೈತಾಃ ಪೃತನಾ ಏಕತಸ್ತೇ ಸಮಾಗತಾಃ । 

ಏಕತಶ್ಚ ಮಹಾಬಾಹುರ್ಬಹುರೂಪೋ ಧನಂಜಯಃ Teal 

ನಿನಗೆ ಹನ್ನೊಂದು ಅಕ್ಟೋಹಿಣಿ ಸೈನ್ಯವು ಒಟ್ಟುಗೂಡಿದೆ. ಅದು ಒಂದು ಕಡೆ. 
ಇನ್ನೊಂದು ಕಡೆ ಮಹಾಬಾಹುವೂ ಮತ್ತು ಬಹುರೂಪಧರನೂ ಆದ 
ಅರ್ಜುನನೊಬ್ಬನೇ ಸಾಕು. 

ಯಥಾ ಕಿರೀಟೀ ಸರ್ವಾಭ್ಯಃ ಸೇನಾಭ್ಯೋತಪೃತಿರಿಚ್ಯತೇ । 

ಏವಮೇವ ಮಹಾಬಾಹುರ್ವಾಸುದೇವೋ ಮಹಾದ್ಯುತಿಃ 11೨೦॥| 


ಹೇಗೆ ಅರ್ಜುನನು ಎಲ್ಲಾಸೇನೆಗಳಿಗಿಂತಲೂ ಮಿಗಿಲಾಗಿದ್ದಾನೆಯೋ ಅದರಂತೆ 
ಮಹಾಬಾಹುವೂ ಮಹಾದ್ಯುತಿಯೂ ಆದ ಕೃಷ್ಣನು ಎಲ್ಲರಿಗಿಂತಲೂ ಮಿಗಿಲಾಗಿದ್ದಾನೆ. 


ಬಹುಲತ್ತಂ ಚ ಸೇನಾಯಾಂ ವಿಕ್ರಮಂ ಚ ಕಿರೀಟಿನಃ । 

ಬುದ್ದಿಮತ್ತಂ ಚ ಕೃಷ್ಣಸ್ಯ ಬುದ್ಧ್ವಾ ಯುಧ್ಯೇತ ಕೋ ನರಃ 11೨೧॥ 

ಸೈನ್ಯದ ಅಗಾಧತೆಯನ್ನೂ, ಅರ್ಜುನನ ಪರಾಕ್ರಮವನ್ನೂ ಮತ್ತು ಕೃಷ್ಣನ 
ಬುದ್ಧಿಶಕ್ತಿಯನ್ನೂತಿಳಿದ ಯಾವ ಮನುಷ್ಯನು ಅವರ ವಿರುದ್ಧಯುದ್ಧಮಾಡಿಯಾನು) 


ತೇ ಭವಂತೋ ಯಥಾ ಧರ್ಮಂ ಯಥಾಠ5ನಾಮಯಮೇವ ಚ । 
ಪ್ರಯಚ್ಛಂತು ಪ್ರದಾತವ್ಯಂ ಮಾ ವಃ ಕಾಲೋತತ್ಯಗಾದಯಮ್‌ ॥೨೨॥ 


ಅಂತಹ ನೀವು ಧರ್ಮಕ್ಕೆ ಅನುಗುಣವಾಗಿ ಕ್ಷೇಮದಿಂದ ಪಾಂಡವರಿಗೆ ಏನು 
ಸಲ್ಲಬೇಕೋ ಅದನ್ನುಕೊಡಿ. ಕಾಲವು ಮೀರಿ ಹೋಗದಿರಲಿ. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕ್ಯಾಮ್‌ 
ಉದ್ಯೋಗಪರ್ವಣಿ ವಿಂಶೋ5ಧ್ಯಾಯಃ ॥ 
(| ಸಂಜಯಯಾನಪರ್ವಣಿ ಪ್ರಥಮೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಇಪ್ಪತ್ತನೆಯ ಅಧ್ಯಾಯ ಮುಗಿಯಿತು. 


ಇ 


Le SS Ss 


-152- ಮಹಾಭಾರತ ಉದ್ಯೋಗಪರ್ವ 


ಆಪ್ಪತೊಂದನೆಯ ಅಧ್ಯಾಯ 
ಪುರೋಹಿತರ ಮಾತಿಗೆ ಭೀಷ್ಠರ ಅನುಮೋದನೆ, ಕರ್ಣನ ಆಕ್ಷೇಪ 
ಮತ್ತು ಧೃತರಾಷ್ಟ್ರನ ಉತ್ತರ. 
ವೈಶಂಪಾಯನಃ 
ತಸ್ಯ ತದ್ವಚನಂ ಶ್ರುತ್ವಾ ಪ್ರಜ್ಞಾವೃದ್ಲೋ ಮಹಾದ್ಯುತಿಃ । 
ಸಂಪೂಜ್ಯ ನಂ ಯಥಾಕಾಲಂ ಭೀಷ್ಮೋ ವಚನಮಬ್ರವೀತ್‌ Tell 
ವೈಶಂಪಾಯನ- ಪುರೋಹಿತನ ಆ ಮಾತುಗಳನ್ನು ಕೇಳಿ ಮಹಾದ್ಯುತಿಯೂ, 


ಜ್ಞಾನವೃದ್ಧನೂ ಆದ ಭೀಷ್ಮನು ಅವನನ್ನು ಪೂಜಿಸಿ, ಆ ಕಾಲಕ್ಕೆ ಉಚಿತವಾದ 
ಮಾತುಗಳನ್ನು ಆಡಿದನು. 


ದಿಷ್ಟ್ಯಾ ಕುಶಲಿನಃ ಸರ್ವೇ ಸಹ ದಾಮೋದರೇಣ ತೇ । 
ದಿಷ್ಟ್ಯಾ ಸಹಾಯವಂತಶ್ಚ ದಿಷ್ಟ್ಯಾ ಧರ್ಮೇ ಚ ತೇ ರತಾಃ 1120 


ದೇವರ ದಯದಿಂದ ಕೃಷ್ಣನ ಜೊತೆಯಲ್ಲಿ ಪಾಂಡವರೆಲ್ಲರೂ ಕುಶಲದಿಂದಿದ್ದಾರೆ. 
ದೇವರ ದಯದಿಂದ ಅವರು ಸಹಾಯವನ್ನುಹೊಂದಿದವರು ಮತ್ತು ಧರ್ಮದಲ್ಲಿ 
ನಿರತರೂ ಆಗಿದ್ದಾರೆ. 


ದಿಷ್ಟ್ಯಾ ಚ ಸಂಧಿಕಾಮಾಸ್ತೇ ಭ್ರಾತರಃ ಕುರುನಂದನಾಃ । 
ದಿಷ್ಟ್ಯಾ ನ ಯುದ್ಧಮನಸಃ ಪಾಂಡವಾಃ ಸಹ ಬಾಂಧವೈಃ TENT 


ಕುರುನಂದನರಾದ ಆ ಸಹೋದರರು ದೇವರ ದಯದಿಂದ ಸಂಧಿಯನ್ನು 
ಬಯಸುವವರಾಗಿದ್ದಾರೆ. ದೇವರ ದಯದಿಂದಲೇ ಪಾಂಡವರು ಬಂಧುಗಳ 
ಜೊತೆಯಲ್ಲಿಯುದ್ದವನ್ನು ಮಾಡುವ ಮನಸನ್ನು ಹೊಂದಿಲ್ಲ. 
ನಾ ಧ್‌ ೩ ನಾ 
ವತಾ ಸತ್ಯಮುಕ್ತಂ ತು ಸರ್ವಮೇತನ್ನ ಸಂಶಯಃ । 
ಅತಿತೀಕ್ಷಂ ತು ತೇ ವಾಕ್ಕಂ ಬ್ರಾಹ್ನಣ್ಯಾದಿತಿ ಮೇ ಮತಿಃ TET 
ಇಣ py ೬ ಜಿ 
ನೀವು ಹೇಳಿದ ಎಲ್ಲಮಾತುಗಳೂ ಸತ್ಯವಾಗಿವೆ. ಇದರಲ್ಲಿಸಂಶಯವಿಲ್ಲ. ಆದರೆ 


ನೀವು ಬ್ರಾಹ್ಮಣರಾದ ಕಾರಣದಿಂದ ನಿಮ್ಮ ಮಾತುಗಳು ಬಹಳ ತೀಕ್ಷ್ಮ ಎಂದು ನನ್ನ 
ಅಭಿಪ್ರಾಯ. 


ಸಂಜಯಯಾನಪರ್ವ -153- 


ಅಸಂಶಯಂ ಶ್ಲೇಶಿತಾಸ್ತೇ ವನೇ ಚೈವಂ ಚ ಪಾಂಡವಾಃ । 
ಪ್ರಾಪ್ತಾಶ್ಚ ಧರ್ಮತಃ ಸರ್ವಂ ಪಿತುರ್ಧನಮಸಂಶಯಮ್‌ 11೫1 


ಪಾಂಡವರು ವನವಾಸದಲ್ಲಿ ನಿಸ್ಸಂಶಯವಾಗಿ ಹೀಗೆ ಕ್ಷೇಶಕ್ಕೆ ಒಳಗಾಗಿದ್ದಾರೆ. 
ಮತ್ತು ನಿಸ್ಸಂಶಯವಾಗಿ ಧರ್ಮದಿಂದಲೇ ತಮೃಪಿತೃಧನವನ್ನುಪಡೆದವರಾಗಿದ್ದಾರೆ. 


ಕಿರೀಟೀ ಬಲವಾನ್‌ ಶೂರಃ ಕೃತಾಸ್ಪಶ್ವ ಮಹಾದ್ಯುತಿಃ | 
ಕೋ ಹಿ ಪಾಂಡುಸುತಂ ಯುದ್ಧೇ ವಿಷಹೇತ ಧನಂಜಯಮ್‌ ॥॥೬॥। 


ಅಪಿ ವಜ್ರಧರಃ ಸಾಕ್ಟಾತ್‌ ಕಿಮುತಾನ್ಯೇ ಧನುರ್ಭ್ಯತಃ । 
ತ್ರಯಾಣಾಮಪಿ ಲೋಕಾನಾಂ ಸಮರ್ಥ ಇತಿ ಮೇ ಮತಿಃ 11೭1 


ಅರ್ಜುನನು ಬಲಿಷ್ಕನೂ, ಶೂರನೂ, ಅಸ್ಪಪರಿಣತನೂ ಮತ್ತು 
ಮಹಾತೇಜಸ್ಸುಳವನೂ ಆಗಿದ್ದಾನೆ. ಸಾಕ್ಷಾತ್‌ ವಜ್ರಧರನಾದ ಇಂದ್ರನೇ ಸಹ 
ಪಾಂಡುಸುತನಾದ ಅರ್ಜುನನನ್ನುಹೇಗೆ ಯುದ್ಧದಲ್ಲಿಎದುರಿಸಿಯಾನು? ಇನ್ನುಉಳಿದ 
ಧನುರ್ಧಾರಿಗಳ ಪಾಡೇನು? ಅವನು ಒಬ್ಬನೇ ಮೂರುಲೋಕಗಳನ್ನು ಜಯಿಸಲು 
ಸಮರ್ಥನಾಗಿದ್ದಾನೆ ಎಂದು ನನ್ನಅಭಿಪ್ರಾಯ. 

ವೈಶಂಪಾಯನಃ 

ಭೀಷ್ಮೇ ಬ್ರುವತಿ ತದ್‌ ವಾಕ್ಯಂ ದೃಷ್ಟಮಾಕ್ಟಿಷ್ಯ ಮನ್ಯುನಾ । 

ದುರ್ಯೋಧನಂ ಸಮಾಲೋಕ್ಯ ಕರ್ಣೋ ವಚನಮಬ್ರವೀತ್‌ ॥೮॥ 

ವೈಶಂಪಾಯನ- ಭೀಷ್ಮನು ಈ ಮಾತನ್ನು ಆಡುತ್ತಿರಲು ಕರ್ಣನು ಸಿಟ್ಟಿನಿಂದ 


ಅದನ್ನು ಆಕ್ಷೇಪಿಸಿ ದುರ್ಯೋಧನನನ್ನು ನೋಡುತ್ತಾ ಉದ್ಧಟತನದಿಂದ 
ಮಾತನಾಡಿದನು. 


ನ ತನ್ನ ವಿದಿತಂ ಬ್ರಹ್ಮನ್‌ ಲೋಕೇ ಭೂತೇನ ಕೇನಚಿತ್‌ । 
ಪುನರುಕ್ತೇನ ಕಿಂ ತೇನ ಭಾಷಿತೇನ ಪುನಃ ಪುನಃ 11೯1 


ಬ್ರಾಹ್ಮಣನೇ, ನೀನು ಹೇಳಿದ ವಿಷಯವು ಲೋಕದಲ್ಲಿ ಯಾರಿಗೂ 
ತಿಳಿದಿಲ್ಲವೆಂದಿಲ್ಲ. ಅದನ್ನು ಮತ್ತೆ ಮತ್ತೆ ಹೇಳುವುದರಿಂದ ಏನು ಪ್ರಯೋಜನ? 


-154- ಮಹಾಭಾರತ ಉದ್ಯೋಗಪರ್ವ 


ದುರ್ಯೋಧನಾರ್ಥೇ ಶಕುನಿಃ ದ್ಯೂತೇ ನಿರ್ಜಿತವಾನ್‌ ಪುರಾ । 
ಸಮಯೇನ ಗತೋತರಣ್ಯಂ ಪಾಂಡುಪುತ್ರೋ ಯುಧಿಷ್ಠಿರಃ  ॥1೧೦॥ 


ಹಿಂದೆ ದ್ಯೂತದಲ್ಲಿ ದುರ್ಯೋಧನನ ಪರವಾಗಿ ಶಕುನಿಯು ಗೆದ್ದನು. 
ಪಾಂಡುಪುತ್ರನಾದ ಯುಧಿಷ್ಠಿರನು ಮಾಡಿಕೊಂಡ ನಿಯಮದಂತೆ ಅರಣ್ಯಕ್ಕೆ 
ಹೋದನು. 


ಸ ತಂ ಸಮಯಮುತ್ಸಜ್ಯ ರಾಜ್ಯಮಿಚ್ಛತಿ ಪೈತೃಕಮ್‌ । 
ಬಲಮಾಶ್ರಿತ್ಯ ಮತ್ಸ್ಯಾನಾಂ ಪಾಂಚಾಲಾನಾಂ ಯುಧಿಷ್ಠಿರಃ ॥೧೧॥ 


ಈಗ ಧರ್ಮರಾಜನು ಆ ನಿಯಮವನ್ನು ಬಿಟ್ಟುಮತ್ಸ 5ರ ಮತ್ತು ಪಾಂಚಾಲರ 
ಬಲವನ್ನು ಅವಲಂಬಿಸಿ ತಂದೆಯ ರಾಜ್ಯವನ್ನು ಪಡೆಯಲು ಬಯಸುತ್ತಾನೆ. 


ದುರ್ಯೋಧನೋ ಭಯಾದ್‌ ವಿದ್ದನ್‌ ನ ದದ್ಯಾತ್‌ ಪಾದಮಂತತಃ । 
ಧರ್ಮತಸ್ತು ಮಹೀಂ ಕೃತ್ಸ್ನಾಂ ಪ್ರದದ್ಯಾಚ್ಛತ್ರವೇರಪಿ ಚ 11೧೨ 
೨ Ne ಯ 


ಎಲೈ ವಿದ್ದಾಂಸನೇ, ದುರ್ಯೋಧನನು ಭಯದಿಂದ ಒಂದು ಹೆಜ್ಜೆಭೂಮಿಯನ್ನೂ 
ಕೊಡಲಾರ. ಧರ್ಮದಿಂದಾದರೆ ಮಾತ್ರ ಶತ್ರುವಿಗೂ ಸಹ ಸಮಗ್ರವಾದ 
ಭೂಮಿಯನ್ನೇ ಕೊಟ್ಟಾನು. 

ಯದಿ ಕಾಂಕ್ಟಂತಿ ತೇ ರಾಜ್ಯಂ ಪಿತೃಪೈತಾಮಹಂ ಪುನಃ । 

ಯಥಾಪ್ರತಿಜ್ಞಂ ತಂ ಕಾಲಂ ಚರಂತು ವನಮಾಶ್ರಿತಾಃ 11೧೩ 

ಪಾಂಡವರು ತಮ್ಮ ಪಿತ್ಫ-ಪೈತಾಮಹ ರಾಜ್ಯವನ್ನು ಅಪೇಕ್ಟಿಸುವುದಾದರೆ ಮೊದಲು 
ಪ್ರತಿಜ್ಞೆ ಮಾಡಿದಂತೆ ಪುನಃ ಅಷ್ಟುಕಾಲವನ್ನುಕಾಡಿನಲ್ಲಿಕಳೆಯಲಿ. 

ತತೋ ದುರ್ಯೋಧನಸ್ಯಾಂಕೇ ವರ್ತಂತಾಮಕುತೋಭಯಾಃ । 

ಅಧಾರ್ಮಿಕೀಂ ತ್ವಿಮಾಂ ಬುದ್ಧಿಂ ಮೌರ್ಪ್ಯಾತ್‌ ಕುರ್ವಂತಿ ಕೇವಲಾತ್‌॥ 


ಅನಂತರ ದುರ್ಯೋಧನನ ತೊಡೆಯಲ್ಲಿನಿರ್ಭಯವಾಗಿ ಮಲಗಬಹುದು. 
ಆದರೆ ಅವರು ಕೇವಲ ಮೂರ್ಯತನದಿಂದ ಈ ಅಧಾರ್ಮಿಕವಾದ ಬುದ್ದಿಯನ್ನು 
ಮಾಡುತ್ತಿದ್ದಾರೆ. 


ಸಂಜಯಯಾನಪರ್ವ -155- 


ಅಥ ತೇ ಧರ್ಮಮುತ್ತಜ್ಯ ಯುದ್ಧಮಿಚ್ಛಂತಿ ಪಾಂಡವಾಃ । 

ಆಸಾದ್ಯೇಮಾನ್‌ ಕುರುಶ್ರೇಷ್ಠಾನ್‌ ಸ್ಥರಿಷ್ಯಂತಿ ವಚೋ ಮಮ ॥೧೫॥ 

ಇನ್ನು ಧರ್ಮವನ್ನು ಬಿಟ್ಟುಪಾಂಡವರು ಯುದ್ಧವನ್ನು ಬಯಸುವುದಾದರೆ ಈ 
ಕುರುಶ್ರೇಷ್ಠರನ್ನು ಎದುರಿಸಿ ನನ್ನ ಮಾತನ್ನು ಸ್ಥರಿಸುವರು. 

ಭೀಷ್ಮ 

ಕಿಂ ನು ರಾಧೇಯ ವಾಚಾ ತೇ ಕರ್ಮ ತತ್‌ ಸ್ಪರ್ತುಮರ್ಹಸಿ I 

ಏಕ ಏವ ಯದಾ ಪಾರ್ಥಃ ಷಡ್ರಥಾನ್‌ ಜಿತವಾನ್‌ ಯುಧಿ ॥೧೬॥ 

ಭೀಷ್ಮ- ರಾಧೇಯನೇ, ನಿನ್ನ ಮಾತಿನಿಂದ ಏನು ಪ್ರಯೋಜನ? 
ಅರ್ಜುನನೊಬ್ಬನೇ ಯುದ್ಧದಲ್ಲಿಆರು ಮಹಾರಥರನ್ನುಗೆದ್ದಾಗ ಏನು ಕರ್ಮವನ್ನು 
ಮಾಡಿದನೋ ಅದನ್ನುನೀನು ಸ್ಥರಿಸು. 


ವಿರಾಟನಗರೇ ಧೀರಃ ಕಿಂ ತ್ದಂ ತತ್ರೆವ ನಾಗತಃ । 
ಬಹುಶೋ ಜೀಯಮಾನಸ್ಯ ಕರ್ಮ ದೃಷ್ಟಂ ತದೈವ ತೇ 11೧೭!। 


ಧೀರನಾದ ಅರ್ಜುನನು ವಿರಾಟನಗರದಲ್ಲಿಆ ಕಾರ್ಯವನ್ನುಎಸಗಿದಾಗ ನೀನು 
ಅಲ್ಲಿಗೆ ಬಂದಿರಲಿಲ್ಲವೇ? ಅನೇಕ ಬಾರಿ ಸೋಲನ್ನು ಅನುಭವಿಸಿದ ನಿನ್ನಕಾರ್ಯವು 
ಅಲ್ಲಿಯೇ ದೃಷ್ಟವಾಯಿತು. 

ನ ಚೇದಿದಂ ಕರಿಷ್ಯಾಮೋ ಯದಯಂ ಬ್ರಾಹ್ಮಣೋತಬ್ರವೀತ್‌ । 

ಧ್ರುವಂ ಯುಧಿ ಹತಾಸ್ತೇನ ಭಕ್ತಯಿಷ್ಯಾಮ ಪಾಂಸುಕಾನ್‌ 11೧೮॥ 

ದುರ್ಯೋಧನಃ ಸಹಾಮಾತ್ಯೋ ವಿನಂಕ್ಚ ತಿ ನ ಸಂಶಯಃ 11೧೯॥ 

ಈ ಬ್ರಾಹ್ಮಣನು ಹೇಳುವ ಕಾರ್ಯವನ್ನು ನಾವು ಮಾಡದಿದ್ದರೆ ಖಂಡಿತವಾಗಿ 
ನಾವು ಯುದ್ಧದಲ್ಲಿಪರಾಭವವನ್ನುಹೊಂದಿ ಮಣ್ಣನ್ನುತಿನ್ನುವೆವು. ದುರ್ಯೋಧನನು 
ತನ್ನ ಅಮಾತ್ಯರ ಜೊತೆಯಲ್ಲಿವಿನಾಶವನ್ನು ಹೊಂದುವುದರಲ್ಲಿಸಂಶಯವಿಲ್ಲ. 

ಧೃತರಾಷ್ಟಸ್ತತೋ ಭೀಷ್ಮಮನುಮಾನ್ಯ ಪ್ರಸಾದ್ಯ ಚ | 

ಅವಭರ್ತ್ಸ್ವ ಚ ರಾಧೇಯಮಿದಂ ವಚನಮಬ್ರವೀತ್‌ 11೨೦॥( 


-156- ಮಹಾಭಾರತ ಉದ್ಯೋಗಪರ್ವ 


ಅನಂತರ ಧೃತರಾಷ್ಟ್ರನು ಭೀಷ್ಮನಿಗೆ ಸಮೃತಿಯನ್ನು ಸೂಚಿಸಿ, ಅವನನ್ನು 
ಸಮಾಧಾನಗೊಳಿಸಿ ಕರ್ಣನನ್ನು ಗದರಿಸಿ ಮಾತನಾಡಿದನು. 

ಅಸ್ಪದ್ಧಿತಮಿದಂ ವಾಕ್ಯಮುಕ್ತವಾನ್‌ ಜಾಹ್ನವೀಸುತಃ । 

ಪಾಂಡವಾನಾಂ ಹಿತಂ ಚೈವ ಸರ್ವಸ್ಯ ಜಗತಸ್ತಥಾ 11೨೧॥॥ 

ಗಂಗಾಸುತನಾದ ಭೀಷ್ಮನು ಪಾಂಡವರಿಗೂ, ನಮಗೂ ಮತ್ತು ಸರ್ವಜಗತ್ತಿಗೂ 
ಹಿತವಾದ ಮಾತುಗಳನ್ನು ಆಡಿದ್ದಾನೆ. 

ಚಿಂತಯಿತ್ವಾ ತು ಪಾರ್ಥೇಭ್ಯಃ ಪ್ರೇಷಯಿಷ್ಯಾಮಿ ಸಂಜಯಮ್‌ । 

ಭಗವಾನ್‌ ಪ್ರತಿಯಾತದ್ಯ ಪಾಂಡವಾನೇವ ಮಾ ಚಿರಮ್‌ ೨೨1 

ಪೂಜ್ಯರೇ, ನಾನು ವಿಚಾರ ಮಾಡಿ ಪಾಂಡವರ ಬಳಿಗೆ ಸಂಜಯನನ್ನು ದೂತನಾಗಿ 
ಕಳುಹಿಸುವೆನು. ತಾವು ಈಗ ಶೀಘ್ರವಾಗಿ ಪಾಂಡವರ ಬಳಿಗೇ ಹಿಂದಿರುಗಿ. 

| ವೈಶಂಪಾಯನ: 

ಸ ತಂ ಸತೃತ್ಯ ಕೌರವ್ಯಃ ಪ್ರೇಷಯಾಮಾಸ ಪಾಂಡವಾನ್‌ । 

ಸಭಾಮಧ್ಯೇ ಸಮಾಹೂಯ ಸಂಜಯಂ ವಾಕ್ಯಮಬ್ರವೀತ್‌ ॥೨೩॥ 

ವೈಶಂಪಾಯನ- ಧೃತರಾಷ್ಟ್ರನು ಆ ಬ್ರಾಹ್ಮಣರನ್ನು ಸತ್ಕರಿಸಿ ಪಾಂಡವರ ಬಳಿಗೆ 
ಕಳುಹಿಸಿದನು. ಅನಂತರ ಸಭಾಮಧ್ಯದಲ್ಲಿಸಂಜಯನನ್ನುಕರೆದು ಮಾತನಾಡಿದನು. 

॥ ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 

ಉದ್ಯೋಗಪರ್ವಣಿ ಏಕವಿಂಶೋ9ಧ್ಯಾಯಃ ॥ 
|! ಸಂಜಯಯಾನಪರ್ವಣಿ ದ್ವಿತೀಯೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಇಪ್ಪತ್ತೊಂದನೆಯ 
ಅಧ್ಯಾಯ ಮುಗಿಯಿತು. 


La SS ೫ 


ಸಂಜಯಯಾನಪರ್ವ ಇ 


ಇಪ್ಪತೆರಡನೆಯ ಅಧ್ಯಾಯ 
ಧೃತರಾಷ್ಟನಿಂದ ಪಾಂಡವರ ಬಳಿಗೆ ದೂತನಾಗಿ ಸಂಜಯನ ಪ್ರೇಷಣ. 
ಧೃತರಾಷ್ಟ 
ಲು 
ಪ್ರಾಪ್ತಾನಾಹುಃ ಸಂಜಯ ಪಾಂಡುಪುತ್ರಾನ್‌ 
ಉಪಪ್ಪಾವ್ಯೇ ತಾನ್‌ ವಿಜಾನೀಹಿ ಗತ್ವಾ 1 


ಅಜಾತಶತ್ರುಂ ಚ ಸಭಾಜಯೇಥಾ 
ದಿಷ್ಟ್ಯಾ ಭವಾನ್‌ ಗ್ರಾಮಮುಪಾಗತಸ್ತಮ್‌ mol 


ಧೃತರಾಷ್ಟ್ರ: ಎಲೈ ಸಂಜಯನೇ, ಪಾಂಡುಪುತ್ರರು ಉಪಪ್ಪಾವ್ಯಕ್ಕೆ ಬಂದಿದ್ದಾರೆ 
ಎಂದು ಹೇಳುತ್ತಾರೆ. ಹೋಗಿ ಅವರನ್ನು ನೋಡು. ಅಜಾತಶತ್ರುವನ್ನು ಸನ್ಮಾನಿಸು. 
ದೇವರ ದಯದಿಂದ ನೀನು ನಿನ್ನ ಗ್ರಾಮದಿಂದ ನಮ್ಮಗ್ರಾಮಕ್ಕೆ ಬಂದಿದ್ದೀಯೆ. 


ಸರ್ವಾನ್‌ ವದೇಃ ಸಂಜಯ ಸ್ವಸ್ತಿಮಂತಃ 
ಕೃಚ್ಚ್ಛ ೦ ವಾಸಮತದರ್ಹಂ ನಿರೂಪ್ಯ | 
ತೇಷಾಂ ಶಾಂತಿರ್ವಿದ್ಯತೇತಸ್ಥಾಸು ಶೀಘ್ರಂ 


ಮಿಥ್ಯೋಪೇತಾನಾಮಪಕಾರಿಣಾಂ ಚ 11೨1! 


ಸಂಜಯನೇ, ವನವಾಸಕ್ಕೆ ಅರ್ಹರಲ್ಲದ ನೀವು ಕಷ್ಟಕರವಾದ ವನವಾಸವನ್ನು 
ಮುಗಿಸಿದಿರಿ ಎಂದು ಹೇಳಿ ನಾವೆಲ್ಲರೂ ಕುಶಲಿಗಳಾಗಿದ್ದೇವೆ ಎಂದು ಹೇಳು. ನಾವು 
ಅವರಿಗೆ ಮೋಸದಿಂದ ನಡೆದುಕೊಂಡು ಅಪಕಾರವನ್ನುಮಾಡಿದ್ದರೂ ಅವರು ನಮ್ಮಲ್ಲಿ 
ಶಾಂತಿಯನ್ನೇ ಹೊಂದಿದ್ದಾರೆ. 


ನಾಹಂ ಕ್ವಚಿತ್‌ ಸಂಜಯ ಪಾಂಡವಾನಾಂ 
ಮಿಥ್ಯಾವೃತ್ತಿಂ ಕಾಂಚನ ಜಾತ್ಲಪಶ್ಯಮ್‌ । 
ಸರ್ವಾಂ ಶ್ರಿಯಂ ಹ್ಯಾತ್ಮವೀರ್ಯೇಣ ಲಬ್ಬಾಂ 
ಪರ್ಯಾಕಾರ್ಷುಃ ಪಾಂಡವಾ ಮಹ್ಯಮೇವ 11೩1 


ಸಂಜಯನೇ, ನಾನು ಪಾಂಡವರಲ್ಲಿ ಎಂದೂ ಒಂದಾದರೂ ಮೋಸದ 
ನಡವಳಿಕೆಯನ್ನು ನೋಡಲಿಲ್ಲ. ಅವರು ತಮ್ಮ ಪರಾಕ್ರಮದಿಂದ ಗಳಿಸಿದ ಎಲ್ಲ 
ಸಂಪತ್ತನ್ನೂ ನನಗೇ ಒಪ್ಪಿಸಿದರು. 


-158- ಮಹಾಭಾರತ ಉದ್ಯೋಗಪರ್ವ 


ದೋಷಂ ಹ್ಯೇಷಾಂ ನಾಧಿಗಚ್ಛೇತ್‌ ಪರೀಪನ್‌ 
ನಿತ್ಯಅಂ ಯೋ ನ ಗರ್ಭೇತಪಿ ಪಾರ್ಥಾನ್‌ । 
ಧರ್ಮಾರ್ಥಾಭ್ಯಾಂ ಕರ್ಮ ಕುರ್ವಂತಿ ನಿತ್ಯಂ 
ಸುಖಪ್ರಿಯಾ ನಾನುರುಧ್ಯಂತಿ ಕಾಮಾನ್‌ Al 


ಎಷ್ಟು ಪರೀಕ್ಷಿಸಿದರೂ ಪಾಂಡವರಲ್ಲಿಗರ್ಭದಿಂದಲಾದರೂ ಒಂದು ದೋಷವು 
ಕಾಣುವುದಿಲ್ಲ. ಅವರು ಯಾವಾಗಲೂ ಧರ್ಮಾರ್ಥಗಳನ್ನು ಅನುಸರಿಸಿ ಕಾರ್ಯವನ್ನು 
ಮಾಡುತ್ತಾರೆ. ಸುಖಪ್ರಿಯರಾಗಿ ಕಾಮವನ್ನು ಅನುಸರಿಸುವುದಿಲ್ಲ. 


ಧರ್ಮಂ ಶೀತಂ ಕ್ಲುತ್ತಿಪಾಸೇ ತಥೈವ 
ನಿದ್ರಾಂ ತಂದ್ರೀಂ ಕ್ರೋಧದರ್ಪೌ ಪ್ರಮಾದಮ್‌ । 
ಧೃತ್ಕಾ ಚೈವ ಪ್ರಜ್ಞಯಾ ಚಾಭಿಭೂಯ 
ಧರ್ಮಾರ್ಥಯೋಗಾನ್‌ ಪ್ರತಿಪದ್ಯಂತಿ ಪಾರ್ಥಾಃ 11೫1! 


ಚಳಿ, ಬಿಸಿಲು, ಹಸಿವು, ನೀರಡಿಕೆಗಳು ಹಾಗೆಯೇ ನಿದ್ರೆ-ಆಲಸ್ಯ, ಕ್ರೋಧ-ದರ್ಪ, 
ಪ್ರಮಾದ ಇವೆಲ್ಲವನ್ನೂ ತಮ್ಮ ಪ್ರಜ್ಞೆ ಮತ್ತು ಧೈರ್ಯಗಳಿಂದ ಮೆಟ್ಟಿ ಪಾಂಡವರು 
ಧರ್ಮಾರ್ಥಗಳನ್ನು ಸಾಧಿಸುವ ಉಪಾಯವನ್ನೇ ಹಿಡಿಯುತ್ತಾರೆ. 
ತ್ಯಜಂತಿ ಮಿತ್ರೇಷು ಧನಾನಿ ಕಾಲೇ 
ನ ಸಂತ್ರಾಸಾಜ್ಞೀರ್ಯತೇ ಮೈತ್ರಮೇಷಾಮ್‌ । 
ಯಥಾರ್ಹಮಾನಾರ್ಥಕರಾ ಹಿ ಪಾರ್ಥಾಃ 
ತೇಷಾಂ ದ್ದೇಷ್ಟಾ ನಾಸ್ಯಜಮೀಢಪಕ್ಷೇ 11೬1 


ಅನ್ಯತ್ರ ಪಾಪಾದ್‌ ವಿಷಮಾನ್‌ ಮಂದಬುದ್ದೇಃ 
ದುರ್ಯೋಧನಾತ್‌ ಕ್ಲುದ್ರತರಾಚ್ಚ ಕರ್ಣಾತ್‌ 11೭1! 


ಯೋಗ್ಯವಾದ ಕಾಲದಲ್ಲಿಮಿತ್ರರಿಗೆ ಧನವನ್ನೂಕೊಡುತ್ತಾರೆ. ಅವರ ಸ್ನೇಹವು 
ಕಷ್ಟದಿಂದಾಗಿ ಸವೆದು ಹೋಗುವುದಿಲ್ಲ. ಪಾಂಡವರು ಅವರವರಿಗೆ ಯೋಗ್ಯವಾದ 
ಸತ್ಕಾರವನ್ನು ಮಾಡುವವರು. ಪಾಪಿಯೂ, ವಿಷಮನೂ, ಮಂದಬುದ್ದಿಯೂ ಆದ 
ದುರ್ಯೋಧನನನ್ನೂ ಮತ್ತು ಅತ್ಯಂತ ಕ್ಷುದ್ರನಾದ ಕರ್ಣನನ್ನೂಬಿಟ್ಟು ನ ಸರತೆ 
ಪಕ್ಷದಲ್ಲಿ ಅವರನ್ನು ದ್ವೇಷ ಜಾ ಯಾರೂ ಇಲ್ಲ. 


ಸಂಜಯಯಾನಪರ್ವ -159- 


ಪುತ್ರೋ ಮಹ್ಯಂ ಮೃತ್ಯುವಶಂ ಜಗಾಮ 
ದುರ್ಯೋಧನಃ ಸಂಜಯ ರಾಗಬುದ್ದಿ HSI 


ಸಂಜಯನೇ, ಆಸೆಯಲ್ಲೇ ಬುದ್ಧಿಯನ್ನು ಹೊಂದಿರುವ ನನ್ನ ಮಗನಾದ 
ದುರ್ಯೋಧನನು ಮೃತ್ಯುವಶನಾಗಿದ್ದಾನೆ. 


ಭಾಗಂ ಕರ್ತುಂ ಘಟತೇರಮಂದಬುದ್ದಿ 
ಮಹಾತ್ಮನಾಂ ಸಂಜಯ ದೀಪ್ರತೇಜಸಾಮ್‌ । 
ತೇಷಾಂ ಹಿ ಮೇರಹೀನಸುಖಃ ಪ್ರಿಯಾಣಾಂ 
ಮಹಾತ್ಮನಾಂ ವರ್ಧಯತೇ ಹಿ ತೇಜಃ al 


ಒಳ್ಳೆಯ ಪ್ರಜ್ಞೆ ಇದ್ದವನೂ ಮತ್ತು ಸುಖದಿಂದ ಚ್ಯುತನಾಗದವನೂ ಮಾತ್ರ ಎಲ್ಫೆ 
ಸಂಜಯನೇ, ನನಗೆ ಪ್ರಿಯರಾದ ಬೆಳಗುವ ಸಾಮರ್ಥ್ಯವುಳ್ಳ ಮಹಾತ್ಮರಾದ ಅವರಿಗೆ 
ಭಾಗವನ್ನುಕೊಡಲು ಒಪ್ಪುತ್ತಾನೆ. ಅಂತಹವನು ಮಹಾತ್ಮರಾದ ಅವರ ಸಾಮರ್ಥ್ಯವನ್ನು 
ಇನ್ನೂಹೆಚ್ಚುಮಾಡುತ್ತಾನೆ. 


ಉತ್ಥಾನವೀರ್ಯಃ ಸುಖಮೇಧಮಾನೋ 
ದುರ್ಯೋಧನಃ ಸುಕೃತಂ ಮನ್ಯತೇ ತತ್‌ । 
ತೇಷಾಮಭಾಗಂ ಮನ್ಯತೇ ಯಚ್ಚ ಬಾಲಃ 
ಶಕ್ಕಂ ಹರ್ತುಂ ಜೀವಿತಂ ಪಾಂಡವಾನಾಮ್‌ ele] 


ಆರಂಭಶೂರನೂ, ಸುಖವಾಗಿ ಬೆಳೆದವನೂ ಆದ ದುರ್ಯೋಧನನು ಅವರನ್ನು 
ಕಾಡಿಗೆ ಕಳುಹಿಸಿದುದು ಒಳ್ಳೆಯ ಕಾರ್ಯವೆಂದು ಭಾವಿಸುತ್ತಾನೆ. ಬಾಲನಾದ ಅವನು 
ಅವರಿಗೆ ರಾಜ್ಯದಲ್ಲಿ ಭಾಗವಿಲ್ಲವೆಂದೂ ಮತ್ತು ಪಾಂಡವರ ಪ್ರಾಣವನ್ನು 
ಅಪಹರಿಸುವುದು ಸಾಧ್ಯವೆಂದೂ ಭಾವಿಸುತ್ತಾನೆ. 


ಯಸ್ಕಾರ್ಜುನಃ ಪದವೀಂ ಕೇಶವಸ್ಯ 
ವೃಕೋದರಃ ಸಾತ್ಯಕೋಠಜಾತಶತ್ರುಃ । 
ಮಾದ್ರೀಪುತ್ರೌ ಸ್ಫಂಜಯಾಶ್ಚಾಪಿ ಯಾಂತಿ 
ಪುರಾ ಯುದ್ಧಾಶ್‌ ಸಾಧು ತಸ್ಯ ಪ್ರದಾನಮ್‌ HOO 


-160- ಮಹಾಭಾರತ ಉದ್ಯೋಗಪರ್ವ 


ಯಾವ ಧರ್ಮರಾಜನ ಮಾರ್ಗವನ್ನು ಅರ್ಜುನನೂ, ಕೃಷ್ಣನೂ, ವೃಕೋದರನೂ, 
ಸಾತ್ಯಕಿಯೂ, ಮಾದ್ರಿಪುತ್ರರಾದ ನಕುಲಸಹದೇವರೂ ಮತ್ತು ಸುಹೃಜ್ಜನರೂ 
ಅನುಸರಿಸುತ್ತಾರೆಯೋ ಅಂತಹ ಅಜಾತಶತ್ರುವಾದ ಯುಧಿಷ್ಠಿರನಿಗೆ ಯುದ್ಧಕ್ಕಿಂತಲೂ 
ಮೊದಲೇ ಅವನ ಭಾಗವನ್ನು ಕೊಡುವುದು ಒಳ್ಳೆಯದು. 


ಸ ಹ್ಯೇವೈಕಃ ಪೃಥಿವೀಂ ಸವ್ಯಸಾಚೀ 
ಗಾಂಡೀವಧನ್ವಾ ಪ್ರಣುದೇದ್‌ ರಥಸ್ಥ । 

ತಥಾ ವಿಷ್ಣು ಕೇಶವೋತಪ್ಯಪ್ರಧೃಷ್ಯೋ 
ಲೋಕತ್ರಯಸ್ಯಾಧಿಪತಿರ್ಮಹಾತ್ಮಾ 11೧೨ 


ಗಾಂಡೀವಧನ್ನನಾದ ಸವ್ಯಸಾಚಿಯಾದ ಅರ್ಜುನನೇ ರಥದಲ್ಲಿ ಕುಳಿತು 
ಸಮಸ್ತವಾದ ಪೃಥಿವಿಯನ್ನುಎದುರಿಸಿಯಾನು. ಹಾಗೆಯೇ ಮೂರುಲೋಕಗಳಿಗೆ ಅಧಿ 
ಪತಿಯಾದ ಮಹಾತ್ಮನಾದ ವಿಷ್ಣುವಾದ ಕೃಷ್ಣನೂ ಸಹ ಸೋಲಿಸಲು ಅಸಾಧ್ಯನಾದವನು. 


ತಿಷ್ಕೇತ ಕಸ್ತಸ್ಯ ಮರ್ತ್ಯಃ ಪುರಸ್ತಾದ್‌ 
ಯಃ ಸರ್ವಲೋಕೇಷು ವರೇಣ್ಯ ಏಕಃ । 
ಪರ್ಜನ್ಯಘೋಷಾನ್‌ ಪ್ರವಪನ್‌ ಶರೌಘಾನ್‌ 
ಪತಂಗಸಂಘಾನಿವ ಶೀಘ್ರವೇಗಾನ್‌ 11೧೩1 


ಯಾವನು ಎಲ್ಲಲೋಕಗಳಲ್ಲಿಯೂ ಶ್ರೇಷ್ಠನೂ ಮತ್ತು ಪೂಜ್ಯನೂ ಆಗಿದ್ದಾನೆಯೋ 
ಅಂತಹ ಅರ್ಜುನನ ಎದುರಿಗೆ ಯಾವ ಮನುಷ್ಯನು ತಾನೇ ನಿಲ್ಲಬಹುದು? ಯಾವನು 
ಶತ್ರುಸೈನಿಕರ ಮೇಲೆ ಮೇಘಗರ್ಜನೆಯಂತೆ ಸದ್ದುಮಾಡುವ ಶೀಘ್ರವೇಗವನ್ನು 
ಹೊಂದಿರುವ ಪತಂಗಗಳ ಸಮೂಹಗಳಂತಿರುವ ಬಾಣಗಳ ಮಳೆಯನ್ನುಸುರಿಸುವನೋ 
ಅಂತಹ ಅರ್ಜುನನ ಮುಂದೆ ಯಾರು ನಿಲ್ಲಬಹುದು? 


ದಿಶಂ ಹ್ಯುದೀಚೀಮಪಿ ಚೋತ್ತರಾನ್‌ ಕುರೂನ್‌ 
ಗಾಂಡೀವಧನ್ಹೈಕರಥೋ ಜಿಗಾಯ । 

ಧನಂ ಚೈಷಾಮಾಹರತ್‌ ಸವ್ಯಸಾಚೀ । 
ಸೇನಾನುಗಾನ್‌ ಬಲಿದಾಂಶ್ಚೆವ ಚಕ್ರೇ 11೧೪॥॥ 


ಸಂಜಯಯಾನಪರ್ವ -161- 

ಗಾಂಡೀವಧನ್ನನಾದ ಅರ್ಜುನನು ಏಕರಥದಲ್ಲಿ ಕುಳಿತು ಉತ್ತರದಿಕ್ಸನ್ನೂ ಮತ್ತು 
ಉತ್ತರಕುರುಗಳನ್ನೂ ಗೆದ್ದನು. ಸವ್ಯಸಾಚಿಯೂ ಅವರ ಧನವನ್ನು ಗೆದ್ದುಅವರು ತನ್ನ 
ಸೈನ್ಯವನ್ನು ಸೇರುವಂತೆ ಮತ್ತು ಕಪ್ಪವನ್ನು ಕೊಡುವಂತೆ ಮಾಡಿದನು. 


ಯಕ್ಚೆವ ದೇವಾನ್‌ ಖಾಂಡವೇ ಸವ್ಯಸಾಚೀ 
ಗಾಂಡೀವಧನ್ಹಾ ಪ್ರಜಿಗಾಯ ಸೇಂದ್ರಾನ್‌ । 
ಉಪಾಹರತ್‌ ಫಲ್ಗುನೋ ಜಾತವೇದಸೇ 
ಯಶೋ ಮಾನಂ ವರ್ಧಯನ್‌ ಪಾಂಡವಾನಾಮ್‌ 11೧೫! 


ಆ ಸವ್ಯಸಾಚಿಯಾದ ಗಾಂಡೀವಧನನು, ಖಾಂಡವದಹನದಲ್ಲಿ ಇಂದ್ರನೇ 
ಮೊದಲಾದ ದೇವತೆಗಳನ್ನುಗೆದ್ದನು. ಅರ್ಜುನನು ಅಗ್ನಿದೇವನಿಗೆ ಖಾಂಡವವನವನ್ನು 
ಉಪಹಾರವನ್ನಾಗಿ ಕೊಟ್ಟುಪಾಂಡವರ ಕೀರ್ತಿಯನ್ನೂ ಮತ್ತು ಮರ್ಯಾದೆಯನ್ನೂ 
ಹೆಚ್ಚಿಸಿದನು. 


ಗದಾಭೃತಾಂ ನಾಸ್ತಿ ಸಮೋತದ್ಯ ಭೀಮಾದ್‌ 
ಹಸ್ತ್ಯಾರೋಹೇ ನಾಸ್ತಿ ಸಮಶ್ಚ ತಸ್ಯ । 
ರಥೇ5ರ್ಜುನಾದಾಹುರದೀನಮೇನಂ 
ಬಾಹ್ಹೋರ್ಬಲೇನಾಯುತನಾಗವೀರ್ಯಮ್‌ 11೧೬।॥ 


ಗದಾಧಾರಿಗಳಲ್ಲಿ ಈ ದಿನ ಭೀಮನಿಗೆ ಸಮನಾದವರು ಯಾರೂ ಇಲ್ಲ. 
ಗಜಾರೋಹಿಗಳಲ್ಲೂಸಹಿತ ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ರಥದ 
ವಿಷಯದಲ್ಲಿಯೂ ಕೂಡ ಅವನು ಅರ್ಜುನನಿಗೆ ಕಡಿಮೆಯಾದವನಲ್ಲ ಎಂದು 
ಹೇಳುತ್ತಾರೆ. ಬಾಹುಬಲದ ವಿಷಯದಲ್ಲಿಅವನು ಹತ್ತುಸಾವಿರ ಆನೆಗಳ ಬಲವುಳ್ಳವನು. 
ಸ ಶಿಕ್ಷಿತಃ ಕೃತವೈರಸ್ತರಸ್ವೀ 
ದಹೇತ್‌ ಕ್ರುದ್ಧಸ್ತರಸಾ ಧಾರ್ತರಾಷ್ಟ್ರಾನ್‌ । 
ಸದಾತತ್ಯಮರ್ಷೀ ಬಲವಾನ್‌ ನ ಶಕ್ಯೋ 
ಯುದ್ಧೇ ಜೇತುಂ ವಾಸವೇನಾಪಿ ಸಾಕ್ಸಾತ್‌ 11೧೭ 


ಅವನು ಚೆನ್ನಾದ ಯುದ್ಧಶಿಕ್ಷಣವನ್ನುಹೊಂದಿದವನು. ದುರ್ಯೋಧನಾದಿಗಳಲ್ಲಿ 
ದ್ವೇಷವುಳ್ಳವನು ಮತ್ತು ಬಹಳ ವೇಗವುಳ್ಳವನು. ಸಿಟ್ಟಿನಿಂದ ಕೂಡಿದ ಅವನು 


-162- ಮಹಾಭಾರತ ಉದ್ಯೋಗಪರ್ವ 


ಶೀಘ್ರವಾಗಿ ನನ್ನ ಎಲ್ಲ ಮಕ್ಕಳನ್ನೂ ಸುಟ್ಟಾನು. ಅವನು ಯಾವಾಗಲೂ ಬಹಳ 
ಕೋಪವುಳವನು ಮತ್ತು ಬಲಿಷ್ಠನಾದವನು. ಸಾಕ್ಟಾತ್‌ ದೇವೇಂದ್ರನೇ ಬಂದರೂ 
ಯುದ್ಧದಲ್ಲಿಅವನನ್ನು ಜಯಿಸಲು ಸಾಧ್ಯವಿಲ್ಲ. 


ಸುತೇಜಸೌ ಬಲಿನೌ ಶೀಘ್ರಹಸ್ತೌ 
ಸುಶಿಕ್ಕಿತೌ ಭ್ರಾತರೌ ಫಲ್ಲುನೇನ । 
ಶ್ಯೇನೌ ಯಥಾ ಪಕ್ಷಿಪೂಗಾನ್‌ ರುಜಂತೌ 
ನ ಶೇಷಯೇತಾಂ ಪ್ರವಿಭಜ್ಯ ಶತ್ರೂನ್‌ 11೧೮॥ 


ಸಹೋದರರಾದ ನಕುಲ-ಸಹದೇವರು ಒಳ್ಳೆಯ ಪರಾಕ್ರಮವುಳ್ಳವರೂ, 
ಬಲಿಷ್ಠರೂ, ಕ್ಲಿಪ್ರಹಸ್ತರೂ ಮತ್ತು ಅರ್ಜುನನಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆದವರು. 
ಹದ್ದು ಉಳಿದ ಪಕ್ಷಿಸಮೂಹವನ್ನು ಹಿಂಸಿಸಿದಂತೆ ಅವರು ಶತ್ರುಗಳನ್ನು ಹರಿದು 
ಯಾರನ್ನೂಉಳಿಸುವುದಿಲ್ಲ. 
ಏತದ್‌ ಬಲಂ ಪೂರ್ಣಮಸ್ಥಾಕಮೇವಂ 
ಯತ್‌ ಸರ್ವಂ ತಾನ್‌ ಪ್ರಾಪ್ಯ ನಾಸ್ತೀತಿ ಮನ್ಯೇ 11೧೯॥ 
ಈ ನಮ್ಮ ಸಂಪೂರ್ಣವಾದ ಸೈನ್ಯವು ಪಾಂಡವರನ್ನು ಎದುರಿಸಿ ಸಂಪೂರ್ಣವಾಗಿ 
ನಾಶವನ್ನು ಹೊಂದುವುದು ಎಂದು ಭಾವಿಸುತ್ತೇನೆ. 
ತೇಷಾಂ ಮಧ್ಯೇ ವರ್ತಮಾನಸ್ತರಸ್ವೀ 
ಧೃಷ್ಟದ್ಯುಮ್ನ್ಮಃ ಪಾಂಡವಾನಾಮಿಷೈಕ: । 
ಸಹಾಮಾತ್ಯಃ ಸೋಮಕಾನಾಂ ಪ್ರಬರ್ಹಃ 
ಸಂತ್ಯಕ್ತಾತ್ಮಾ ಪಾಂಡವಾರ್ಥೇ ಶ್ರುತೋ ಮೇ 11೨೦॥ 
ಆ ಪಾಂಡವರ ಸೈನ್ಯದ ಮಧ್ಯದಲ್ಲಿಇರುವ ಶೀಘ್ರಕಾರಿಯಾದ ಧೃಷ್ಟದ್ಯುಮ್ನನು 
ಒಬ್ಬಮುಖ್ಯನಾದವನು. ತನ್ನ ಅಮಾತ್ಯರಿಂದ ಕೂಡಿದ ಸೋಮಶಶ್ರೇಷ್ಠನಾದ ಅವನು 
ಪಾಂಡವರ ಸಲುವಾಗಿ ಪ್ರಾಣವನ್ನುತೊರೆಯಲೂ ಸಿದ್ದಎಂದು ನಾನು ಕೇಳಿದ್ದೇನೆ. 
ಅಜಾತಶತ್ರುಂ ಪ್ರಸಹೇತ ಕೋಠನ್ಯೋ 
ಯೇಷಾಂ ಸ ಸ್ಯಾದಗ್ರಣೀರ್ವಷ್ಠಿಸಿಂಹಃ 11೨೧1 


ಸಂಜಯಯಾನಪರ್ವ -163- 


ಯಾವ ಧರ್ಮರಾಜನಿಗೆ ವೃಷ್ಟಿವೀರನಾದ ಕೃಷ್ಣನು ನಾಯಕನಾಗಿದ್ದಾನೆಯೋ 
ಅಂತಹ ಧರ್ಮರಾಜನನ್ನುಯಾರು ತಾನೇ ಎದುರಿಸಬಹುದು? 


ಸಹೋಷಿತಶ್ಚರಿತಾರ್ಥೋ ವಯಃಸ್ನೋ 
ಮಾತ್ಸ್ಯೇಯಾನಾಮಧಿಪೋ ವೈ ವಿರಾಟ: । 
ಸ ವೈ ಸಪುತ್ರಃ ಪಾಂಡವಾರ್ಥೇ ಚ ಶಶದ್‌ 
ಯುಧಿಷ್ಠಿರೇ ಭಕ್ತ ಇತಿ ಶ್ರುತಂ ಮೇ 1೨೨1 


ಮತ್ಸ್ಯಾಧಿಪತಿಯಾದ ವಿರಾಟನು ಪಾಂಡವರ ಜೊತೆಯಲ್ಲಿ ವಾಸ ಮಾಡಿದವನು. 
ಒಳ್ಳೆಯ ಕಾರ್ಯವನ್ನು ಮಾಡಿದವನು ಮತ್ತು ಒಳ್ಳೆಯ ವಯಸ್ಸನ್ನು ಹೊಂದಿದವನು. 
ಅವನು ಯಾವಾಗಲೂ ಪಾಂಡವರ ಹಿತದ ಸಲುವಾಗಿ ತನ್ನ ಪುತ್ರರ ಜೊತೆಯಲ್ಲಿ 
ಯುಧಿಷ್ಠಿರನ ಜೊತೆಯಲ್ಲಿ ಅನುರಾಗವನ್ನು ಹೊಂದಿದ್ದಾನೆ ಎಂದು ನಾನು ಕೇಳಿದ್ದೇನೆ. 


ಅಥಾವರುದ್ದಾ ರಥಿನಃ: ಪಂಚ ಸಂತಿ 
ಮಹೇಷ್ವಾಸಾ ಭ್ರಾತರಃ ಕೇಕಯೇಷು । 

ತಾನ್‌ ಕೇಕಯೇಭ್ಯೋ ರಾಜ್ಯಮಾಕಾಂಕ್ಟಮಾಣಾನ್‌ 
ಯುದ್ಧಾರ್ಥಿನಶ್ಚಾನುವಸಂತಿ ಪಾರ್ಥಾನ್‌ [SENT 


ಇನ್ನು ರಾಜ್ಯವನ್ನು ಕಳೆದುಕೊಂಡಿರುವ ಮಹಾಧನುರ್ಧಾರಿಗಳಾದ 
ಮಹಾರಥಿಕರಾದ ಕೇಕಯ ಸಹೋದರರು ಐದುಮಂದಿ ಇದ್ದಾರೆ. ಅವರು ತಮ್ಮ 
ರಾಜ್ಯವನ್ನು ಪುನಃ ಪಡೆಯಲು ಬಯಸುತ್ತಾ ಯುದ್ಧಾರ್ಥಿಗಳಾಗಿ ಪಾಂಡವರ ಬಳಿಯಲ್ಲಿ 
ವಾಸ ಮಾಡುವರು. 


ಸರ್ವೇ ಚ ವೀರಾಃ ಪೃಧಿವೀಪತೀಂದ್ರಾ 
ಸಮಾನೀತಾಃ ಪಾಂಡವಾರ್ಥೇ ನಿವಿಷ್ಟಾ! । 
ಶೂರಾನಹಂ ಭಕ್ತಿಮತಃ ಶೃಣೋಮಿ 
ಪ್ರೀತ್ಯಾ ಯುಕ್ತಾನ್‌ ಸಂಶ್ರಿತಾನ್‌ ಧರ್ಮರಾಜಮ್‌ 11೨೪॥ 


ಎಲ್ಲಾವೀರರಾದ ಭೂಪಾಲರೂ ಪಾಂಡವರ ಸಲುವಾಗಿ ಬಂದು ಸೇರಿದ್ದಾರೆ. 
ಅವರೆಲ್ಲರೂ ಶೂರರು, ಪಾಂಡವರಲ್ಲಿಅನುರಾಗವುಳ್ಳವರು ಮತ್ತು ಪ್ರೀತಿಯಿಂದಲೇ 
ಧರ್ಮರಾಜನನ್ನು ಆಶ್ರಯಿಸಿದವರು ಎಂದು ಕೇಳಿದ್ದೇನೆ. 


-164- ಮಹಾಭಾರತ ಉದ್ಯೋಗಪರ್ವ 


ಗಿರ್ಯಾಶ್ರಯಾ ದುರ್ಗನಿವಾಸಿನಶ್ಚ 
ಯೋಧಾಃ ಪೃಥಿವ್ಯಾಂ ಕುಲಜಾಶ್ಚ ವೃದ್ಧಾ । 


ಮ್ಲೇಚ್ಛಾಶ್ಚ ನಾನಾಯುಧವೀರ್ಯವಂತಃ 
ಸಮಾಗತಾಃ ಪಾಂಡವಾರ್ಥೇ ನಿವಿಷ್ಟಾ 2೫H 


ಪರ್ವತನಿವಾಸಿಗಳಾದ ಯೋಧರು, ಭೂಮಿಯಲ್ಲಿ ಸತ್ಕುಲಪ್ರಸೂತರಾದ 
ವೃದ್ಧರು, ಅನೇಕ ಆಯುಧಗಳನ್ನು ಧರಿಸಿ, ಪರಾಕ್ರಮಶಾಲಿಗಳಾದ ಮ್ಲೇಚ್ಛರು 
ಪಾಂಡವರ ಸಲುವಾಗಿ ಬಂದು ಸೇರಿದ್ದಾರೆ ಎಂದು ನಾನು ಕೇಳಿದ್ದೇನೆ. 


ಪಾಂಡ್ಯಶ್ಚ ರಾಜಾತಮಿತವೀರ್ಯವಿಕ್ರಮೋ 
ಯುಧಿ ಪ್ರವೀರೈರ್ಬಹುಭಿಃ ಸಮೇತಃ । 

ಸಮಾಗತಃ ಪಾಂಡವಾರ್ಥೇ ಮಹಾತ್ಮಾ 
ಲೋಕಪ್ರವೀರೋಪಪ್ರತಿವೀರ್ಯತೇಜಾಃ 11೨೬ 


ಅಮಿತವೀರ್ಯನೂ ಮತ್ತು ಯುದ್ಧದಲ್ಲಿ ಅಮಿತಪರಾಕ್ರಮಿಯೂ ಆದ 
ಪಾಂಡ್ಯರಾಜನು ಅನೇಕ ವೀರರ ಜೊತೆಯಲ್ಲಿ ಪಾಂಡವರ ಸಲುವಾಗಿ ಬಂದು 
ಸೇರಿದ್ದಾನೆ. ಅವನು ಮಹಾತ್ಮನೂ, ಲೋಕಪ್ಪಸಿದ್ದನಾದ ವೀರನೂ ಮತ್ತು ಅಸದೃಶವಾದ 
ಸಾಮರ್ಥ್ಯ ಮತ್ತು ತೇಜಸ್ಸನ್ನುಹೊಂದಿದವನೂ ಆಗಿದ್ದಾನೆ. 


ಅಸ್ತು ದ್ರೋಣಾದರ್ಜುನಾದ್‌ ವಾಸುದೇವಾತ್‌ 
ಕೃಪಾದ್‌ ಭೀಷ್ಮಾದ್‌ ಯೇನ ವೃತಂ ಶೃಣೋಮಿ । 
ಯತಶ್ಚ ಕೃಷ್ಣಪ್ರತಿಮಪ್ರಭಾವಃ 
ಸ ಸಾತ್ಯಕಿಃ ಪಾಂಡವಾರ್ಥೇ ನಿವಿಷ್ಠ 112೭1 


ಯಾವ ಸಾತ್ಯಕಿಯು ದ್ರೋಣರಿಂದಲೂ, ಅರ್ಜುನನಿಂದಲೂ, ಕೃಷ್ಣನಿಂದಲೂ, 
ಕೃಪರಿಂದಲೂ ಮತ್ತು ಭೀಷ್ಮರಿಂದಲೂ ಅಸ್ಪವಿದ್ಯೆಯನ್ನು ಸಂಪಾದಿಸಿದ್ದಾನೆಂದು 
ಕೇಳಿದ್ದೇನೆಯೋ ಮತ್ತು ಯಾವ ಅವನು ಕೃಷ್ಣನಿಗೆ ಹೋಲುವ ಸಾಮರ್ಥವನ್ನು 
ಹೊಂದಿದ್ದಾನೆಯೋ ಅಂತಹ ಸಾತ್ಯಕಿಯು ಪಾಂಡವರ ಸಲುವಾಗಿ ಬಂದು ಅವರಲ್ಲಿ 
ಸೇರಿದ್ದಾನೆ. 


ಸಂಜಯಯಾನಪರ್ವ -165- 
ಉಪಾಶ್ರಿತಾಶ್ಚೇದಿಕರೂಶಕಾಶ್ಚ 
ಸರ್ವೋದ್ಯೋಗೈರ್ಭೂಮಿಪಾಲಾಃ ಸಮೇತಾಃ 11೨೮! 


ಚೇದಿ, ಕರೂಶರಾಜ್ಯಗಳ ರಾಜರೂ ಸಹ ಒಟ್ಟಿಗೆ ಸೇರಿ ತಮ್ಮ ಎಲ್ಲಾ 


ಪ್ರಯತ್ನಗಳಿಂದ ಪಾಂಡವರನ್ನು ಆಶ್ರಯಿಸಿದ್ದಾರೆ. 


ತೇಷಾಂ ಮಧ್ಯೇ ಸೂರ್ಯಮಿವಾತಪಂತಂ 
ಶ್ರಿಯಾ ವೃತಂ ಚೇದಿಪತಿಂ ಜ್ವಲಂತಮ್‌ । 
ಅಸ್ತಂಭನೀಯಂ ಯುಧಿ ಮನ್ಯಮಾನಂ 
ಜ್ಯಾಂ ಕರ್ಷತಾಂ ಶ್ರೇಷ್ಠತಮಂ ಪೃಥಿವ್ಯಾಮ್‌ 12೯1 


ಸರ್ವೋತ್ತಾಹಂ ಕೃತ್ರಿಯಾಣಾಂ ನಿಹತ್ಯ 
ಪ್ರಸಹ್ಯ ಕೃಷ್ಣಸ್ತರಸಾ ಸಮ್ಮಮರ್ದ I 
ಯಶೋ ಮಾನಂ ವರ್ಧಯನ್‌ ಪಾಂಡವಾನಾಂ 
ಪುರಾರಭಿನತ್‌ ಶಿಶುಪಾಲಂ ಸಮೀಕ್ಷ A 11೩೦॥| 


ಅವರ ಮಧ್ಯದಲ್ಲಿ ಸೂರ್ಯನಂತೆ ಬೆಳಗುವ, ಸಂಪದ್ಯುಕ್ತನಾದ, ಯುದ್ದದಲ್ಲಿ 
ತಾನು ಅಚಾಲ್ಯನೆಂದೂ ಮತ್ತು ಧನುರ್ಧಾರಿಗಳಲ್ಲಿತಾನು ಶ್ರೇಷ್ಠನೆಂದೂ ತಿಳಿದಿರುವ 
ಕೃತ್ರಿಯರೆಲ್ಲರಿಗೂ ಉತ್ಸಾಹದಾಯಕನಾದ ಚೇದಿರಾಜನಾದ ಶಿಶುಪಾಲನನ್ನು ಕೃಷ್ಣನು 
ತನ್ನಸಾಮರ್ಥ್ಯದಿಂದ ಮರ್ದಿಸಿದನು. ಅವನು ಪಾಂಡವರ ಕೀರ್ತಿಯನ್ನೂಮತ್ತು 
ಮಾನವನ್ನೂ ಹೆಚ್ಚಿಸುತ್ತಾ ಮೊದಲೇ ಶಿಶುಪಾಲನನ್ನು ಸಂಹರಿಸಿದನು. 


ಯಸ್ಯ ಸರ್ವೇ ವರ್ಧಯಂತಿ ಸ್ಥ ಮಾನಂ 
ಕರೂಶರಾಜಪ್ರಮುಖಾ ನರೇಂದ್ರಾಃ NAO 


ತಮಸಹ್ಯಂ ಕೇಶವಂ ತತ್ರ ಮತ್ತಾ 
ಸುಗ್ರೀವಯುಕ್ತೇನ ರಥೇನ ಕೃಷ್ಣಮ್‌ । 
ಸಂಪ್ರಾದ್ರವನ್‌ ಚೇದಿಪತಿಂ ವಿಹಾಯ 
ಸಿಂಹಾರ್ದಿತಾ ಕ್ಲುದ್ರಮೃಗಾ ಇವಾನ್ಯೇ 11೩೨॥॥ 


-166- ಮಹಾಭಾರತ ಉದ್ಯೋಗಪರ್ವ 


ಯಾವ ಶಿಶುಪಾಲನ ಮಾನವನ್ನು ಕರೂಶರಾಜರೇ ಮೊದಲಾದ ರಾಜರು 
ಹೆಚ್ಚಿಸುತ್ತಿದ್ದರೋ ಅಂತಹ ರಾಜರು ಸುಗ್ರೀವಾದಿ ಅಶ್ಷಯುಕ್ತವಾದ ರಥದಲ್ಲಿರುವ 
ಕೃಷ್ಣನು ಸೋಲಿಸಲು ಅಸಾಧ್ಯನೆಂದು ತಿಳಿದು, ಚೇದಿಪತಿಯನ್ನು ಬಿಟ್ಟುಸಿಂಹಕ್ಕೆ ಹೆದರಿದ 
ಕ್ಷುದ್ರಮೃಗಗಳಂತೆ ಓಡಿಹೋದರು. 


ಯಸ್ತಂ ಪ್ರತೀಪಸ್ತರಸಾ ಪ್ರತ್ಯುದೀಯಾದ್‌ 
ಆಶಂಸಮಾನೋ ದೆ ರಥೇ ವಾಸುದೇವಮ್‌ । 
ಸೋಶಶೇತ ಕೃಷ್ಣೇನ ಹತಃ ಪರಾಸುಃ 
ವಾತೇನೇವೋನ್ಫಥಿತಃ ಕರ್ಣಿಕಾರಃ 11೩.೩ 


ಯಾವನು ದ್ವೈರಥದಲ್ಲಿಕೃಷ್ಣನನ್ನು ತನ್ನ ಬಲದಿಂದ ಗೆಲ್ಲುವೆನು ಎಂದು ಕೃಷ್ಣನಿಗೆ 
ವಿರೋಧಿಯಾಗಿ ಅವನನ್ನು ಎದುರಿಸಿದನೋ ಅವನು ಕೃಷ್ಣನಿಂದ ಹತನಾಗಿ, 
ಪ್ರಾಣಗಳನ್ನು ಕಳೆದುಕೊಂಡು, ಬಿರುಗಾಳಿಯು ಕಿತ್ತೊಗೆದ ಕರ್ಣಿಕಾರ ವೃಕ್ಷದಂತೆ 
ಭೂಮಿಯ ಮೇಲೆ ಶಯನ ಮಾಡಿದನು. 


ಪರಾಕ್ರಮಂ ತೇ ಯದವೇದಯಂತ 
ತೇಷಾಮರ್ಥೇ ಸಂಜಯ ಕೇಶವಸ್ಯ | 
ಅನುಸ್ಥರಂತಸ್ತಸ್ಯ ಕರ್ಮಾಣಿ ವಿಷ್ಣೋಃ 
ಗಾವಲ್ಲಣೇ ನಾಧಿಗಚ್ಚಾಮಿ ಶಾಂತಿಮ್‌ HAV 


ಎಲೈ ಸಂಜಯನೇ, ಪಾಂಡವರ ಸಲುವಾಗಿ ಕೇಶವನ ಯಾವ ಪರಾಕ್ರಮವನ್ನು 
ಆ ಪುರುಷರು ನನಗೆ ತಿಳಿಸಿದ್ದಾರೆಯೋ ಗಾವಲ್ಲಣಿಯೇ, ವಿಷ್ಣುವಿನ ಆ ಕರ್ಮಗಳನ್ನು 
ಸ್ಥರಿಸಿ ನನಗೆ ಶಾಂತಿಯೇ ದೊರಕುತ್ತಿಲ್ಲ. 


ನ ಜಾತು ತಾನ್‌ ಶತ್ರುರನ್ಯಃ ಸಹೇತ 
ಯೇಷಾಂ ಸ ಸ್ಯಾದಗ್ರಣೀರ್ವೃಷ್ಠಿಸಿಂಹಃ । 
ಪ್ರವೇಪತೇ ಮೇ ಹೃದಯಂ ಭಯೇನ 
ಶ್ರುತ್ವಾ ಕೃಷ್ಣಾವೇಕರಥೇ ಸಮೇತೌ ABH 


ಸಂಜಯಯಾನಪರ್ವ -161- 


ಯಾರಿಗೆ ವೃಷ್ಟಿಸಿಂಹನಾದ ಕೃಷ್ಣನು ನಾಯಕನಾಗಿದ್ದಾನೆಯೋ ಅಂತಹ 
ಪಾಂಡವರನ್ನು ಇನ್ನೊಬ್ಬಶತ್ರುವು ಎದುರಿಸಲಾರ. ಕೃಷ್ಣಾರ್ಜುನರು ಒಂದೇ ರಥದಲ್ಲಿ 
ಇರುತ್ತಾರೆ ಎಂಬ ವಾರ್ತೆಯನ್ನು ಕೇಳಿದ ನನ್ನ ಹೃದಯವು ಭಯದಿಂದ ನಡುಗುತ್ತಿದೆ. 


ನ ಚೇದ್‌ ಗಚ್ಛೇತ್‌ ಸಂಗರಂ ಮಂದಬುದ್ದಿಃ 
ತಾಭ್ಯಾಂ ಲಭೇಚ್ಛರ್ಮ ತದಾ ಸುತೋ ಮೇ । 
ನೋ ಚೇತ್‌ ಕುರೂನ್‌ ಸಂಜಯ ನಿರ್ದಹೇತಾಮ್‌ 
ಇಂದ್ರಾವಿಷ್ಣೂ ದೈತ್ಯಸೇನಾಂ ಯಥೈವ HAE 


ಮಂದಬುದ್ದಿಯಾದ ನನ್ನ ಪುತ್ರನು ಯುದ್ಧಕ್ಕೆ ಹೋಗದಿದ್ದರೆ ಕೃಷ್ಣಾರ್ಜುನರಿಂದ 
ಸುಖವನ್ನು ಪಡೆದಾನು. ಸಂಜಯನೇ, ಇಲ್ಲದಿದ್ದರೆ ಇಂದ್ರ-ವಿಷ್ಣುಗಳು ದೈತ್ಯಸೇನೆಯನ್ನು 
ಸದೆಬಡಿದಂತೆ ಅವರು ಕುರುಗಳನ್ನು ಸುಟ್ಟುಹಾಕಿಯಾರು. 


ಮತೋ ಹಿ ಮೇ ಶಕ್ರಸಮೋ ಧನಂಜಯಃ 
ಸನಾತನೋ ವೃಷ್ಟಿವೀರಶ್ಚ ಕೃಷ್ಣ । 
ಸ ಧರ್ಮರಾಜೋ ಜ್ರೀನಿಷೇಧಸ್ತರಸ್ವೀ 
ಕುಂತೀಪುತ್ರ: ಪಾಂಡವೋ ಜಾತಶತ್ರುಃ 11೩೭1 


ಧನಂಜಯನು ಇಂದ್ರನಿಗೆ ಸಮನೆಂದು ನನ್ನ ಅಭಿಪ್ರಾಯ. ವೃಷ್ಟಿವೀರನಾದ 
ಕೃಷ್ಣನಾದರೂ ಸನಾತನನಾದ ವಿಷ್ಣುವು. ಕುಂತೀಪುತ್ರನಾದ ಅಜಾತಶತ್ರುವಾದ 
ಧರ್ಮರಾಜನೂ ಸಹ ಶೀಘ್ರಕಾರಿಯಾದವನು ಮತ್ತು ಅಧರ್ಮವನ್ನು ಮಾಡಲು 
ನಾಚಿಕೊಳ್ಳುವವನು. 


ದುರ್ಯೋಧನೇನ ನಿಕೃತೋ ಮನಸ್ಸೀ 
ನೋ ಚೇತ್‌ ಕ್ರುದ್ಧಃ ಪ್ರದಹೇದ್‌ ಧಾರ್ತರಾಷ್ಟ್ರಾನ್‌ HAC 
ಪ್ರಶಸ್ತವಾದ ಮನಸ್ಸುಳ್ಳ ಅವನು ದುರ್ಯೋಧನನಿಂದ ಮೋಸ ಮಾಡಲ್ಪಟ್ಟಿದ್ದಾನೆ. 
ಅವನು ಕೋಪದಿಂದ ನನ್ನ ಪುತ್ರರನ್ನು ಸುಟ್ಟುಹಾಕಬಹುದು. 


-168- ಮಹಾಭಾರತ ಉದ್ಯೋಗಪರ್ವ 


ನಾಹಂ ತಥಾ ಹ್ಯರ್ಜುನಾದ್‌ ವಾಸುದೇವಾದ್‌ 
ಭೀಮಾದ್‌ ವಾತಿ ಯಮಯೋರ್ವಾ ಬಿಭೇಮಿ | 
ಯಥಾ ರಾಜ್ಞಃ ಕ್ರೋಧದೀಪ್ಪಸ್ಯ ಸೂತ 
ವಹ್ನೇರಹಂ ಭೀತತರಃ ಸದೈವ 11೩೯॥ 


ಎಲೈ ಸಂಜಯನೇ, ನಾನು ವಹ್ನಿಯಂತಿರುವ ಕ್ರೋಧದೀಪ್ರನಾದ 
ಅಜಾತಶತ್ರುವಿನಿಂದ ಹೇಗೆ ಹೆದರಿದ್ದೇನೆಯೋ ಹಾಗೆ ಅರ್ಜುನನಿಂದಾಗಲೀ, 
ಕೃಷ್ಣನಿಂದಾಗಲೀ, ಭೀಮನಿಂದಾಗಲೀ ಅಥವ ನಕುಲಸಹದೇವರಿಂದಾಗಲೀ 
ಹೆದರುವುದಿಲ್ಲ. 


ಮಹಾತಪಾ ಬ್ರಹ್ಮಚರ್ಯೇಣ ಯುಕ್ತಃ 
ಸಂಕಲ್ಲೋsಯಂ ಮಾನಸಸ್ತಸ್ಯ ಸಿದ್ಧ್ಯೇತ್‌ । 
ತಸ್ಯ ಕ್ರೋಧಂ ಸಂಜಯಾಹಂ ಸಮೀಕ್ಷ ಸ 
ಸ್ಥಾನೇ ಜಾತಂ ಭೃಶಮಸ್ಥ ದ್ಯ ಭೀತಃ IYO 


ಅವನು (ಧರ್ಮರಾಜನು) ಮಹಾತಪಸ್ವಿ ಮತ್ತು ಬ್ರಹ್ಮಚರ್ಯದಿಂದ 
ಕೂಡಿದವನು. ಅವನ ಮನಸ್ಸಿನ ಈ ೫. ಸಿದ್ಧಿಸುತ್ತದೆ. ಎಲೈ ಸಂಜಯನೇ, 
ಯೋಗ್ಯವಾದ ರೀತಿಯಲ್ಲೇ ಉಂಟಾಗಿರುವ ಅವನ ಕ್ರೋಧವನ್ನುನೋಡಿ ಈ ದಿನ 
ನಾನು ಬಹಳವಾಗಿ ಹೆದರಿದ್ದೇನೆ. 


ಸಂಗಚ್ಛ ಶೀಘ್ರಂ ಪ್ರಹಿತೋ ರಥೇನ 
ಪಾಂಚಾಲರಾಜಸ್ಯ ಚಮೂನಿವೇಶಮ್‌ । 
ಅಜಾತಶತ್ರುಂ ಕುಶಲಂ ಸ್ಥ ಪೃಚ್ಛೇಃ 
ಪುನಃ ಪುನಃ ಪ್ರೀತಿಯುಕ್ತಂ ವದೇಸ್ತ್ರಮ್‌ IOI 


ನನ್ನಿಂದ ಕಳುಹಿಸಲ್ಪಟ್ಟವನಾಗಿ ನೀನು ಶೀಘ್ರವಾಗಿ ರಥದಿಂದ ಹೋಗಿ, 
ಪಾಂಚಾಲರಾಜನ ಸೇನಾಸಮೂಹವನ್ನು ಸೇರಿ, ಅಜಾತಶತ್ರುವನ್ನು ಕುರಿತು ಕುಶಲ, 
ಪ್ರಶ್ನೆಯನ್ನು ಮಾಡು. ಅವನ ಜೊತೆಯಲ್ಲಿಪುನಃ ಪುನಃ ಪ್ರೀತಿಯಿಂದ ಮಾತನಾಡು. 


ಸಂಜಯಯಾನಪರ್ವ -169- 


ಜನಾರ್ದನಂ ಚಾಪಿ ಸಮೇತ್ಯ ಸೂತ 
ಮಹಾಮತಿಂ ವೀರ್ಯವತಾಂ ವರಿಷ್ಠಮ್‌ I 
ಅನಾಮಯಂ ಮದ್ದಚನೇನ ಪೃಚ್ಛೇಃ 
ತ್ದಂ ಧಾರ್ತರಾಷ್ಟ್ರಃ ಪಾಂಡವೈಃ ಶಾಂತಿಲಿಪ್ಪು IYI 


ಎಲ್ಫೆ ಸೂತನೇ, ಧೃತರಾಷ್ಟಪುತ್ರರಲ್ಲಿಮತ್ತು ಪಾಂಡವರಲ್ಲಿಸಂಧಿಯನ್ನು ಬಯಸುವ 
ನೀನು ಮಹಾಮತಿಯೂ ವೀರ್ಯವಂತರಲ್ಲಿ ಶ್ರೇಷ್ಠನೂ ಆದ ಕೃಷ್ಣನನ್ನು ಸಂಧಿಸಿ, 
ನನ್ನಮಾತಿನಂತೆ ಕುಶಲಪ್ರಶ್ನೆಯನ್ನುಮಾಡು. 


ನ ತಸ್ಯ ಕಿಂಚಿದ್‌ ವಚನಂ ನ ಕುರ್ಯಾತ್‌ 

ಕುಂತೀಪುತ್ರೋ ವಾಸುದೇವಸ್ಯ ಸೂತ ! 
ಪ್ರಿಯತ್ಸೈಷಾಮಾತ್ಮಸಮಶ್ಚ ಕೃಷ್ಣೋ 

ವಿದ್ದಾಂಶ್ರೈಷಾಂ ಕರ್ಮಣಿ ನಿತ್ಯಯುಕ್ತಃ 11೪೩1 


ಸೂತನೇ, ಕುಂತೀಪುತ್ರನಾದ ಯುಧಿಷ್ಠಿರನು ಕೃಷ್ಣನ ಯಾವ ಮಾತನ್ನೂ 
ನಡೆಸಿಕೊಡುವುದಿಲ್ಲ ಎಂಬುದು ಇಲ್ಲ. ಕೃಷ್ಣನು ಅವರಿಗೆ ಪ್ರಿಯನಾದವನು, 
ಪ್ರಾಣಸಮಾನನಾದವನು, ಜ್ಞಾನಿಯಾದವನು ಮತ್ತು ಅವರ ಹಿತಕಾರ್ಯದಲ್ಲಿ 
ಯಾವಾಗಲೂ ನಿರತನಾದವನು. 


ಸಮಾನೀತಾನ್‌ ಪಾಂಡವಾನ್‌ ಸ್ಫಂಜಯಾಂಶ್ಚ 
ಜನಾರ್ದನಂ ಯುಯುಧಾನಂ ವಿರಾಟಮ್‌ । 
ಅನಾಮಯಂ ಮದ್‌ವಚನೇನ ಪೃಚ್ಛೇಃ 
ಸರ್ವಾಂಸ್ತಥಾ ದ್ರೌಪದೇಯಾಂಶ್ಚ ಪಂಚ 11೪೪॥ 


ಸಂಜಯನೇ, ನೀನು ಸೇನಾನಿವೇಶದಲ್ಲಿ ಪ್ರಾಪ್ತರಾದ ಪಾಂಡವರನ್ನೂ, 
ಸೃಂಜಯರನ್ನೂ, ಜನಾರ್ದನನನ್ನೂ ಸಾತ್ಯಕಿಯನ್ನೂ, ವಿರಾಟನನ್ನೂನನ್ನಮಾತಿನಂತೆ 
ಕ್ಷೇಮ-ಕುಶಲಗಳನ್ನು ಕೇಳು. ಹಾಗೆಯೇ ದ್ರೌಪದಿಯ ಪುತ್ರರಾದ ಐದುಮಂದಿ 
ಉಪಪಾಂಡವರಿಗೂ ಕುಶಲಪ್ರಶ್ನೆಯನ್ನುಮಾಡು. 


-170- ಮಹಾಭಾರತ ಉದ್ಯೋಗಪರ್ವ 


ಯದ್ಯತ್‌ ತತ್ರ ಪ್ರಾಪ್ತಕಾಲಂ ಪರೇಭ್ಯಃ 
ತ್ನಂ ಮನ್ಯೇಥಾ ಭಾರತಾನಾಂ ಹಿತಂ ಚ । 
ತತ್ತದ್‌ 'ಭಾಷೇಥಾ: ಸಂಜಯ ರಾಜಮಧ್ಯೇ 
ನ ಮೂರ್ಚ್ಛಯೇದ್‌ ಯನ್ನ ಭವೇಚ್ಚ ಯುದ್ಧಮ್‌ 1೪೫॥ 


ಸಂಜಯನೇ, ಹಾಗೆಯೇ ರಾಜರ ಮಧ್ಯದಲ್ಲಿಏನೇನು ಮಾತನಾಡಿದರೆ ಎಲ್ಲ 
ಭರತವಂಶಕ್ಕೆ ಹಿತವಾಗುವುದೆಂದು ನೀನು ಭಾವಿಸುವೆಯೋ, ಏನನ್ನುಮಾತನಾಡಿದರೆ 
ಯಾರಿಗೂ ವ್ಯಥೆಯಾಗುವುದಿಲ್ಲವೋ ಮತ್ತು ಯುದ್ಧವು ಜರುಗುವುದಿಲ್ಲವೋ ಅಂತಹ 
ಎಲ್ಲವಿಷಯಗಳನ್ನೂ ಮಾತನಾಡುವವನಾಗು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೊ ೀಗಪರ್ವಣಿ ದ್ವಾವಿಂಶೋ5ಧ್ಯಾಯ 
॥ ಸಂಜಯಯಾನಪರ್ವಣಿ 0ಡಿ || 


ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಇಪ್ಪತ್ತೆರಡನೆಯ ಅಧ್ಯಾಯ ಮುಗಿಯಿತು. 
ರ್ನರ್ಸರ್ಪ ರ 1 
ಇಪ್ಪತ್ತಮೂರನೆಯ ಅಧ್ಯಾಯ 
ಉಪಪ್ಪಾವ್ಯಕ್ಕೆ ಹೋಗಿ ಸಂಜಯನಿಂದ ಪಾಂಡವರ ಕುಶಲಪ್ರಶ್ನೆ 
ಮತ್ತು ಯುಧಿಷ್ಠಿರನಿಂದ ಧೃತರಾಷ್ಟ್ರಾದಿಗಳ ಕುಶಲಪ್ರಶ್ನೆ. 
ವೈಶಂಪಾಯನಃ 
ರಾಜ್ನಸ್ತು ವಚನಂ ಶ್ರುತ್ವಾ ಧೃತರಾಷ್ಟಸ್ಯ ಸಂಜಯಃ । 
ಉಪಪ್ಸಾವ್ಯಂ ಯಯೌ ದ್ರಷ್ಟುಂ ಪಾಂಡವಾನಮಿತೌಜಸಃ ell 
ಸ ತು ರಾಜಾನಮಾಸಾದ್ಯ ಕುಂತೀಪುತ್ರಂ ಯುಧಿಷ್ಠಿರಮ್‌ । 
ಅಭಿವಾದ್ಯ ತತಃ ಪೂರ್ವಂ ಸೂತಪುತ್ರೋರಭ್ಯಭಾಷತ 11೨11 
ವೈಶಂಪಾಯನ- ರಾಜನಾದ ಧೃತರಾಷ್ಟ್ರನ ಮಾತುಗಳನ್ನು ಕೇಳಿ ಸಂಜಯನು 
ಅಮಿತಪರಾಕ್ರಮಿಗಳಾದ ಪಾಂಡವರನ್ನು ನೋಡಲು ಉಪಪ್ಪಾವ್ಯಕ್ಕೆ ಹೋದನು. 


ಸೂತಪುತ್ರನಾದ ಅವನು ಮೊದಲು ಕುಂತೀಪುತ್ರನಾದ ಯುಧಿಷ್ಠಿರ ರಾಜನನ್ನು 
ಸಮೀಪಿಸಿ ನಮಸ್ಕರಿಸಿ ಅನಂತರ ಮಾತನಾಡಿದನು. 


ಸಂಜಯಯಾನಪರ್ವ 11]. 
ಗಾವಲ್ಲಣಿಃ ಸಂಜಯಃ ಸೂತಸೂನುಃ 
ಅಜಾತಶತ್ರುಂ ತಮವೋಚತ್‌ ಪ್ರತೀತಃ 11೩1 
ಗವಲ್ಲಣನ ಪುತ್ರನಾದ ಸೂತಸೂನುವಾದ ಸಂಜಯನು ಸಂತೋಷದಿಂದ ಆ 
ಯುಧಿಷ್ಠಿರನನ್ನುಕುರಿತು ಮಾತನಾಡಿದನು. 
ದಿಷ್ಟ್ಯಾ ರಾಜನ್‌ ತ್ಹಾಮರೋಗಂ ಪ್ರಪಶ್ಯೇ 
ಸಹಾಯವಂತಂ ಚ ಮಹೇಂದ್ರಕಲ್ಲಮ್‌ Tal 
ರಾಜನೇ, ದೇವರ ದಯದಿಂದ ಮಹೇಂದ್ರನಂತಿರುವ, ಸಹಾಯದಿಂದ ಕೂಡಿದ 
ನೀನು ಆರೋಗ್ಯದಿಂದಿರುವುದನ್ನುನೋಡುತ್ತಿದ್ದೇನೆ. 


ಅನಾಮಯಂ ಪೃಚ್ಛತಿ ತ್ವಾಂನಂಬಿಕೇಯೋ 
ವೃದ್ಧೋ ರಾಜಾ ಧೃತರಾಷ್ಟೋ ಮನೀಷೀ ॥ 
ಕಚ್ಚಿದ್‌ ಭೀಮಃ ಕುಶಲೀ ಪಾಂಡವಾಗ್ರ್ಯೋ 
ಧನಂಜಯಸ್ತೌ ಚ ಮಾದ್ರೀತನೂಜೌ 11೫ 


ಮೇಧಾವಿಯೂ, ಅಂಬಿಕಾ ಪುತ್ರನೂ, ವೃದ್ಧನೂ ಆದ ಧೃತರಾಷ್ಟ್ರರಾಜನು ನಿನ್ನ 
ಕ್ಷೇಮವನ್ನು ವಿಚಾರಿಸುತ್ತಾನೆ. ಪಾಂಡವ ಶ್ರೇಷ್ಠನಾದ ಭೀಮನೂ ಅರ್ಜುನನೂ ಮತ್ತು 
ಆ ಮಾದ್ರೀ ಪುತ್ರರೂ ಕ್ಲೇಮವಷ್ಟೆ? 
ಕಚ್ಚಿತ್‌ ಕೃಷ್ಣಾ ದ್ರೌಪದೀ ರಾಜಪುತ್ರೀ 
ಸತ್ಯವ್ರತಾ ವೀರಪತ್ನೀ ಸಪುತ್ರಾ । 
ಮನಸ್ವಿನೀ ಯತ್ರ ಚ ವಾಂಛಸಿ ತ್ವಮ್‌ 
ಇಷ್ಟಾನ್‌ ಕಾಮಾನ್‌ ಭಾರತ ಸಸ್ತಿಕಾಮಃ (1೭1 
ಸತ್ಯವ್ರತಳೂ, ವೀರಪತಿಗಳನ್ನು ಹೊಂದಿದವಳೂ ಪುತ್ರರನ್ನುಪಡೆದವಳೂ ಆದ 
ದ್ರುಪದರಾಜಕುಮಾರಿಯಾದ ಕೃಷ್ಣೆಯು ಕ್ಲೇಮವಷ್ಟೆ? ಎಲೈ ಭಾರತನೇ, 
ಶುಭಕಾಮನೆಯುಳ್ಳ ನೀನು ಧೈರ್ಯಶಾಲಿಯಾದ ಅವಳಿಂದ ಎಲ್ಲಾಕಾಮಗಳನ್ನು 
ಹೊಂದಲು ಅಪೇಕ್ಟಿಸುವಿಯಷ್ಟೆ? 


-172- ಮಹಾಭಾರತ ಉದ್ಯೋಗಪರ್ವ 


ಯುಧಿಷ್ಠಿರಃ 
ಗಾವಲ್ಲಣೇ ಸಂಜಯ ಸ್ವಾಗತಂ ತೇ 
ಪ್ರೀತಾತ್ಮಾನಹಂ ತ್ವಾಂಭಿನಂದಾಮಿ ಸೂತ । 
ಅನಾಮಯಂ ಪ್ರತಿಜಾನೇ ತವಾಹಂ 
ಸಹಾನುಜೈಃ ಕುಶಲೀ ಚಾಸ್ಕಿ ವಿದ್ದನ್‌ Tal 


ಯುಧಿಷ್ಠಿರ- ಗವಲ್ಲಣಪುತ್ರನಾದ ಸಂಜಯನೇ ನಿನಗೆ ಸ್ಪಾಗತ. ದೂತನೇ, 
ಸಂತೋಷಗೊಂಡ ಮನಸಿನಿಂದ ನಾನು ನಿನ್ನನ್ನು ಅಭಿನಂದಿಸುತ್ತೇನೆ. ವಿದ್ದಾಂಸನೇ, 
ಮೊದಲು ತಮ್ಮಂದಿರ ಜೊತೆಯಲ್ಲಿ ಕ್ಷೇಮದಿಂದಿದ್ದೇನೆಂದು ನಿನಗೆ ಪ್ರತಿಜ್ಞೆ ಮಾಡಿ 
ಹೇಳುತ್ತೇನೆ. 


ಚಿರಾದಿದಂ ಕುಶಲಂ ಭಾರತಸ್ಯ 
ಶ್ರುತಾ ರಾಜ್ಞಃ ಕುರುವೃದಸ್ಯ ಸೂತ । 
ವ ಐ ಲಿ 
ಮನ್ಯೇ ಸಾಕ್ಟಾದ್‌ ದೃಷ್ಠಮಹಂ ನರೇಂದ್ರಂ 
ದೃಷ್ಟ್ಟೈವ ತ್ವಾಂ ಸಂಜಯ ಪ್ರೀತಿಯೋಗಾತ್‌ Tay 


ಸೂತನೇ, ಬಹಳ ಕಾಲದ ನಂತರ ಭಾರತನಾದ ಕುರುವೃದ್ಧನಾದ ಧೃತರಾಷ್ಟನ 
ಕುಶಲವನ್ನು ಕೇಳಿ ಮತ್ತು ಎಲೈ ಸಂಜಯನೇ, ಪ್ರೀತಿಯುಕ್ತನಾದ ನಿನ್ನನ್ನು ನೋಡಿ 
ನಾನು ಧೃತರಾಷ್ಟ್ರರಾಜನನ್ನೇ ಸಾಕ್ಷಾತ್ತಾಗಿ ನೋಡಿದೆನೆಂದು ಭಾವಿಸುತ್ತೇನೆ. 


ಪಿತಾಮಹೋ ನಃ ಸ್ವವಿರೋ ಮನಸ್ವೀ 

ಮಹಾಪ್ರಾಜ್ಞ; ಸರ್ವಧರ್ಮೋಪಪನ್ನಃ । 
ಸ ಕೌರವ್ಯಃ ಕುಶಲೀ ತಾತ ಭೀಷ್ಮೋ 

ಯಥಾಪೂರ್ವಂ ವೃತ್ತಿರಪ್ಯಸ್ತಿ ಕಚ್ಚಿತ್‌ Tal 
ಎಲೈ ಪ್ರೀತಿಪಾತ್ರನೇ, ನಮ್ಮ ಪಿತಾಮಹನೂ, ವೃದ್ಧನೂ, ಧೈರ್ಯಶಾಲಿಯೂ, 


ಮಹಾಪ್ರಾಜ್ಞನೂ, ಸರ್ವಧರ್ಮೋಪಪನ್ನನೂ, ಕೌರವಕುಲಪ್ರಸೂತನೂ ಆದ ಭೀಷ್ಮನು 
ಕ್ಲೇಮದಿಂದಿದ್ದುಮೊದಲಿನಂತೆ ನಡೆವಳಿಕೆಯನ್ನು ಹೊಂದಿದ್ದಾನಷ್ಟೆ? 


ಸಂಜಯಯಾನಪರ್ವ -173- 


ಕಚ್ಚಿದ್‌ ರಾಜಾ ಧೃತರಾಷ್ಟ್ರ ಸಪುತ್ರೋ 
ಚ ಲು 
ವೈಚಿತ್ರ್ಯವೀರ್ಯಃ ಕುಶಲೀ ಮಹಾತ್ಸಾ । 
೪ 
ಮಹಾರಾಜೋ ಬಾಜಹ್ಲಿಕಃ ಪ್ರಾತಿಪೇಯಃ 
ಕಚ್ಚಿದ್‌ ವಿದ್ವಾನ್‌ ಕುಶಲೀ ಸೂತಪುತ್ರ ele] 


ವಿಚಿತ್ರವೀರ್ಯನ ಪುತ್ರನಾದ ಮಹಾತ್ಮನಾದ ಧೃತರಾಷ್ಟರಾಜನು ತನ್ನ 
ಪುತ್ರರಿಂದೊಡಗೂಡಿ ಕ್ಷೇಮದಿಂದಿರುವನಷ್ಟೆ? ಸೂತಪುತ್ರನೇ, ಪ್ರತೀಪನ ಪುತ್ರನಾದ 
ವಿದ್ವಾಂಸನಾದ ಬಾಹ್ಗಿಕ ಮಹಾರಾಜನು ಕ್ಷೇಮದಿಂದಿರುವನಷ್ಟೆ? 


ಸ ಸೋಮದತ್ತಃ ಕುಶಲೀ ತಾತ ಕಚ್ಚಿದ್‌ 
ಭೂರಿಶ್ರವಾಃ ಸತ್ಯಸಂಧಃ ಶಲಶ್ಚ । 
ದ್ರೋಣಃ ಸಪುತ್ರಶ್ಚ ಕೃಪಶ್ಚ ವಿಪ್ರೋ 
ಮಹೇಷ್ವಾಸಾಃ ಕಚ್ಚಿದೇತೇ5ಪ್ಯರೋಗಾಃ ele] 
ಪ್ರೀತಿಪಾತ್ರನೇ, ಸೋಮದತ್ತನು ಕ್ಷೇಮದಿಂದಿರುವನಷ್ಟೆ? ಸತ್ಯಸಂಧನಾದ 
ಭೂರಿಶ್ರವ, ಶಲ, ಪುತ್ರನಿಂದೊಡಗೂಡಿದ ದ್ರೋಣರು, ಬ್ರಾಹ್ಮಣರಾದ ಕೃಪರು ಈ 
ಎಲ್ಲಾಮಹಾಧನುರ್ಧಾರಿಗಳೂ ಕ್ಷೇಮದಿಂದಿರುವರಷ್ಟೆ? 


ಸರ್ವೇ ಕುರುಭ್ಯಃ ಸ್ಪಹಯಂತಿ ಸಂಜಯ 
ಧನುರ್ಧರಾ ಯೇ ಪೃಥಿವ್ಯಾಂ ಪ್ರಧಾನಾಃ । 
ಮಹಾಪ್ರಾಜ್ಞಾ ಸರ್ವಶಾಸ್ಯೇ5ವದಾತಾ 
ನ ಈೆ 
ಧನುರ್ಭೃ್ಯತಾಂ ಮುಖ್ಯತಮಾಃ ಪೃಥಿವ್ಯಾಮ್‌ 11೧೨ 


ಕಚ್ಚಿನ್ನಾನಂ ತಾತ ಲಭಂತ ಏತೇ 
ಧನುರ್ಭೃತಃ ಕಚ್ಚಿದೇತೇತಷ್ಯರೋಗಾಃ । 
ಯೇಷಾಂ ರಾಷ್ಟ್ರೇ ನಿವಸತಿ ದರ್ಶನೀಯೋ 
ಮಹೇಷ್ವಾಸಃ ಶೀಲವಾನ್‌ ದ್ರೋಣಪುತ್ರಃ IOAN 


ಎಲೈ ಸಂಜಯನೇ, ಭೂಮಿಯಲ್ಲಿರುವ ಮಹಾಪ್ರಾಜ್ಞರಾದ, ಸರ್ವಶಾಸ್ತ್ರಗಳಲ್ಲೂ 
ನಿಷ್ಣಾತರಾದ, ಧನುರ್ಧಾರಿಗಳಲ್ಲಿ ಶ್ರೇಷ್ಠರಾದ ಎಲ್ಲ ಧನುರ್ಧಾರಿಗಳೂ ಕುರುಗಳ 


-174- ಮಹಾಭಾರತ ಉದ್ಯೋಗಪರ್ವ 


ಜೊತೆಯಲ್ಲಿ ಸೇರಬೇಕೆಂದು ಬಯಸುತ್ತಾರೆ. ಎಲೈ ಪ್ರೀತಿಪಾತ್ರನೇ, ಈ 
ಧನುರ್ಧಾರಿಗಳೆಲ್ಲರೂ ದೃತರಾಷ್ಟ್ರಂದ ಮಾನವನ್ನು ಪಡೆದು ಕ್ಷೇಮದಿಂದಿರುವರಷ್ಟೆ? 
ಯಾವ ರಾಷ್ಟ್ರದಲ್ಲಿಸುಂದರನೂ, ಶೀಲವಂತನೂ, ಮಹಾಧನುರ್ಧಾರಿಯೂ ಆದ 
ದ್ರೋಣಪುತ್ರನಾದ ಅಶ್ವತ್ಥಾಮನಿರುವನೋ ಅಂತಹ ಧೃತರಾಷ್ಟನಿಂದ ಮಾನವನ್ನು 
ಪಡೆಯುವರಷ್ಟೆ? 


ವೈಶ್ಯಾಪುತ್ರಃ ಕುಶಲೀ ತಾತ ಕಚ್ಚಿತ್‌ 
ಮಹಾಪ್ರಾಜ್ಞೋ ರಾಜಪುತ್ರೋ ಯುಯುತ್ಸು; । 
ಕರ್ಣೋ ಮಾನೀ ಕುಶಲೀ ತಾತ ಕಚ್ಚಿತ್‌ 
ಸುಯೋಧನೋ ಯಸ್ಯ ಮಂದೋ ವಿಧೇಯಃ 11೧೪॥ 


ಪ್ರೀತಿಪಾತ್ರನೇ, ರಾಜನ ವೈಶ್ಯಾಪುತ್ರನಾದ ಮಹಾಪ್ರಾಜ್ಞನಾದ ಯುಯುತ್ಸುವೂ 
ಸಹ ಕ್ಷೇಮದಿಂದಿರುವನಷ್ಟೆ? ಯಾವನಿಗೆ ಮಂದನಾದ ಸುಯೋಧನನು 
ವಿಧೇಯನಾಗಿದ್ದಾನೆಯೋ ಅಂತಹ ಅಹಂಕಾರಿಯಾದ ಕರ್ಣನೂ 
ಕ್ಲೇಮದಿಂದಿರುವನಷ್ನೆ? 


ಸ್ತ್ರಿಯೋ ವೃದ್ಧಾ ಭಾರತಾನಾಂ ಜನನ್ಯೋ 
ಮಾಹಾನ್‌ ಸ್ಕೀ ದಾಸಭಾರ್ಯಾಶ್ಚ ಸೂತ | 
ವಧ್ವಃ ಪುತ್ರಾ ಭಾಗಿನೇಯಾ ಭಗಿನ್ಯೋ 
ದೌಹಿತ್ರಾ ವಾ ಕಚ್ಚಿದಪ್ಯವ್ಯಲೀಕಾಃ 10೫1 


ಎಲೈ ಸೂತನೇ, ಭರತವಂಶದವರ ತಾಯಿಯರಾದ ವೃದ್ಧ್ಟಸ್ತ್ರೀಯರು, ಅಡಿಗೆ 
ಮನೆಯಲ್ಲಿರುವ ದಾಸಭಾರ್ಯೆಯರು, ಸೊಸೆಯರು, ಮಕ್ಕಳು, ತಂಗಿಯರು, 
ತಂಗಿಯರ ಮಕ್ಕಳು, ದೌಹಿತ್ರರು ಇವರೆಲ್ಲರೂ ಕ್ಲೇಮದಿಂದಿರುವರಷ್ಟೆ? 


ಕಚ್ಚಿದ್‌ ರಾಜಾ ಬ್ರಾಹ್ಮಣಾನಾಂ ಯಥಾವತ್‌ 
ಪ್ರವರ್ತತೇ ಪೂರ್ವವತ್‌ ತಾತ ವೃತ್ತಿಮ್‌ । 
ಕಚ್ಚಿದ್‌ ದಾಯಾನ್‌ ಮಾಮಕಾನ್‌ ಧಾರ್ತರಾಷ್ಟ್ರೋ 
ದ್ವಿಜಾತೀನಾಂ ಸಂಜಯ ನೋಹಹಂತಿ WHOL 


ಸಂಜಯಯಾನಪರ್ವ -175- 


ಪ್ರೀತಿಪಾತ್ರನೇ, ಬ್ರಾಹ್ಮಣರ ವಿಷಯದಲ್ಲಿರಾಜನು ಮೊದಲಿನಂತೆ ಸರಿಯಾದ 
ನಡತೆಯನ್ನು ಹೊಂದಿರುವನಷ್ಟೆ 7 ಎಲೈ ಸಂಜಯನೇ, ಬ್ರಾಹ್ಮಣರಿಗೆ ನಾನು ಕೊಟ್ಟಿರುವ 
ಭಾಗ (ವೃತ್ತಿ) ಗಳನ್ನು ಧೃತರಾಷ್ಟ್ರಪುತ್ರನು ನಾಶಗೊಳಿಸಿಲ್ಲವಷ್ಟೆ? 


ಕಚ್ಚಿದ್‌ ರಾಜಾ ದೃತರಾಷ್ಟ್ರ ಸಪುತ್ರಃ 
ಸಮೀಕ್ಷತೇ ಬ್ರಾಹ್ಮಣಾತಿಕ್ರಮಾನ್‌ ವೈ । 
ಕಚ್ಚಿನ್ನ ಹೇತೋರಿವ ಸವ್ಯಲೀಕಮ್‌ 
ಉಪೇಕ್ಷತೇ ತೇಷು ಸದೈವ ವೃತ್ತಿಮ್‌ 10೭1 


ಪುತ್ರರಿಂದೊಡಗೂಡಿದ ಧೃತರಾಷ್ಟ್ರ ರಾಜನು ಯಾರಾದರೂ ಬ್ರಾಹ್ಮಣರ 
ಉಲ್ಲಂಘನೆಯನ್ನು ಮಾಡಿದರೆ ಅದನ್ನು ಗಮನಿಸುತ್ತಿದ್ದಾನಷ್ಟೆ? ಜಸು ಜಂ ಜಿ 
ನೆಪವನ್ನು ತೆಗೆದು, ಮೋಸವನ್ನು ಮಾಡಿ ಅವರ ಜೀವನೋಪಾಯದ ವಿಷಯದಲ್ಲಿ 


ಉದಾಸೀನನಾಗಿಲ್ಲವಷ್ಟೆ? 


ಏತಜ್ಜೋತೀರುತ್ತಮಂ ಜೀವಲೋಕೇ 
ಶುಕ್ಷಂ ಪ್ರಧಾನಂ ವಿಹಿತಂ ವಿಧಾತ್ರಾ । 
ತೇ ಚೇದ್‌ ದೋಷಂ ನ ನಿಯಚ್ಛಂತಿ ಮಂದಾಃ 
ಕೃತ್ಸ್ನೋ ನಾಶೋ ಭವಿತಾ ಕೌರವಾಣಾಮ್‌ Hoc 


ಯಥಾಯೋಗ್ಯವಾಗಿ ಪ್ರಜಾಪಾಲನವನ್ನು ಮಾಡುವುದು ಬ್ರಹ್ಮದೇವರು 
ಜೀವಲೋಕದಲ್ಲಿ ಕ್ಷತ್ರಿಯರಿಗೆ ವಿಧಿಸಿರುವ ಶುದ್ಧವಾದ ಧರ್ಮ. ಮಂದರಾದ 
ಧೃತರಾಷ ಪುತ್ರರು ತಮ್ಮ ದೋಷವನ್ನು ನಿವಾರಿಸಿಕೊಳ್ಳದಿದ್ದರೆ ಕೌರವರಿಗೆ 
ಸಂಪೂರ್ಣನಾಶವು ಉಂಟಾಗುವುದು. 


ಕಚ್ಚಿದ್‌ ರಾಜಾ ಧೃತರಾಷ್ಟಸ್ಯ ಪುತ್ರೋ 
ಬುಭೂಷತೇ ವೃತ್ತಿಮಮಾತ್ಯವರ್ಗೇ । 
ಕಚ್ಚಿನ್ನ ಭೇದೇನ ಜಿಜೀವಿಷಂತಿ 
ಸುಹೃದ್ರೂಪಾ ದುರ್ಹೃದಶ್ಚೆಕಮತ್ಯಾತ್‌ Teal 


-176- ಮಹಾಭಾರತ ಉದ್ಯೋಗಪರ್ವ 


ಧೃತರಾಷ್ಟ್ರಪುತ್ರನಾದ ರಾಜನಾದ ದುರ್ಯೋಧನನು ಅಮಾತ್ಯವರ್ಗದಲ್ಲಿ 
ಸರಿಯಾದ ವೃತ್ತಿಯನ್ನು ಹೊಂದಿರುವನಷ್ಟೆ? ಅಮಾತ್ಯರೆಲ್ಲರೂ ದುರ್ಹದಯದಿಂದ 
ಒಟ್ಟಾಗಿ ಮೇಲೆ ಸುಹೃದ್ರೂಪವನ್ನು ತೋರಿಸುತ್ತಾ ಭೇದೋಪಾಯದಿಂದ ಜೀವಿಸಲು 
ಬಯಸುವುದಿಲ್ಲವಷ್ಟೆ? 


ಕಚ್ಚಿತ್ತು ಪಾಪಂ ಕಥಯಂತಿ ತಾತ 
ನ ಪಾಂಡವಾನಾಂ ಕುರವಃ ಸರ್ವ ಏವ । 
ದ್ರೋಣಃ ಸಪುತ್ರಃ ಸಕೃಪಶ್ಚ ವೀರೋ 
ನಾಸ್ಕಾಸು ಪಾಪಾನಿ ವದಂತಿ ಕಚ್ಚಿತ್‌ 201 


ಪ್ರೀತಿಪಾತ್ರನೇ, ಕುರುಗಳೆಲ್ಲರೂ ಪಾಂಡವರ ವಿಷಯದಲ್ಲಿ ಯಾವ ಕೆಟ್ಟ 
ಮಾತನ್ನೂ ಆಡುವುದಿಲ್ಲವಷ್ಟೆ? ಪುತ್ರರಿಂದೊಡಗೂಡಿದ ದ್ರೋಣರಾಗಲೀ ಅಥವಾ 
ವೀರರಾದ ಕೃಪರಾಗಲೀ ನಮ್ಮವಿಷಯದಲ್ಲಿಕೆಟ್ಟದಾಗಿ ಮಾತನಾಡುವುದಿಲ್ಲವಷ್ಟೆ? 


ಕಚ್ಚಿದ್‌ ಗ್ರಾಹ್ಯಂ ಧೃತರಾಷ್ಟ್ರಂ ಸಪುತ್ರಂ 
ಸಮೇತ್ಯಾಹುಃ ಕುರವಃ ಸರ್ವ ಏವ ಚ 
ಕಚ್ಚಿದ್‌ ದೃಷ್ಟ್ವಾ ದಸ್ಕುಸಂಘಾನ್‌ ಸಮೇತಾನ್‌ 
ಸ್ಮರಂತಿ ಪಾರ್ಥಸ್ಯ ಯುಧಾಂ ಪ್ರಣೇತುಃ 11೨೧॥ 


ಉಪದೇಶಿಸಲ್ಪಡಬೇಕಾದ ಪುತ್ರಸಹಿತನಾದ ಧೃತರಾಷ್ಟನನ್ನು ಸಮೀಪಿಸಿ ಎಲ್ಲ 
ಕುರುಗಳು ಹಿತವನ್ನು ಹೇಳುವರಪ್ಟೆ? ಒಟ್ಟಿಗೆ ಪ್ರಾಪ್ತರಾದ ದಸ್ಕುಗಣಗಳನ್ನು ನೋಡಿ 
ಸೇನಾನಾಯಕನಾದ ಅರ್ಜುನನನ್ನುಸ್ಥರಿಸುವರಷ್ಟೆ? 


ಮೌರ್ವೀಂ ಭುಜಾಗ್ರೇ ಪ್ರಹಿತಾಂ ಸ್ಥ ತಾತ 
ದೋಧೂಯಮಾನೇನ ಧನುರ್ಗುಣೇನ ।ಟ 
ಗಾಂಡೀವಮುಕ್ತಾನ್‌ ಸ್ತನಯಿತ್ನುಘೋಷಾನ್‌ 
ಅಜಿಹ್ನಗಾನ್‌ ಕಚ್ಚಿದನುಸರಂತಿ 12೨1 


ಅ ಚ [2 


ಪ್ರೀತಿಪಾತ್ರನೇ, ಹೆಗಲಿನಲ್ಲಿಧನುಸಿನ ಹೆದೆಯನ್ನು ಹಾಕಿಕೊಂಡು, ಬಹಳವಾಗಿ 
ಕಂಪಿಸುವ ಆ ಹೆದೆಯಿಂದ ಹೊರಹೊಮ್ಮುವ ಗಾಂಡೀವ ಧನುಸಿನಿಂದ ಹೊರಡುವ 


ಸಂಜಯಯಾನಪರ್ವ ಇ 


ಸಿಡಿಲಿನ ಘೋಷವನ್ನುಹೊಂದಿರುವ ನೇರವಾಗಿ ತಲುಪುವ ಅರ್ಜುನನ ಬಾಣಗಳನ್ನು 


ಸ್ಫರಿಸುವರಷ್ಟೆ? 
ನತಂ ದೃಷ್ಟ್ವಾ ಕಚ್ಚಿದಸ್ತಿ ಪ್ರತೀಪಂ 
ಗತೋ ಗೃಹಂ ಜಾತು ಜಗಾಮ ರಂಗಾತ್‌ 112೩1 


ಅರ್ಜುನನಿಗೆ ಎದುರಾಗಿ ನಿಂತು ವೈರಿಯಾದ ಅರ್ಜುನನು ಬಾಗಿನಿಂತಿರುವುದನ್ನು 
ನೋಡಿ ಯುದ್ಧರಂಗದಿಂದ ಮನೆಗೆ ಹಿಂದಿರುಗಿದವನು ಯಾವನೂ ಇಲ್ಲ. 


ನ ಚಾಪಶ್ಯಂ ಕಂಚಿದಹಂ ಪೃಥಿವ್ಯಾಂ 
ಯೋಧಂ ಸಮಂ ವಾಠಂಪೃಧಿಕಂ ಚಾರ್ಜುನೇನ । 
ಯಸ್ಯ ಕಷಷ್ಟಿರ್ನಿಹಿತಾಸ್ತೀಕ್ಷಧಾರಾಃ 
ಸುವಾಸಸಃ ಸಮ್ಮತಾ ಹಸ್ತವಾಪಾಃ 11೨೪।। 


ಯಾವ ಅರ್ಜುನನ ಬಳಿ ತೀಕ್ಷ್ಣವಾದ ಅಲುಗುಳ್ಳ , ಓಳ್ಳೆಯ ಪುಂಖವನ್ನು 
ಹೊಂದಿರುವ, ಶತ್ರುದೇಹಗಳಲ್ಲಿ ಬೀಜಾವಾಪವನ್ನು ಮಾಡುವಂತಿರುವ 
ಅರವತ್ಕೊಂದು ಬಾಣಗಳು ಬತ್ತಳಿಕೆಯಲ್ಲಿನಿಹಿತವಾಗಿವೆಯೋ ಅಂತಹ ಅರ್ಜುನನಿಗೆ 
ಸಮನಾದ ಅಥವಾ ಅಧಿಕನಾದ ಯಾವ ಯೋಧನನ್ನೂ ನಾನು ಭೂಮಿಯಲ್ಲಿ 
ನೋಡಲಿಲ್ಲ. 


ಗದಾಪಾಣಿರ್ಭೀಮಸೇನಸ್ತರಸ್ಲೀ 
ಪ್ರಾದ್ರಾವಯಚ್ಛತ್ರುಸಂಘಾನ್‌ ಸಮೀಕೇ । 
ನಾಗಃ ಪ್ರಭಿನ್ನ ಇವ ನಡ್ಜಲೇಷು 
ಚಂಕ್ರಮ್ಯತೇ ಕಚ್ಚಿದೇನಂ ಸ್ಥರಂತಿ 1೨೫1 
ಗದಾಪಾಣಿಯಾದ ಭೀಮಸೇನನು ವೇಗಶಾಲಿಯಾದವನು. ಯುದ್ದದಲ್ಲಿ ಅವನು 
ಶತ್ರುಸಮೂಹವನ್ನು ಓಡಿಸುತ್ತಾ ಮೃದುಪ್ರದೇಶದಲ್ಲಿ ಮದಗಜವು ಚಲಿಸುವಂತೆ 
ಸಂಚರಿಸುತ್ತಾನೆ. ಅವನನ್ನು ಸ್ಥರಿಸುತ್ತಾರಷ್ಟೆ? 


ಮಾದ್ರೀಸುತಃ ಸಹದೇವಃ ಕಳಿಂಗಾನ್‌ 
ಸಮಾಗತಾನಜಯದ್‌ ವಾರ್ಧಿಕೂಲೇ ॥ 


-178- ಮಹಾಭಾರತ ಉದ್ಯೋಗಪರ್ವ 


ವಾಮೇನಾಸ್ಯನ್‌ ದಕ್ಷಿಣೇನೇವ ಯೋ ವೈ 
ಮಹಾಬಲಂ ಕಚ್ಚಿದೇನಂ ಸ್ಥರಂತಿ 11೨೬1 


ಮಾದ್ರೀಪುತ್ರನಾದ ಸಹದೇವನು ಸಮುದ್ರತೀರದಲ್ಲಿ ಸಂಗತರಾದ ಕಳಿಂಗ 
ಸೈನಿಕರೆಲ್ಲರನ್ನೂ ಸೋಲಿಸಿದನು. ಅವನು ಎಡಗೈಯಿಂದಲೂ ಬಲಗೈಯಂತೆಯೇ 
ಬಾಣಗಳನ್ನು ಬಿಡುವ ಮಹಾಬಲನಾದವನು. ಅವನನ್ನುಸ್ಥರಿಸುತ್ತಾರಷ್ಟೆ? 


ಪುರಾ ಜೇತುಂ ನಕುಲಃ ಪ್ರೇಷಿತೋsಯಂ 
ಗಾವಲ್ಲಣೇ ಸಂಜಯ ಪಶ್ಯತಸ್ತೇ । 
ದಿಶಂ ಪ್ರತೀಚೀಂ ವಶಮಾನಯನ್ನೇ 
ಮಾದ್ರೀಪುತ್ರಃ ಕಚ್ಚಿದೇನಂ ಸ್ಥರಂತಿ 2೭1 


ಎಲೈ ಸಂಜಯನೇ, ನಾನು ಹಿಂದೆ ನಿನ್ನ ಕಣ್ಣೆದುರಿಗೇ ನಕುಲನನ್ನು ಪಶ್ಚಿಮ 
ದಿಗ್ನಿಜಯಕ್ಕಾಗಿ ಕಳುಹಿಸಿದೆ. ಗಾವಲ್ಲಣಿಯೇ, ಮಾದ್ರೀಪುತ್ರನಾದ ಅವನು ಪಶ್ಚಿಮ 
ದಿಕ್ಕನ್ನುನನ್ನ ವಶವನ್ನಾಗಿ ಮಾಡಿದನು. ಅವನನ್ನು ಸ್ಥರಿಸುತ್ತಾರಷ್ಟೆ? 


ಪರಾಭವೋ ದ್ವೈತವನೇ ಯ ಆಸೀದ್‌ 

ದುರ್ಮಂತ್ರಿತೇ ಘೋಷಯಾತ್ರಾಗತಾನಾಮ್‌ । 
ಯತ್ರ ಮಂದಾನ್‌ ಶತ್ರುವಶಂ ಪ್ರಪನ್ನಾನ್‌ 

ಅಮೋಚಯದ್‌ ಭೀಮಸೇನೋರರ್ಜುನಶ್ಚ ೨೮ 
ಅಹಂ ಪಶ್ಚಾದರ್ಜುನಮಭ್ಯರಕ್ಗಂ 

ಮಾದ್ರೀಪುತ್ರೌ ಭೀಮಸೇನಶ್ಚ ಚಕ್ರೇ । 
ಗಾಂಡೀವಭೃಚ್ಛತ್ರುಸಂಘಾನುದಸ್ಯ 

ಸಸ್ಟಾಗಮತ್‌ ಕಚ್ಚಿದೇನಂ ಸ್ಥರಂತಿ WF 


ದ್ವೈತವನದಲ್ಲಿ ಕೆಟ್ಟ ಮಂತ್ರಾಲೋಚನೆಯನ್ನು ಮಾಡಿ ಘೋಷಯತ್ರೆಗಾಗಿ 
ದುರ್ಯೋಧನಾದಿಗಳು ಬಂದಾಗ ಶತ್ರುಗಳಿಗೆ ವಶರಾದ ಆ ಮಂದರಾದ 
ದುರ್ಯೋಧನಾದಿಗಳನ್ನು ಭೀಮಸೇನ ಮತ್ತು ಅರ್ಜುನರು ವಿಮೋಚನೆ ಮಾಡಿದರು. 
ನಾನು ಹಿಂದಿನಿಂದ ಅರ್ಜುನನನ್ನು ರಕ್ಷಿಸಿದೆ. ನಕುಲ-ಸಹದೇವರು ಮತ್ತು 


ಸಂಜಯಯಾನಪರ್ವ -119- 


ಭೀಮಸೇನನು ಎರಡು ಪಾರ್ಶಗಳಿಂದ ಅವನನ್ನು ರಕ್ಷಿಸಿದರು. ಗಾಂಡೀವಧಾರಿಯಾದ 
ಅರ್ಜುನನು ಶತ್ರುಸಂಘವನ್ನು ಚದುರಿಸಿ ಕ್ಷೇಮದಿಂದ ಹಿಂದಿರುಗಿದನು. ಅವನನ್ನು 
ಸ್ಫರಿಸುತ್ತಾರಷ್ಟೆ? 
ನ ಕರ್ಮಣಾ ಸಾಧುನೈಕೇನ ನೂನಂ 
ಕಾರ್ಯಂ ಶಕ್ಯಂ ವೈ ಭವತೀಹ ಸಂಜಯ । 
ಸರ್ವಾತ್ಮನಾ ಪರಿಜೇತುಂ ವಯಂ ಚೇತ್‌ 
ನ ಶಕ್ನುಮೋ ದೃತರಾಷ್ಟ್ರ] ಪುತ್ರಮ್‌ AOI 
ಎಲೈ ಸಂಜಯನೇ, ನಾವು ಧೃತರಾಷ್ಟಪುತ್ರನನ್ನು ಸರ್ವಾತ್ಮನಾ ಗೆಲ್ಲಲು 
ಸಾಧ್ಯವಾಗದಿದ್ದರೆ ರಾಜನ ಷಟ್ಕರ್ಮದಲ್ಲಿಒಂದಾದ ಸಂಧಿಯಿಂದ ನಮ್ಮಕಾರ್ಯವನ್ನು 
ಸಾಧಿಸಲು ಇಲ್ಲಿಸಾಧ್ಯವಾಗುವುದಿಲ್ಲ. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ತ್ರಯೋವಿಂಶೋಧ್ಯಾಯಃ || 
॥ ಸಂಜಯಯಾನಪರ್ವಣಿ ಚತುರ್ಥೋ*ಧ್ಯಾಯಃ ॥। 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಇಪ್ಪತ್ತಮೂರನೆಯ 
ಅಧ್ಯಾಯ ಮುಗಿಯಿತು. 
Xk 
ಇಪ್ಪತ್ರನಾಲ್ಕನೆಯ ಅಧ್ಯಾಯ 
ಸಂಜಯನಿಂದ ಯುಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರದಾನ ಮತ್ತು 
ಭೀಷ್ಮ-ಧೃತರಾಷ್ಟ್ರಾದಿಗಳ ಅಭಿಪ್ರಾಯಕಥನ. 
ಸಂಜಯಃ 
ಯದಾತ್ಮ ಮೇ ಪಾಂಡವ ತತ್‌ ತಥೈವ 
ಕುರೂನ್‌ ಕುರುಶ್ರೇಷ್ಠ ಜನಂ ಚ ಪೃಚ್ಛಸಿ | 
ಅನಾಮಯಾಸ್ತಾತ ಮನಸ್ಸಿನಸ್ಟೇ 
ಕುರುಶ್ರೇಷ್ಠಾನ್‌ ಪೃಚ್ಛಸಿ ಯಾಂಸ್ರಮೇವ 11೧1 


-180- ಮಹಾಭಾರತ ಉದ್ಯೋಗಪರ್ವ 


ಸಂಜಯ- ಪಾಂಡವನೇ, ನೀನು ಏನು ಹೇಳಿದೆಯೋ ಅವೆಲ್ಲವೂ ಹಾಗೆಯೇ 
ಸರಿ. ಕುರುಶ್ರೇಷ್ಠನೇ, ಕುರುಗಳ ಯೋಗಕ್ಷೇಮದ ವಿಷಯದಲ್ಲಿ ಪ್ರಶ್ನೆಯನ್ನು 
ಮಾಡುತ್ತಿದ್ದೀಯ. ಪ್ರೀತಿಪಾತ್ರನೇ, ಯಾವ ಕುರುಶ್ರೇಷ್ಠರನ್ನು ಕೇಳುತ್ತಿದ್ದೀಯೋ 
ಅವರೆಲ್ಲರೂ ಕ್ಷೇಮದಿಂದ ಮತ್ತು ಉತ್ಸಾಹವುಳ್ಳ ಮನಸ್ಸಿನಿಂದ ಕೂಡಿದವರಾಗಿದ್ದಾರೆ. 


ಸಂತ್ಯೇವ ವೃದ್ಧಾ ಸಾಧವೋ ಧಾರ್ತರಾಷ್ಟೇ 
ಸಂತ್ಯೇವ ಪಾಪಾಃ ಪಾಂಡವ ತಸ್ಯ ವಿದ್ಧಿ । 
ದದ್ಯಾತ್‌ ರಿಪುಭ್ಯೋತಪಿ ಹಿ ಧಾರ್ತರಾಷ್ಟ್ರ 
ಕುತೋ ದಾಯಾಂಲ್ಲೋಪಯೇದ್‌ ಬ್ರಾಹ್ಮಣಾನಾಮ್‌ 11೨॥॥ 


ಎಲ್ಫ ಪಾಂಡವನೇ, ದುರ್ಯೋಧನನ ಸಮೀಪದಲ್ಲಿಸಾಧುಗಳಾದ ವೃದ್ಧರೂ 
ಇದ್ದಾರೆ ಮತ್ತು ಪಾಪಿಷ್ಠರೂ ಇದ್ದಾರೆ ಎಂದು ತಿಳಿ, ದುರ್ಯೋಧನನು ಶತ್ರುಗಳಿಗೂ 
ತನ್ನ ಆಸ್ತಿಯನ್ನು ಕೊಟ್ಟಾನು. ಇನ್ನು ಬ್ರಾಹ್ಮಣರಿಗೆ ಕೊಡಬೇಕಾದ ಭಾಗವನ್ನು ಏಕೆ 
ಲೋಪ ಮಾಡುತ್ತಾನೆ? 


ಯತ್‌ ತದ್ಯುಷ್ಠಾಸು ವರ್ತತೇ5ಸಾವಧರ್ಮಮ್‌ 
ಅದುಗ್ಲೇಷು ದುಗ್ಗವತ್‌ ತನ್ನ ಸಾಧು | 
ಮಿತ್ರಧ್ರುಕ್‌ ಸ್ಯಾದ್‌ ಧೃತರಾಷ್ಟಸ್ಯ ಪುತ್ರೋ 
ಯುಷ್ಠಾನ್‌ ದ್ವಿಷನ್‌ ಸಾಧುವೃತ್ತಾನಸಾಧುಃ 11೩1 


ನಿಮ್ಮ ವಿಷಯದಲ್ಲಿ ಅವನು ಅಧರ್ಮದಿಂದ ನಡೆದುಕೊಳ್ಳುತ್ತಿದ್ದಾನೆ. ನಿಮ್ಮ 
ದ್ವೇಷರೂಪವಾದ ವಿಷವನ್ನು ಅವನು ಕ್ಷೀರವೆಂದು ತಿಳಿಯುವುದು ಸರಿಯಲ್ಲ. ಸಾಧು 
ನಡತೆಯುಳ್ಳ ನಿಮ್ಮನ್ನು ದ್ವೇಷಿಸಿದರೆ ಅಸಾಧುವಾದ ಧೃತರಾಷ್ಟ್ರಪುತ್ರನು 
ಮಿತ್ರದ್ರೋಹವನ್ನುಮಾಡಿದಂತಾಗುತ್ತದೆ. 
ಸ ಚಾಪಿ ಜಾನಾತಿ ಭೃಶಂ ಚ ತಪ್ಯತೇ 
ಶೋಚತ್ಯಂತಃ ಸ್ಥವಿರೋತಜಾತಶತ್ರೋ । 
ಮಿತ್ರದ್ರೋಹಂ ಬ್ರಾಹ್ಮಣಾನಾಂ ಸಮೇತ್ಯ 
ಶೃಣೋತಿ ಹಿ ಪಾಪಕೇಭ್ಯೋ ಗರೀಯಃ YH 


ಸಂಜಯಯಾನಪರ್ವ -181- 


ಅಜಾತಶತ್ರುವೇ, ವೃದ್ಧನಾದ ಧೃತರಾಷ್ಟ್ರನೂ ಎಲ್ಲವನ್ನು ತಿಳಿದಿದ್ದಾನೆ. 
ಪಶ್ಚಾತ್ತಾಪವನ್ನು ಪಡುತ್ತಿದ್ದಾನೆ. ಮನಸ್ಸಿನಲ್ಲಿಯೇ ದುಃಖವನ್ನು ಪಡುತ್ತಿದ್ದಾನೆ. 


ಬ್ರಾಹ್ಮಣರ ಸಮೂಹವನ್ನು ಸೇರಿ ಮಿತ್ರದ್ರೋಹವು ಎಲ್ಲ ಪಾಪಗಳಿಗಿಂತಲೂ 


[ 


ದೊಡದಾದ ಪಾಪವೆಂದು ಕೇಳಿ ತಿಳಿದಿದ್ದಾನೆ. 


ಇ 


ಸ್ಥರಂತಿ ತುಭ್ಯಂ ನರದೇವ ಸಂಯುಗೇ 
ಯುದ್ಧೇ ಚ ಜಿಷ್ಣೋಶ್ಚ ಯುಧಾಂ ಪ್ರಣೇತುಃ । 
ಸಮುದುಷ್ನೇ ದುಂದುಭಿಶಂಖಶಬ್ಬೇ 
ಗದಾಪಾಣಿಂ ಭೀಮಸೇನಂ ಸ್ಮರಂತಿ 1131 


ನರದೇವನೇ, ಯುದ್ಧದ ಪ್ರಸ್ತಾಪ ಬಂದಾಗ ನಿನ್ನನ್ನು ಸ್ಮರಿಸುತ್ತಾರೆ. 
ಸೇನಾನಾಯಕನಾದ ಅರ್ಜುನನನ್ನೂ ಸ್ಮರಿಸುತ್ತಾರೆ. ದುಂದುಭಿ-ಶಂಖಗಳ ಶಬ್ದಗಳು 
ಜೋರಾಗಿ ಕೇಳಿಬರುವಾಗ ಗದಾಪಾಣಿಯಾದ ಭೀಮಸೇನನನ್ನುಸ್ಕರಿಸುತ್ತಾರೆ. 


ಮಾದ್ರೀಸುತೌ ಚಾಪಿ ರಣಾಜಿಮಧ್ಯೇ 
ಸರ್ವಾ ದಿಶಃ ಸಂಪತಂತೌ ಸ್ಫರಂತಿ | 
ಸೇನಾಂ ವರ್ಷಂತೌ ಶರವರ್ಷೈೆರಜಸ್ರಂ 
ಮಹಾರಥೌ ಸಮರೇ ದುಷ್ಠಕಂಪ್ಯೌ 11೬.1 


ಮತ್ತು ಮಹಾರಥರೂ, ಯುದ್ಧದಲ್ಲಿಅಲುಗಾಡಿಸಲು ಸಾಧ್ಯವಿಲ್ಲದವರೂ, ತಮ್ಮ 
ಶರವರ್ಷದಿಂದ ಸತತವಾಗಿ ಶತ್ರುಗಳ ಸೇನೆಯ ಮೇಲೆ ಬಾಣಗಳ ಮಳೆಯನ್ನು 
ಕರೆಯುವವರೂ, ದಿಕ್ಕುದಿಕ್ಕುಗಳಲ್ಲಿಸಂಚರಿಸುವವರೂ ಆದ ಮಾದ್ರೀಪುತ್ರರಿಬ್ಬರನ್ನೂ 
ಶತ್ರುಗಳ ಯುದ್ಧದ ಮಧ್ಯದಲ್ಲಿಸ್ಥರಿಸುತ್ತಾರೆ. 


ನನ್ನೇವ ಮನ್ಯೇ ಪುರುಷಸ್ಯ ರಾಜನ್‌ 
ಸಭಾವತೋ ಜಾಯತೇ ಯದ್‌ ಭವಿಷ್ಯತ್‌ । 
ತಂ ಚೇತ್‌ ತಥಾ ಸರ್ವಧರ್ಮೋಪವಪನ್ನಃ 


ಪ್ರಾಪ್ತಃ ಕ್ಲೇಶಂ ಪಾಂಡವ ಕೃಚ್ಛ ಪಮ್‌ 11೭1 


-182- ಮಹಾಭಾರತ ಉದ್ಯೋಗಪರ್ವ 


ಎಲೈ ರಾಜನೇ, ಪಾಂಡವನೇ, ನಿನ್ನಂತಹ ಸರ್ವಧರ್ಮೋಪಪನ್ನನಾದವನು ಇಷ್ಟು 
ಕಷ್ಟರೂಪವಾದ ಕ್ಲೇಶಗಳನ್ನು ಹೊಂದಿದೆ ಎಂದಾದಮೇಲೆ ಮನುಷ್ಯನಿಗೆ ವರ್ತಮಾನ 
ಕಾಲದಲ್ಲಿ ಮತ್ತು ಭವಿಷ್ಯತ್ಕಾಲದಲ್ಲಿ ಉಂಟಾಗುವುದೆಲ್ಲವೂ ಸ್ವಭಾವದಿಂದಲೇ 
ಉಂಟಾಗುತ್ತದೆ ಎಂದು ನಾನು ಭಾವಿಸುವುದಿಲ್ಲ. 


ತಮೇವೈತತ್‌ ಸರ್ವಮತಶ್ಚ ಭೂಯಃ । 
ಸಮೀಕ , ಕುರ್ಯಾಃ ಪ್ರಜಯಾಂಜಾತಶತ್ಯೋ HCI 
ಬಲಿ ನ್ನಗೆ ೨ 


ಅಜಾತಶತ್ರುವೇ, ನೀನೇ ಇವೆಲ್ಲವನ್ನು ಮತ್ತು ಇದಕ್ಕಿಂತ ಹೆಚ್ಚಿನದನ್ನು ನಿನ್ನ 
ಪ್ರಜ್ಞೆಯಿಂದ ವಿಚಾರ ಮಾಡಿ ಹಿತವನ್ನು ಮಾಡುವವನಾಗು. 


ನ ಕಾಮಾರ್ಥಂ ಸಂತ್ಯಜೇಯುರ್ಹಿ ಧರ್ಮಂ 
ಪಾಂಡೋಃ ಸುತಾಃ ಸರ್ವ ಏವೇಂದ್ರಕಲ್ಪಾಃ । 
ತಮೇವೈತತ್‌ ಪ್ರಜ್ಞಯಾಂಜಾತಶತ್ರೋ 
೦0 ಇ 
ಸಮೀಕುರ್ಯಾ ಯೇನ ಶರ್ಮಾಪ್ನಯುಸ್ತೇ Tal 


ಎಲ್ಲರೂ ಇಂದ್ರಕಲರಾದ ಪಾಂಡುಪುತ್ರರು ಕಾಮದ ಸಲುವಾಗಿ ಎಂದೂ 
ಧರ್ಮವನ್ನು ಬಿಡಲಾರರು. ಅಜಾತಶತ್ರುವೇ, ನಿನ್ನ ಪ್ರಜ್ಞೆಯಿಂದ ವಿಚಾರಮಾಡಿ 
ಹೇಗೆ ಅವರು ಸುಖಮ್ನು ಹೊಂದುವರೋ ಹಾಗೆಯೇ ಎಲ್ಲವನ್ನೂಸರಿಮಾಡು. 


ಧಾರ್ತರಾಷ್ಟ್ರಾ ಪಾಂಡವಾಃ ಸೃಂಜಯಾಶ್ಚ 
ಯೇ ಚಾಪ್ಯನ್ಯೇ ಸನ್ನಿವಿಷ್ಟಾ ನರೇಂದ್ರಾಃ । 
ಲ್ಕ ಆ 
ಯನ್ನಾಂ ಬ್ರವೀದ್‌ ದೃತರಾಷ್ಟೋ ನಿಶಾಯಾಮ್‌ 
೪ ಲು 
ಅಜಾತಶತ್ರೋ ವಚನಂ ಪಿತಾ ತೇ 11೧೦॥ 


ಸಮೇತ್ಯ ತಾಂ ವಾಚಮಿಮಾಂ ನಿಬೋಧ 11೧೧॥ 


ಅಜಾತಶತ್ರುವೇ, ಧೃತರಾಷ್ಟಪುತ್ರರೂ, ಪಾಂಡವರೂ, ಸೃಂಜಯರೂ, ಉಳಿದ 
ರಾಜರೂ ಎಲ್ಲರೂ ಒಂದುಗೂಡಿದ್ದಾರೆ. ನಿನ್ನೆ ರಾತ್ರಿಯ ವೇಳೆಯಲ್ಲಿ ಅಮಾತ್ಯ ಮತ್ತು 


ಸಂಜಯಯಾನಪರ್ವ -183- 
ಪುತ್ರರಿಂದೊಡಗೂಡಿದ ನಿನ್ನತಂದೆಯಾದ ಧೃತರಾಷ್ಟ್ರನು ನನಗೆ ಏನು ಹೇಳಿದನೋ 
ಅಂತಹ ಈ ಮಾತನ್ನು ನೀನು ಕೇಳುವವನಾಗು. 
ಯುಧಿಷ್ಠಿರಃ 
ಸಮಾಗತಾಃ ಪಾಂಡವಾಃ ಸೃಂಜಯಾಶ್ಚ 
ಜನಾರ್ದನೋ ಯುಯುಧಾನೋ ವಿರಾಟಃ । 
ಯತ್‌ ತೇ ವಾಕ್ಯಂ ಧೃತರಾಷ್ಟಾನುಶಿಷ್ಠಂ 
ಗಾವಲ್ಲಣೇ ಬ್ರೂಹಿ ತತ್‌ ಸೂತಪುತ್ರ 11೧೨1 


ಯುಧಿಷ್ಠಿರ- ಎಲೈ ಸೂತಪುತ್ರನೇ, ಗಾವಲ್ಲಣಿಯೇ, ಪಾಂಡವರು, ಸ್ಫಂಜಯರು, 
ಕೃಷ್ಣನು, ಸಾತ್ಯಕಿಯು, ವಿರಾಟನು ಎಲ್ಲರೂ ಬಂದು ಸೇರಿದ್ದಾರೆ. ಧೃತರಾಷ್ಟ್ರನು ನಿನಗೆ 
ಆದೇಶಿಸಿದ ಮಾತುಗಳನ್ನು ಹೇಳುವವನಾಗು. 
ಸಂಜಯಃ 
ಅಜಾತಶತ್ರುಂ ಚ ವೃಕೋದರಂ ಚ 
ಧನಂಜಯಂ ಮಾದ್ರವತೀಸುತೌ ಚ । 
ಆಮಂತ್ರಯೇ ವಾಸುದೇವಂ ಚ ಶೌರಿಂ 
ಯುಯುಧಾನಂ ಚೇಕಿತಾನಂ ವಿರಾಟಮ್‌ 11೧೩।! 


ಪಾಂಚಾಲಾನಾಮಧಿಪಂ ಚೈವ ವೃದ್ಧಂ 
ಧೃಷ್ಟದ್ಯುಮ್ನಂ ಪಾರ್ಷತಂ ಯಾಜ್ಞಸೇನೀಮ್‌ | 
ಸರ್ವೇ ವಾಚಂ ಶೃಣುತೇಮಾಂ ಮದೀಯಾಂ 
ವಕ್ಬಾ ಃಮಿ ಯಾಂ ಭೂತಿಮಿಚ್ಛನ್‌ ಕುರೂಣಾಮ್‌ 11೧೪॥! 


ಸಂಜಯ- ಅಜಾತಶತ್ರುವನ್ನೂ, ವೃಕೋದರನನ್ನೂ, ಅರ್ಜುನನನ್ನೂ, 
ಮಾದ್ರೀಪುತ್ರರಾದ ನಕುಲ-ಸಹದೇವರನ್ನೂ, ಶೂರಕುಲದಲ್ಲಿ ಜನಿಸಿದ 
ವಾಸುದೇವನನ್ನೂ ಸಾತ್ಯಕಿಯನ್ನೂ , ಚೇಕಿತಾನನನ್ನೂ, ವಿರಾಟನನ್ನೂ , ಪಾಂಚಾಲಾಧಿ 
ಪತಿಯಾದ ವೃದ್ಧನಾದ ದ್ರುಪದನನ್ನೂ, ದ್ರುಪದನ ಮಗನಾದ ಧೃಷ್ಟದ್ಯುಮ್ನನನ್ನೂ 
ಮತ್ತು ಯಜ್ಞಸೇನನ ಮಗಳಾದ ದ್ರೌಪದಿಯನ್ನು ಆಮಂತ್ರಿಸುತ್ತೇನೆ. ಕುರುಗಳಿಗೆ 
ಸಮೃದ್ಧಿಯನ್ನುಇಚ್ಛಿಸುವವನಾಗಿ ನಾನು ಹೇಳುವ ಈ ಮಾತುಗಳನ್ನು ಎಲ್ಲರೂ ಕೇಳಿ. 


-184- ಮಹಾಭಾರತ ಉದ್ಯೋಗಪರ್ವ 


ಶಮಂ ರಾಜಾ ಧೃತರಾಷ್ಟ್ರೋ5ಭಿನಂದನ್‌ 

ಅಯೋಜಯತ್‌ ತರಮಾಣೋ ರಥಂ ಮೇ । 
ಸಭ್ರಾತೃಪುತ್ರಸ್ಥಜನಸ್ಯ ರಾಜ್ಯ 

ತದ್‌ ರೋಚತಾಂ ಪಾಂಡವಾನಾಂ ಶಮೋಶಸ್ತು 11೧೫! 


ರಾಜನಾದ ಧೃತರಾಷ್ಟ್ರನು ಸಂಧಿಯನ್ನು ಅಭಿನಂದಿಸುತ್ತಾ, ಶೀಘ್ರವಾಗಿ ನನಗೆ 
ರಥವನ್ನು ಹೂಡಿಸಿದನು. ಭ್ರಾತೃಪುತ್ರಸ್ವಜನ ಸಹಿತನಾದ ಧೃತರಾಷ್ಟ್ರನ ಅಭಿಪ್ರಾಯವು 
ಪಾಂಡವರಿಗೆ ಇಷ್ಟವಾಗಲಿ. ಸಂಧಿಯುಂಟಾಗಲಿ. 


ಸರ್ವೈರ್ಧರ್ಮೈಃ ಸಮುಪೇತಾಸ್ತು ಪಾರ್ಥಾಃ 
ಸಂಸ್ಥಾನೇನ ಮಾರ್ದವೇನಾರ್ಜವೇನ । 
ಕುಲೇ ಜಾತಾ ಹ್ಯನ್ಸಶಂಸಾ ವದಾನ್ಯಾ 
ಹ್ರೀನಿಷೇಧಾಃ ಕರ್ಮಣಾಂ ನಿಶ್ಚಯಜ್ಞಾ 11೧೬॥॥ 


ಪಾಂಡವರು ಎಲ್ಲಧರ್ಮಗಳಿಂದಲೂ ಕೂಡಿದವರು. ಮೃದುಸಭಾವ ಮತ್ತು 
ನೇರವಾದ ನಡವಳಿಕೆಗಳಿಂದ ಮತ್ತು ಸಂಸ್ಥಾನದಿಂದ ಕೂಡಿದವರು, 
ಸತ್ಯುಲಪ್ರಸೂತರು, ಮೃದುಸಭಾವದವರು, ಉದಾರಿಗಳು, ದಾಕ್ಚಿಣ್ಯಸ್ತಭಾವವುಳವರು, 
ಯಾವ ಕರ್ಮವನ್ನುಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬ ವಿಷಯದಲ್ಲಿ 
ನಿಶ್ಚಯವುಳ್ಳವರು. 


ನ ಯುಜ್ಯತೇ ಕರ್ಮ ಯುಷ್ಠಾಸು ಹೀನಂ 
ಸತ್ತ್ವಂ ಹಿ ವಸ್ತಾದೃಶಂ ಭೀಮಸೇನಾಃ । 
ಉದ್ದಾಸತೇ ಹ್ಯಂಜನಬಿಂದುವತ್‌ ತತ್‌ 
ಶುಭ್ರ ವಸ್ತ್ರೇ ಯದ್ಧವೇತ್‌ ಕಿಲ್ಲಿಷಂ ವಃ 11೧೭ 


ಭಯಂಕರ ಸೈನ್ಯವುಳ್ಳ ಪಾಂಡವರೇ ನಿಮ್ಮಲ್ಲಿ ಯಾವ ಹೀನಕರ್ಮವೂ 
ಉಪಪನ್ಮವಾಗುವುದಿಲ್ಲ. ನಿಮ್ಮ ಸ್ವಭಾವವೇ ಆ ರೀತಿಯಿದೆ. ನಿಮ್ಮಲ್ಲಿ ಏನಾದರೂ 


ಒಂದು ದೋಷವು ಇದ್ದರೆ ಅದು ಶುಭ್ರವಾದ ಬಿಳಿಯ ವಸ್ತದಲ್ಲಿ ಕಾಡಿಗೆಯ 
ಬಿಂದುವಿನಂತೆ ಎದ್ದುತೋರುತ್ತದೆ. 


ಸಂಜಯಯಾನಪರ್ವ -185- 


ಸರ್ವಕಯೋ ದೃಶ್ಯತೇ ಯತ್ರ ಕೃತ್ನಃ 
py ಲ" ೨ ಲ 
ಪಾಪೋದಯೋ ಭಾವಸಂಸ್ಕ್ರ ಕುರೂಣಾಮ್‌ । 
ಕಸ್ತತ್ರ ಕುರ್ಯಾಜ್ಞಾತು ಕರ್ಮ ಪ್ರಜಾನನ್‌ 
ಪರಾಜಯೋ ಯತ್ರ ಸಮೋ ಜಯಶ್ಚ 11೧೮॥ 


ಯಾವ ಪಾಪವನ್ನು ಆಚರಿಸಿದರೆ ಸಮಗ್ರವಾದ ವಿನಾಶವುಂಟಾಗುತ್ತದೆಯೋ 
ಅಂತಹ ಪಾಪೋದಯವು ಕುರುಗಳ ಮನಸ್ಸಿನಲ್ಲಿದೆ. ಒಮ್ಮೆ ಸೋಲು, ಒಮ್ಮೆ 
ಗೆಲುವುಂಟಾಗುವ ಮತ್ತು ಎಲ್ಲಿಸೋಲು ಮತ್ತು ಗೆಲುವು ಸಮವಾಗಿರುತ್ತವೆಯೋ 
ಅಂತಹ ಕೆಟ್ಟದ್ಯೂತವನ್ನು ಯಾವನು ಆಡಿಯಾನು? 


ತೇ ವೈ ಧನ್ಯಾ ಯೈ: ಕೃತಂ ಜ್ಞಾತಿಕಾರ್ಯಂ 
ತೇ ವೈ ಪುತ್ರಾ ಸುಹೃದೋ ಬಾಂಧವಾಶ್ಚ । 
ಉಪಕ್ರುಷ್ಠಂ ಜೀವಿತಂ ಸಂತ್ಯಜೇಯುಃ 
ಯತಃ ಕುರೂಣಾಂ ನಿಯತಃ ಸ್ಕಾದಭಾವಃ eal 


ಆ ಪಾಂಡವರು ಬಂಧುಕಾರ್ಯವನ್ನು ಮಾಡಿ ನಿಜವಾಗಿಯೂ ಧನ್ಯರಾಗಿದ್ದಾರೆ. 
ಅವರೇ ನನ್ನ ಸುಹೃದಯವುಳ್ಳ ಬಂಧುಗಳಾದ ಪುತ್ರರು. ನಿಂದನೆಗೆ ಒಳಗಾದರೆ ಅವರು 
ಜೀವನವನ್ನೂ ತೊರೆದಾರು. ಅವರಿಂದ ಕುರುಗಳಿಗೆ ವಿನಾಶವು ನಿಶ್ಚಯವಾಗಿ 
ಪ್ರಾಪ್ತವಾಗಿದೆ. 


ನ ಚೇತ್‌ ಕುರೂನನುಶಿಕ್ಟಾಮಿ ಸಾರ್ಥಂ 
ನಿರ್ಣೀಯ ಸರ್ವಾನ್‌ ದ್ವಿಷತೋ ನಿಗೃಹ್ಯ । 
ಸಮಂ ವಸ್ತಜ್ಞೀವಿತಂ ಮೃತ್ಯುನಾ ಸ್ಯಾದ್‌ 
ಯಜ್ನೀವಧ್ದಂ ಜ್ಞಾತಿವಧೇನ ಸಾಧು lel] 


ಕುರುಗಳ ಮನೋಗತವಾದ ಅಭಿಪ್ರಾಯವನ್ನು ನಿಶ್ಚಯಿಸಿ, ಸಂಧಿಕಾರ್ಯವನ್ನು 
ದ್ವೇಷಿಸುವವರನ್ನು ನಿಗ್ರಹಿಸಿ, ನಾನು ಒಳ್ಳೆಯ ಸ್ವಭಾವವನ್ನು ಉಪದೇಶ ಮಾಡದಿದ್ದರೆ 
ನಿಮ್ಮಮುಂದಿನ ಜೀವನವು ಮರಣಕ್ಕೆಸಮಾನವಾಗುತ್ತದೆ. ಏಕೆಂದರೆ ಜ್ಞಾತಿವಧೆಯನ್ನು 
ಮಾಡಿ ನೀವು ಬದುಕುವಿರಿ. 


-186- ಮಹಾಭಾರತ ಉದ್ಯೋಗಪರ್ವ 


ಕೋ ಹ್ಯೇವ ಯುಷ್ಠಾನ್‌ ಸಹ ಕೇಶವೇನ 
ಸಚೇಕಿತಾನಾನ್‌ ಪಾರ್ಷತಬಾಹುಗುಪ್ತಾನ್‌ । 
ಸಸತ್ಯಾಕೀನ್‌ ವಿಷಹತೇ ಹ ಜೇತುಂ 
ಲಬ್ದಾsಪಿ ದೇವಾನ್‌ ಸಚಿವಾನ್‌ ಸಹೇಂದ್ರಾನ್‌ 11೨೧॥॥ 


ಕೇಶವನಿಂದಲೂ, ಚೇಕಿತಾನನಿಂದಲೂ ಸಹಿತರಾದ ದ್ರುಪದನ ಬಾಹುಗಳಿಂದ 
ಗುಪ್ತರಾದ, ಸಾತ್ಯಕಿಯಿಂದ ಸಹಿತರಾದ ನಿಮ್ಮನ್ನುಇಂದ್ರಾದಿದೇವತೆಗಳನ್ನೇ ಸಚಿವರಾಗಿ 
ಹೊಂದಿದರೂ ಕೂಡ ಯಾವನು ಗೆಲ್ಲಲು ಹವಣಿಸುತ್ತಾನೆ? 


ಕೋ ವಾ ಕುರೂನ್‌ ದ್ರೋಣಭೀಷ್ಠಾಭಿಗುಪ್ತಾನ್‌ 
ಅಶ್ನತ್ನಾಮ್ನಾ ಶಲ್ಯಕೃಪಾದಿಭಿಶ್ಚ । 
ರಣೇ ವಿಜೇತುಂ ವಿಷಹೇತ ರಾಜನ್‌ 
ರಾಧೇಯಗುಪ್ತಾನ್‌ ಸಹ ಭೂಮಿಪಾಲೈ: 112೨11 


ಹಾಗೆಯೇ ದ್ರೋಣ-ಭೀಷ್ಠರಿಂದ ರಕ್ಕಿತವಾದ, ಅಶ್ವತ್ಥಾಮ, ಶಲ್ಯ, ಕೃಪರಿಂದ 
ರಕ್ಷಿತವಾದ, ಕರ್ಣ ಮತ್ತು ಉಳಿದ ರಾಜರಿಂದ ರಕ್ಷಿತವಾದ ಕುರುಗಳನ್ನಾದರೂ ಎಲೈ 
ರಾಜನೇ, ಯಾವನು ಜಯಿಸಲು ಬಯಸುತ್ತಾನೆ?) 


ಮಹದಲಂ ಧಾರ್ತರಾಷಸ್ನ್ಮ ರಾಜಃ 
ಬ ಆಶಿ ಇ 
ಕೋ ವೈ ಶಕ್ತೋ ಹಂತುಮಕ್ಷೀಯಮಾಣಃ । 
ಸೋಂಹಂ ಜಯೇ ಚೈವ ಪರಾಜಯೇ ಚ 
ನೀಶ್ರೇಯಸಂ ನಾಧಿಗಚ್ಛಾಮಿ ಕಿಂಚಿತ್‌ 12೩1 


ದುರ್ಯೋಧನನ ಸೈನ್ಯವು ಅಪಾರವಾಗಿದೆ. ತಾನು ನಾಶವನ್ನು ಹೊಂದದೆ ಆ 
ಸೈನ್ಯವನ್ನು ಸಂಹಾರ ಮಾಡಲು ಯಾವನು ಸಮರ್ಥನಾಗುತ್ತಾನೆ? ಆದ್ದರಿಂದ ನಾನು 
ಈ ಪರಿಸ್ಥಿತಿಯಲ್ಲಿ ಜಯ ಮತ್ತು ಪರಾಜಯಗಳಲ್ಲಿ ಯಾವುದು ಶ್ರೇಷ್ಠ ಎಂದು 
ತೀರ್ಮಾನಿಸಲಾರೆ. 


ಕಥಂ ಹಿ ನೀಚಾ ಇವ ದೌಷ್ಟುಲೇಯಾ 
ನಿರ್ಧರ್ಮಾರ್ಥಂ ಕರ್ಮ ಕುರ್ಯುಶ್ಚ ಪಾರ್ಥಾಃ | 


ಸಂಜಯಯಾನಪರ್ವ -187- 


ಸೋತಹಂ ಪ್ರಸಾದ್ಯ ಪ್ರಣತೋ ವಾಸುದೇವಂ 
ಪಾಂಚಾಲಾನಾಮಧಿಪಂ ಚೈವ ವೃದ್ಧಮ್‌ |1೨೪॥ 


ಕೃತಾಂಜಲಿಃ ಶರಣಂ ವಃ ಪ್ರಪದ್ಯೇ 
ಕಥಂ ಸ್ವಸ್ತಿ ಸ್ಯಾತ್‌ ಕುರುಸ್ಫಂಜಯಾನಾಮ್‌ । 
ನ ಹ್ಯೇವಂ ಮೇ ವಚನಂ ವಾಸುದೇವೋ 
ಧನಂಜಯೋ ವಾ ಜಾತು ಕಿಂಚಿನ್ನ ಕುರ್ಯಾತ್‌ 11೨೫।! 


ಪಾಂಡವರು ದುಷ್ಕುಲಪ್ರಸೂತರಾದ ನೀಚರಂತೆ ಧರ್ಮಾರ್ಥಗಳಿಗೆ ವಿರುದ್ಧವಾದ 
ಕರ್ಮವನ್ನು ಹೇಗೆ ಮಾಡಿಯಾರು? ಆದ್ದರಿಂದ ನಾನು ವಾಸುದೇವನಿಗೆ ನಮಸ್ಕಾರ 
ಮಾಡಿ ಪಾಂಚಾಲಾಧಿಪತಿಯಾದ ದ್ರುಪದನಿಗೂ ನಮಸ್ಕಾರ ಮಾಡಿ ಕೈಗಳನ್ನು 
ಮುಗಿದು ನಿಮಗೆ ಶರಣಾಗತನಾಗುತ್ತೇನೆ. ಕುರು-ಸೃಂಜಯರಿಗೆ ಏನು ಮಾಡಿದರೆ 
ಕ್ಷೇಮ ಉಂಟಾಗುತ್ತದೆ? ವಾಸುದೇವನಾಗಲೀ ಅಥವಾ ಧನಂಜಯನಾಗಲೀ ನನ್ನ 
ಮಾತನ್ನುಎಂದೂ ನಡೆಸಿಕೊಡದೆ ಇರುವುದಿಲ್ಲ. 


ಪ್ರಾಣಾನ್‌ ದದ್ಯಾದ್‌ ಯಾಚ್ಯಮಾನಃ ಕುತೋತನ್ಯದ್‌ 
ಏತದ್‌ ವಿದ್ವಾನ್‌ ಸಾಧನಾರ್ಥಂ ಬ್ರವೀಮಿ । 
ಏತದ್‌ ರಾಜ್ಞೋ ಭೀಷ್ಮಪುರೋಗಮಸ್ಯ 
ಮತಂ ಯದ್ದಃ ಶಾಂತಿರಿಹೋತ್ತಮಾ ಸ್ಯಾತ್‌ 11೨೬।॥ 


ಬೇಡಲ್ಪಟ್ಟರೆ ಅಜಾತಶತ್ರುವು ತನ್ನ ಪ್ರಾಣವನ್ನೂ ಕೊಟ್ಟಾನು. ಇನ್ನು ಬೇರೆಯ 
ವಿಷಯದಲ್ಲಿಹೇಳುವುದೇನಿದೆ? ಇದನ್ನುತಿಳಿದ ನಾನು ನನ್ನಕಾರ್ಯಸಾಧನೆಗಾಗಿ 
ಹೇಳುತ್ತಿದ್ದೇನೆ. ಇದು ಧೃತರಾಷ್ಟ್ರ-ಭೀಷ್ಠ ಮೊದಲಾದವರ ಅಭಿಪ್ರಾಯ. ನಿಮಗೆ 
ಕೌರವರ ಜೊತೆಯಲ್ಲಿಸಂಧಿಯು ಅತ್ಯಂತ ಶ್ರೇಷ್ಠವಾದುದು. 

॥ ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಚತುರ್ವಿಂಶೋತಧ್ಯಾಯಃ ॥ 
| ಸಂಜಯಯಾನಪರ್ವಣಿ ಪಂಚಮೋತಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಇಪತ್ರನಾಲ್ಕನೆಯ 
ಅಧ್ಯಾಯ ಮುಗಿಯಿತು. 


LS SS SS Ss 


-188- ಮಹಾಭಾರತ ಉದ್ಯೋಗಪರ್ವ 


ಇಪ್ಪತ್ತೈದನೆಯ ಅಧ್ಯಾಯ 
ಯುಧಿಷ್ಠಿರನಿಂದ ತಮ್ಮ ಪ್ರಾಬಲ್ಯಕಥನಪೂರ್ವಕವಾಗಿ ಇಂದ್ರಪ್ರಸ್ಥದಲ್ಲಿ 
ರಾಜ್ಯದಾನವನ್ನು ಮಾಡಿದರೆ ಶಾಂತಿಯ ಕಥನ. 
ಯುಧಿಷ್ಠಿರಃ 

ಕಾಂ ನು ವಾಚಂ ಸಂಜಯ ಮೇ ಶೃಣೋಷಿ 

ಯುದೆ ಕೈಷಿಣೋ ಯೇನ ಯುದ್ಧಾದ್‌ ಬಿಭೇಷಿ । 
ಅಯುದ್ದಂ ವೈ ತಾತ ಯುದ್ಧಾದ್‌ ಗರೀಯಃ 

ಕಸ್ತಲ್ಲಬ್ಬ್ಯಾ ಜಾತು ಯುಧ್ಯೇತ ಸೂತ ell 


ಯುಧಿಷ್ಠಿರ- ಸೂತನಾದ ಸಂಜಯನೇ, ಯುದ್ಧವನ್ನು ಬಯಸಿ ನಾನು ಆಡಿದ 
ಯಾವ ಮಾತನ್ನು ಕೇಳಿ ನೀನು ಯುದ್ಧಕ್ಕೆ ಹೆದರುತ್ತಿದ್ದೀಯೆ? ಪ್ರೀತಿಪಾತ್ರನೇ, 
ಯುದ್ಧವನ್ನುಮಾಡದಿರುವುದು ಯುದ್ಧಮಾಡುವುದಕ್ಕಿಂತ ಶ್ರೇಷ್ಠವಾದುದು. ಅಂತಹ 
ಯುದ್ಧಾಭಾವವನ್ನು ಸಂಪಾದಿಸಿದ ಯಾವನು ಯುದ್ಧವನ್ನು ಮಾಡಿಯಾನು? 


ಅಕುರ್ವತಶ್ನೇತ್‌ ಪುರುಷಸ್ಯ ಸಂಜಯ 
ಸಿದ್ಧ್ಯೇತ್‌ ಸಂಕಲ್ಲೋ ಮನಸಾ ಯಂ ಯಮಿಚ್ಛೇತ್‌ I 
ನ ಕರ್ಮ ಕುರ್ಯಾದ್‌ ವಿದಿತಂ ಮಮೈತದ್‌ 
ಅನ್ಯತ್ರ ಯುದ್ದಾದ್‌ ಬಹು ಯಲ್ಲಫೀಯಃ 11೨1 


ಎಲೈ ಸಂಜಯನೇ, ಕರ್ಮವನ್ನುಮಾಡದೆ, ಯುದ್ಧವನ್ನು ಮಾಡದೆ ಪುರುಷನು 
ಮನಸ್ಸಿನಲ್ಲಿ ಬಯಸುವುದೆಲ್ಲಾ ಸಿದ್ಧವಾಗುವುದಾದರೆ ಯಾವನೂ ಕರ್ಮವನ್ನು 
(ಯುದ್ಧವನ್ನು) ಮಾಡಲಾರ. ಈ ವಿಷಯವನ್ನುನಾನು ತಿಳಿದಿದ್ದೇನೆ. ಯುದ್ಧವನ್ನು 
ಬಿಟ್ಟುಬೇರೆ ಅಲ್ಲವಾದ ಲಾಭವೂ ಶ್ಲಾಘನೀಯವಾಗುತ್ತದೆ (ದೊಡ್ಡದಾಗುತ್ತದೆ ). 
ಕುತೋ ಯುದ್ಧಂ ಜಾತು ನರೋತವಗಚ್ಚೇತ್‌ 
ಕೋ ದೇವಶಪ್ರೋ ಹಿ ವೃಣೀತ ಯುದ್ಧಮ್‌ । 
ಸುಖೈಷಿಣಃ ಕರ್ಮ ಕುರ್ವಂತಿ ಪಾರ್ಥಾ 
ಧರ್ಮಾದಹೀನಂ ಯಚ್ಚ ಲೋಕಸ್ಯ ಪಥ್ಯಮ್‌ 11೩11 


ಸಂಜಯಯಾನಪರ್ವ -189- 


ಧರ್ಮೋದಯಂ ಸುಖಮಾಶಂಸಮಾನಾಃ 
ಕೃಚ್ಛೋದಯಂ ತತ್ತ ತಃ ಕರ್ಮ ದುಃಖಮ್‌ Tal 
ಲ್ರ ವ 


ಯಾವ ಮನುಷ್ಯನಾದರೂ ಯುದ್ಧವನ್ನು ಮಾಡಬೇಕೆಂದು ಏಕೆ ತಿಳಿಯಬೇಕು? 
ದೇವಶಾಪಕ್ಕೆ ಒಳಗಾದ ಯಾವನು ಯುದ್ಧವನ್ನು ಬಯಸಿಯಾನು? ಸುಖವನ್ನು 
ಬಯಸುವ ಪಾಂಡವರು ಧರ್ಮಕ್ಕೆ ಚ್ಯುತಿ ತರದ, ಲೋಕಕ್ಕೆ ಹಿತವಾದ ಕರ್ಮವನ್ನೇ 
ಮಾಡುತ್ತಾರೆ. ಸುಖವನ್ನು ಬಯಸುವ ಅವರು ಯಾವ ಕರ್ಮದಿಂದ ಧರ್ಮವು 
ಉಂಟಾಗುತ್ತದೆಯೋ ಅದನ್ನೇ ಮಾಡುತ್ತಾರೆ. ಪರಧನದ ಅಪಹಾರ ಮೊದಲಾದ 
ಕರ್ಮಗಳು ಯುದ್ಧಾದಿ ಸಂಕಟದ ಉತ್ಪತ್ತಿಗೂ ಮತ್ತು ದುಃಖಕ್ಕೂ ನಿಜವಾಗಿ 
ಕಾರಣವಾಗುತ್ತದೆ. 


ಕರ್ಮಾಭಿಜ್ಞೋ ವಿಜಿಘಾಂಸುಶ್ಚ ದುಃಖಂ 
ಕ ಇಂದ್ರಿಯಾಣಾಂ ಪ್ರೀತಿವಶಾನುಗಾನಾಮ್‌ 11೫1! 


ಕರ್ಮಾಭಿವೃದ್ದಾ ಜಿ ಸ್ವಶರೀರಂ ದುನೋತಿ 
ಯಯಾ ಪ್ರಯುಕ್ರೋತತ್ರ ಕರೋತಿ ದುಃಖಮ್‌ । 


ಕರ್ಮಕುಶಲನಾಗಿ ದುಃಖವನ್ನು ಪರಿಹಾರ ಮಾಡಿಕೊಳ್ಳಲು ಇಚ್ಛಿಸುವವನು 
ಸುಖವನ್ನು ಬಯಸುವ ತನ್ನಇಂದ್ರಿಯಗಳಿಗೋಸ್ಕರ ದುಃಖಕರವಾದ ಕರ್ಮವನ್ನು 
ಅಭಿವೃದ್ಧಿಗೊಳಿಸಿ ಯಾವನು ತನ್ನಶರೀರವನ್ನು ದುಃಖಕ್ಕೆ ಈಡುಮಾಡುತ್ತಾನೆ? ಅಂತಹ 
ಕರ್ಮಾಭಿವೃದ್ಧಿಯು ಪುನಃ ಇಲ್ಲಿದುಃಖವನ್ನೇ ಉಂಟುಮಾಡುತ್ತದೆ. 


ಯಥೇಧ್ಯಮಾನಸ್ಯ ಸಮಿದ್ದತೇಜಸೋ 

ಭೂಯೋ ಬಲಂ ವರ್ಧತಿ ಪಾವಕಸ್ಯ 11೭1 
ಕಾಮಾರ್ಥಲೋಭೇನ ತಥೈವ ಭೂಯೋ 

ನ ತೃಪ್ಯತೇ ಸರ್ಪಿಷೇವಾಗ್ದಿರಿದ್ದು । 
ಸಂಪಶ್ಯೇಮಂ ಭೋಗಮಯಂ ಮಹಾಂತಂ 

ಸಹಾಸ್ಥಾಭಿರ್ಧ್ವತರಾಷ್ಟ್ರಸ್ಯ ರಾಜ್ಞಃ ENT 


-190- ಮಹಾಭಾರತ ಉದ್ಯೋಗಪರ್ವ 


ಹೇಗೆ ಜಾಜ್ವಲ್ಯವಾಗಿ ಉರಿಯುತ್ತಿರುವ ಅಗಿಗೆ ಕಟ್ಟಿಗೆಯನ್ನು ಹಾಕಿದರೆ ಅದರ 
ಬಲವು ಪುನಃ ಅಭಿವೃದ್ಧಿಯನ್ನು ಹೊಂದುತ್ತದೆಯೋ ಅದರಂತೆ ಕಾಮ ಮತ್ತು 
ಅರ್ಥಗಳ ಲೋಭದಿಂದ ಕರ್ಮವನ್ನು ಆಚರಿಸುವವನಿಗೆ ಉರಿಯುತ್ತಿರುವ ಅಗ್ನಿಯು 
ಫೃತದಿಂದ ಹೇಗೆ ತೃಪ್ತಿಯನ್ನು ಹೊಂದುವುದಿಲ್ಲವೋ ಹಾಗೆಯೇ ತೃಪ್ತಿಯೇ 
ಉಂಟಾಗುವುದಿಲ್ಲ. ರಾಜನಾದ ಧೃತರಾಷ್ಟ್ರನ ಭೋಗಕ್ಕೆ ಸಮಾನವಾದ ಭೋಗವುಳ್ಳ 
ಈ ಮಹಾತ್ಮನಾದ ಕೃಷ್ಣನನ್ನುನೋಡು (ಅವನು ಅಂತಹ ಭೋಗ ಮತ್ತು ತೃಪ್ತಿಯಿಂದ 
ಕೂಡಿದವನಾಗಿದ್ದಾನೆ). 


ನಾಶ್ರೇಯಸಾಮೀಶ್ಚರೋ ವಿಗ್ರಹಾಣಾಂ 
ನಾಶ್ರೇಯಸಾಂ ವೈ ಗತಿಶಬ್ದಂ ಶೃಣೋತಿ । 
ನಾಶ್ರೇಯಸಾಂ ವೈ ಸೇವತೇ ಮಾಲ್ಯಗಂಧಾನ್‌ 
ನ ಚಾಪ್ಯಶ್ರೇಯಸೋತನುಲೇಪನಾನಿ 11೮। 


ದರಿದ್ರನಾದವನು ದೇಹಕ್ಕೆ ಪ್ರಭುವಾಗಿರುವುದಿಲ್ಲ (ಕೃಷ್ಣ 
ಸೇನೆಯಲ್ಲಿರುವವರೆಲ್ಲರೂ ಭಾಗ್ಯವಂತರು ಎಂದು ಅಭಿಪ್ರಾಯ). ಅಂತಹವರು 
ದರಿದ್ರರ ಗೀತಶಬ್ದವನ್ನು ಕೇಳುವುದಿಲ್ಲ. ಗಂಧರ್ವರ ಗೀತಶಬ್ದವನ್ನೇ ಕೇಳುತ್ತಾರೆ. 
ದರಿದ್ರರ ಗಂಧಮಾಲ್ಯಗಳನ್ನಾಗಲೀ, ಅನುಲೇಪವನ್ನಾಗಲೀ ಸೇವಿಸುವುದಿಲ್ಲ 
(ಭಾಗ್ಯವಂತರ ಭೋಗದ್ರವ್ಯಗಳನ್ನೇ ಸೇವಿಸುತ್ತಾರೆ). 


ನಾಶ್ರೇಯಸೋ ವೈ ಪ್ರಾವರಾನ್‌ ಸಂವಿವತ್ತೇ 
ಕಥಂ ನ್ನಸ್ಥಾನ್‌ ಸಂಪ್ರಣುದೇತ್‌ ಕುರುಭ್ಯಃ । 
ಅತ್ರೆವ ಸರ್ವಾನವಧೂಯೈಷ ಕಾಮಃ 
ಕುರೂನ್‌ ಶರೀರೇ ಹೃದಯಂ ದುನೋತಿ al 


ಅವರು ದರಿದ್ರರ ವಸ್ತ್ರಗಳನ್ನು ಹೊದೆಯುವುದಿಲ್ಲ. ಕೃಷ್ಣನಿಗೆ ನಮ್ಮ ಜಯದ 
ನಿಶ್ಚಯವಿಲ್ಲದಿದ್ದರೆ (ಇಂತಹ ತೊಂದರೆ ಉಂಟಾಗುವುದಾದರೆ) ನಮ್ಮನ್ನುಕುರುಗಳ 
ಎದುರಾಗಿ ಹೇಗೆ ಪ್ರಚೋದಿಸುತ್ತಾನೆ? ಕೃಷ್ಣನ ಭಕ್ತರು ಇಲ್ಲಿಯೇ ಅನುಭವಿಸಿದ 
ಭೋಗಗಳು ಎಲ್ಲಕುರುಗಳನ್ನೂತಿರಸ್ಕರಿಸಿ, ಅವರ ಹೃದಯವನ್ನು ದುಃಖಕ್ಕೆ ಈಡು 
ಮಾಡುತ್ತವೆ. 


ಸಂಜಯಯಾನಪರ್ವ -191- 


ಸ್ಹಯಂ ರಾಜಾ ವಿಷಮಸ್ಥ ಪರೇಷು 
ಸಾಮರ್ಥ್ಯಮನ್ವಿಚ್ಛತಿ ತನ್ನ ಸಾಧು । 
ಯಥಾ ತತ್ಮನಃ ಪಶ್ಯತಿ ವೃತ್ತಮೇಷಾಂ 
ತಥಾ ಪರೇಷಾಮಪಿ ಸೋಇಭ್ಯಪೈತು 11೧೦॥ 


ಸಂಕಟಕ್ಕೆ ಸಿಲುಕಿರುವ ರಾಜನು ಇನ್ನೊಬ್ಬರ ಸಾಮರ್ಥ್ಯವನ್ನು ಬಯಸುತ್ತಿದ್ದಾನೆ. 
ಅದು ಸರಿಯಲ್ಲ. ತನ್ನನಡತೆ (ಸಂಕಟಗಳು) ಹೇಗಿದೆಯೋ ಹಾಗೆಯೇ ಇನ್ನೊಬ್ಬರಿಗೂ 
ಇರುತ್ತವೆ ಎಂದು ಅವನು ತಿಳಿಯಬೇಕು. 


ಆಸನ್ನಮಗ್ಗಿಂ ತು ನಿದಾಘಕಾಲೇ 
ಗಭೀರಕಕ್ಷೇ ಗಹನೇ ವಿಸ್ಟಜ್ಯ । 
ಯಥಾ ಪ್ರವೃದ್ಧೇ ವಾಯುವಶೇನ ಶೋಚೇತ್‌ 
ಕಕ್ಷಂ ಮುಮುಕ್ಕುಃ ಶಿಶಿರವ್ಯಪಾಯೇ 11೧೧॥॥ 


ಶಿಶಿರಯತುವಿನ ಕೊನೆಯಲ್ಲಿ ಬೇಸಿಗೆ ಕಾಲದಲ್ಲಿ ದಟ್ಟವಾದ ತೃಣಗಳಿರುವ 
ಕಾಡಿನಲ್ಲಿಸಮೀಪದಲ್ಲಿದ್ದ ಅಗ್ನಿಯನ್ನು ವಿಸರ್ಜನೆ ಮಾಡಿ ವಾಯುವಶದಿಂದ ಅದು 
ಪ್ರವೃದ್ಧವಾಗುತ್ತಿರಲು ಹೇಗೆ ಶೋಕಪಡುತ್ತಾನೆಯೋ, ಹೇಗೆ ಆ ತೃಣಕಾನನವನ್ನು 
ತ್ಯಜಿಸಲು ಅಪೇಕ್ಟಿಸುತ್ತಾನೆಯೋ ಅದರಂತೆ ದೃತರಾಷ್ಟ್ರನು ಇದ್ದಾನೆ. 


ಪ್ರಾಷ್ಫೆಶ್ಚರ್ಯೋ ಧೃತರಾಷ್ಟೋತದ್ಯ ರಾಜಾ 
ಸಮ್ಮುಹ್ಯತೇ ಸಂಜಯ ಕಸ್ಯ ಹೇತೋಃ । 
ಪ್ರಗೃಹ್ಯ ದುರ್ಬುದ್ದಿಮನಾರ್ಜವೇ ರತಂ 


ಪುತ್ರಂ ಮಂದಂ ಮೂಢಮಮಂತ್ರಿಣಂ ತು Tek 


ಎಲೈ ಸಂಜಯನೇ, ಈ ದಿನ ಧೃತರಾಷ್ಟ್ರನು ಸಂಪತ್ತನ್ನು ಪಡೆದು ದುರ್ಬುದ್ಧಿಯೂ, 
ಆರ್ಜವರಹಿತನೂ, ಮಂದನೂ, ಮೂಢನೂ, ಮಂತ್ರಶಕ್ಕಿಹೀನನೂ ಆದ ಮಗನನ್ನು 
ಅವಲಂಬಿಸಿ ಏತಕ್ಕಾಗಿ ಮೋಹಕ್ಕೆ ಒಳಗಾಗಿದ್ದಾನೆ? 
ಅನಾಪ್ರವಚ್ಚಾಪ್ರತಮಸ್ಯ ವಾಚಂ 
ಸುಯೋಧನೋ ವಿದುರಸ್ಯಾವಮತ್ಯ ।ಟ 


-192- ಮಹಾಭಾರತ ಉದ್ಯೋಗಪರ್ವ 


ಸುತಸ್ಯ ರಾಜಾ ಧೃತರಾಷ್ಟ್ರ ಪ್ರಿಯೈೆಷೀ 
ಸಂಬುದ್ಧ ಕಮಾನೋ ವಿಶತೇsಧರ್ಮಮೇವ HOA 


ಯಾವ ಸುಯೋಧನನು ಆಪ್ತತಮನಾದ ವಿದುರನ ಮಾತನ್ನು ಅನಾಪ್ತನ 
ಮಾತಿನಂತೆ ತಿರಸ್ಕರಿಸಿದ್ದಾನೆಯೋ ಅಂತಹ ಪುತ್ರನಿಗೆ ಪ್ರಿಯವನ್ನು ಉಂಟುಮಾಡಲು 
ಬಯಸಿ ಧೃತರಾಷ್ಟ್ರನು ತಿಳಿದಿದ್ದರೂ ಸಹ ಅಧರ್ಮವನ್ನೇ ಪ್ರವೇಶಿಸುತ್ತಿದ್ದಾನೆ. 


ಮೇಧಾವಿನಂ ಹ್ಯರ್ಥಕಾಮಂ ಕುರೂಣಾಂ 
ಬಹುಶ್ರುತಂ ವಾಗ್ಗಿನಂ ಶೀಲವಂತಮ್‌ । 
ಸುತಸ್ಯಾರ್ಥೇ ಧೃತರಾಷ್ಟ್ರ ಕುರೂಣಾಮ್‌ 
ಅವಾಸ್ಟಜತ್‌ ವಿದುರಂ ಪುತ್ರಕಾಮಾತ್‌ 11೧೪॥ 


ಮೇಧಾವಿಯೂ, ಕುರುಗಳ ಶ್ರೇಯಸ್ಥಾಮನೂ, ಬಹುಶ್ರುತನೂ, ವಾಗ್ಠಿಯೂ, 
ಶೀಲಸಂಪನ್ನನೂ ಆದ ವಿದುರನನ್ನು ಮಗನ ಹಿತಕ್ಕೋಸ್ಕರ, ಮಗನ ಮೇಲಿನ 
ಪ್ರೀತಿಯಿಂದ ಧೃತರಾಷ್ಟ್ರನು ಕುರುದೇಶದಿಂದ ಹೊರಗೆ ಕಳುಹಿಸಿದನು. 


ಮಾನಘಸ್ಯಾಪ್ಯರ್ಥಕಾಮಸ್ಯ ಚೇರ್ಷ್ಯೋಃ 
ಸಂರಂಭಿಣಃ ಸರ್ವಧರ್ಮಾತಿಗಸ್ಯ । 
ದುರ್ಭಾಷಿಣೋ ಮನ್ಯುವಶಾನುಗಸ್ಯ 
ಕಾಮಾತ್ಮನೋ ದೌರ್ಟದೈರ್ಭಾವಿತಸ್ಯ 11೧೫॥! 
ಅನೇಯಸ್ಕಾಶ್ರೇಯಸೋ ದೀರ್ಥಮನ್ಯೋಃ 
ಮಿತ್ರದ್ರುಹಃ ಸಂಜಯ ಪಾಪಬುದ್ದೇಃ | 
ಸುತಸ್ಯ ರಾಜಾ ಧೃತರಾಷ್ಟ್ರ ಪ್ರಿಯೈೆಷೀ 
ಪ್ರದರ್ಶಮಾನಃ ಪ್ರಜಹಾದ್‌ ಧರ್ಮಕಾಮೌ 11೧೬ 


ಮಾನವನ್ನು ಕಳೆಯುವವನೂ, ಸಂಪತ್ತಿನಲ್ಲೇ ಆಸಕ್ತಿಯುಳ್ಳವನೂ, 
ಅಸೂಯಾಪರನೂ, ಕ್ರೋಧಶೀಲನೂ, ಎಲ್ಲಧರ್ಮಗಳನ್ನೂಮೀರಿದವನೂ, ಕೆಟ್ಟ 
ಮಾತುಗಳನ್ನು ಆಡುವವನೂ, ಯಾವಾಗಲೂ ಸಿಟ್ಟಿಗೆ ವಶನಾಗುವವನೂ, 
ಆಸೆಬುರುಕನೂ, ದುರ್ಮಿತ್ರರಿಂದ ಪೂಜಿತನೂ, ತಿದ್ದಲು ಸಾಧ್ಯವಿಲ್ಲದವನೂ, 


ಸಂಜಯಯಾನಪರ್ವ -193- 


ಶ್ರೇಯಸಿಗೆ ವಿರುದ್ಧನಾದವನೂ, ದೀರ್ಪಮನ್ಯುವೂ, ಮಿತ್ರದ್ರೋಹಿಯೂ ಆದ ಪುತ್ರನ 
ಪ್ರಿಯವನ್ನು ಬಯಸುವವನಾಗಿ ಎಲೈ ಸಂಜಯನೇ, ಧೃತರಾಷ್ಟ್ರನು ಎಲ್ಲವನ್ನೂ 
ನೋಡುತ್ತಿದ್ದರೂ ಧರ್ಮ-ಕಾಮಗಳನ್ನು ತ್ಯಜಿಸಿದನು. 


ತದೈವ ಮೇ ಸಂಜಯ ದೀವ್ಯತೇ5ಭೂ- 
ನ್ಫತಿಃ ಕುರೂಣಾಮಾಗತಃ ಸ್ಯಾದಭಾವಃ | 
ಕಾವ್ಯಾಂ ವಾಚಂ ವಿದುರೇ ಭಾಷಮಾಣೇ 
ನ ಚಾವಿಂದದ್‌ ಧೃತರಾಷ್ಟಾತ್‌ ಪ್ರಶಂಸಾಮ್‌ 10೭1 


ಎಲೈ ಸಂಜಯನೇ, ದ್ಯೂತದ ಸಂದರ್ಭದಲ್ಲಿ ವಿದುರನು ಮಧುರವಾದ 
ಮಾತುಗಳನ್ನು ಆಡುತ್ತಿದ್ದರೂ ಧೃತರಾಷ್ಟನಿಂದ ಪ್ರಶಂಸೆಯ ಮಾತನ್ನು 
ಪಡೆಯದಿದ್ದಾಗಲೇ ಕುರುಗಳಿಗೆ ವಿನಾಶದ ಕಾಲವು ಪ್ರಾಪ್ತವಾಗಿದೆ ಎಂದು ನನಗೆ 
ಬುದ್ಧಿಯುಂಟಾಯಿತು. 


ಕ್ಛತ್ತುರ್ಯದಾ ನಾನ್ಜವರ್ತಂತ ಬುದ್ಧಿಂ 
ಕೃಚ್ಛಂ ಕುರೂನ್‌ ಸೂತ ತದಾ5ಭ್ಯಾಜಗಾಮ ।ಟ 
ಯಾವತ್‌ ಪ್ರಜ್ಞಾಮನವರ್ತಂತ ತಸ್ಯ 
ತಾವತ್‌ ತೇಷಾಂ ರಾಷವದಿರ್ಬಭೂವ noc 


ಅಲದ 
ಎಲೈ ಸೂತನೇ, ಯಾವಾಗ ಕುರುಗಳು ವಿದುರನ ಮಾತನ್ನುಕೇಳಲಿಲ್ಲವೋ ಆಗಲೇ 
ಅವರಿಗೆ ಸಂಕಟವು ಪ್ರಾಪ್ತವಾಯಿತು. ಎಲ್ಲಿಯವರೆಗೆ ಅವನ ಪ್ರಜ್ಞೆಯನ್ನು ಅನುಸರಿಸಿ 
ಅವನ ಮಾತನ್ನುಕೇಳಿದರೋ ಅಲ್ಲಿಯವರೆಗೆ ಅವರಿಗೆ ರಾಷ್ಟ್ರದ ಅಭಿವೃದ್ಧಿ ಇದ್ದಿತು. 


ತದರ್ಥಲುಬ್ಬಸ್ಯ ನಿಬೋಧ ಮೇದ್ಯ 

ಯೇ ಮಂತ್ರಿಣೋ ಧಾರ್ತರಾಷ್ಟಸ್ಯ ಸೂತ । 
ದುಃಶಾಸನಃ ಶಕುನಿಃ ಸೂತಪುತ್ರೋ 

ಗಾವಲ್ಲಣೇ ಪಶ್ಯ ಸಮ್ಮೋಹಮಸ್ಕ HOF 
ಸೋಹಂ ನ ಪಶ್ಯಾಮಿ ಪರೀಕ್ಲಮಾಣಃ 

ಕಥಂ ಸ್ವಸ್ತಿ ಸ್ಯಾತ್‌ ಕುರುಸ್ಪಂಜಯಾನಾಮ್‌ 11೨೦! 


-194- ಮಹಾಭಾರತ ಉದ್ಯೋಗಪರ್ವ 


ಸೂತನೇ, ಅರ್ಥಕಾಮುಕನಾದ ದುರ್ಯೋಧನನ ಮಂತ್ರಿಗಳು ದುಶ್ಶಾಸನ, 
ಶಕುನಿ, ಸೂತಪುತ್ರನಾದ ಕರ್ಣ ಮೊದಲಾದವರು ಯಾರಿದ್ದಾರೆಯೋ ಅವರ 
ಸಮ್ಮೋಹವನ್ನುನೋಡು. ಗಾವಲ್ಲಣಿಯೇ, ಇದನ್ನುನನ್ನಿಂದ ತಿಳಿ. ಅಂತಹ ನಾನು 
ಎಷ್ಟು ವಿಚಾರ ಮಾಡಿದರೂ ಕುರು-ಸ್ಫಂಜಯರಿಗೆ ಹೇಗೆ ಕ್ಷೇಮವಾಗುವುದೆಂದು 
ತೋರುವುದಿಲ್ಲ. 


ಪ್ರಾಪೈೆಶ್ಚರ್ಯೋ ದೃತರಾಷ್ಟ್ರ ಪರೇಭ್ಯಃ 
ಪ್ರವ್ರಾಜಿತೇ ವಿದುರೇ ದೀರ್ಥದೃಷ್ಟ್‌ । 
ಆಶಂಸತೇ ಧೃತರಾಷ್ಟ್ರ ಸಪುತ್ರೋ 
ಮಹಾರಾಜ್ಯಮಸಪತ್ನಂ ಪೃಥಿವ್ಯಾಮ್‌ 11೨೧॥॥ 


ತಸ್ಮಿನ್‌ ಶಮಃ ಕೇವಲಂ ನೋಪಲಭ್ಯಃ 
ಅತ್ಯಾಸನ್ನಂ ಮದ್ಧತಂ ಮನ್ಯತೇ5ರ್ಥಮ್‌ 12೨1 


ಪಾಂಡವರಿಂದ ಎಲ್ಲಸಂಪತ್ತನ್ನೂಪಡೆದ ಧೃತರಾಷ್ಟ್ರನು, ದೀರ್ಪ ದೃಷ್ಟಿಯುಳ್ಳ 
ವಿದುರನು ನಗರವನ್ನು ಬಿಟ್ಟುಹೋದಮೇಲೆ ತನ್ನಪುತ್ರರಿಂದೊಡಗೂಡಿ ಈ ಪೃಥಿವಿಯ 
ಮಹಾರಾಜ್ಯವು ಶತ್ರುರಹಿತವಾಗಿ ತನ್ನದೆಂದು ಆಶಿಸುತ್ತಾನೆ. ಅವನಲ್ಲಿಸಂಧಿಯ ಯಾವ 
ಲಕ್ಷಣಗಳೂ ಕಾಣುವುದಿಲ್ಲ. ರಾಜ್ಯರೂಪವಾದ ಸಂಪತ್ತು ನನ್ನಕ್ಳೆಯಿಂದ ಜಾರಿ ಅವನಿಗೆ 
ಅತ್ಯಂತ ಸಮೀಪದಲ್ಲಿದೆ ಎಂದು ತಿಳಿದಿದ್ದಾನೆ. 
ಯತ್ತತ್‌ ಕರ್ಣೋ ಮನ್ಯತೇ ವಾರಣೀಯಂ 
ಯುದ್ಧೇ ಗೃಹೀತಾಯುಧಮರ್ಜುನಂ ವೈ । 
ಆಸಂಶ್ಚ ಯುದ್ಧಾನಿ ಪುರಾ ಮಹಾಂತಿ 
ಕಥಂ ತದಾ ನಾಭವದ್‌ ದ್ವೀಪ ಏಷಾಮ್‌ 2೩1 


ಇನ್ನು ಯುದ್ಧದಲ್ಲಿ ಆಯುಧವನ್ನು ಹಿಡಿದ ಅರ್ಜುನನನ್ನು ನಿವಾರಣೆ 
ಮಾಡುವೆನೆಂದು ಕರ್ಣನು ಏನು ತಿಳಿದಿದ್ದಾನೆಯೋ (ಆ ವಿಷಯದಲ್ಲಿ 
ಹೇಳುವುದಾದರೆ) ಹಿಂದೆ ಅನೇಕ ಯುದ್ಧಗಳು ನಡೆದವು. ಆಗ ಕರ್ಣನು 
ದುರ್ಯೋಧನಾದಿಗಳಿಗೆ ಏಕೆ ರಕ್ಷಕನಾಗಲಿಲ್ಲ? 


ಸಂಜಯಯಾನಪರ್ವ -195- 


ಕರ್ಣಶ್ಚ ಜಾನಾತಿ ಸುಯೋಧನಶ್ಚ 
ದ್ರೋಣಶ್ಚ ಜಾನಾತಿ ಪಿತಾಮಹಶ್ಚ । 
ಅನ್ಯೇ ಚ ವೈ ಕುರವಸ್ತತ್ರ ಸಂತಿ 
ಯಥಾರರ್ಜುನಾನ್ಹಾಸ್ಯಸರೋ ಧನುರ್ಧರಃ 1|೨೪॥ 
ಕರ್ಣನೂ, ಸುಯೋಧನನೂ, ದ್ರೋಣರೂ, ಪಿತಾಮಹರಾದ ಭೀಷ್ನರೂ ಮತ್ತು 
ಉಳಿದ ಎಲ್ಲಾ ಕುರುಗಳೂ ಸಹ ಅರ್ಜುನನಿಗಿಂತ ಮಿಗಿಲಾದ ಧನುರ್ಧಾರಿಯು 
ಇಲ್ಲವೆಂದು ತಿಳಿದಿದ್ದಾರೆ. 


ಜಾನಂತ್ಯೇತತ್‌ ಕುರವಃ ಸರ್ವ ಏವ 
ಯೇ ಚಾಪ್ಯೇತೇ ಭೂಮಿಪಾಲಾಃ ಸಮೇತಾಃ । 
ದುರ್ಯೋಧನೇ ರಾಜ್ಯಮಿಹಾಭವದ್‌ ಯಥಾ ।ಟ 
ಅರಿಂದಮೇ ಫಲ್ಗುನೇ5ವಿದ್ಯಮಾನೇ 11೨೫! 


ತತೋsರ್ಥಬಂಧಂ ಮನ್ಯತೇ ಧಾರ್ತರಾಷ್ಟ್ರ 
ಶಕ್ಯಂ ಹರ್ತುಂ ಪಾಂಡವಾನಾಂ ಮಮೇತಿ 12೬ 


ಎಲ್ಲಕುರುಗಳಿಗೂ ಮತ್ತು ಇಲ್ಲಿನೆರೆದಿರುವ ಎಲ್ಲರಾಜರಿಗೂ ಅರಿಂದಮನಾದ 
ಅರ್ಜುನನು ಇಲ್ಲದಿರುವಾಗ ದುರ್ಯೋಧನನಿಗೆ ಹೇಗೆ ರಾಜ್ಯವು ದೊರಕಿತು ಎಂದು 
ತಿಳಿದಿದ್ದಾರೆ. ದುರ್ಯೋಧನನು ಪಾಂಡವರ ರಾಜ್ಯವನ್ನು ಅಪಹರಿಸುವುದು ತನಗೆ 
ಸಾಧ್ಯವೆಂದು ತಿಳಿದಿದ್ದಾನೆ. 


ಕಿರೀಟಿನಂ ತಾಲಮಾತ್ರಾಯುಧೇನ 

ತದ್ದೇದಿನಾ ಸಂಯುಗಂ ತತ್ರ ಗತ್ವಾ । 
ಗಾಂಡೀವವಿಷ್ಟಾರಿತಶಬ್ದಮಾಜೌ 

ಅಶೃಣ್ಹಾನಾ ಧಾರ್ತರಾಷ್ಟ್ರಾ ಧ್ರಿಯಂತೇ 12೭1 


ಒಂದು ತಾಲಪ್ರಮಾಣದ ಧನುಸ್ಸನ್ನು ಅರ್ಜುನನು ಹಿಡಿದು ಯುದ್ಧಭೂಮಿಗೆ 
ಹೋಗಿ ಅವನನ್ನು ಎಲ್ಲಿಯವರೆಗೆ ನೋಡುವುದಿಲ್ಲವೋ, ಎಲ್ಲಿಯವರೆಗೆ ಯುದ್ಧದಲ್ಲಿ 
ಗಾಂಡೀವಧನುಸಿನ ಠೇಂಕಾರವನ್ನು ಕೇಳುವುದಿಲ್ಲವೋ ಅಲ್ಲಿಯವರೆಗೆ ಧೃತರಾಷ್ಟ್ರ 
ಪುತ್ರರು ಬದುಕಿರುತ್ತಾರೆ. 


-196- ಮಹಾಭಾರತ ಉದ್ಯೋಗಪರ್ವ 


ತ್ರುದ್ದಸ್ಯ ಚೇದ್‌ ಭೀಮಸೇನಸ್ಯ ವೇಗಾತ್‌ 
ಸುಯೋಧನೋ ಮನ್ಯತೇ ಸಿದ್ದಮರ್ಥಮ್‌ 1೨೮1 


ಇಂದ್ರೋ5ಪ್ಯೇತನ್ನೋತ್ಸಹೇತಾಪಹರ್ತುಮ್‌ 
ಐಶ್ಚರ್ಯಂ ನೋ ಜೀವತಿ ಭೀಮಸೇನೇ ॥ 
ಧನಂಜಯೇ ನಕುಲೇ ಚೈವ ಸೂತ 
ತಥಾವಿಧೇ ಸಹದೇವೇ ಸಹಿಷ್ಣೌ 11೨೯॥ 


ಕ್ರುದ್ಧನಾದ ಭೀಮಸೇನನ ವೇಗವನ್ನು ಮೀರಿ ಸುಯೋಧನನು ತನಗೆ ರಾಜ್ಯವು 
ದೊರಕಿದೆ ಎಂದು ತಿಳಿದಿದ್ದಾನೆ. ಭೀಮಸೇನನು ಬದುಕಿರುವಾಗ ಇಂದ್ರನೂ ಕೂಡ 
ನಮ್ಮ ಐಶ್ವರ್ಯವನ್ನು ಅಪಹರಿಸಲು ಬಯಸಲಾರ. ಹಾಗೆಯೇ ಧನಂಜಯ, ನಕುಲ 
ಮತ್ತು ಸಹನಶೀಲನಾದ ಸಹದೇವ ಇವರು ಬದುಕಿರುವವರೆಗೆ ಇಂದ್ರನೂ ನಮ್ಮ 
ಸಂಪತ್ತನ್ನು ಅಪಹರಿಸಲಾರ. 
ನ ಚೇದೇತಾಂ ಪ್ರತಿಪದ್ಯೇತ ಬುದ್ಧಿಂ 
ವೃದ್ಧೋ ರಾಜಾ ಸಹ ಪುತ್ರೇಣ ಸೂತ । 
ಏವಂ ರಣೇ ಪಾಂಡವಕೋಪದಗ್ಸಾ 
ನ ನಶ್ಯೇಯುಃ ಸಂಜಯ ಧಾರ್ತರಾಷ್ಟ್ರಾ 11೩೦॥॥ 
ಎಲೈ ಸೂತನೇ, ವೃದ್ಧನಾದ ಧೃತರಾಷ್ಟ್ರನು ತನ್ನ ಮಕ್ಕಳ ಜೊತೆಯಲ್ಲಿ ಈ 
ದುರ್ಬುದ್ಧಿಯನ್ನುಹೊಂದದಿದ್ದರೆ, ಎಲೈ ಸಂಜಯನೇ, ಯುದ್ಧದಲ್ಲಿದೃತರಾಷ್ಟ್ರಪುತ್ರರು 
ಪಾಂಡವ ಕೋಪದಗ್ಗರಾಗಿ ನಾಶವನ್ನುಹೊಂದಲಾರರು. 
ಜಾನಾಸಿ ತ್ಹಂ ಕ್ಲೇಶಮಸ್ಕಾಸು ವೃತ್ತಂ 
ತ್ವಾಂ ಪೂಜಯನ್‌ ಸಂಜಯಾಹಂ ಕೃಮೇಯಮ್‌ HAO 


ಎಲೈ ಸಂಜಯನೇ, ನಮಗೆ ಹಿಂದೆ ಒದಗಿದ ಕ್ಲೇಶಗಳನ್ನುನೀನು ತಿಳಿದಿದ್ದೀಯೆ. 
ನಿನ್ನ ಮೇಲಿನ ಗೌರವದಿಂದ ನಾನು ಕೃಮಿಸುವೆನು. 


ಯಚ್ಛಾಸ್ಕಾಕಂ ಕೌರವೈರ್ಭೂತಪೂರ್ವಂ 
ಯಾ ನೋ ವೃತ್ತಿರ್ಧಾರ್ತರಾಷ್ಟ್ರ ತದಾಠ5ಸೀತ್‌ । 


ಸಂಜಯಯಾನಪರ್ವ -197- 


ಅದ್ಯಾಪಿ ತತ್‌ ತತ್ರ ತಥೈವ ವರ್ತತಾಂ 
ಶಾಂತಿಂ ಗಮಿಷ್ಯಾಮಿ ಮಯಾ ತ್ಹಮಾತ್ಮ 1೩೨11 


ಇಂದ್ರಪ್ರಸ್ಥ ವಾ ಭವತು ಮಮೈವ ರಾಜ್ಯಂ 


ನನ ಗ 
ಸುಯೋಧನೋ ಯಚ್ಛತು ಭಾರತಾಗ್ರ್ಯಃ 11೩೩ 
ನಾವು ಹಿಂದೆ ಕೌರವರಲ್ಲಿ ಯಾವ ನಡತೆಯನ್ನು ಹೊಂದಿದ್ದೆವೋ, 
ದುರ್ಯೋಧನನಲ್ಲಿಯಾವ ನಡತೆಯನ್ನು ಹೊಂದಿದ್ದೆವೋ ಅದೇ ನಡತೆಯು ಈ 
ದಿನವೂ ಕೂಡ ಮುಂದುವರೆಯಲಿ. ನೀನು ಹೇಳಿದಂತೆ ನಾನು ಶಾಂತಿಯನ್ನು 
ಹೊಂದುವೆನು. ನನಗೆ ಇಂದ್ರಪ್ರಸ್ಥವು ರಾಜ್ಯವಾಗಿರಲಿ. ಭಾರತಶ್ರೇಷ್ಠನಾದ 
ಸುಯೋಧನನು ನಮಗೆ ಇಂದ್ರಪ್ರಸ್ಥವನ್ನು ಕೊಡಲಿ. 


€ 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಪಂಚವಿಂಶೋಧ್ಯಾಯಃ I 


॥ ಸಂಜಯಯಾನಪರ್ವಣಿ ಷಷ್ಯೋ5ಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಇಪ್ಪತ್ಸೆದನೆಯ ಅಧ್ಯಾಯ ಮುಗಿಯಿತು. 
XK | 
ಇಪ್ಪತ್ತಾರನೆಯ ಅಧ್ಯಾಯ 


ರಾಜ್ಯವನ್ನು ಕೊಡದಿದ್ದರೂ ಶಾಂತಿಯನ್ನು ವಹಿಸುವಂತೆ 
ಸಂಜಯನಿಂದ ಯುಧಿಷ್ಠಿರನಿಗೆ ಪ್ರೇರಣೆ. 


ಸಂಜಯಃ 
ಧರ್ಮೇ ನಿತ್ಯಾ ಪಾಂಡವ ತೇ ವಿಚೇಷ್ಟಾ 
ಲೋಕೇ ಶ್ರುತಾ ದೃಶ್ಯತೇ ಚಾಪಿ ಪಾರ್ಥ । 
ಮಹಾಸ್ರಾವಂ ಜೀವಿತಂ ಚಾಪ್ಯನಿತ್ಯಂ 
ಸಂಪಶ್ಯನ್‌ ತ್ವಂ ಪಾಂಡವ ಮಾ ವ್ಯನೀನಶಃ Tell 
ಸಂಜಯ- ಎಲೈ ಪಾಂಡವನೇ, ನಿನ್ನ ಎಲ್ಲಾ ಕ್ರಿಯೆಗಳೂ ನಿತ್ಯವೂ 
ಧರ್ಮದಲ್ಲಿಯೇ ಇವೆ. ಲೋಕದಲ್ಲಿ ಹೀಗೆ ಶ್ರುತವಾಗಿದೆ ಮತ್ತು ಪಾರ್ಥನೇ, 


-198- ಮಹಾಭಾರತ ಉದ್ಯೋಗಪರ್ವ 


ಪ್ರತ್ಯಕ್ಷವಾಗಿಯೂ ಕಾಣುತ್ತಿದೆ. ನವದ್ದಾರಗಳಿಂದ ಸೋರಿಹೋಗುವ ಈ ದೇಹದ 
ಜೀವಿತವು ಅನಿತ್ಯವಾದುದು. ಪಾಂಡವನೇ, ಇದನ್ನು ಗಮನಿಸುವವನಾಗಿ ನೀನು 
ನಾಶವನ್ನು ಹೊಂದಬೇಡ. 


ನ ಚೇದ್‌ ಭಾಗಂ ಕುರವೋತನ್ಯತ್ರ ಯುದ್ಧಾತ್‌ 

ಪ್ರಯಚ್ಛಂತಿ ತುಭ್ಯಮಜಾತಶತ್ರೋ । 
ಭೈಕ್ಹಾಚರ್ಯಾಮಂಧಕವೃಷ್ಟಿರಾಜ್ಯೇ 

ಶ್ರೇಯೋ ಮನ್ಯೇ ನ ತು ಯುದ್ಧೇನ ರಾಜ್ಯಮ್‌ ೨1 


ಎಲ್ಫೆ ಅಜಾತಶತ್ರುವೇ, ಯುದ್ಧವನ್ನು ಬಿಟ್ಟು ಬೇರೆ ಮಾರ್ಗದಿಂದ ಕುರುಗಳು 
ನಿನಗೆ ರಾಜ್ಯದ ಭಾಗವನ್ನು ಕೊಡದಿದ್ದರೂ ವೃಷ್ಟ್ಯಂಧಕರಾಜ್ಯದಲ್ಲಿ ಬೈಕ್ಚಚರ್ಯವನ್ನು 
ಮಾಡಿ ಜೀವಿಸುವುದು ನಿನಗೆ ಶ್ರೇಯಸ್ಸೆಂದು ಭಾವಿಸುತ್ತೇನೆ. ಯುದ್ಧವನ್ನು ಮಾಡಿ 
ರಾಜ್ಯವನ್ನು ಸಂಪಾದಿಸುವುದು ನಿನಗೆ ಶ್ರೇಯಸ್ಥರವಲ್ಲ. 
ಮಹಾಸ್ರಾವಂ ಜೀವಿತಂ ಯನ್ನನುಷ್ಯೇ 
ಅಲ್ಲಕಾಲಂ ನಿತ್ಯದುಃಖಂ ಚಲಂ ಚ । 
ಭೂಯಶ್ಚ ತದ್ಯಶಸೋ ನಾನುರೂಪಂ 
ತಸ್ಕಾತ್‌ ಪಾಪಂ ಪಾಂಡವ ಮಾ ವಿನಂಕ್ಷೀಃ 11೩. 


ಮನುಷ್ಯನ ಜೀವನವು ಸೋರಿಹೋಗುವಂತಹದು, ಅಲ್ಪಕಾಲವಿರುವಂತಹದು, 
ಚಂಚಲವಾದುದು ಮತ್ತು ನಿತ್ಯದುಃಖಕರವಾದುದು. ಅಲ್ಲದೇ ಯುದ್ಧವು ನಿನ್ನಯಶಸ್ಸಿಗೆ 
ಅನುಗುಣವಾದುದಲ್ಲ. ಆದ್ದರಿಂದ ಎಲೈ ಪಾಂಡವನೇ, ಯುದ್ಧವನ್ನುಮಾಡಿ ನಿನ್ನ 
ಕೀರ್ತಿಯನ್ನುಹಾಳು ಮಾಡಿಕೊಳ್ಳಬೇಡ. 


ಕಾಮಾ ಮನುಷ್ಯಂ ಪ್ರದಹಂತ ಏತೇ 
ಧರ್ಮಸ್ಯ ಯೇ ವಿಘಫ್ಲಮೂಲಾ ನರೇಂದ್ರ । 
ಪೂರ್ವಂ ನರಸ್ತಾನ್‌ ಮತಿಮಾನ್‌ ವಿನಿಘ್ನನ್‌ 
ಲೋಕೇ ಪ್ರಶಂಸಾಂ ಲಭತೇ5ನವದ್ಯಾಮ್‌ IYI 


ಎಲೈ ನರೇಂದ್ರನೇ, ಮನುಷ್ಯನನ್ನು ದಹಿಸುವ ಕಾಮಗಳು ಧರ್ಮದ ವಿಫಕ್ತೆ 
ಮೂಲವಾದವುಗಳು. ವಿವೇಕಿಯಾದ ಮನುಷ್ಯನು ಮೊದಲು ಕಾಮಗಳನ್ನು ನಾಶ 


ಸಂಜಯಯಾನಪರ್ವ -199- 


ಮಾಡಬೇಕು. ಅನಂತರ ಅವನು ಲೋಕದಲ್ಲಿ ನಿರ್ದಷ್ಠವಾದ ಪ್ರಶಂಸೆಯನ್ನು 
ಪಡೆಯುತ್ತಾನೆ. | 


ನಿಬಂಧನೀ ಹೃರ್ಥತೃಷ್ಣಾ ಹಿ ಪಾರ್ಥ 
ತಾಮಿಚ್ಛತಾಂ ಬಾಧ್ಯತೇ ಧರ್ಮ ಏವ । 
ಧರ್ಮಂ ತು ಯಃ ಪ್ರವೃಣುತೇ ಸ ಬುದ್ಧ 
ಕಾಮೇ ಗೃಧ್ಧುರ್ಜ್ಜೀಯತೇ5ರ್ಥಾನುರೋಧಾತ್‌ 11೫ 


ಎಲೈ ಪಾರ್ಥನೇ, ಅರ್ಥತೃಷ್ಣೆಯು ಮನುಷ್ಯನನ್ನು ಕಟ್ಟಿಹಾಕುವಂತಹದು. 
ಅರ್ಥವನ್ನು ಬಯಸುವ ಪುರುಷನಿಗೆ ಧರ್ಮವೇ ಬಾಧಿತವಾಗುತ್ತದೆ. ಯಾವನು 
ಧರ್ಮವನ್ನು ಆರಿಸುತ್ತಾನೋ ಅವನು ವಿವೇಕಿಯಾದವನು. ಕಾಮವನ್ನು 
ಬಯಸುವವನು ಆ ಕಾಮ್ಯವಸ್ತುವಿನ ಸ್ವಭಾವಕ್ಕೆ ಅನುಗುಣವಾಗಿ ಹಾನಿಯನ್ನು 
ಹೊಂದುವನು. 


ಧರ್ಮಂ ಕೃತ್ವಾ ಕರ್ಮಣಾ ತಾತ ಮುಖ್ಯಂ 
ಮಹಾಪ್ರತಾಪಃ ಸವಿತೇವ ಭಾತಿ । 
ಹಾನೇನ ಧರ್ಮಸ್ಯ ಮಹೀಮಪೀಮಾಂ 
ಲಬ್ಧ್ವಾ ನರಃ ಸೀದತಿ ಪಾಪಬುದ್ಧಿಃ 11೭1! 


ಎಲೈ ಪ್ರೀತಿಪಾತ್ರನೇ, ಮುಖ್ಯವಾದ ಕರ್ಮವನ್ನು ಮಾಡಿ ಧರ್ಮವನ್ನು 
ಗಳಿಸಿದವನು ಮಹಾಪ್ರತಾಪವುಳ್ಳವನಾಗಿ ಸೂರ್ಯನಂತೆ ಬೆಳಗುತ್ತಾನೆ. ಧರ್ಮವನ್ನು 
ತ್ಯಾಗಮಾಡಿ ಈ ಸಮಗ್ರವಾದ ಭೂಮಿಯನ್ನು ಪಡೆದರೂ ಪಾಪಬುದ್ದಿಯುಳ್ಳ ಆ 
ಮನುಷ್ಯನು ನಾಶವನ್ನು ಹೊಂದುತ್ತಾನೆ. 


ವೇದೋತಧೀತಶ್ನರಿತಂ ಬ್ರಹ್ಮಚರ್ಯಂ 
ಯಜ್ಞೆರಿಷ್ಟಂ ಬ್ರಾಹ್ಮಣೇಭ್ಯಶ್ಚ ದತ್ತಮ್‌ । 
ಪರಂ ಸ್ಥಾನಂ ಮನ್ಯಮಾನೇನ ಭೂಯ 
ಆತ್ಮಾ ದತ್ತೋಃ ವರ್ಷಪೂಗಂ ಸುಖೇಭ್ಯ: 11೭1 
ಯಾವನು ಪರಲೋಕಸ್ಥಾನವು ಶ್ರೇಷ್ಠವೆಂದು ತಿಳಿದು ವೇದವನ್ನು ಅಧ್ಯಯನ 
ಮಾಡುತ್ತಾನೆಯೋ, ಬ್ರಹ್ಮಚರ್ಯವನ್ನು ಆಚರಿಸುತ್ತಾನೆಯೋ, ಯಜ್ಞಗಳಿಂದ 


-200- ಮಹಾಭಾರತ ಉದ್ಯೋಗಪರ್ವ 


ದೇವರನ್ನು ಪೂಜಿಸುತ್ತಾನೆಯೋ, ಬ್ರಾಹ್ಮಣರಿಗೆ ದಾನವನ್ನು ಕೊಡುತ್ತಾನೆಯೋ ಅವನು 
ತನ್ನನ್ನೇ ಅನೇಕ ವರ್ಷಗಳವರೆಗೆ ಸುಖಗಳಿಗೆ ಕೊಟ್ಟಿಕೊಂಡಿದ್ದಾನೆ. 


ಸುಖಪ್ರಿಯೇ ಸೇವಮಾನೇತತಿವೇಲಂ 
ಯೋಗನ್ಯಾಸೇ ಯೋ ನ ಕರೋತಿ ಕರ್ಮ । 
ವಿತಕ್ಷಯೇ ಹೀನಸುಖೋತತಿವೇಲಂ 
ದುಃಖಂ ಶೇತೇ ಕಾಮವೇಗಪ್ರಣುನ್ನಃ 11೮ 


ಯಾವನು ಸುಖವನ್ನು ಕೊಡುವ ಪ್ರಿಯವಾದ ವಸ್ತುವನ್ನು ಸೇವಿಸುತ್ತಾ ಯೋಗ 
ಮತ್ತು ಸಂನ್ಯಾಸಗಳಿಗೆ ಅನುಕೂಲವಾದ ಕರ್ಮವನ್ನು ಮಾಡುವುದಿಲ್ಲವೋ ಅವನ 
ಧನವು ಕ್ಹಯವು ಹೊಂದಿದ ಮೇಲೆ ಸುಖದಿಂದ ಚ್ಯುತನಾಗಿ ಕಾಮವೇಗದಿಂದ 
ತಾಡಿತನಾಗಿ ಬಹಳವಾಗಿ ದುಃಖವನ್ನುಪಡುತ್ತಾನೆ. 


ಏವಂ ಪುನರ್ಬ್ರಹ್ಮಚರ್ಯಾಪ್ರಸಕ್ತೋ 
ಹಿತ್ವಾ ಧರ್ಮಂ ಯಃ ಪ್ರಕರೋತ್ಯಧರ್ಮಮ್‌ । 
ಅಶ್ರದ್ಧಧತ್‌ ಪರಲೋಕಾಯ ಮೂಢೋ 
ಹಿತ್ವಾ ದೇಹಂ ತಪ್ಯತಿ ಪ್ರೇತ್ಯ ಮಂದಃ Tal 


ಹಾಗೆಯೇ ಬ್ರಹ್ಮಚರ್ಯದಲ್ಲಿ ಪ್ರಸಕ್ತನಾಗದವನು, ತನ್ನ ಧರ್ಮವನ್ನು ಬಿಟ್ಟು 
ಅಧರ್ಮವನ್ನುಮಾಡುವವನು, ಪರಲೋಕವನ್ನುನಂಬದವನು ಆದ ಮೂಢನೂ 
ಮಂದನೂ ಆದ ಮನುಷ್ಯನು ದೇಹವನ್ನು ತ್ಯಜಿಸಿ, ಮರಣವನ್ನು ಹೊಂದಿ ಅನಂತರ 


ದುಃಖವನ್ನುಪಡುತ್ತಾನೆ. 


ನ ಕರ್ಮಣಾಂ ವಿಪ್ರಣಾಶೋತಸ್ಯಮುತ್ತ 
ಪುಣ್ಯಾನಾಂ ವಾತಪ್ಯಥವಾ ಪಾಪಕಾನಾಮ್‌ । 
ಪೂರ್ವಂ ಕರ್ತುರ್ಗಚ್ಛತಿ ಪುಣ್ಯಪಾಪಂ 
ಪಶ್ಚಾಶ್ರ್ವೇನಮನುಯಾತ್ಯೇವ ಕರ್ತಾ 11೧೦॥ 
ಪುಣ್ಯಕರ್ಮವಾಗಲೀ ಅಥವಾ ಪಾಪಕರ್ಮವಾಗಲೀ ಮಾಡಿದ ಕರ್ಮಗಳಿಗೆ 
ಪರಲೋಕದಲ್ಲಿವಿನಾಶವಿರುವುದಿಲ್ಲ. ಮೊದಲು ಪುಣ್ಯಪಾಪಗಳು ಹೋಗುತ್ತವೆ- 
ನಂತರ ಅವುಗಳ ಹಿಂದೆ ಅದನ್ನುಮಾಡಿದವನು ಹೋಗುತ್ತಾನೆ. 


ಸಂಜಯಯಾನಪರ್ವ -201- 


ನ್ಯಾಯೋಪೇತಂ ಬ್ರಾಹ್ಮಣೇಭ್ಯೋ ಯದನ್ನಂ 

ಶ್ರದ್ಧಾಪೂತಂ ಗಂಧರಸೋಪಪನ್ನಮ್‌ । 
ಅನ್ವಾಹಾರ್ಯೇಷೂತ್ತಮದಕ್ಷಿಣೇಷು 

ತಥಾರೂಪಂ ಕರ್ಮ ವಿಖ್ಯಾಯತೇ ತೇ 11೧೧॥ 


ನ್ಯಾಯದಿಂದ ಸಂಪಾದಿಸಿ ಬ್ರಾಹ್ಮಣರಿಗೆ ಶ್ರದ್ಧೆಯಿಂದ ಕೊಟ್ಟ 
ಗಂಧರಸೋಪಪನ್ನವಾದ ಅನ್ನ, ಉತ್ತಮ ದಕ್ಷಿಣವುಳ್ಳ ಯಾಗಗಳಲ್ಲಿ ಅಗ್ನಿಗಳಲ್ಲಿ 
ಮಾಡಿದ ಹೋಮ, ಇಂತಹ ಕರ್ಮವು ನಿನ್ನವಿಷಯದಲ್ಲಿಪ್ರಖ್ಯಾತವಾಗಿದೆ. 


ಇಹ ಕ್ಷೇತ್ರೇ ಕ್ರಿಯತೇ ಪಾರ್ಥ ಕಾರ್ಯಂ 
ನ ವೈ ಕಿಂಚಿತ್‌ ಕ್ರಿಯತೇ ಪ್ರೇತ್ಯ ಕಾರ್ಯಮ್‌ । 
ಕೃತಂ ತ್ವಯಾ ಪಾರಲೋಕ್ಕಂ ಚ ಕರ್ಮ 
ಪುಣ್ಯಂ ಮಹತ್‌ ಸದ್ದಿರನುಪ್ರಶಸ್ತಮ್‌ 11೧೨॥ 


ಎಲೈ ಪಾರ್ಥನೇ, ಈ ಲೋಕದಲ್ಲಿ ಈ ಶರೀರದಲ್ಲಿ ಪರಲೋಕ ಸಾಧನೆಯು 
ಮಾಡಲ್ಪಡುತ್ತದೆ. ಮರಣದ ಅನಂತರ ಪರಲೋಕದಲ್ಲಿ ಯಾವ ಸಾಧನೆಯೂ 
ಇರುವುದಿಲ್ಲ. ನೀನು ಪರಲೋಕ ಸುಖಕ್ಕೆ ಸಾಧನವಾದ, ಸಜ್ಜನರಿಂದ ಪ್ರಶಂಸಿಸಲ್ಪಟ್ಟ 
ದೊಡ್ಡ ಪುಣ್ಯಕರ್ಮಗಳನ್ನು ಮಾಡಿದ್ದೀಯೆ. 


ಜಹಾತಿ ಮೃತ್ಯುಂ ಚ ಜರಾಂ ಭಯಂ ಚ 
ನ ಕ್ಬುತ್ತಿಪಾಸೇ ಮನಸೋಪಪ್ರಿಯಾಣಿ । 
ನ ಕರ್ತವ್ಯಂ ವಿದ್ಯತೇ ತತ್ರ ಕಿಂಚಿದ್‌ 
ಅನ್ಯತ್ರ ವೈ ಚೇಂದ್ರಿಯಪ್ರೀಣನಾದ್ದಿ HOA 
ಪರಲೋಕದಲ್ಲಿ ಜರಾಮೃತ್ಯುಭಯಗಿಳಿರುವುದಿಲ್ಲ. ಹಸಿವು- 
ನೀರಡಿಕೆಗಳಿರುವುದಿಲ್ಲ. ಅಲ್ಲಿ ಮನಸ್ಸಿಗೆ ಅಪ್ರಿಯವಾದುದು ಯಾವುದೂ 
ಇರುವುದಿಲ್ಲ. ಅಲ್ಲಿ ಸಂಪಾದಿಸಬೇಕಾದ ಯಾವ ಕಾರ್ಯವೂ ಇರುವುದಿಲ್ಲ. 
ಇಂದ್ರಿಯಸಂತೋಷ ಪಡೆಯುವುದನ್ನು ಬಿಟ್ಟು ಅಲ್ಲಿ ಸಾಧಿಸಬೇಕಾದ ಯಾವ 
ಕಾರ್ಯವೂ ಇರುವುದಿಲ್ಲ. 


-202- ಮಹಾಭಾರತ ಉದ್ಯೋಗಪರ್ವ 


ಏವಂರೂಪಂ ಕರ್ಮಫಲಂ ನರೇಂದ್ರ 
ಮಾತ್ರಾವಹಂ ಹೃದಯಸ್ಯ ಪ್ರಿಯೇಣ । 
ಸ ಕ್ರೋಧಜಂ ಪಾಂಡವ ಹರ್ಷಜಂ ಚ 
ಲೋಕಾವುಭೌ ಮಾ ಪ್ರಹಾಸೀಶ್ಲಿರಾಯ 11೧೪॥ 


ಎಲೈ ನರೇಂದ್ರನೇ, ಕರ್ಮಫಲವು ಈ ರೀತಿಯಾಗಿ ಮನಸಿಗೆ ಪ್ರಿಯವಾದ 
ಸುಖಸಾಮಗ್ರಿಗಳನ್ನು ತಂದುಕೊಡುವಂತಹದಾಗಿದೆ. ಕ್ರೋಧದಿಂದ ಉಂಟಾದ 
ಕರ್ಮದ ಫಲವು ಬೇರೆಯ ಲೋಕ. ಎಲೈ ಪಾಂಡವನೇ, ಸಂತೋಷದಿಂದ ಉಂಟಾದ 
ಕರ್ಮದ ಫಲವು ಬೇರೆಯಾಗಿದೆ. ಧರ್ಮದ ಫಲವಾದ ಸುಖರೂಪವಾದ ಲೋಕಗಳು 
ನಿನಗೆ ಬಹುಕಾಲ ನಾಶ ಹೊಂದದಿರಲಿ. 


ಅಂತಂ ಗತ್ವಾ ಕರ್ಮಣಾಂ ಯಾ ಪ್ರಶಂಸಾ 
ಸತ್ಯಂ ಧಮಶ್ಚಾರ್ಜವಮಾನೃಶಂಸ್ಕಮ್‌ । 
ಅಶಮೇಧೋ ರಾಜಸೂಯಸ್ತಥೇಷ್ಠಃ 
ಪಾಪಸ್ಯಾಂತಂ ಕರ್ಮಣೋ ಮಾ ಪುನರ್ಗಾಃ 11೧೫।1 


ಕರ್ಮವನ್ನು ಪೂರೈಸಿದ ಮೇಲೆ ಉಂಟಾಗುವ ಪ್ರಶಂಸೆ, ಸತ್ಯ, ದಮ, ಆರ್ಜವ, 
ಮಾರ್ದವ, ಆಚರಿಸಿದ ಅಶ್ಹಮೇಧ-ರಾಜಸೂಯ ಯಾಗಗಳು ಇವೆಲ್ಲವೂ 
ಸುಖಲೋಕ ಸಾಧನಗಳು. ಪುನಃ ನೀನು ಪಾಪರೂಪವಾದ ಕರ್ಮಗಳ ಫಲವನ್ನು 
ಹೊಂದುವುದು ಬೇಡ. 


ನ ಚೈವೇದಂ ದ್ವೇಷರೂಪೇಣ ಪಾರ್ಥಾಃ 

ಕರಿಷ್ಯದ್ದಂ ಕರ್ಮ ಪಾಪಂ ಚಿರಾಯ । 
ನಿವಸ್ಯಧ್ಧಂ ವರ್ಷಪೂಗಾನ್‌ ವನೇಷು 

ಸುಖಂ ವಾಸಂ ಪಾಂಡವಾ ಧರ್ಮಹೇತೋಃ 11೧೬।1 
ಎಲ್ಫೆ ಪಾಂಡವರೇ, ನೀವು ದ್ವೇಷದಿಂದ ಪಾಪರೂಪವಾದ ಈ ಯುದ್ಧಕರ್ಮವನ್ನು 


ಮಾಡದೆ ಅನೇಕ ವರ್ಷಗಳ ಕಾಲ ಕಾಡಿನಲ್ಲಿವಾಸ ಮಾಡಿದರೂ ಅದು ಧರ್ಮಕ್ಕೆ 
ಕಾರಣವಾಗುವುದರಿಂದ ಸುಖವೇ ಆಗುತ್ತದೆ. 


ಸಂಜಯಯಾನಪರ್ವ -203- 


ಪ್ರವ್ರಜ್ಯಯಾ ಯಾತಯಿತ್ವಾ ಪುರಸ್ತಾದ್‌ 
ಆತ್ಮಾಧೀನಂ ಯದ್‌ ಬಲಂ ತೇ ತದಾ55ಸೀತ್‌ ॥ 
ನಿತ್ಯಂ ಪಾಂಚಾಲಾಃ ಸಚಿವಾಸ್ತವೇಮೇ 
ಜನಾರ್ದನೋ ಯುಯುಧಾನೋ ವಿರಾಟಃ 11೧೭11 


ಮಾತ್ಸ್ಯೋ ರಾಜಾ ರುಗ್ಗರಥಃ ಸಪುತ್ರಃ 
ಪ್ರಹಾರಿಭಿಃ ಸಹ ಮಿತ್ರೆಃ ಸಶಸ್ತ್ರಃ | 
ರಾಜಾನಶ್ಚ ಯೇ ವಿಜಿತಾಃ ಪುರಸ್ತಾತ್‌ 
ತ್ವಾಮೇವ ತೇ ಸಂಶ್ರಯೇಯುಃ ಪುರಸ್ತಾತ್‌ Tes 


ಹಾಗೆ ಕಾಡಿಗೆ ಹೋಗದೆ ನಿನಗೆ ಅಧೀನವಾದ ಬಲವನ್ನು ಯುದ್ಧಭೂಮಿಗೆ 
ನಡೆಸಿದರೆ ಪಾಂಚಾಲರು ಮತ್ತು ನಿನಗೆ ಸಚಿವರಾದ ಕೃಷ್ಣ ಸಾತ್ಯಕಿ ಮತ್ತು ವಿರಾಟನು, 
ಮತ್ಸ್ಯರಾಜನಾದ ವಿರಾಟನು, ಪುತ್ರಸಹಿತನಾದ ರುಗ್ಗರಥನು ಮತ್ತು ಶಸ್ತ್ರಸಹಿತರಾದ 
ಮಿತ್ರರಾದ ಸೈನಿಕರಿಂದ ಕೂಡಿದ, ಮೊದಲು ನಿನ್ನಿಂದ ವಿಜಿತರಾದ, ರಾಜರೆಲ್ಲರೂ 
ನಿನ್ನನ್ನೇ ಆಶ್ರಯಿಸುತ್ತಾರೆ. 
ಮಹಾಸಹಾಯಃ ಪ್ರತಪನ್‌ ಬಲಸ್ಟಃ 
ಪುರಸ್ಕತೋ ವಾಸುದೇವಾರ್ಜುನಾಭ್ಯಾಮ್‌ ।ಟ 
ಪರಾನ್‌ ಹನಿಷ್ಯನ್‌ ದ್ವಿಷಷೋ ರಂಗಮಧ್ಯೇ 
ವ್ಯನೇಷ್ಯಥಾ ಧಾರ್ತರಾಷ್ಟಸ್ಯ ದರ್ಪಮ್‌ Teal 


ಮಹಾಸಹಾಯವುಳ್ಳವನಾಗಿ ಬಲವನ್ನು ಆಶ್ರಯಿಸಿದವನಾಗಿ, ಪ್ರತಾಪದಿಂದ 
ಜ್ವಲಿಸುತ್ತಾ, ಕೃಷ್ಣಾರ್ಜುನರಿಂದ ಸಹಿತನಾಗಿ ಶತ್ರುಗಳನ್ನು ಸಂಹಾರ ಮಾಡುತ್ತಾ ರಣರಂಗ 
ಮಧ್ಯದಲ್ಲಿದುರ್ಯೋಧನನ ದರ್ಪವನ್ನುನಾಶ ಮಾಡುವವನಾಗುವಿ. 


ಬಲಂ ಕಸ್ಮಾದ್‌ ವರ್ಧಯಿತ್ವಾ ಪರಸ್ಯ 
ನಿಜಾನ್‌ ಕಸ್ಮಾತ್‌ ಕರ್ಶಯಿತ್ವಾ ಸಹಾಯಾನ್‌ । 
ನಿರುಷ್ಯ ಕಸ್ಕಾದ್‌ ವರ್ಷಪೂಗಾನ್‌ ವನೇಷು 
ಯುಯುತ್ತಸೇ ಪಾಂಡವ ಹೀನಕಾಲೇ 11೨೦॥ 


-204- ಮಹಾಭಾರತ ಉದ್ಯೋಗಪರ್ವ 


ಎಲೈ ಪಾಂಡವನೇ, ಕಾಡಿನಲ್ಲಿಬಹಳ ಕಾಲ ವಾಸವನ್ನುಮಾಡಿ, ನಿನಗೆ ಸಹಾಯ 
ಮಾಡುವವರನ್ನು ಕ್ಲೇಶಕ್ಕೆ ಗುರಿಮಾಡಿ, ಶತ್ರುಗಳ ಬಲವು ಅಭಿವೃದ್ಧಿಯಾಗುವಂತೆ 
ಮಾಡಿ ಈಗ ದುರ್ಬಲನಾಗಿರುವ ಕಾಲದಲ್ಲಿ ಏಕೆ ಯುದ್ಧವನ್ನು ಮಾಡಲು 
ಬಯಸುತ್ತೀಯೆ? 


ಅಪ್ರಜ್ಞೋ ವಾ ಪಾಂಡವ ಯುಧ್ಯಮಾನೋ- 
5ಧರ್ಮಜ್ಞೋ ವಾ ಭೂತಿಮಥಾಭ್ಯಪೈತಿ । 
ಪ್ರಜ್ಞಾವಾನ್‌ ವಾ ಯುಧ್ಯಮಾನೋತಪಿ ಧರ್ಮಾತ್‌ 
ಸಂರಂಭಾದ್ವಾ ಸೋಪಿ ಭೂತೇರಪೈತಿ 1|೨೧॥ 


ಪಾಂಡವನೇ, ಅವಿವೇಕಿಯು ಧರ್ಮಿಷ್ಠನಲ್ಲದವನೂ ಯುದ್ಧವನ್ನು ಮಾಡಿ 
ಸಂಪತ್ತನ್ನು ಪಡೆಯುತ್ತಾನೆ. ವಿವೇಕಿಯಾದವನು ಧರ್ಮದಿಂದಲಾಗಲೀ, 
ಕೋಪದಿಂದಲಾಗಲೀ ಯುದ್ಧವನ್ನುಮಾಡಿ ಸಂಪತ್ತನ್ನುಕಳೆದುಕೊಳ್ಳುತ್ತಾನೆ (ಆದ್ದರಿಂದ 
ಯುದ್ಧದ ಫಲವು ನಿಶ್ಚಿತವಲ್ಲ). 


ನಾಧರ್ಮೇ ತೇ ಧೀಯತೇ ಪಾರ್ಥ ಬುದ್ಧಿ 
ನ ಸಂರಂಭಾತ್‌ ಕರ್ಮ ಚಕರ್ಥ ಪಾಪಮ್‌ । 
ಕಿಮಾತ್ಮ ತತ್‌ ಕಾರಣಂ ಯಸ್ಯ ಹೇತೋಃ 
ಪ್ರಜ್ಞಾವಿರುದ್ದಂ ಕರ್ಮ ಚಿಕೀರ್ಷಸೀದಮ್‌ 11೨೨1 


ಎಲೈ ಪಾರ್ಥನೇ, ನಿನ್ನಬುದ್ಧಿಯು ಅಧರ್ಮದಲ್ಲಿನೆಲೆಸುವುದಿಲ್ಲ. ನೀನು ಎಂದೂ 
ಕೋಪದಿಂದ ಪಾಪಕರ್ಮವನ್ನು ಮಾಡಿಲ್ಲ. ನಿನ್ನ ಪ್ರಜ್ಞೆಗೆ ವಿರುದ್ಧವಾದ 
ಯುದ್ಧರೂಪವಾದ ಈ ಪಾಪಕರ್ಮವನ್ನು ಮಾಡಲು ಬಯಸುವುದಕ್ಕೆ ಏನು 
ಕಾರಣವಿದೆ ಎಂದು ಹೇಳುತ್ತೀಯೆ? 


ಅವ್ಯಾಧಿಜಂ ಕಟುಕಂ ಶೀರ್ಷರೋಗಂ 
ಯಶೋಮುಷಂ ಪಾಪಫಲೋದಯಂ ಚ । 
ಸತಾಂ ಪೇಯಂ ಯನ್ನ ಪಿಬಂತ್ಯಸಂತೋ 
ಮನ್ಯುಂ ಮಹಾರಾಜ ಪಿಬ ಪ್ರಶಾಮ್ಯ 11೨೩ 


ಸಂಜಯಯಾನಪರ್ವ -205- 


ಪಾಪಾನುಬಂಧಂ ಕೋ ನು ತಂ ಕಾಮಯೇತ 
ಕ್ಷಮೈವ ತೇ ಜ್ಯಾಯಸೀ ನೋತ ಭೋಗಃ 11೨೪॥ 


ವ್ಯಾಧಿಯಿಂದ ಉಂಟಾಗದ ಕಹಿಯಾದ ಶಿರೋವೇದನೆಯಾಗಿರುವ 
ಕೀರ್ತಿನಾಶಕವಾದ ಪಾಪರೂಪವಾದ ಫಲವನ್ನು ಉಂಟುಮಾಡುವ ಅಸಜ್ಜನರು ಪಾನ 
ಮಾಡಲು ಸಾಧ್ಯವಿಲ್ಲದ, ಸಜ್ಜನರು ಮಾತ್ರ ಪಾನ ಮಾಡಬಹುದಾದ ಕೋಪವನ್ನು 
ಪಾನ ಮಾಡು. ಶಾಂತಿಯನ್ನುಹೊಂದು. ಪಾಪವನ್ನುಸಂಪಾದಿಸಿಕೊಡುವ ಕರ್ಮವನ್ನು 
ಯಾವನು ಬಯಸುತ್ತಾನೆ? ಕ್ಹಮೆಯೇ ಶ್ರೇಷ್ಠವಾದುದು. ಭೋಗವು ಶ್ರೇಷ್ಠವಲ್ಲ. 


ಯತ್ರ ಭೀಷ್ಠಃ ಶಾಂತನವೋ ಹತಃ ಸ್ಯಾದ್‌ 
ಯತ್ರ ದ್ರೋಣಃ ಸಹಪುತ್ರೋ ಹತಃ ಸ್ಯಾತ್‌ । 
ಕೃಪಃ ಶಲ್ಯಃ ಸೌಮದತ್ತಿರ್ವಿಕರ್ಣೋ 
ವಿವಿಂಶತಿಃ ಕರ್ಣದುರ್ಯೋಧನೌ ಚ 12೨೫11 


ಏತಾನ್‌ ಹತ್ವಾ ಕೀದೃಶಂ ತತ್‌ ಸುಖಂ ಸ್ಯಾದ್‌ 
ಯದ್‌ ವಿಂದೇಥಾಸ್ತದನು ಬ್ರೂಹಿ ಪಾರ್ಥ 11೨೬।॥ 


ಎಲ್ಫೆ ಪಾರ್ಥನೇ, ಎಲ್ಲಿಶಾಂತನವನಾದ ಭೀಷ್ಮನು ಹತನಾಗುತ್ತಾನೆಯೋ, ಎಲ್ಲಿ 
ಪುತ್ರಸಹಿತನಾದ ದ್ರೋಣರು ಹತರಾಗುತ್ತಾರೆಯೋ, ಎಲ್ಲಿಕೃಪ-ಶಲ್ಯ-ಸೌಮದತ್ತಿ- 
ವಿಕರ್ಣ- ವಿವಿಂಶತಿ-ಕರ್ಣ-ದುರ್ಯೋಧನರು ಹತರಾಗುತ್ತಾರೆಯೋ ಅಂತಹ 
ಯುದ್ಧವನ್ನುಮಾಡಿ, ಅವರನ್ನು ಕೊಂದು, ನೀನು ಎಂತಹ ಸುಖವನ್ನುಪಡೆಯುತ್ತೀಯೆ 
ಎಂದು ಹೇಳು. 


ಲಬ್ಲ್ಯಾsಪೀಮಾಂ ಪೃಥಿವೀಂ ಸಾಗರಾಂತಾಂ 
ಜರಾಮೃತ್ಯೂ ನೈವ ಹಿ ತಂ ಪ್ರಜಹ್ಯಾಃ । 
ಪ್ರಿಯಾಪ್ರಿಯೇ ಸುಖದುಃಖೇ ಚ ರಾಜನ್‌ 
ಏವಂ ವಿದ್ವಾನ್‌ ನೈವ ಯುದ್ಧಂ ಕುರು ತ್ವಮ್‌ 11೨೭1 
ಎಲೈ ರಾಜನೇ, ನೀನು ಈ ಸಮಗ್ರವಾದ ಸಾಗರಾಂತವಾದ ಭೂಮಿಯನ್ನು 
ಪಡೆದರೂ ಜರಾ-ಮೃತ್ಯುಗಳನ್ನು ನಿವಾರಿಸಲಾರೆ. ಪ್ರಿಯಾಪ್ರಿಯಗಳು, 
ಸುಖ-ದುಃಖಗಳು ಇದ್ದೇ ಇರುತ್ತವೆ. ಇದನ್ನು ತಿಳಿದು ಯುದ್ಧದಿಂದ ನಿವೃತ್ತನಾಗು. 


-206- ಮಹಾಭಾರತ ಉದ್ಯೋಗಪರ್ವ 


ಅಮಾತ್ಯಾನಾಂ ವಾ ಯದಿ ಕಾಮಸ್ಯ ಹೇತೋಃ 
ಏವಂ ಯುಕ್ತಂ ಕರ್ಮ ಚಿಕೀರ್ಷಸಿ ತಮ್‌ । 
ಅಪಾಕ್ರಮಃ ಸ್ವಪದಾ ಯಸ್ತ್ಯಮೇಭ್ಯಃ 
ಮಾ ಗಾಸ್ತ್ರಂ ವೈ ದೇವಯಾನಾತ್‌ ಪಥಶ್ಚ TE] 


ಅಮಾತ್ಯರ ಒತ್ತಾಯದ ಕಾರಣದಿಂದ ನೀನು ಇಂತಹ ಕರ್ಮವನ್ನು ಮಾಡಲು 
ಬಯಸಿದರೆ ಈಗಲಾದರೂ ನಿನ್ನ ಹೆಜ್ಜೆಯಿಂದ ನೀನು ಹಿಂದಕ್ಕೆ ಸರಿ. ದೇವಯಾನದ 
ಪಥದಿಂದ ನೀನು ದೂರ ಸರಿಯಬೇಡ. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಷಡ್‌ವಿಂಶೋ5ಧ್ಯಾಯಃ ॥ 
॥ ಸಂಜಯಯಾನಪರ್ವಣಿ ಸಪ್ತಮೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಇಪ್ಪತ್ತಾರನೆಯ ಅಧ್ಯಾಯ ಮುಗಿಯಿತು. 
La SS 
ಮಹಾಭಾರತತಾತರ್ಯನಿರ್ಣಯಃ 
ಹಠವಾದೇತsವದದ್‌ ಭೀಮೋ ಯಂ ಧರ್ಮಂ ದ್ರೌಪದೀ ತಥಾ । 
ತಮೇವೋಕ್ತ್ವ್ವಾ ಧರ್ಮಜಸ್ತು ಚಕಾರ ಚ ನಿರುತ್ತರಮ್‌ HAF 


ಆಗ ಹಿಂದೆ ಹಠವಾದದಲ್ಲಿ ಭೀಮ-ದ್ರೌಪದಿಯರು ಯಾವ ಧರ್ಮವನ್ನು 
ಹೇಳಿದ್ದರೋ ಅದನ್ನೇ ಧರ್ಮರಾಜ ಹೇಳಿ ಸಂಜಯನನ್ನು ನಿರುತ್ತರಗೊಳಿಸಿದ. 


Xk 
ಇಪ್ಪತ್ತೇಳನೆಯ ಅಧ್ಯಾಯ 
ಕೃಷ್ಣನ ಶಾಸನವನ್ನು ಮೀರುವುದಿಲ್ಲವೆಂಬ ಯುಧಿಷ್ಠಿರನ ಪ್ರತಿವಚನ. 
ಯುಧಿಷ್ಠಿರಃ 


ಅಸಂಶಯಂ ಸಂಜಯ ಸತ್ಯಮೇತದ್‌ 
ಧರ್ಮೋ ವರಃ ಕರ್ಮಣೋ ಯತ್‌ ತ್ವಮಾತ್ಮ | 


ಸಂಜಯಯಾನಪರ್ವ -207- 


ಜ್ಞಾತ್ವಾ ತು ಮಾಂ ಸಂಜಯ ಗರ್ಹಯೇಸ್ತ್ಯಂ 
ಯದಿ ಧರ್ಮಂ ಯದ್ಯಧರ್ಮಂ ಚರಾಮಿ Mell 


ಯುಧಿಷ್ಠಿರ- ಸಂಜಯನೇ, ಯುದ್ಧಕರ್ಮಕ್ಕಿಂತಲೂ ಧರ್ಮಾಚರಣೆಯೇ 
ಶ್ರೇಷ್ಠವಾದುದೆಂದು ನನಗೇನು ಹೇಳಿದೆಯೋ ಅದು ನಿಸ್ಸಂಶಯವಾಗಿ ಸತ್ಯವೇ ಸರಿ. 
ಆದರೆ ಸಂಜಯನೇ, ನನ್ನನ್ನು ಸರಿಯಾಗಿ ತಿಳಿದು ಎಂದರೆ ಧರ್ಮವನ್ನು 
ಅಧರ್ಮವನ್ನಾಗಿ ಆಚರಿಸುತ್ತಿದ್ದೇನೆಯೋ, ಅಥವಾ ಅಧರ್ಮವನ್ನು ಧರ್ಮವನ್ನಾಗಿ 
ಆಚರಿಸುತ್ತಿದ್ದೇನೆಯೋ ಎಂದು ತಿಳಿದು ನೀನು ನನ್ನನ್ನುನಿಂದಿಸಬಹುದು. 


ಯತ್ರಾಧರ್ಮೋ ಧರ್ಮರೂಪಾಣಿ ಬಿಭ್ರತ್‌ 
ಧರ್ಮಃ ಕೃತ್ಸ್ನೋ ದೃಶ್ಯತೇsಧರ್ಮರೂಪಃ । 
ತಥಾಂಧರ್ಮೋ ಧಾರಯನ್‌ ಧರ್ಮರೂಪಂ 
ವಿದಾಂಸಸ್ತಂ ಸಂಪ್ರಪಶ್ಯಂತಿ ಬುದ್ದಾ ೨ 
ವ ಡಿ ಶೆ ಎರೆ 


ಎಲ್ಲಿ ಭಸ್ಮಧಾರಣಾದಿರೂಪವಾದ ಅಧರ್ಮವು ಧರ್ಮರೂಪವನ್ನು ಹೊಂದಿ 
ಸಮಗ್ರವಾದ ಊರ್ಧ್ವಪುಂಡ್ರಾದಿ ಧಾರಣರೂಪವಾದ ಧರ್ಮವು 
ಅಧರ್ಮರೂಪವನ್ನು ಹೊಂದುತ್ತದೆಯೋ; ಯಾವ ವಿವೇಕಿಗಳ ಉದ್ದೇಶದಲ್ಲಿ 
ಊರ್ಧ್ವಪುಡ್ರಾದಿ ಧರ್ಮವು ಧರ್ಮವಾಗಿ ಮತ್ತು ಅಧರ್ಮವು ಅಧರ್ಮವಾಗಿ 
ತೋರುತ್ತದೆಯೋ ಅಲ್ಲಿ ಜ್ಞಾನಿಗಳು ಇದು ಧರ್ಮ, ಇದು ಅಧರ್ಮ ಎಂದು 
ನಿಶ್ಚಯಿಸುತ್ತಾರೆ (ವಾದಿರಾಜರು). 


ಏವಂ ತಥೈವಾಪದಿ ಲಿಂಗಮೇತದ್‌ 
ಧರ್ಮಾಧರ್ಮೌ ವೃತ್ತಿನಿತ್ಕ್‌ ಭಜೇತಾಮ್‌ । 
ಆದ್ಯಂ ಲಿಂಗಂ ಯಸ್ಯ ತಸ್ಯ ಪ್ರಮಾಣಮ್‌ 
ಆಪದ್ದರ್ಮಂ ಸಂಜಯ ತಂ ನಿಬೋಧ 11೩1 
ಹೀಗೆ ಧರ್ಮಾಧರ್ಮಗಳು ನಿತ್ಯವಾಗಿ ಸ್ಥಿತವಾಗಿರುವಾಗ ಧರ್ಮಾಧರ್ಮಗಳು 
ಮಹಾ ಆವತ್ತಿನ ಕಾಲದಲ್ಲಿ ಸಜ್ಜನರಿಗೆ ಪಾಷಂಡಿಗಳ ಚಿಹ್ನೆಗಳನ್ನು ಧರಿಸುತ್ತವೆ. 
ಮ್ಲೇಚ್ಛದೇಶದಲ್ಲಿ ಅವರ ಭಯದಿಂದ ಸಾಧುಗಳೂ ಸಶಿರೋಮುಂಡನ, ಶ್ಲಶ್ರಧಾರಣ, 


-208- ಮಹಾಭಾರತ ಉದ್ಯೋಗಪರ್ವ 


ಶೂನ್ಯಲಲಾಟತಾದಿ ಅಧರ್ಮಲಿಂಗಗಳನ್ನೇ ಧರ್ಮರೂಪವಾಗಿ ಧರಿಸುತ್ತಾರೆ. ಅಂತಹ 
ಸಂದರ್ಭದಲ್ಲಿ ಆದ್ಯಲಿಂಗಂ ಎಂದರೆ ಪಾಷಂಡಿಗಳ ಲಿಂಗವು ಪ್ರಮಾಣದಂತೆ 
ಅಂಗೀಕಾರಾರ್ಹವಾಗುತ್ತದೆ. ಸಜ್ಜನರು ಮಾಡುವ ಆ ಅಧರ್ಮವನ್ನು 
ಆಪದ್ಗರ್ಮವೆಂದು ತಿಳಿಯುತ್ತಾರೆ. ಅದು ಅಧರ್ಮವಾದರೂ ಆಪತ್ಕಾಲದಲ್ಲಿ 
ಮಾಡಿದುದರಿಂದ ನರಕಾದಿ ಹೇತುವಾಗುವುದಿಲ್ಲವಾದ್ದರಿಂದ ಧರ್ಮದಂತೆಯೇ 
ಅದು ಧರ್ಮವೆನಿಸುತ್ತದೆ. ಹಾಗೆಯೇ ನಾವು ಆಪತ್ಕಾಲದಲ್ಲಿರುವುದರಿಂದ ಸುಹೃಜ್ಜನರ 
ವಧೆಯೂ ಸಹ ನಮಗೆ ಧರ್ಮವೇ ಆಗುತ್ತದೆ ಎಂದು ನೀನು ತಿಳಿ (ವಾದಿರಾಜರು). 


ಲುಪ್ತಾಯಾಂ ತು ಪ್ರಕೃತೌ ಯೋ ನ ಕರ್ಮ 
ನಿಷ್ಟಾದಯೇತ್‌ ತತ್‌ ಪರೀಪ್ಲೇದಹೀನಃ । 
ಪ್ರಕೃತಿಸ್ಥಶ್ಚಾಪದಿ ವರ್ತಮಾನ 


ಉಭೌ ಗರ್ಜ್‌ ಭವತಃ ಸಂಜಯ್ಯೈತೌ 11೪॥ 

ದುರ್ಜನ ಸಂಸರ್ಗವಶದಿಂದ ತನ್ನಸಭಾವವು ಮುಚ್ಚಿಕೊಂಡಿರುವಾಗ ಯಾವನು 
ಆಪದ್ಧರ್ಮವನ್ನು ಆಚರಿಸುವುದಿಲ್ಲವೋ ಆಪತ್ಕಾಲವಿಲ್ಲದಿರುವಾಗ ತನ್ನಸಭಾವದಲ್ಲಿ 
ತಾನು ಇರಲು ಯಾವ ಪ್ರತಿಬಂಧಕವೂ ಇಲ್ಲದಿದ್ದಾಗ ಯಾವನು ಆಪದ್ಧರ್ಮವನ್ನು 
ಆಚರಿಸುವನೋ ಎಲ್ಫೆ ಸಂಜಯನೇ, ಅವರಿಬ್ಬರೂ ನಿಂದನೀಯರಾಗುತ್ತಾರೆ. ಉತ್ತಮ 
ಪುರುಷನಾದವನು ಅವರೆಡನ್ನೂ ಪರೀಕ್ಷಿಸಬೇಕು. ಆಪತ್ಕಾಲದಲ್ಲಿಯೂ ನಾನು 
ಯುದ್ಧವನ್ನು ಮಾಡದಿದ್ದರೆ ಲೋಕವು ನನ್ನಅಪಹಾಸ್ಯಮಾಡುತ್ತದೆ ಎಂದು ಅಭಿಪ್ರಾಯ. 


ಅತೋಶವಿಲೋಪಮಿಚ್ಛತಾಂ ಬ್ರಾಹ್ಮಣಾನಾಂ 

ಪ್ರಾಯಶ್ಚಿತ್ತಂ ವಿಹಿತಂ ಯದ್‌ ವಿಧಾತ್ರಾ । 
ಆಪದ್ಯೇತಾನ್‌ ಕರ್ಮಸು ವರ್ತಮಾನಾನ್‌ 

ವಿಕರ್ಮಸ್ಥಾನ್‌ ಸಂಜಯ ಗರ್ಹಯೇಥಾಃ 11೫1 
ಆದ್ದರಿಂದ ಪ್ರಮಾದದಿಂದ ಕರ್ಮಲೋಪವು ಉಂಟಾದಾಗ ಕರ್ಮದ 


ಲೋಪವಾಗದಿರಲಿ ಎಂಬ ಇಚ್ಛೆಯಿಂದ ಬ್ರಹ್ಮದೇವರು ಬ್ರಾಹ್ಮಣರಿಗೆ ಪ್ರಾಯಶ್ಚಿತ್ವವನ್ನು 
ವಿಧಿಸಿದ್ದಾರೆ. ಎಲೈ ಸಂಜಯನೇ, ಆಪತ್ಕಾಲದಲ್ಲಿಯೂ ತಮ್ಮಸ್ವಾಭಾವಿಕ ಕರ್ಮವನ್ನೇ 


ಸಂಜಯಯಾನಪರ್ವ -209- 


ಆಚರಿಸುವವರನ್ನೂ ಮತ್ತು ಆಪತ್ಕಾಲವಿಲ್ಲದಿದ್ದಾಗಲೂ ವಿಕರ್ಮವನ್ನು 
ಆಚರಿಸುವವರನ್ನೂನೀನು ನಿಂದಿಸಬಹುದು. 


ಆಹೋಸ್ಟಿತ್‌ ತ್ವಂ ಮನ್ಯಸೇ ಸರ್ವಮೇವ 
ರಾಜ್ಞಾಂ ಯುದ್ಧೇ ವರ್ತತೇ ಧರ್ಮತಂತ್ರಮ್‌ । 
ಅಯುದ್ದೇ ವಾ ವರ್ತತೇ ಧರ್ಮತಂತ್ರಮ್‌ 
ತಥೈವ ತೇ ವಾಚಮಿಮಾಂ ಶೃಣೋಮಿ 11೬ 


ಅಥವಾ ನೀನು ರಾಜರ ಎಲ್ಲ ಯುದ್ಧವೂ ಧರ್ಮಕ್ಕೆ ಅನುಸಾರಿಯಾದುದು. 
ಅಥವಾ ಯುದ್ಧ ಮಾಡದಿರುವುದೆಲ್ಲವೂ ಧರ್ಮಕ್ಕೆ ಅಧೀನವಾದುದು ಎಂದು ನೀನು 
ತಿಳಿಯುವುದಾದರೆ (ನಾನು ಈ ಮಾತನ್ನು ಹೇಳುತ್ತಿದ್ದೇನೆ. ಏಕೆಂದರೆ ನಿನ್ನ ಈ 
ಮಾತುಗಳು ಹಾಗೆಯೇ ಕೇಳಿ ಬರುತ್ತಿವೆ). 


ಮನೀಷಿಣಾಂ ಸತ್ತ್ವವಿಚ್ಛೇದನಾಯ 
ವಿಧೀಯತೇ ಸತ್ತು ವೃತ್ತಿಃ ಸದೈವ । 
ಅಬ್ರಹ್ಮಣ್ಯಾಃ ಸಂತಿ ತು ಯೇ ನ ವೈದ್ಯಾಃ 
ಸರ್ವೋಚ್ಚೇದಂ ಸಾಧು ಮನ್ಯೇತ ತೇಭ್ಯಃ 11೭1! 
ವಿವೇಕಿಗಳಾದವರಿಗೆ ಅವರ ಬುದ್ಧಿಯು ದುರ್ಬುದ್ಧಿಯಿಂದ ವಿಚ್ಛೇದನವನ್ನು 
ಪಡೆಯದಿರಲು ಯಾವಾಗಲೂ ಸಜ್ಜನರ ವೃತ್ತಿಯು ಶಾಸ್ತ್ರದಲ್ಲಿಹೇಳಲ್ಪಡುತ್ತದೆ. ಯಾರು 
ಬ್ರಾಹ್ಮಣ ದ್ವೇಷಿಗಳೋ, ಯಾರು ವೇದವಿರೋಧಿಗಳೋ ಅವರ ಸರ್ವನಾಶವನ್ನು 
ಸತ್ವರ್ಮವೆಂದೇ ತಿಳಿಯಬೇಕು. 


ತದರ್ಥಿನಃ ಪಿತರೋ ಯೇ ಚ ಪೂರ್ವೇ 
ಪಿತಾಮಹಾ ಯೇ ಚ ತೇಭ್ಯಃ ಪರೇತನ್ಯೇ । 
ಪ್ರಜ್ಞೆೈಷಿಣೋ ಯೇ ಚ ಹಿ ಕರ್ಮ ಕುರ್ಯುಃ 
ನಾನ್ಯತ್‌ ತತೋ ನಾಸ್ತಿನಾಸ್ತೀತತಿ ಮನ್ಯೇ 11೮ 


ಅಂತಹ ಬ್ರಾಹ್ಮಣದ್ವೇಷಿಗಳ ನಾಶವನ್ನು ಹಿಂದಿನ ಪಿತೃಪಿತಾಮಹರು ಮತ್ತು 
ಅವರಿಗಿಂತ ಬೇರೆಯವರೂ ಸಹ ಬಯಸಿದರು. ಜ್ಞಾನವನ್ನು ಅರಸುವ ಅವರು 


-210- ಮಹಾಭಾರತ ಉದ್ಯೋಗಪರ್ವ 


ಮಾಡಿದ ಆಚಾರಕ್ಕಿಂತ ಭಿನ್ನವಾದ ಧರ್ಮಾಚರಣೆಯು ಇಲ್ಲ, ಇಲ್ಲ, ಇಲ್ಲಎಂದು 
ನಾನು ತಿಳಿದಿದ್ದೇನೆ. 


ಯತ್‌ ಕಿಂಚೇದಂ ವಿತ್ರಮಸ್ಕಾಂ ಪೃಥಿವ್ಯಾಂ 
ಯದ್‌ ದೇವಾನಾಂ ತ್ರಿದಶಾನಾಂ ಪರತ್ರ । 
ಪ್ರಾಜಾಪತ್ಯಂ ತ್ರಿದಿವಂ ಬ್ರಹ್ಮಲೋಕಂ 
ನಾಧರ್ಮತಃ ಸಂಜಯ ಕಾಮಯೇ ತತ್‌ al 


ಎಲೈ ಸಂಜಯನೇ, ಈ ಭೂಮಿಯಲ್ಲಿ ಯಾವ ಸಂಪತ್ತು ಇದೆಯೋ, 
ಪರಲೋಕದಲ್ಲಿ ದೇವತೆಗಳಿಗೆ ಯಾವ ಸಂಪತ್ತು ಇದೆಯೋ, ಬ್ರಹ್ಮದೇವರಿಗೆ 
ಸಂಬಂಧಪಟ್ಟ ಬ್ರಹ್ಮಲೋಕರೂಪವಾದ ಸ್ವರ್ಗವು ಯಾವುದು ಇದೆಯೋ ಅವು 
ಯಾವುದನ್ನೂ ನಾನು ಅಧರ್ಮದಿಂದ ಪಡೆಯಲು ಬಯಸುವುದಿಲ್ಲ. 


ಧರ್ಮೇಶ್ವರಃ ಕುಶಲೋ ನೀತಿಮಾಂಶ್ಚ 
ಉಪಾಸಿತಾ ಬ್ರಾಹ್ಮಣಾನಾಂ ಮನೀಷೀ । 
ನಾನಾವಿಧಾಂಶೈವ ಮಹಾಬಲಾಂಶ್ಚ 
ರಾಜ್ಞೋ ವಿಜಾನನ್ನನುಶಾಸ್ತಿ ಕೃಷ್ಣ HOO 


ಧರ್ಮಪ್ರಭುವೂ, ಕುಶಲನೂ, ನೀತಿವಂತನೂ, ಬ್ರಾಹ್ಮಣರ ಉಪಾಸನೆಯನ್ನು 
ಮಾಡುವವನೂ, ವಿವೇಕಿಯೂ, ಆದ ಕೃಷ್ಣನು ಮಹಾಬಲಿಷ್ಠರಾದ ಅನೇಕ ರಾಜರನ್ನು 
ತಿಳಿದು ನನಗೆ ಅನುಶಾಸನವನ್ನು ಮಾಡುತ್ತಾನೆ. 


ಯದಿ ಹ್ಯಹಂ ವಿಸೃಜಾಮ್ಯಸ್ಯ ಗರ್ಹ್ಯೋ 
ಯುಧ್ಯಮಾನೋ ಯದಿ ಜಹ್ಯಾಂ ಸಧರ್ಮಮ್‌ ।ಟ 
ಮಹಾಯಶಾಃ ಕೇಶವಸ್ತದ್‌ ಬ್ರವೀತು 
ವಾಸುದೇವಸ್ತೂಭಯೋರರ್ಥಕಾಮಃ 11೧೧॥ 


ನಾನು ಅವನ ಅನುಶಾಸನವನ್ನು ಮೀರುವುದಾದರೆ ನಿಂದನೀಯನಾಗುತ್ತೇನೆ. 
ಯುದ್ಧವನ್ನು ಮಾಡಿ ನಾನು ನನ್ನ ಧರ್ಮವನ್ನು ಮಾಡುವುದಾದರೆ ಅದನ್ನು 


ಸಂಜಯಯಾನಪರ್ವ -211- 
ಮಹಾಕೀರ್ತಿಶಾಲಿಯಾದ ಕೃಷ್ಣನು ಹೇಳಲಿ. ಕೃಷ್ಣನು ಎರಡು ವಂಶಗಳಿಗೂ ಹಿತವನ್ನು 
ಬಯಸುವವನು. 


ಶೈನೇಯೋ5ಯಂ ಚೇದಯಶ್ಚಾಂಧಕಾಶ್ಚ 
ವಾರ್ಷ್ಣೇಯಭೋಜಾಃ ಕುಕುರಾಃ ಸೃಂಜಯಾಶ್ಚ | 
ಉಪಾಸೀನಾ ವಾಸುದೇವಸ್ಯ ಬುದ್ಧಿಂ 
ನಿಗೃಹ್ಯ ಶತ್ರೂನ್‌ ಸುಹೃದೋ ನಂದಯಂತಿ 11೧೨ 
ಈ ಸಾತ್ಯಕಿ, ಚೇದಿಗಳು, ಅಂಧಕರು, ವಾರ್ಷೇಯರು, ಭೋಜರು, ಕುಕುರರು 
ಮತ್ತು ಸ್ಫಂಜಯರು ಕೃಷ್ಣನ ಬುದ್ದಿಯನ್ನು ಆಶ್ರಯಿಸಿ, ಶತ್ರುಗಳನ್ನುನಿಗೃಹಿಸಿ ಸುಹೃದರನ್ನು 
ಸಂತೋಷಪಡಿಸುತ್ತಾರೆ. 
ವೃಷ್ಣ್ಯಂಧಕಾ ಹ್ಯುಗ್ರಸೇನಾದಯೋ ವೈ 
ಕೃಷ್ಣಪ್ರಣೀತಾಃ ಸರ್ವ ಏವೇಂದ್ರಕಲ್ಪಾ । 
ಮನಸ್ಸಿನಃ ಸತ್ಯಪರಾಯಣಾಶ್ಚ 
ಮಹಾಬಲಾ ಯಾದವಾ ಭೋಗವಂತಃ 110೩11 
ಕೃಷ್ಣನಿಂದ ಮುಂದೆ ನಡೆಸಲ್ಪಟ್ಟ ವೃಷ್ಟಿಗಳು, ಅಂಧಕರು, ಉಗ್ರಸೇನ 
ಮೊದಲಾದವರೆಲ್ಲರೂ ಇಂದ್ರನಂತೆ ಇದ್ದಾರೆ. ಧೈರ್ಯಶಾಲಿಗಳೂ, 
ಸತ್ಯಪರಾಯಣರೂ, ಮಹಾಬಲರೂ ಆದ ಯಾದವರು ಒಳ್ಳೆಯ ಭೋಗವನ್ನು 
ಹೊಂದಿದ್ದಾರೆ. 
ಕಾಶ್ಯೋ ಬಭ್ರುಃ ಶ್ರಿಯಮುತ್ತಮಾಂ ಗತೋ 
ಲಬ್ಬಾ_ ಕಷಂ ಭ್ರಾತರಮೀಶಿತಾರಮ್‌ ॥। 
ಎನ ಲ'ಣ ೨ 
ಯಸೆ ಕ ಕಾಮಾನ್‌ ವರ್ಷತಿ ವಾಸುದೇವೋ 
ಗ್ರೀಷ್ಠಾತ್ಯಯೇ ಮೇಘ ಇವ ಪ್ರಜಾಭ್ಯ: 11೧೪॥॥ 
ಕಾಶಿರಾಜನಾದ ಪೌಂಡ್ರಕವಾಸುದೇವನ ತಮ್ಮನಾದ ಬಭ್ರುವು ಸರ್ವೇಶ್ವರನಾದ 
ಕೃಷ್ಣನನ್ನು ಭ್ರಾತೃವಾಗಿ ಪಡೆದು ಒಳ್ಳೆಯ ಸಂಪತ್ತನ್ನು ಹೊಂದಿದ್ದಾನೆ. ಗ್ರೀಷ್ಠಕಾಲವು 
ಮುಗಿದ ಮೇಲೆ ಮೇಘವು ಪ್ರಜೆಗಳಿಗೆ ಮಳೆಯನ್ನು ಸುರಿಸಿದಂತೆ ವಾಸುದೇವನು 
ಅವನಿಗೆ ಸುಖದ ಮಳೆಯನ್ನು ಸುರಿಸುತ್ತಾನೆ. 


-212- ಮಹಾಭಾರತ ಉದ್ಯೋಗಪರ್ವ 


ಈದೃಶೋರಯಂ ಕೇಶವಸ್ತಾತ ಭೂಯೋ 
ವಿದ್ಧೋ ಹ್ಯೇನಂ ಕರ್ಮಣೋ ನಿಶ್ಚಯಜ್ಞಮ್‌ । 
ಪ್ರಿಯಶ್ಚ ನಃ ಸಾಧುತಮಶ್ಚ ಕೃಷ್ಣೋ 
ನಾತಿಕ್ರಮೇ ವಚನಂ ಕೇಶವಸ್ಯ 11೧೫1 
ಪ್ರೀತಿಪಾತ್ರನೇ, ಕೃಷ್ಣನು ಇಂತಹವನು ಮತ್ತು ಅವನು ಕರ್ಮಗಳ ನಿಶ್ಚಯ 
ಜ್ಞಾನವುಳ್ಳವನು ಎಂದು ತಿಳಿದಿದ್ದೇವೆ. ನಮಗೆ ಅವನು ಪ್ರಿಯನಾದವನು ಮತ್ತು ಬಹಳ 
ಸತ್ತುರುಷನಾದವನು. ಅವನ ಮಾತನ್ನುನಾನು ಮೀರುವುದಿಲ್ಲ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಸಪ್ತವಿಂಶೋ5ಧ್ಯಾಯಃ ॥ 
॥॥ ಸಂಜಯಯಾನಪರ್ವಣಿ ಅಷ್ಟಮೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಇಪ್ಪತ್ತೇಳನೆಯ ಅಧ್ಯಾಯ ಮುಗಿಯಿತು. 
XK 
ಮಹಾಭಾರತತಾತ್ತರ್ಯನಿರ್ಣಯಸಃ - ಅಧ್ಯಾಯ ೨೪ 
ಕೃಷ್ಣೋಂಪಿ ತಸ್ಯ ಧರ್ಮಸ್ಯ ಪ್ರಾಮಾಣ್ಯಂ ಪ್ರತ್ಯಪಾದಯತ್‌ । 
ತತೋ ನಿರುತ್ತರಃ ಕೃಷ್ಣಂ ಪಾಂಡವಾಂಶ್ಚ ಪ್ರಣಮ್ಯ ಸಃ 11೪೦॥॥ 
ಶ್ರೀಕೃಷ್ಣನೂ ಆ ಧರ್ಮದ ಪ್ರಾಮಾಣಿಕತೆಯನ್ನು ಸಮರ್ಥಿಸಿದ. ಸಂಜಯ 
ನಿರುತ್ತರನಾಗಿ ಕೃಷ್ಣನನ್ನೂ ಪಾಂಡವರನ್ನೂನಮಿಸಿ ಧೃತರಾಷ್ಟ್ರನ ಬಳಿಗೆ ಹೋದನು. 
LR Ss 
ಇಪ್ಪತ್ತೆಂಟನೆಯ ಅಧ್ಯಾಯ 
ದುರ್ಯೋಧನನು ಇಷ್ಟು ಅಪರಾಧವನ್ನು ಮಾಡಿದ್ದರೂ 
ಸಂಧಿಯು ಶ್ರೇಷ್ಠವೆಂದು ಕೃಷ್ಣನ ವಚನ. 
ಶ್ರೀವಾಸುದೇವಃ 
ಅವಿನಾಶಂ ಸಂಜಯ ಪಾಂಡವಾನಾಮ್‌ 
ಇಚ್ಛಾಮ್ಯಹಂ ಭೂತಿಮೇಷಾಂ ಪ್ರಿಯಂ ಚ । 


ಸಂಜಯಯಾನಪರ್ವ 213 


ತಥಾ ರಾಜ್ಞೋ ಧೃತರಾಷ್ಟಸ್ಯ ಸೂತ 


ಸದಾ55ಶಂಸೇ ಬಹುಪುತ್ರಸ್ಯ ವೃದ್ಧಿಮ್‌ ell 


೦ 
ಶ್ರೀವಾಸುದೇವ- ಎಲೈ ಸಂಜಯನೇ, ನಾನು ಪಾಂಡವರ ಅವಿನಾಶವನ್ನೂ ಸ 
ಸಮೃದ್ಧಿಯನ್ನೂ ಮತ್ತು ಪ್ರಿಯವನ್ನೂ ಬಯಸುತ್ತೇನೆ. ಹಾಗೆಯೇ ಸೂತನೇ, 
ಬಹುಪುತ್ರರಿಂದ ಕೂಡಿದ ಧೃತರಾಷ್ಟನಿಗೂ ಸಹ ವೃದ್ಧಿಯನ್ನು ಬಯಸುತ್ತೇನೆ. 


ಕರೋಮಿ ಹೇ ಸಂಜಯ ನಿತ್ಯಮೇವಂ 
ತಥಾ ಬ್ರೂಯಾಸ್ತಾನಭಿಶಾಮ್ಯತೇತಿ । 
ರಾಜ್ದಶ್ಲ ಹಿ ಪ್ರಿಯಮೇತತ್‌ ಶೃಣೋಮಿ 
ಇಗ ಲ 
ಮನ್ಯೇ ವೈ ತತ್‌ ಪಾಂಡವಾನಾಂ ಸಮರ್ಥಮ್‌ 1೨11 


ಸಂಜಯನೇ, ನಾನು ನಿತ್ಯವೂ ಹೀಗೆ ಮಾಡುತ್ತೇನೆ. ನೀನು ಹೋಗಿ ಅವರಿಗೆ 
(ಕೌರವರಿಗೆ) ಶಾಂತಿಯಿಂದ ಸಂಧಿಯನ್ನು ಮಾಡಿಕೊಳ್ಳಿ ಎಂದು ಹೇಳು. ಇದು 
ಧೃತರಾಷ್ಟನಿಗೂ ಪ್ರಿಯವಾದುದೆಂದು ನಾನು ಕೇಳಿದ್ದೇನೆ. ಸಂಧಿಯು ಪಾಂಡವರಿಗೂ 
ಒಳ್ಳೆಯ ಪುರುಷಾರ್ಥ ವಾಗುತ್ತದೆ. 


ಸುದುಷ್ಠರಸ್ತ ತ್ರ ಶಮೋ ಹಿ ನೂನಂ 
ಪ್ರದರ್ಶಿತಃ ಸಂಜಯ ಪಾಂಡವೇನ । 
ಅಸ್ಮಿನ್‌ ವೃತ್ತೇ ಧೃತರಾಷ್ಟ್ರ ಸಪುತ್ರೇ 
ಕಸ್ನಾದೇಷಾಂ ಕಲಹೋತನೃತ್ರ ಮೂರ್ಚ್ಚೇತ್‌ 11೩11 
ಈ ಸಂದರ್ಭದಲ್ಲಿ ಅತ್ಯಂತ ಕಷ್ಟಕರವಾದ ಶಾಂತಿಯು ಪಾಂಡುಪುತ್ರನಾದ 
ಧರ್ಮರಾಜನಿಂದ ಖಂಡಿತವಾಗಿ ತೋರಿಸಲ್ಪಟ್ಟಿದೆ. ಪುತ್ರಸಹಿತನಾದ ಧೃತರಾಷ್ಟ್ರನು 
ಈ ನಡತೆಯನ್ನು ಹೊಂದಿರುವಾಗ ಪಾಂಡವರಲ್ಲದೇ ಬೇರೆಯವರಾಗಿದ್ದರೆ ಏಕೆ 
ಕಲಹವು ಉಂಟಾಗುತ್ತಿರಲಿಲ್ಲ? 


ತತ್‌ ತ್ಚಂ ಧರ್ಮಂ ವ್ಯಾಹರನ್‌ ಸಂಜಯೇಹ 
ಮತ್ತಶ್ಚ ಜಾನಾಸಿ ಯುಧಿಷ್ಠಿರಾಚ್ಚ TT 


-214- ಮಹಾಭಾರತ ಉದ್ಯೋಗಪರ್ವ 


ಅಥೋ ಕಸ್ಮಾತ್‌ ಸಂಜಯ ಪಾಂಡವಸ್ಯ 
ಉತಾಹಿನಃ ಪೂರಯತಃ ಸ್ವಕರ್ಮ । 
ಯಥಾಖ್ಯಾತಮಾವಸತಃ ಕುಟುಂಬೇ 
ಪುರಾ ಕಸ್ಮಾತ್‌ ಸಾಧು ವಿಲೋಮಮಾತ್ಥ 11೫11 


ಸಂಜಯನೇ, ಹೀಗೆ ಧರ್ಮವನ್ನುಕುರಿತು ಮಾತನಾಡುತ್ತಿರುವ ನೀನು ನನ್ನಿಂದಲೂ 
ಮತ್ತು ಯುಧಿಷ್ಠಿರನಿಂದಲೂ ಧರ್ಮವನ್ನು ತಿಳಿದಿದ್ದೀಯೆ. ಎಲೈ ಸಂಜಯನೇ, 
ಹೀಗಿರುವಾಗ ಉತ್ಸಾಹಶೀಲರಾದ ತನ್ನಕರ್ಮವನ್ನು ಆಚರಿಸುತ್ತಿರುವ ವಿಹಿತವಾದ 
ರೀತಿಯಲ್ಲಿ ಕುಟುಂಬದಲ್ಲಿ ವಾಸವನ್ನು ಮಾಡುವ ಪಾಂಡವನಾದ ಯುಧಿಷ್ಠಿರನ 
ವಿಷಯದಲ್ಲಿ ಮೊದಲು ಏಕೆ ವಿಪರೀತವಾಗಿ ಅಧರ್ಮವುಂಟಾಗುವುದೆಂದು 
ಮಾತನಾಡಿದೆ? | 


ಅಸ್ಮಿನ್‌ ವಿಧೌ ವರ್ತಮಾನೇ ಯಥಾವದ್‌ 

ಉಚ್ಚಾವಚಾ ಮತಯೋ ಬ್ರಾಹ್ಮಣಾನಾಮ್‌ 11೬ 
ಕರ್ಮಣೈಕೇ ಸಿದ್ದಿಮಾಹುಃ ಪರತ್ರ 

ಹಿತ್ವಾ ಕರ್ಮ ವಿದ್ಯಯಾ ಸಿದ್ಧಿಮೇಕೇ । 
ನಾಭುಂಜಾನೋ ಛಕ್ಷ 'ಜೋಜ್ಯಸ್ಯ ತೃಷ್ಯೇದ್‌ 

ಸೋರಯಂ ವಿಧಿರ್ವಿಹಿತಃ ಕರ್ಮಣೈವ 1೭11 


ವೇದವಿಧಾನವು ಯಥಾರ್ಥವಾಗಿರುವಾಗ ಬ್ರಾಹ್ಮಣರ ಬುದ್ಧಿಗಳು ಉಚ್ಚನೀಚ 
ಭಾವಗಳನ್ನು ಹೊಂದಿರುತ್ತವೆ. ಕೆಲವರು ಕರ್ಮದಿಂದ ಪರಲೋಕದಲ್ಲಿ ಸಿದ್ದಿಯನ್ನು 
ಹೇಳುತ್ತಾರೆ. ಕರ್ಮವನ್ನು ಬಿಟ್ಟುವಿದ್ಯೆಯಿಂದಲೇ ಸಿದ್ದಿ ಎಂದು ಕೆಲವರು ಹೇಳುತ್ತಾರೆ. 
ಭಕ್ಷ್ಯ-ಭೋಜ್ಯಗಳ ಜ್ಞಾನವಿದ್ದರೂ ಭೋಜನಕರ್ಮವನ್ನು ಮಾಡದಿದ್ದರೆ ತೃಷ್ಟಿ 
ಉಂಟಾಗುವುದಿಲ್ಲ. ಅದರಂತೆ ಈ ವಿಧಿಯೂ ಸಹ ಕರ್ಮದ ಜೊತೆಯಲ್ಲಿಯೇ 
ಪೂರ್ಣಗೊಳ್ಳುತ್ತದೆ (ಜ್ಞಾನ-ಕರ್ಮಗಳೆರಡೂ ಅವಶ್ಯಕವೆಂದು ಅಭಿಪ್ರಾಯ). 


ಯಾ ವೈ ವಿದ್ಯಾಃ ಸಾಧಯಂತೀಹ ಕರ್ಮ 


ತಾಸಾಂ ಫಲಂ ವಿದ್ಯತೇ ನೇತರಾಸಾಮ್‌ । 


ಸಂಜಯಯಾನಪರ್ವ °° -215- 


ತತ್ರೇಹ ವೈ ದೃಷ್ಠ್ಟಫಲಂ ತು ಕರ್ಮ 
ಪೀತ್ಲೋದಕಂ ಶಾಮ್ಯತಿ ತೃಷ್ಣಯಾ55ರ್ತಃ 11೮1! 


ಇಲ್ಲಿ ಯಾವ ವಿದ್ಯೆಗಳು ಕರ್ಮಾನುಷ್ಠಾ ನದಲ್ಲಿ ಪರ್ಯವಸಾನವನ್ನು 
ಹೊಂದುತ್ತವೆಯೋ ಆ ವಿದ್ಯೆಗಳೇ ಸಫಾ ಇಲ್ಲಿ ಚರನ 
ದೃಷ್ಟಫಲವೆಂಬುದು ಸಿದ್ದವಾಗಿದೆ. ಬಾಯಾರಿಕೆಯಿಂದ ಬಳಲಿದವನು ನೀರನ್ನು 
ಕುಡಿದೇ ತೃಪ್ತಿಯನ್ನು ಹೊಂದುತ್ತಾನೆ. 


ಸೋರಯಂ ವಿಧಿರ್ವಿಹಿತಃ ಕರ್ಮಣೈವ 
ತದ್ದತ್‌ ಕೃತಂ ಸಂಜಯ ತಚ್ಚ ಕರ್ಮ । 
ತತ್ರ ಯೋತನ್ಯತ್‌ ಕರ್ಮಣಃ ಸಾಧು ಮನ್ಯೇತ್‌ 
ಮೋಘಂ ತಸ್ಯಾಲಪಿತಂ ದುರ್ಬಲಸ್ಯ Tal 


ಆದ್ದರಿಂದ ಎಲೈ ಸಂಜಯನೇ, ಈ ಕೃತ್ರಿಯ ಧರ್ಮವೂ ಸಹ ಕರ್ಮದ 
ಜೊತೆಯಲ್ಲಿಯೇ ವಿಹಿತವಾಗಿದೆ. ಅದಕ್ಕೆ ಅನುಗುಣವಾಗಿ ಯುಧಿಷ್ಠಿರನು ಕರ್ಮವನ್ನು 
ಆಚರಿಸಿದ್ದಾನೆ. ಕರ್ಮವನ್ನು ಬಿಟ್ಟು ಫಲಸಿದ್ಧಿಯನ್ನು ಪಡೆಯಲು ಬೇರೆ ಮಾರ್ಗವಿದೆ 
ಎಂದು ತಿಳಿಯುವ ದುರ್ಬಲನ ಮಾತುಗಳು ವ್ಯರ್ಥವಾದವುಗಳು. 


ಕರ್ಮಣಾರಮೀ ಭಾಂತಿ ದೇವಾಃ ಪರತ್ರ 
ಕರ್ಮಣೈವೇಹ ಪ್ಲವತೇ ಮಾತರಿಶ್ವಾ । 
ಅಹೋರಾತ್ರೇ ವಿದಧತ್‌ ಕರ್ಮಣೈವ 
ಅತಂದ್ರಿತಃ ಶಶದುದೇತಿ ಸೂರ್ಯಃ 11೧೦॥ 


ಈ ದೇವತೆಗಳು ಪರಲೋಕದಲ್ಲಿಕರ್ಮದಿಂದಲೇ ಬೆಳಗುತ್ತಾರೆ. ವಾಯುವು 
ಕರ್ಮದಿಂದಲೇ ಇಲ್ಲಿಬೀಸುತ್ತಾನೆ. ಸೂರ್ಯನು ಆಲಸ್ಕವಿಲ್ಲದೆ ತನ್ನಕರ್ಮದಿಂದಲೇ 
ಹಗಲು-ರಾತ್ರಿಗಳನ್ನು ಉಂಟುಮಾಡುತ್ತಾ ನಿತ್ಯದಲ್ಲಿಯೂ ಉದಯಿಸುತ್ತಾನೆ. 


ಮಾಸಾರ್ಧಮಾಸಾನಥ ನಕ್ಷ್ತತ್ರಯೋಗಾನ್‌ 
ಅತಂದ್ರಿತಶ್ಚಂದ್ರಮಾಶ್ನಾಭ್ಯುಷ್ಯತಿ । 

ಅತಂದ್ರಿತೋ ದಹತೇ ಜಾತವೇದಾಃ 
ಸಮಿದ್ದ್ಯಮಾನಃ ಕರ್ಮ ಕುರ್ವನ್‌ ಪ್ರಜಾಭ್ಯಃ Hoo 


-216- ಮಹಾಭಾರತ ಉದ್ಯೋಗಪರ್ವ 


ಚಂದ್ರನು ಆಲಸ್ಯವಿಲ್ಲದೆ ಮಾಸ, ಅರ್ಧಮಾಸ ಮತ್ತು ನಕ್ಷತ್ರಯೋಗಗಳನ್ನು 
ಹೊಂದುತ್ತಾನೆ. ಅಗ್ನಿಯು ಜಲಿಸಲ್ಪಟವನಾಗಿ, ಆಲಸ್ಯವಿಲ್ಲದೆ ಪ್ರಜೆಗಳ ಅನುಕೂಲಕ್ಕಾಗಿ 
ಇ pt ವ ಬಟ Ro ಕೆ 
ಕರ್ಮವನ್ನುಮಾಡುತ್ತಾ ದಹಿಸುತ್ತಾನೆ. 


ಅತಂದ್ರಿತಾ ಭಾರಮಿಮಂ ಮಹಾಂತಂ 
ಬಿಭರ್ತಿ ದೇವೀ ಪೃಥಿವೀ ಬಲೇನ । 
ಅತಂದ್ರಿತಾಃ ಶೀಘ್ರಮಪೋ ವಹಂತಿ 
ಸಂತರ್ಪಯಂತ್ಯಃ ಸರ್ವಭೂತಾನಿ ನದ್ಯಃ 0೨1 


ಈ ಭೂದೇವಿಯು ಆಲಸ್ಯವಿಲ್ಲದೆ ತನ್ನ ಬಲದಿಂದ ಈ ದೊಡ್ಡ ಭಾರವನ್ನು 
ಹೊರುತ್ತಾಳೆ. ನದಿಗಳು ಆಲಸ್ಯವಿಲ್ಲದೆ ಎಲ್ಲ ಪ್ರಾಣಿಗಳಿಗೂ ತೃಪ್ತಿಯನ್ನು ಉಂಟು 
ಮಾಡುತ್ತಾ ಶೀಘ್ರವಾಗಿ ಹರಿಯುತ್ತವೆ. 


ಅತಂದ್ರಿತೋ ವರ್ಷತಿ ಭೂರಿತೇಜಾಃ 
ಸನಾದಯನಂತರಿಕಂ ದಿಶಪ್ನ 11೧೩ಟ 
a a ಚ 


ಮಹಾಸಾಮರ್ಥ್ಯವುಳ್ಳ ಪರ್ಜನ್ಯನು ಆಲಸ್ಯವಿಲ್ಲದೆ ಸಿಡಿಲು-ಗುಡುಗುಗಳಿಂದ 
ಪ್ರತಿಧ್ವನಿಸುತ್ತಾ ಅಂತರಿಕ್ಷಗಳಲ್ಲಿಮತ್ತು ದಿಕ್ಕುಗಳಲ್ಲಿಮಳೆಯನ್ನು ಸರಿಸುತ್ತಾನೆ. 
ಅತಂದ್ರಿತೋ ಬ್ರಹ್ಮಚರ್ಯಂ ಚಚಾರ 
ಶ್ರೇಷ್ಠತ್ತಮಿಚ್ಛನ್‌ ಬಲಭಿದ್‌ ದೇವತಾನಾಮ್‌ । 
ಹಿತ್ವಾ ಸುಖಂ ಮನಸಶ್ಚ ಪ್ರಿಯಾಣಿ 
ತೇನ ಶಕ್ರಃ ಕರ್ಮಣಾ ಶೈಷ್ಯ್ಯಮಾಪ 11೧೪॥ 
ಬಲಸೂದನನಾದ ಇಂದ್ರನು ದೇವತೆಗಳಲ್ಲಿ ಶ್ರೇಷ್ಠತ್ತವನ್ನು ಬಯಸಿ ಸುಖವನ್ನೂ, 
ಮನಸ್ಸಿಗೆ ಪ್ರಿಯವಾದ ವಸ್ತುಗಳನ್ನೂ ತ್ಯಜಿಸಿ ಆಲಸ್ಯವಿಲ್ಲದೆ ಬ್ರಹ್ಮಚರ್ಯವನ್ನು 
ಆಚರಿಸಿದನು. ಆ ಕರ್ಮದಿಂದ ಅವನು ದೇವತೆಗಳಲ್ಲಿಶ್ರೇಷ್ಠನಾದನು. 
ಸತ್ಯಂ ಧರ್ಮಂ ಪಾಲಯನ್ನಪ್ರಮತ್ತೋ 
ದಮಂ ತಿತಿಕ್ಬಾಂ ಸಮತಾಂ ಪ್ರಿಯಂ ಚ ॥ 


ಸಂಜಯಯಾನಪರ್ವ -217- 


ಏತಾನಿ ಸರ್ವಾಣ್ಯುಪಸೇವಮಾನಃ 
ಸ ದೇವರಾಜ್ಯಂ ಮಘವಾನ್‌ ಪ್ರಾಪ ಮುಖಮ್‌ 11೧೫। 


ಸತ್ಯ-ಧರ್ಮಗಳನ್ನು ಆಲಸ್ಯವಿಲ್ಲದೆ ಪಾಲಿಸುತ್ತಾ ಇಂದ್ರಿಯನಿಗ್ರಹ, ದ್ವಂದ್ವ 
ಸಹಿಷ್ಣುತೆ, ಮನಸ್ಸಿನ ಸಮತ್ವ ಮತ್ತು ಪ್ರಿಯವಾದ ವಸ್ತುಗಳು ಈ ಎಲ್ಲವನ್ನೂಸೇವಿಸುತ್ತಾ 
ಇಂದ್ರನು ದೇವರಾಜ್ಯವನ್ನುಹೊಂದಿ ದೇವತೆಗಳಲ್ಲಿಪ್ರಧಾನನಾದನು. 


ಬೃಹಸತಿರ್ಬ್ರಹ್ಮಚರ್ಯಂ ಚಚಾರ 
ಸಮಾಹಿತಃ ಸಂಶಿತಾತ್ಕಾ ಯಥಾವತ್‌ । 
ಹಿತ್ತಾ ಸುಖಂ ಪ್ರತಿರುದ್ಧ್ಯೇಂದ್ರಿಯಾಣಿ 
ವ ಎರೆ ನ್‌ 


ತೇನ ದೇವಾನಾಮಗಮದ್‌ ಗೌರವಂ ಸಃ NOL 


ಬೃಹಸ್ಪತಿಯು ಸಮಾಧಾನದಿಂದ ಕೂಡಿದವನಾಗಿ, ಮನೋನಿಗ್ರಹವುಳ್ಳವನಾಗಿ 
ಸುಖಮನ್ನು ತ್ಯಜಿಸಿ, ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಸರಿಯಾದ ರೀತಿಯಲ್ಲಿ 
ಬ್ರಹ್ಮಚರ್ಯವನ್ನು ಆಚರಿಸುತ್ತಾನೆ. ಆ ಕರ್ಮದಿಂದ ಅವನು ದೇವತೆಗಳಿಗೆ ಗುರು 
ಎಂಬ ಸ್ಥಾನವನ್ನು ಹೊಂದಿದನು. 


ತಥಾ ನಕ್ಷತ್ರಾಣಿ ಕರ್ಮಣಾರಮುತ್ರ ಭಾಂತಿ 
ರುದ್ರಾದಿತ್ಯಾ ವಸವೋತಥಾಶ್ಲಿನೌ ಚ 11೧೭! 


ಹಾಗೆಯೇ ಕರ್ಮದಿಂದ ನಕ್ಷತ್ರಗಳು ಆಕಾಶದಲ್ಲಿಬೆಳಗುತ್ತವೆ. ರುದ್ರಾದಿತ್ಯರು, 
ವಸುಗಳು ಮತ್ತು ಅಶ್ವಿನಿಗಳೂ ಸಹ ಕರ್ಮದಿಂದ ಆ ಸ್ಥಾನವನ್ನು ಪಡೆದಿದ್ದಾರೆ. 


ಯಮೋ ರಾಜಾ ವೈಶ್ರವಣಃ ಕುಬೇರೋ 
ಗಂಧರ್ವಯಕ್ಚಾಪರಸಶ್ಚ ಸೂತ । 
ಬ್ರಹ್ಮಚರ್ಯಂ ವೇದವಿದ್ಯಾವ್ರತಂ ಚ 
ನಿಷೇವಮಾಣಾ ಮುನಯೋತಮುತ್ತ ಭಾಂತಿ 11೧೮॥ 
ರಾಜನಾದ ಯಮ, ಧನಪತಿಯಾದ ಕುಬೇರ, ಗಂಧರ್ವರು, ಯಕ್ಷರು ಮತ್ತು 
ಅಪ್ಸರೆಯರು ಮತ್ತು ಯಷಿಗಳು ಬ್ರಹ್ಮಚರ್ಯವನ್ನೂ, ವೇದವಿದ್ಯಾವ್ರತವನ್ನೂ 
ಸೇವಿಸುವವರಾಗಿ ಸ್ವರ್ಗಲೋಕದಲ್ಲಿ ಬೆಳಗುತ್ತಾರೆ. 


-218- ಮಹಾಭಾರತ ಉದ್ಯೋಗಪರ್ವ 
ಜಾನಂತೀಮಂ ಸರ್ವಲೋಕಸ್ಯ ಧರ್ಮಂ 
ಬ್ರಾಹ್ಮಣಾನಾಂ ಕೃತ್ರಿಯಾಣಾಂ ವಿಶಾಂ ಚ । 
ಸ ಕಸ್ಕಾತ್‌ ತ್ವಂ ಜ್ಞಾನಿನಾಂ ಜ್ಞಾನವಾಂಶ್ಚ 


ವ್ಯಾಯಚ್ಛಸೇ ಸಂಜಯ ಕೌರವಾರ್ಥೇ 11೧೯॥ 


ಸರ್ವಲೋಕಗಳ ಈ ಧರ್ಮವನ್ನುಎಂದರೆ ಬ್ರಾಹ್ಮಣರ, ಕೃತ್ರಿಯರ ಮತ್ತು ವೈಶ್ಯರ 
ಈ ಧರ್ಮವನ್ನು ಎಲ್ಲರೂ ತಿಳಿದಿದ್ದಾರೆ. ಹಾಗಿರುವಾಗ ಜ್ಞಾನಿಗಳಲ್ಲಿ ಜ್ಞಾನವಂತನಾದ 
ನೀನು ಎಲೈ ಸಂಜಯನೇ, ಏಕೆ ಕೌರವರ ಪರವಾಗಿ ಮಾತನಾಡುತ್ತಿದ್ದೀಯೆ? 


ಸಾಮ್ನಾ ಯೇಷು ನಿತ್ಯಸಂಯೋಗಮಸ್ಯ 
ತಥಾsಶಮೇಧೇ ರಾಜಸೂಯೇ ಚ ವಿದ್ದಿ । 
ಸಂಯುಜ್ಯತೇ ಧನುಷಾ ಕರ್ಮಣಾ ಚ ' 


ಹಸ್ತ್ಯಶ್ಚಪೃಷ್ಠೇ ರಥಶಸ್ತ್ರೆಶ್ಚ ಭೂಯಃ (1೨೦ 


ಧರ್ಮರಾಜನಿಗೆ ನಿತ್ಯವೂ ವೇದಾಧ್ಯಯನ ಸಂಬಂಧವಿದೆ. ಹಾಗೆಯೇ 


ಅಶ್ವಮೇಧ ಮತ್ತು ರಾಜಸೂಯಗಳ ಸಂಬಂಧವೂ ಇದೆ ಎಂದು ತಿಳಿ. ಅವರು 
ಧನುಸಿನಿಂದಲೂ, ಹಸ್ಮಿಪ್ಪಷ್ಠಮತ್ತು ಅಶ್ವಪೃಷ್ಠಗಳಿಂದಲೂ, ರಥಶಸ್ತ್ರಗಳಿಂದಲೂ ಪುನಃ 
ಸಂಬಂಧವನ್ನುಹೊಂದಿದ್ದಾರೆ. 
ತೇ ಚೇದಿಮಂ ಕೌರವಾಣಾಮುಪಾಯಮ್‌ 
ಅಪೀಚ್ಛೇಯುರವಧೇನೈವ ಪಾರ್ಥಾಃ । 
ಧರ್ಮತ್ರಾಣಂ ಪುಣ್ಯಮೇಷಾಂ ಕೃತಂ ಸ್ಯಾದ್‌ 


ಆರ್ಯೇ ವೃತ್ತೇ ಭೈಮಸೇನಾನ್‌ ನಿಗೃಹ್ಯ 11೨೧॥॥ 


ಅಂತಹ ಪಾಂಡವರು ಯಾರನ್ನೂಕೊಲ್ಲದೇ ಕೌರವರ ಈ ಸಾಮೋಪಾಯವನ್ನು 
ಇಚ್ಛಿಸುವುದಾದರೆ ಭಯಂಕರ ಸೈನ್ಯವುಳ್ಳ ರಾಜರನ್ನು ನಾಶಮಾಡದೆ, ಅವರಿಗೆ 
ಅನುಗ್ರಹವನ್ನು ಮಾಡಿ ಆರ್ಯನಾದ ಧರ್ಮರಾಜನು ನಡೆದುಕೊಂಡರೆ ಧರ್ಮವು 
ರಕ್ಷಿತವಾಗುತ್ತದೆ ಮತ್ತು ಪಾಂಡವರೆಲ್ಲರಿಗೂ ಪುಣ್ಯವುಂಟಾಗುತ್ತದೆ. 
ತೇ ಚೇತ್‌ ಪಿತ್ರೇ ಕರ್ಮಣಿ ವರ್ತಮಾನಾ 
ಆಪದ್ಯೇರನ್‌ ದಿಷ್ಟವಶೇನ ಮೃತ್ಯುಮ್‌ । 


ಸಂಜಯಯಾನಪರ್ವ -219- 


ಯಥಾಶಕ್ಕಾಪೂರಯಂತಃ ಸಕರ್ಮ 
ತದಪ್ಯೇಷಾಂ ನಿಧನಂ ಸ್ಯಾತ್‌ ಪ್ರಶಸ್ತಮ್‌ 12೨1 


ಹಾಗಲ್ಲದೆ ಪಾಂಡವರು ಪಿತೃಪಿತಾಮಹರು ಮಾಡಿದ ಕರ್ಮದಲ್ಲಿ ಇರುವವರಾಗಿ 
ತಮ್ಮ ಶಕ್ತಿ ಇದ್ದಷ್ಟು ಯುದ್ಧರೂಪವಾದ ಸ್ವಕರ್ಮವನ್ನು ಮಾಡಿ ವಿಧಿವಶದಿಂದ 
ಮೃತ್ಯುವಿಗೆ ತುತ್ತಾದರೆ ಆ ಮರಣವೂ ಸಹ ಅವರಿಗೆ ಪ್ರಶಸ್ತವೇ ಆಗುತ್ತದೆ. 


ಚಾತುರ್ವರ್ಣ್ಯಸ್ಯ ಪ್ರಥಮಂ ಸಂವಿಭಾಗಮ್‌ 
ಅವೇಕ | ತಂ ಸಂಜಯ ಸಂ ಚ ಕರ್ಮ ।ಟ 
ಬರೆ ವ ವ 
ನಿಶಿತ್ತ ತಂ ಪಾಂಡವಾನಾಂ ಸಕರ್ಮ 
ಚರ ಛಲ ವ 
ಪ್ರಶಂಸ ವಾ ನಿಂದ ವಾ ಯಾ ಮತಿಸ್ಟೇ 12೩1 


ಎಲೈ ಸಂಜಯನೇ, ಚಾತುರ್ವರ್ಣ್ಯದ ಮೊದಲನೆಯ ವಿಭಾಗವನ್ನು ಗಮನಿಸಿ 
ಮತ್ತು ನಿನ್ನಕರ್ಮವನ್ನು ಗಮನಿಸಿ ಪಾಂಡವರ ಸ್ವಕರ್ಮ ಯಾವುದೆಂದು ನಿಶ್ಚಯಿಸಿ 
ಅನಂತರ ನಿನ್ನ ಬುದ್ದಿಇದ್ದಂತೆ ಪಾಂಡವರನ್ನು ಹೊಗಳು ಅಥವಾ ನಿಂದನೆ ಮಾಡು. 


ಅಧೀಯೀತ ಬ್ರಾಹ್ಮಣೋ5ಥೋ ಯಜೇತ 
ದದ್ಯಾದೀಯಾತ್‌ ತೀರ್ಥಮುಖ್ಯಾನಿ ಚೈವ । 
ಅಧ್ಯಾಪಯೇದ್‌ ಯಾಜಯೇಚ್ಚಾಪಿ ಯಾಜ್ಯಾನ್‌ 
ಪ್ರತಿಗ್ರಹಂ ವಾ ವಿಹಿತಾತ್‌ ಪ್ರತೀಚ್ಛೇತ್‌ 11೨೪॥ 


ಬ್ರಾಹ್ಮಣನು ಅಧ್ಯಯನವನ್ನು ಮಾಡಬೇಕು, ಅನಂತರ ಯಾಗವನ್ನು ಮಾಡಬೇಕು, 
ದಾನವನ್ನು ಮಾಡಬೇಕು, ತೀರ್ಥಯಾತ್ರೆಯನ್ನು ಮಾಡಬೇಕು, ಅಧ್ಯಯನವನ್ನು 
ಮಾಡಿಸಬೇಕು, ಯೋಗ್ಯರಾದವರಿಂದ ಯಾಗವನ್ನು ಮಾಡಿಸಬೇಕು ಮತ್ತು ಶುದ್ಧವಾದ 
ಪ್ರತಿಗ್ರಹವನ್ನು ಮಾಡಬೇಕು (ದಾನವನ್ನು ಸ್ವೀಕರಿಸಬೇಕು). 
ಅಧೀಯೀತ ಕೃತ್ರಿಯೋ5ಥೋ ಯಜೇತ 
ದದ್ಯಾತ್‌ ಧನಂ ನ ತು ಯಾಚೇತ ಕಿಂಚಿತ್‌ | 
ನ ಯಾಜಯೇನ್ನಾಪಿ ಚಾಧ್ಯಾಪಯೀತ 
ಏಷ ಸ್ಮೃತಃ ಕ್ಷತ್ರಧರ್ಮಃ ಪುರಾಣಃ 11೨೫1 


-220- ಮಹಾಭಾರತ ಉದ್ಯೋಗಪರ್ವ 


ಕೃತ್ರಿಯನಾದವನು ಅಧ್ಯಯನವನ್ನು ಮಾಡಬೇಕು, ಅನಂತರ ಯಾಗವನ್ನು 
ಮಾಡಬೇಕು, ವಿತ್ತದಾನವನ್ನು ಮಾಡಬೇಕು, ಏನೂ ಬೇಡಬಾರದು, ಯಾಗವನ್ನು 
ಮಾಡಿಸಬಾರದು, ಅಧ್ಯಾಪನವನ್ನು ಮಾಡಬಾರದು. ಇದು ಪ್ರಾಚೀನವಾದ ಕೃತ್ರಿಯ 
ಧರ್ಮವೆಂದು ಸ್ಫೃತವಾಗಿದೆ. 


ತಥಾ ರಾಜನ್ಯೋ ರಕ್ಷಣಂ ವೈ ಪ್ರಜಾನಾಂ 
ಕೃತ್ವಾ ಧರ್ಮೇಣಾಪ್ರಮತ್ತೋಥ ದತ್ತ್ವಾ । 
ಯಜ್ಞೈರಿಷ್ಟ್ಯಾ ಸರ್ವದೇವಾನ್‌ ಸಧರ್ಮಾತ್‌ 


ದಾನಂ ದತ್ತಾ ಪುಣ್ಯಕೃದಾವಸೇದ್‌ ಗೃಹಾನ್‌ 2೬1 
ಸ ಧರ್ಮಾತ್ಮಾ ಧರ್ಮಮಧೀತ್ಯ ಪುಣ್ಯಂ 
ಯದೃಚ್ಛಯಾ ವ್ರಜತಿ ಬ್ರಷಲೋಕಮ್‌ 12೭1 
ಲ [2 


ಹಾಗೆಯೇ ರಾಜನಾದವನು ಧರ್ಮದಿಂದ ಪ್ರಜೆಗಳ ರಕ್ಷಣೆಯನ್ನು ಮಾಡಿ, 
ಎಚ್ಚರಿಕೆಯಿಂದ ದಾನವನ್ನು ಮಾಡಿ, ತನ್ನ ಧರ್ಮಕ್ಕೆ ಅನುಗುಣವಾಗಿ ಎಲ್ಲ 
ದೇವತೆಗಳನ್ನು ಯಜ್ಞದಿಂದ ಪೂಜಿಸಿ ದಾನವನ್ನು ಮಾಡಿ ಪುಣ್ಯವನ್ನು ಸಂಪಾದಿಸುತ್ತಾ 
ಮನೆಯಲ್ಲಿವಾಸಿಸಬೇಕು. ಅಂತಹ ಧರ್ಮಿಷ್ಠನಾದವನು ಅಧ್ಯಯನವನ್ನುಮಾಡಿ 
ಪುಣ್ಯವನ್ನು ಸಂಪಾದಿಸಿ ಭಗವದಿಚ್ಛೆಯಿಂದ ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. 
ವೈಶ್ಯೋತಧೀತ್ಯ ಕೃಷಿಗೋರಕ್ಷ್ಕಪಣ್ಯೈಃ 
ವಿತ್ತಂ ಚಿತ್ತಾ ಪಾಲಯನ್ನಪ್ರಮತ್ತಃ । 
ಪ್ರಿಯಂ ಕುರ್ವನ್‌ ಬ್ರಾಹ್ಮಣಕೃತ್ರಿಯಾಣಾಂ 
ಧರ್ಮಶೀಲಃ ಪುಣ್ಯಕೃದಾವಸೇದ್‌ ಗೃಹಾನ್‌ 1೨೮11 
ವೈಶ್ಯನಾದವನು ಅಧ್ಯಯನವನ್ನು ಮಾಡಿ ಕೃಷಿಗೋರಕ್ಷವಾಣಿಜ್ಯಗಳಿಂದ ಧನವನ್ನು 
ಗಳಿಸಿ ಅದನ್ನು ಎಚ್ಚರಿಕೆಯಿಂದ ನೋಡಿಕೊಂಡು ಬ್ರಾಹ್ಮಣಕ್ಟತ್ರಿಯರಿಗೆ ಸೇವೆಯನ್ನು 
ಮಾಡುತ್ತಾ ಧರ್ಮಶೀಲನಾಗಿ ಪುಣ್ಯವನ್ನು ಸಂಪಾದಿಸುತ್ತಾ ಗೃಹದಲ್ಲಿಇರಬೇಕು. 
ಪರಿಚರ್ಯಾ ವಂದನಂ ಬ್ರಾಹ್ಮಣಾನಾಂ 
ನಾಧೀಯೀತ ಪ್ರತಿಷಿದ್ಧೋತಸ್ಯ ಯಜ್ಞ । 


ಸಂಜಯಯಾನಪರ್ವ -221- 


ನಿತ್ಯೋತ್ಠಿತೋ ಭೂತಯೇತತಂದ್ರಿತಃ ಸ್ಯಾದ್‌ 
ಏಷ ಶ್ರುತಃ ಶೂದ್ರಧರ್ಮಃ ಪುರಾಣಃ 11೨೯ 


ಪರಿಚರ್ಯ, ಬ್ರಾಹ್ಮಣರಿಗೆ ನಮಸ್ಕಾರ, ಅಧ್ಯಯನ ಮತ್ತು ಯಾಗಗಳ ಪ್ರತಿಷೇಧ, 
ಸಮೃದ್ಧಿಯನ್ನು ಹೊಂದುವುದರಲ್ಲಿಆಲಸ್ಯವಿಲ್ಲದೆ ನಿತ್ಯವೂ ಪ್ರಯತ್ನಶೀಲನಾಗಿರುವುದು 
ಇದು ಪ್ರಾಚೀನವಾದ ಶೂದ್ರಧರ್ಮವೆಂದು ಶ್ರುತವಾಗಿದೆ. 


ಏತಾನ್‌ ರಾಜಾ ಪಾಲಯನ್ನಪ್ರಮತ್ತೋ 
ನಿಯೋಜಯನ್‌ ಸರ್ವವರ್ಣಾನ್‌ ಸ್ವಧರ್ಮೇ । 
ಅಕಾಮಾತ್ಮಾ ಸಮವೃತ್ತಿಃ ಪ್ರಜಾಸು 
ನಾಧಾರ್ಮಿಕಾನನುರುಧ್ಯೇತ ಕಾಮಾತ್‌ 11೩೦॥॥ 


ರಾಜನಾದವನು ಸರ್ವವರ್ಣದವರನ್ನು ಅವರವರ ಧರ್ಮದಲ್ಲಿನಿಯೋಜಿಸುತ್ತಾ 
ಆಲಸ್ಯವಿಲ್ಲದೆ ಅವರನ್ನು ರಕ್ಷಿಸುತ್ತಾ, ಭೋಗಾಸಕ್ತನಾಗದೆ ಪ್ರಜೆಗಳಲ್ಲಿ ಸಮವಾಗಿ 
ನಡೆದುಕೊಂಡು ತನ್ನಸುಖಕ್ಕಾಗಿ ಅಧಾರ್ಮಿಕರನ್ನು ಅನುಸರಿಸದೆ ಇರಬೇಕು. 


ಶ್ರೇಯಾಂಸ್ತಸ್ಕಾದ್‌ ಯದಿ ವಿದ್ಯೇತ ಕಶ್ಲಿದ್‌ 
ಅಭಿಜ್ಞಾತಃ ಸರ್ವಧರ್ಮೋಪವನ್ನಃ । 
ಸತಾಂ ದುಷ್ಟಾನನುಶಿಷ್ಯನ್‌ ಪ್ರಜಾನಾಮ್‌ 
ನ ವೈ ಗೃಧ್ಯೇದಿತಿ ತಸ್ಥಿನ್ನಸಾಧು HAO 
ಅದಕ್ಕಿಂತಲೂ ಮಿಗಿಲಾದ ಸರ್ವಧರ್ಮ ಉಪಪನ್ನವಾದ ಒಂದು ಧರ್ಮವು 
ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ ಎಂದರೆ ಅದು ಸಜ್ಜನರಾದ ಪ್ರಜೆಗಳ ಸಲುವಾಗಿ ದುಷ್ಟರನ್ನು 
ಶಿಕ್ಷಿಸುವುದು. ಅಂತಹ ರಾಜನ ವಿಷಯದಲ್ಲಿ ಯಾವ ಅಮಂಗಳವನ್ನೂ 
ಆಶಿಸಬಾರದು. 


ಯದಾ ಗೃಧ್ಯೇತ್‌ ಪರಭೂತೌ ನೃಶಂಸೋ 
ವಿಧಿಪ್ರಕೋಪಾದ್‌ ವಿಧಿಮಾದಧಾನ:ಃ । 
ತತೋ ರಾಜ್ಞಾಂ ಭವಿತಾ ಯುದ್ಧಮೇತತ್‌ 
ತತ್ರ ಜಾತಂ ವರ್ಮ ಶಸ್ತ್ರಂ ಧನುಶ್ಚ 11೩೨1 


-222- ಮಹಾಭಾರತ ಉದ್ಯೋಗಪರ್ವ 


ಇನ್ನೊಬ್ಬನ ಸಂಪತ್ತನ್ನು ಬಯಸಿದರೆ ಪರಸೈೆನ್ಯವನ್ನು ವ್ಯೂಹಮಾಡಿದ ಕೋಪದಿಂದ 
ತನ್ನ ಭಟರನ್ನು ವ್ಯೂಹ ಮಾಡಿದರೆ ಆಗ ರಾಜರಿಗೆ ಯುದ್ಧಉಂಟಾಗುವುದು. ಆಗ 
ಕವಚ, ಧನುಸ್ಸುಮತ್ತು ಶಸ್ತ್ರಗಳು ಉಂಟಾಗುತ್ತವೆ. 


ಇಂದ್ರೇಣೈತದ್‌ ದಸ್ಕುವಧಾಯ ಕರ್ಮ 
ಉತ್ಪಾದಿತಂ ವರ್ಮ ಶಸ್ತ್ರ ಧನುಶ್ಚ । 
ತತ್ರ ಪುಣ್ಯಂ ದಸ್ಕುವಧೇನ ಲಭ್ಯತೇ 


ಸೋಠಯಂ ದೋಷಃ ಕುರುಭಿಸ್ತೀವ್ರರೂಪಃ 11೩೩। 
ಅಧರ್ಮಜ್ಛೈರ್ಧರ್ಮಮಬುಧ್ಯಮಾನೈಃ 
ಪ್ರಾದುರ್ಭೂತಃ ಸಂಜಯ ಸಾಧು ತನ್ನ HAH 


ಇಂದ್ರನು ದಸ್ಯುವಧೆಗೋಸ್ಕರ ಈ ಯುದ್ಧವೆಂಬ ಕರ್ಮವನ್ನು ಮತ್ತು ಕವಚ, 
ಧನುಸ್ಸು ಮತ್ತು ಶಸ್ತ್ರಗಳನ್ನು ಸೃಷ್ಟಿಸಿದನು. ದಸ್ಯುವಧೆಯಿಂದ ಪುಣ್ಯವು ಲಭ್ಯವಾಗುತ್ತದೆ. 


ಅಂತಹ ತೀವ್ರವಾದ ದಸ್ಕ್ಯುದೋಷವು ಅಧರ್ಮಜ್ಞರಾದ ಮತ್ತು ಧರ್ಮವನ್ನು 
ತಿಳಿಯದ ಕೌರವರಿಂದ ಉದ್ಭವಿಸಿದೆ. ಸಂಜಯನೇ, ಅದು ಸರಿಯಲ್ಲ. 


ತತ್ರ ರಾಜಾ ದೃತರಾಷ್ಟ್ರ ಸಪುತ್ರೋ 
ಧರ್ಮ್ಯಂ ಹರೇತ್‌ ಪಾಂಡವಾನಾಮಕಸ್ಥಾತ್‌ I 
ನಾವೇಕ್ಟಂತೇ ರಾಜಧರ್ಮಂ ಪುರಾಣಂ 
ತದನ್ನಯಾಃ ಕುರವಃ ಸರ್ವ ಏವ 11೩೫11 


ಇಲ್ಲಿ ಪುತ್ರರಿಂದ ಸಹಿತನಾದ ಧೃತರಾಷ್ಟ್ರನು ನಿಷ್ಕಾರಣನಾಗಿ ಪಾಂಡವರ 
ಧರ್ಮಯುತವಾದ ಸಂಪತ್ತನ್ನು ಅಪಹರಿಸಿದ್ದಾನೆ. ಅವನ ಅವಂಶಕ್ಕೆ ಸೇರಿದ ಎಲ್ಲ 
ಕುರುಗಳೂ ಸಹ ಪ್ರಾಚೀನವಾದ ರಾಜಧರ್ಮವನ್ನು ಗಮನಿಸುತ್ತಿಲ್ಲ. 


ಸ್ತೇನೋ ಹರೇದ್‌ ಯತ್ರ ಧನಂ ಪ್ರಣಷ್ಟು 
ಪ್ರಸಹ್ಯ ವಾ ಯತ್ರ ಹರೇತ ದೃಷ್ಟ | 
ಉಭೌ ಗರ್ಹ್ಯಾ ಭವತಃ ಸಂಜಯ್ಯೆತೌ 


ಕಿಂ ಪೃಚ್ಛಸೇ ಧೃತರಾಷ್ಟ್ರಸ್ಯ ಪುತ್ರೇ 11೩೬11 


ಸಂಜಯಯಾನಪರ್ವ ಆತ್ರ 


ಯಾವ ಕಳ್ಳನು ಅವಿತುಕೊಂಡು ಧನವನ್ನು ಅಪಹರಿಸುವನೋ, ಯಾವ 
ದರೋಡೆಕಾರನು ಕಣ್ಣಿಗೆ ಕಾಣುವಂತೆಯೇ ಬಲಾತ್ಕಾರದಿಂದ ಅಪಹರಿಸುವನೋ 
ಅವರಿಬ್ಬರೂ ನಿಂದನೀಯರಾಗುತ್ತಾರೆ. ಸಂಜಯನೇ, ಧೃತರಾಷ್ಟ್ರನ ಪುತ್ರನ 
ವಿಷಯದಲ್ಲಿನೀನು ಏನು ಕೇಳುತ್ತಿದ್ದೀಯೆ? 


ಸೋತsಯಂ ಲೋಭಾನ್ಸನ್ಯತೇ ಧರ್ಮಮೇನಂ 
ಯಮಿಚ್ಛತಿ ಕ್ರೋಧವಶಾನುಗಾಮೀ । 
ಭಾಗಃ ಪುನಃ ಪಾಂಡವಾನಾಂ ನಿವಿಷ್ಠ 
ತಂನಃ ಕಸ್ನಾದಾದದೀರನ್‌ ಪರೇ ವೈ 11೩೭1 


ಅಂತಹ ಧೃತರಾಷ್ಟ್ರ ಪುತ್ರನು ಲೋಭದಿಂದ ಮತ್ತು ಕ್ರೋಧವಶನಾಗಿ ಪಾಂಡವರ 
ಭಾಗವನ್ನು ಇಚ್ಛಿಸುತ್ತಾ ಅದನ್ನು ಧರ್ಮವೆಂದು ತಿಳಿದಿದ್ದಾನೆ. ದ್ದ ಧೃತರಾಷ್ಟ್ರನ ರಾಜ್ಯದಲ್ಲಿ 
ಹಿಂತ ಭಾಗವು ಸೇರಿದೆ. ಅದನ್ನು ಅವರು ಏಕೆ ತಮ್ಮ ವಶಕ್ಕೆ 
ತೆಗೆದುಕೊಳುವುದಿಲ್ಲ? 9 


ಅಸ್ನತ್ತದೇ ಯುಧ್ಯತಾಂ ನೋ ವಧೋತಪಿ 
ಶ್ಲಾಘ್ಯಃ ಪಿತ್ರ್ಯಃ ಪರರಾಜ್ಯಾದ್‌ ವಿಶಿಷ್ಟ । 
ಏತಾನ್‌ ಧರ್ಮಾನ್‌ ಕೌರವಾಣಾಂ ಪುರಾಣಾನ್‌ 
ಆಚಕ್ಷೀಥಾಃ ಸಂಜಯ ರಾಜಮಧ್ಯೇ ACI 


ಇದಕ್ಕೋಸ್ಸರವಾಗಿ ಯುದ್ಧವನ್ನು ಮಾಡುವ ನಮಗೆ ಮರಣವುಂಟಾದರೂ ಅದು 
ಶ್ಲಾಘ್ಯವಾದುದು. ಪಿತ್ಫವಿನಿಂದ ಬಂದ ರಾಜ್ಯವು ಇನ್ನೊಬ್ಬನಿಂದ ಬೇಡಿ ತೆಗೆದುಕೊಂಡ 
ರಾಜ್ಯಕ್ಕಿಂತಲೂ ಶ್ರೇಷ್ಠವಾದುದು. ಎಲೈ ಸಂಜಯನೇ, ಈ ಪ್ರಾಚೀನವಾದ 
ಧರ್ಮಗಳನ್ನು ರಾಜಸಭೆಯ ಮಧ್ಯದಲ್ಲಿಕೌರವರನ್ನುಕುರಿತು ಹೇಳುವವನಾಗು. 


ಏತೇ ಮಂದಾ ಮೃತ್ಯುಪಾಶಾಭಿಪನ್ನಾಃ 
ಸಮಾನೀತಾ ಧಾರ್ತರಾಷ್ಟೇಣ ಮೂಢಾಃ । 
ಇದಂ ಪುನಃ ಕರ್ಮ ಪಾಪೀಯ ಏವ 
ಸಭಾಮಧ್ಯೇ ಪಶ್ಯ ವೃತ್ತಂ ಕುರೂಣಾಮ್‌ 11೩೯॥ 


-224- ಮಹಾಭಾರತ ಉದ್ಯೋಗಪರ್ವ 


ಮಂದರೂ, ಮೂಢರೂ ಮತ್ತು ಮೃತ್ಯುಪಾಶಕ್ಕೆ ಸಿಲುಕಿದವರೂ ಆದ ಈ ಎಲ್ಲ 
ರಾಜರು ದುರ್ಯೋಧನನಿಂದ ಕರೆತ್ತರಲ್ಲಟ್ಟಿದ್ದಾರೆ. ಕೌರವರ ಸಭೆಯ ಮಧ್ಯದಲ್ಲಿ 
ಇದೇನು ನಡೆಯಿತೋ ಅದು ಎಲ್ಲದಕ್ಕಿಂತಲೂ ಪಾಪಿಷ್ಠವಾದುದು ಎಂಬುದನ್ನು 
ನೋಡು. 


ಪ್ರಿಯಾಂ ಭಾರ್ಯಾಂ ದ್ರೌಪದೀಂ ಪಾಂಡವಾನಾಂ 
ಯಶಸ್ವಿನೀಂ ಶೀಲವೃತ್ತೋಪಪನ್ನಾಮ್‌ । 
ಯದುಪೈಕ್ಷಂತ ಕುರವೋ ಭೀಷ್ಮಮುಖ್ಯಾಃ 
ಕಾಮಾನುಗೇನೋಪರುದ್ದಾಂ ವ್ರಜಂತೀಮ್‌ WYO 


ಪಾಂಡವರ ಪ್ರಿಯಭಾರ್ಯೆಯಾದ, ಕೀರ್ತಿವಂತಳಾದ, ಶೀಲವೃತ್ತಸಂಪನ್ನಳಾದ 
ದ್ರೌಪದಿಯು ಕಾಮವಶನಾದ ದುಶ್ಶಾಸನನಿಂದ ತಡೆಯಲ್ಲಟ್ಟು ನಡೆದುಬರುವಾಗ 
ಭೀಷ್ಮರೇ ಮೊದಲಾದ ಕೌರವರು ಉದಾಸೀನವನ್ನು ಮಾಡಿದರು (ಇದು ಎಲ್ಲಕ್ಷಿಂತಲೂ 
ಪಾಪಿಷ್ಠವಾದ ಕಾರ್ಯ). 


ತಾಂ ಚೇತ್‌ ತದಾ ತೇ ಸಕುಮಾರವೃದ್ದಾ 
ಅಪಾಲಯಿಷ್ಯನ್‌ ಕುರವಃ ಸಮೇತಾಃ । 
ಮಮ ಪ್ರಿಯಂ ಧೃತರಾಷ್ಟೋ5ಕರಿಷ್ಯನ್‌ 
ಪುತ್ರಾಣಾಂ ಚ ಕೃತಮಸ್ಕಾದ್‌ ಭವಿಷ್ಯತ್‌ WYO 


ಆಗ ಅವಳನ್ನು ಬಾಲವೃದ್ಧಸಹಿತರಾದ ಕುರುಗಳೆಲ್ಲರೂ ಸೇರಿ ರಕ್ಷಣೆ ಮಾಡಿದ್ದರೆ 
ಧೃತರಾಷ್ಟನು ನನಗೆ ಪ್ರಿಯವಾದ ಕಾರ್ಯವನ್ನುಮಾಡಿರುತ್ತಿದ್ದನು. ಅವನ ಮಕ್ಕಳಿಗೂ 
ಸಹ ಅದರಿಂದ ಸುಖವುಂಟಾಗುತ್ತಿದ್ದಿತು. 


ದುಃಶಾಸನಃ ಪ್ರಾತಿಲೋಮ್ಯಾನ್ನಿನಾಯ 
ಸಭಾಮಧ್ಯೇ ಶಶುರಾಣಾಂ ಚ ಕೃಷ್ಣಾಮ್‌ । 
ಸಾ ತತ್ರ ದೀನಾ ಕರುಣಾನ್ಯವೋಚತ್‌ 
ನಾನ್ಯಂ ಕ್ಷತ್ತರ್ನಾಥಮವಾಪ ಕಂಚಿತ್‌ 11೪೨॥ 


ಸಂಜಯಯಾನಪರ್ವ -225- 


ದುಶ್ಶಾಸನನು ಪ್ರಾತಿಕಾಮಿಯ ಮೂಲಕ ಮಾವಂದಿರ ಎದುರಿಗೆ ಕೃಷ್ಣೆಯನ್ನು 
ಸಭಾಮಧ್ಯದಲ್ಲಿಎಳೆದು ತಂದನು. ದೀನಳಾದ ಅವಳು ಅಲ್ಲಿಕರುಣಾಜನಕವಾದ 
ಮಾತುಗಳನ್ನಾಡಿದಳು. ಆದರೆ ವಿದುರ ಒಬ್ಬನನ್ನು ಬಿಟ್ಟುಬೇರೆ ಯಾವ ನಾಥನನ್ನೂ 
ಪಡೆಯಲಿಲ್ಲ. 


ಕಾರ್ಪಣ್ಯಾದೇವ ಸಹಿತಾಸ್ತತ್ರ ರಾಜಃ 
ನಾಶಕ್ಟುವನ್‌ ಪ್ರತಿವಕ್ತುಂ ಸಭಾಯಾಮ್‌ । 
ಏಕಃ ಕ್ಷತ್ತಾ ಧರ್ಮ್ಯಮರ್ಥಂ ಬ್ರುವಾಣೋ 
ಧರ್ಮಂ ಬುದ್ದಾ ಪ್ರತ್ಯುವಾಚಾಲಬುದಿಮ್‌ YAU 
ಧದ ಳೆ ಎ2 ೧೦ 


ಅಲ್ಲಿನೆರೆದ ರಾಜರು ಸಭೆಯಲ್ಲಿಕಾರ್ಪಣ್ಯದಿಂದಲೇ ದ್ರೌಪದಿಗೆ ಪ್ರತಿವಚನವನ್ನು 
ಕೊಡಲು ಸಾಧ್ಯವಾಗಲಿಲ್ಲ. ವಿದುರನೊಬ್ಬನೇ ಧರ್ಮವನ್ನು ತಿಳಿದವನಾಗಿ 
ಅಲ್ಲಬುದ್ದಿಯಾದ ದುರ್ಯೋಧನನನ್ನು ಕುರಿತು ಧರ್ಮವನ್ನೂ ಮತ್ತು ಅರ್ಥವನ್ನೂ 
ಮಾತನಾಡಿದನು. 


ಅನುಕ್ತ್ವಾ ತಂ ಧರ್ಮಮೇತಂ ಸಭಾಯಾಮ್‌ | 

ಅಥೇಚ್ಛಸೇ ಪಾಂಡವಸ್ಕೋಪದೇಷ್ಟುಮ್‌ 11೪೪। 

ನೀನು ಆಗ ಸಭೆಯಲ್ಲಿ ಧರ್ಮದ ಮಾತುಗಳನ್ನಾಡದೆ ಈಗ ಪಾಂಡವರಿಗೆ 
ಧರ್ಮವನ್ನು ಉಪದೇಶಿಸಲು ಬಯಸುತ್ತಿದ್ದೀಯೆ. 


ಕೃಷ್ಣಾ ತ್ಹೇತತ್‌ ಕರ್ಮ ಚಕಾರ ಶುದ್ಧಂ 
ಸುದುಷ್ಕರಂ ತತ್ರ ಸಭಾಂ ಸಮೇತ್ಯ । 
ಯೇನ ಕೃಚ್ಚಾತ್‌ ಪಾಂಡವಾನುಜ್ಜಹಾರ 
ತಥಾ55ತ್ಕಾನಂ ನೌರಿವ ಸಾಗರೌಘಾತ್‌ 11೪೫॥।! 


ದ್ರೌಪದಿಯು ಆ ಸಭೆಗೆ ಬಂದು ಸುದುಷ್ಠರವಾದ ಶುದ್ಧವಾದ ಕರ್ಮವನ್ನು 
ಮಾಡಿದಳು. ಅದರಿಂದ ಅವಳು ಪಾಂಡವರನ್ನೂ ಮತ್ತು ತನ್ನನ್ನೂ ಸಹ ಸಾಗರ 
ಪ್ರವಾಹದಿಂದ ನೌಕೆಯನ್ನು ಎತ್ತುವಂತೆ ಉದ್ದರಿಸಿದಳು. 


-226- ಮಹಾಭಾರತ ಉದ್ಯೋಗಪರ್ವ 


ಯದಬ್ರವೀತ್‌ ಸೂತಪುತ್ರಃ ಸಭಾಯಾಂ 
ಪ್ರಾಪ್ತಾಂ ಕೃಷ್ಣಾಂ ಪರಿಷದೋ ವೈ ಸಕಾಶೇ 11೪೬॥ 


ನ ತೇ ಗತಿರ್ವಿದ್ಯತೇ ಯಾಜ್ಞಸೇನಿ 
ಪ್ರಪದ್ಯೇಥಾ ಧಾರ್ತರಾಷ್ಟಸ್ಯ ವೇಶ್ಮ । 
ಪರಾಜಿತಾಸ್ತೇ ಪತಯೋ ನ ಸಂತಿ 
ಪತಿಂ ಚಾನ್ಯಂ ಭಾಮಿನಿ ತಂ ವೃಣೀಷ IY 


ಹಿ 
ಯೋ ಬೀಭತೋರ್ಹದಯೇ ಪ್ರೋತ ಆಸೀದ್‌ 

ಅಸ್ಥಿ ಚ್ಛಿಂದನ್‌ ಮರ್ಮಘಾತೀ ಸುಘೋರಃ । 
ಕರ್ಣಾಚ್ಚರೋ ವಾಜ್ಕಯಸ್ತಿಗ್ಗತೇಜಾಃ 

ಪ್ರತಿಷ್ಠಿತೋ ಹೃದಯೇ ಫಲ್ಲುನಸ್ಯ 11೪೮॥ 


ಸಭೆಯಲ್ಲಿ ದ್ರೌಪದಿಯು ಬಂದಾಗ ಪರಿಷತ್ತಿನ ಎದುರಿನಲ್ಲಿ ಕರ್ಣನು 
ಯಾಜ್ಞಸೇನಿಯೇ ನಿನಗೆ ಬೇರೆ ಗತಿಯಿಲ್ಲ. ದುರ್ಯೋಧನನ ಮನೆಯನ್ನು ಪ್ರವೇಶಿಸು. 
ಪರಾಜಿತರಾದ ನಿನ್ನ ಪತಿಗಳು ನಾಶ ಹೊಂದಿದ್ದಾರೆ. ಭಾಮಿನಿಯೇ, ಇನ್ನೊಬ್ಬ 
ಪತಿಯನ್ನುವರಿಸುವವಳಾಗು ಎಂದು ಏನು ಹೇಳಿದನೋ ಆ ವಾಜ್ಜಯವಾದ ಕರ್ಣನ 
ಬಾಣಗಳು ಬಹಳ ಕ್ರೂರಗಳಾಗಿ ಅರ್ಜುನನ ಅಸ್ಥಿಯನ್ನು ಭೇದಿಸಿ, ಘೋರವಾದ 
ಮರ್ಮಘಾತಿಯಾಗಿ ಅರ್ಜುನನ ಹೃದಯದಲ್ಲಿನಾಟಿಹೋಗಿವೆ. 


ಕೃಷ್ಣಾಂ ಜಿತಾಂ ವೈ ಪರಿಭತ್ತಮಾನೋ 
ದುಃಶಾಸನಃ ಕಟುಕಾನಭ್ಯಭಾಷತ್‌ । 
ಏತೇ ಸರ್ವೇ ಷಂಡತಿಲಾ ವಿನಷ್ಟಾ 


ಕ್ಷಯಂ ಗತಾ ನರಕಂ ದೀರ್ಥಕಾಲಮ್‌ al 


ದ್ರೌಪದಿಯು ದ್ಯೂತದಲ್ಲಿ ಜಿತಳಾದಾಗ ದುಶ್ಶಾಸನನು ಅವಳನ್ನು ಅವಹೇಳನ 
ಮಾಡುತ್ತಾ ನಿನ್ನ ಪತಿಗಳೆಲ್ಲರೂ ಹುಳಿತುಹೋದ ಎಳ್ಳುಕಾಳುಗಳಂತೆ ಬಹುಕಾಲದವರೆಗೆ 
ನರಕವನ್ನು ಹೊಂದಿ ವಿನಾಶವನ್ನು ಹೊಂದಿದ್ದಾರೆ ಎಂಬ ಕಟುವಾದ ಮಾತುಗಳನ್ನು 
ಆಡಿದನು. 


ಸಂಜಯಯಾನಪರ್ವ 22%: 


ಗಾಂಧಾರರಾಜಃ ಶಕುನಿರ್ನಿಕೃತ್ಯಾ 
ಯದಬ್ರವೀದ್‌ ದ್ಯೂತಕಾಲೇ ಸ ಪಾರ್ಥಮ್‌ ।ಟ 
ಪರಾಜಿತೋ ನಕುಲಃ ಕಿಂ ತವಾಸ್ತಿ 
ಕೃಷ್ಣಯಾ ತ್ವಂ ದೀವ್ಯ ವೈ ಯಾಜ್ಞಸೇನ್ಯಾ WSO 


ಗಾಂಧಾರರಾಜನಾದ ಶಕುನಿಯು ದ್ಯೂತಕಾಲದಲ್ಲಿ ಯುಧಿಷ್ಠಿರನನ್ನು ಕುರಿತು 
ವಂಚನೆಯಿಂದ ನಕುಲನು ಪರಾಜಿತನಾಗಿದ್ದಾನೆ, ನಿನಗೆ ಇನ್ನೇನು ಉಳಿದಿದೆ, 
ಯಜ್ಞಸೇನನ ಮಗಳಾದ ಕೃಷ್ಣೆಯನ್ನು ಪಣಕ್ಕಿಟ್ಟು ದ್ಯೂತವಾಡು ಎಂದು ಹೇಳಿದನು. 


ಜಾನಾಸಿ ತ್ವಂ ಸಂಜಯ ಸರ್ವಮೇತತ್‌ 
ದ್ಯೂತೇ ವಾಕ್ಯಂ ಗರ್ಹಮೇವಂ ಯಥೋಕ್ತಮ್‌ 11೫೧॥ 


ಸಂಜಯನೇ, ನೀನು ದ್ಯೂತಕಾಲದಲ್ಲಿ ಆಡಿದ ಎಲ್ಲ ನಿಂದನೀಯವಾದ 
ಮಾತುಗಳನ್ನೂತಿಳಿದಿದ್ದೀಯೆ. 


ಸ್ಹಯಂ ತ್ವಹಂ ಪ್ರಾರ್ಥಯೇ ತತ್ರ ಗಂತುಂ 
ಸಮಾಧಾತುಂ ಕಾರ್ಯಮೇತದ್‌ ವಿಪನ್ನಮ್‌ I 
ಜಾನಾಸಿ ತಂ ಧಾರ್ತರಾಷ್ಟಸ್ಯ ಮೋಹಂ 
ದುರಾತ್ಮನಃ ಪಾಪವಶಾನುಗಸ್ಯ 11೫೨।! 


ಆದರೂ ನಾನೇ ಹಸ್ತಿನಪುರಕ್ಕೆ ಹೋಗಿ ಈ ಕೆಟ್ಟುಹೋದ ಕಾರ್ಯವನ್ನು 
ಸರಿಮಾಡಲು ಬಯಸುತ್ತೇನೆ. ಆದರೆ ದುರಾತ್ಮನಾದ ದುರ್ಯೋಧನ ಮೋಹವನ್ನೂ 
ಪಾಪವಶನಾದ ದುರ್ಯೋಧನನನ್ನು ಅನುಸರಿಸುವ ಧೃತರಾಷ್ಟ್ರನನ್ನೂ ನೀನು 
ತಿಳಿದಿದ್ದೀಯೆ. 


ಅಹಾಪಯಿತ್ವಾ ಯದಿ ಪಾಂಡವಾರ್ಥಂ 
ಶಮಂ ಕುರೂಣಾಮಪಿ ಚೇಚ್ಚರೇಯಮ್‌ ।ಟ 
ಪುಣ್ಯಂ ಚ ಮೇ ಸ್ಯಾಚ್ಛರಿತಂ ಮಹೋದಯಂ 
ಮುಚ್ಛೇರಂಶ್ಚ ಕುರವೋ ಮೃತ್ಯುಪಾಶಾತ್‌ SAU 


-228- ಮಹಾಭಾರತ ಉದ್ಯೋಗಪರ್ವ 


ಪಾಂಡವರ ಹಿತವನ್ನು ಹಾಳುಮಾಡದೆ, ಕುರುಗಳಿಗೆ ನಾನು ಸಂಧಿಯನ್ನು 
ಉಪದೇಶಿಸಲು ಸಾಧ್ಯವಾದರೆ ನನಗೆ ಬಹಳ ಪುಣ್ಯವು ಉಂಟಾಗುತ್ತದೆ. ದೊಡ್ಡ 
ಭಾಗ್ಯೋದಯವು ಉಂಟಾಗುವಂತೆ ಮಾಡಿದಂತಾಗುತ್ತದೆ. ಕುರುಗಳು 
ಮೃತ್ಯುಪಾಶದಿಂದ ವಿಮುಕ್ತರಾದಾರು. 


ಅಪಿ ಮೇ ವಾಚಂ ಭಾಷಮಾಣಸ್ಯ ಕಾವ್ಯಾಂ 
ಧರ್ಮಾರಾಮಾಮರ್ಥವತೀಮಹಿಂಸ್ರಾಮ್‌ ।ಟ 

ಅವೇಕ್ಟೇರನ್‌ ಧಾರ್ತರಾಷ್ಟ್ರಾ ಸಮರ್ಥಾ 
ಮಾಂ ಚ ಪ್ರಾಪ್ತಂ ಕೌರವಾಃ ಪೂಜಯೇಯುಃ 11೫೪ 


ಧರ್ಮಯುಕ್ಕವಾಗಿ ಅವರ ಅರ್ಥಸಾಧಕವಾಗಿ ಅಹಿಂಸಕವಾದ ಮಧುರವಾಗಿ 
ಮಾತನಾಡುವ ನನ್ನನ್ನೂ ಧಾರ್ತರಾಷ್ಟ್ರರು ಸಮರ್ಥರಾಗಿ ಕೇಳಿ ಅಲ್ಲಿಗೆ ಪ್ರಾಪ್ತನಾದ 
ನನ್ನನ್ನೂ ಕೌರವರು ಪೂಜಿಸಿದರೆ (ಅವರಿಗೆ ಶುಭವೇ ಆಗುತ್ತದೆ). 


ಅತೋಶನ್ಯಥಾ ರಥಿನಾ ಫಲ್ಲುನೇನ 
ಭೀಮೇನ ಚೈವಾಹವದಂಸಿತೇನ । 
ಪರಾಜಿತಾನ್‌ ಧಾರ್ತರಾಷ್ಟಾನ್‌ ಸ್ಥ ವಿದ್ಧಿ 
ಪ್ರದಹ್ಯಮಾನಾನ್‌ ಕರ್ಮಣಾ ಸ್ವೇನ ಪಾಪಾನ್‌ 11೫೫1! 


ಹಾಗೆ ಮಾಡದಿದ್ದರೆ ಧೃತರಾಷ್ಟ್ರ ಪುತ್ರರು ರಥಿಕನಾದ ಅರ್ಜುನನಿಂದಲೂ, 
ಯುದ್ಧಸಜ್ಜಿತನಾದ ಭೀಮನಿಂದಲೂ ಪರಾಜಿತರಾಗಿ ತಮ್ಮ ಪಾಪಕರ್ಮದಿಂದಲೇ 
ದಹಿಸಲ್ಪಡುತ್ತಾರೆ ಎಂಬುದನ್ನು ತಿಳಿ. 


ಪುರಾ ಜಿತಾನ್‌ ಪಾಂಡವೇಯಾಂಸ್ತು ವಾಚೋ 
ರೌದ್ರಾ ರೂಕ್ಬಾ ಭಾಷತೇ ಧಾರ್ತರಾಷ್ಟ್ರ | 
ಗದಾಹಸ್ತೋ ಭೀಮಸೇನೋತಪ್ರಮತ್ತೋ 
ದುರ್ಯೋಧನಂ ಸ್ಮಾರಯಿತಾ ಹಿ ಕಾಲೇ NSE 


ಹಿಂದೆ ಪಾಂಡವರು ದ್ಯೂತದಲ್ಲಿ ಜಿತರಾದಾಗ ದುರ್ಯೋಧನನು ಅವರಿಗೆ 
ಉಗ್ರವಾದ ಮತ್ತು ಒರಟಾದ ಮಾತುಗಳನ್ನುಆಡಿದನು. ಗದಾಹಸ್ಥನಾದ ಭೀಮಸೇನನು 


ಸಂಜಯಯಾನಪರ್ವ -229- 


ಆಲಸ್ಯವಿಲ್ಲದೆ ಯೋಗ್ಯವಾದ ಕಾಲದಲ್ಲಿ ದುರ್ಯೋಧನನಿಗೆ ಆ ಮಾತುಗಳನ್ನು 
ಸ್ಮರಣೆಗೆ ತಂದುಕೊಡುವವನಾಗುವನು. 


ಸುಯೋಧನೋ ಮನ್ಯುಮಯೋ ಮಹಾದ್ರುಮಃ 
ಸ್ಮಂಧಃ ಕರ್ಣಃ ಶಕುನಿಸ್ತಸ್ಯ ಶಾಖಾಃ | 
ದುಃಶಾಸನಃ ಪುಷ್ಠಫಲೇ ಸಮೃದ್ಧೇ 
ಮೂಲಂ ರಾಜಾ ದೃತರಾಷ್ಟೋ5ಮನೀಷೀ 11೫೭ 


ಸುಯೋಧನನು ಕ್ರೋಧಾತ್ಮಕನಾದ ದೊಡ್ಡವೃಕ್ಷ. ಕರ್ಣನು ಮೊದಲು ಒಡೆಯುವ 
ದೊಡ್ಡಕೊಂಬೆ. ಶಕುನಿಯು ಆ ದೊಡ್ಡಕೊಂಬೆಯಿಂದ ಒಡೆಯುವ ಶಾಖೆಗಳು. 
ದುಶ್ಶಾಸನನು ಸಮೃದ್ಧವಾದ ಪುಷ್ಪ-ಫಲಗಳು. ಆ ವೃಕ್ಷದ ಬುಡವು ಅವಿವೇಕಿಯಾದ 
ಧೃತರಾಷ್ಟರಾಜ. | 


ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ 
ಸೃಂಧೋ5ರ್ಜುನೋ ಭೀಮಸೇನೋತಸ್ಯ ಶಾಖಾಃ । 
ಮಾದ್ರೀಸುತೌ ಪುಷಘಫಲೇ ಸಮೃದ್ಧೇ 
ಮೂಲಂ ತ್ವಹಂ ಬ್ರಹ್ಮ ಚ ಬ್ರಾಹ್ಮಣಾಶ್ಚ 11೫೮॥। 
ಯುಧಿಷ್ಠಿರನು ಧರ್ಮಾತ್ಮಕವಾದ ಒಂದು ದೊಡ್ಡವೃಕ್ಷ. ಅರ್ಜುನನು 
ಮೊದಲನೆಯ ದೊಡ್ಡಕೊಂಬೆ. ಭೀಮಸೇನನು ಅದರಿಂದ ಹೊರಡುವ ಶಾಖೆಗಳು. 
ಮಾದ್ರಿಯ ಮಕ್ಕಳು ಸಮೃದ್ಧವಾದ ಫಲ-ಪುಷ್ಪಗಳು. ವೇದ, ಬ್ರಾಹ್ಮಣರು ಮತ್ತು 
ನಾನು ಆ ವೃಕ್ಷದ ಬುಡ. 
ವನಂ ರಾಜಾ ದೃತರಾಷ್ಟ್ರ ಸಪುತ್ರಃ 
ಸಿಂಹಾ ವನೇ ಸಂಜಯ ಪಾಂಡವೇಯಾಃ । 
ಸಿಂಹಾಭಿಗುಪ್ತಂ ನ ವನಂ ವಿನಶ್ಯೇತ್‌ 
ಸಿಂಹೋ ನ ನಶ್ಯೇತ ವನಾಭಿಗುಪ್ತಃ 11೫೯॥ 


ಪುತ್ರರಿಂದ ಕೂಡಿದ ಧೃತರಾಷ್ಟರಾಜನು ಒಂದು ವನ. ಸಂಜಯನೇ, 
ಪಾಂಡುಪುತ್ರರು ವನದಲ್ಲಿರುವ ಸಿಂಹಗಳು. ಸಿಂಹಗಳಿಂದ ರಕ್ಷಿತವಾದರೆ ವನವು 


-230- ಮಹಾಭಾರತ ಉದ್ಯೋಗಪರ್ವ 


ನಾಶವನ್ನು ಹೊಂದಲಾರದು. ವನದಿಂದ ರಕ್ಷಿತವಾದರೆ ಸಿಂಹಗಳೂ ನಾಶವನ್ನು 
ಹೊಂದಲಾರವು. 


ನಿರ್ವನೋ ವಧ್ಯತೇ ಸಿಂಹೋ ನಿಃಸಿಂಹಂ ವಧ್ಯತೇ ವನಮ್‌ । 
ತಸ್ಮಾತ್‌ ಸಿಂಹೋ ವನಂ ರಕ್ಷೇದ್‌ ವನಂ ಸಿಂಹಂ ಚ ಪಾಲಯೇತ್‌ ॥। 


ವನವು ಇಲ್ಲದಿದ್ದರೆ ಸಿಂಹವು ಕೊಲ್ಲಲ್ಲಡುತ್ತದೆ. ಸಿಂಹಗಳಿಲ್ಲದಿದ್ದರೆ ವನವೂ 
ನಾಶವನ್ನು ಹೊಂದುತ್ತದೆ. ಆದ್ದರಿಂದ ಸಿಂಹವು ವನವನ್ನು ರಕ್ಷಿಸಬೇಕು, ವನವೂ 
ಸಿಂಹವನ್ನು ರಕ್ಷಿಸಬೇಕು. 


ವನಂ ರಾಜಾ ಧೃತರಾಷ್ಟೋ ವನೇ ಸಿಂಹಾಶ್ಚ ಪಾಂಡವಾಃ । 
ಮಾ ವನಂ ಛಿಂಧಿ ಸಸಿಂಹಂ ಮಾ ಸಿಂಹಾ ನೀನಶುರ್ವನಾತ್‌ ॥॥೬೦॥ 


ಧೃತರಾಷ್ಟ್ರರಾಜನು ವನ. ಪಾಂಡವರು ವನದಲ್ಲಿರುವ ಸಿಂಹಗಳು. ಸಿಂಹದಿಂದ 
ಸಹಿತವಾದ ವನವನ್ನು ಛೇದಿಸಬೇಡ. ಸಿಂಹಗಳು ವನದಿಂದ ನಾಶವನ್ನು 
ಹೊಂದುವುದೂ ಬೇಡ. 


ಲತಾ ಮತಾ ಧಾರ್ತರಾಷ್ಟ್ರಾ ಸಾಲಾಃ ಸಂಜಯ ಪಾಂಡವಾಃ ॥ 
ನ ಲತಾ ವರ್ಧತೇ ಜಾತು ಮಹಾದ್ರುಮಮನಾಶ್ರಿತಾ 11೬೨1! 


ಧೃತರಾಷ್ಟ್ರಪುತ್ರರು ಲತೆ ಇದ್ದಂತೆ. ಸಂಜಯನೇ, ಪಾಂಡವರು ಸಾಲವೃಕ್ಷಗಳಿದ್ದಂತೆ. 

ಮಹಾವೃಕ್ಷವನ್ನು ಆಶ್ರಯಿಸದಿದ್ದರೆ ಲತೆಯು ಎಂದೂ ಅಭಿವೃದ್ಧಿಯನ್ನು 

pi ಎ A ಲ 
ಹೊಂದುವುದಿಲ್ಲ. 


ಸ್ಥಿತಾಃ ಶಿಶ್ರೂಷಿತುಂ ಪಾರ್ಥಾಃ ಸ್ಥಿತಾ ಯೋದ್ಭುಮರಿಂದಮಾಃ |. 

ಯತ್‌ಕೃತ್ಯಂ ಧೃತರಾಷ್ಟಸ್ಯ ತತ್‌ ಕರೋತು ನರಾಧಿಪಃ Te 
ಲ 

ಪಾಂಡವರು ಧೃತರಾಷ್ಟ್ರನ ಸೇವೆಯನ್ನು ಮಾಡಲು ಸಿದ್ಧರಾಗಿದ್ದಾರೆ. 


ಅರಿಂದಮರಾದ ಅವರು ಯುದ್ಧವನ್ನುಮಾಡಲೂ ಸಿದ್ದರಾಗಿದ್ದಾರೆ. ಧೃತರಾಷ್ಟ್ರನಿಗೆ 
ಯಾವ ಕಾರ್ಯವು ಆಗಬೇಕಾಗಿದೆಯೋ ಅದನ್ನು ರಾಜನಾದ ಅವನು ಮಾಡಲಿ. 


ಸಂಜಯಯಾನಪರ್ವ 3438 


ಸ್ಥಿತಾಃ ಶಮೇ ಮಹಾತ್ಮಾನಃ ಪಾಂಡವಾ ಧರ್ಮಚಾರಿಣಃ । 

ಯೋಧಾಃ ಸಮರ್ಥಾಸ್ತದ್‌ವಿದ್ದನ್‌ ಆಚಕ್ಷೀಥಾ ಯಥಾತಥಮ್‌ ॥1೬೪॥ 

ಮಹಾತ್ಮರೂ, ಧರ್ಮಚಾರಿಗಳೂ ಆದ ಪಾಂಡವರು ಶಾಂತಿಸಂಧಾನದಲ್ಲಿ 
ಸ್ಥಿತರಾಗಿದ್ದಾರೆ. ಅವರು ಸಮರ್ಥರಾದ ಯೋಧರೂ ಆಗಿದ್ದಾರೆ. ಆದ್ದರಿಂದ ಎಲ್ಫೆ 
ವಿದ್ವಾಂಸನೇ, ಸತ್ಯವಾದ ವಿಷಯವನ್ನು ನೀನು ಧೃತರಾಷ್ಟ್ರನಿಗೆ ತಿಳಿಸು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಅಷ್ಟಾವಿಂಶೋ5ಧ್ಯಾಯಃ || 


॥ ಸಂಜಯಯಾನಪರ್ವಣಿ ನವಮೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಇಪ್ಪತ್ತೆಂಟನೆಯ ಅಧ್ಯಾಯ ಮುಗಿಯಿತು. 
LS AS SS Ss 
ಮಹಾಭಾರತತಾತ್ತರ್ಯನಿರ್ಣಯಃ 


ಧೃತರಾಷ್ಟ್ರಂ ಯಯೌ ತಂ ಚ ವಿನಿಂದ್ಯ ಪ್ರಯಯೌ ಗೃಹಮ್‌ | 
ನಿಂದಿತಃ ಸಂಜಯೇನಾಸಾವಾಹೂಯ ವಿದುರಂ ನಿಶಿ IYO 


ಸಂಜಯನು ಧೃತರಾಷ್ಟನ ಬಳಿಗೆ ಹೋಗಿ ನಿಂದಿಸಿ ತನ್ನ ಮನೆಗೆ ಹೊರಟು ಹೋದ. 
ಸಂಜಯನಿಂದ ನಿಂದಿಸಲ್ಪಟ್ಟಧೃತರಾಷ್ಟ್ರರಾತ್ರಿಯಲ್ಲಿವಿದುರನನ್ನುಕರೆಸಿಕೊಂಡ. 
La AS A 
ಅಪ್ಪತೊಂಬತನೆಯ ಅಧ್ಯಾಯ 
ಉಪಪ್ಪಾವ್ಯದಿಂದ ಹೊರಟ ಸಂಜಯನಿಗೆ ಯುಧಿಷ್ಠಿರನ ಸಂದೇಶ 
ಸಂಜಯಃ 


ಆಮಂತ್ರಯೇ ತ್ವಾಂ ನರದೇವದೇವ 
ಗಚಾಮಹಂ ಪಾಂಡವ ಸಸಿ ತೇತಸ್ತು | 
ಲ ಶೆ ಲಾ fr 
ಕಚ್ಚಿನ್ನ ವಾಚಾ ವ್ರಜಿನಂ ಹಿ ಕಿಂಚಿತ್‌ 
ಉಚ್ಚಾರಿತಂ ಮೇ ಮನಸೋ ಂಭಿಷಂಗಾತ್‌ ell 


-232- ಮಹಾಭಾರತ ಉದ್ಯೋಗಪರ್ವ 


ಸಂಜಯ- ಪಾಂಡವನೇ, ನರದೇವನಾದ ಯುಧಿಷ್ಠಿರನೇ, ನಾನು ನಿನ್ನ 
ಅನುಮತಿಯನ್ನು ತೆಗೆದುಕೊಂಡು ಹೋಗಿಬರುತ್ತೇನೆ. ನಿನಗೆ ಮಂಗಳವಾಗಲಿ. ನಾನು 
ನನ್ನ ಮನಸ್ಸಿನ ವ್ಯಗ್ರತೆಯಿಂದ ನನ ಮಾತಿನಿಂದ ನಿನಗೆ ಏನಾದರೂ ಅಪಚಾರವನು 
೩ pl ಇ 
ಮಾಡಿಲ್ಲವಷ್ಟೆ? 


ಜನಾರ್ದನಂ ಭೀಮಸೇನಾರ್ಜುನೌ ಚ 
ಮಾದ್ರೀಸುತೌ ಸಾತ್ಯಕಿಂ ಚೇಕಿತಾನಮ್‌ । 
ಆಮಂತ್ರ್ಯ ಗಚ್ಛಾಮಿ ಶಿವಂ ಸುಖಂ ವಃ 
ಸೌಮ್ಯೇನ ಮಾಂ ಪಶ್ಯತ ಚಕ್ಷುಷಾ ನೃಪಾಃ (1೨1 


ಜನಾರ್ದನನನ್ನು ಭೀಮಸೇನಾರ್ಜುನರನ್ನು ಮಾದ್ರೀಪುತ್ರನನ್ನೂ, ಸಾತ್ಯಕೀ, 
ಚೇಕಿತಾನನನ್ನೂ ಆಮಂತ್ರಿಸಿ (ಅವರ ಅನುಮತಿಯನ್ನುಪಡೆದು) ಹೋಗಿ ಬರುತ್ತೇನೆ. 
ನಿಮಗೆ ಮಂಗಳವು ಮತ್ತು ಸುಖವು ಉಂಟಾಗಲಿ. ಎಲೈ ರಾಜರೇ, ಸೌಮ್ಯದೃಷ್ಟಿಯಿಂದ 
ನನ್ನನ್ನುನೋಡಿ. 
a 
ಯುಧಿಷ್ಠಿರಃ 
ಅನುಜ್ಞಾತಃ ಸಂಜಯ ಸಸ್ತಿ ಗಚ್ಛ 
ಇ ವ್‌ ಅ 
ನ ನೋ ಕಾರ್ಪೀರಪ್ರಿಯಂ ಜಾತು ಕಿಂಚಿತ್‌ । 
ವಿದ್ಧಶ್ವ ತ್ವಾಂತೇ ಚ ವಯಂ ಚ ಸರ್ವೇ 
ಶುದ್ಧಾತ್ಮಾನಂ ಮಧ್ಯಗತಂ ಸಭಾಸ್ಮಮ್‌ 11೩11 


ಯುಧಿಷ್ಠಿರ- ಸಂಜಯನೇ, ನಿನಗೆ ಅನುಮತಿಯನ್ನು ನೀಡಿದ್ದೇನೆ. ಸುಖವಾಗಿ 
ಹೋಗಿ ಬಾ. ನೀನು ನಮಗೆ ಯಾವ ಅಪ್ರಿಯವನ್ನೂಮಾಡಿಲ್ಲ. ನಾವೆಲ್ಲರೂ ನಿನ್ನನ್ನು 
ಶುದ್ಧಮನಸ್ಸುಳವನೆಂದೂ ಮಧ್ಯಸ್ಥನಾಗಿ ಸಭೆಯಲ್ಲಿರುವವನೆಂದೂ ಚೆನ್ನಾಗಿ 
ತಿಳಿದಿದ್ದೇವೆ. 


ಆಪ್ರೋ ದೂತಃ ಸಂಜಯ ಸುಪ್ರಿಯೋತಸಿ 
ಕಲ್ಯಾಣವಾನ್‌ ಶೀಲವಾಂಸ್ಟಪ್ತಿಮಾಂಶ್ಚ । 
ನ ಮುಹ್ಯೇಸ್ತ್ಯಂ ಸಂಜಯ ಜಾತು ಮತ್ಯಾ 
ನ ಚ ಕ್ರುದ್ಧ್ಯೇರುಚ್ಕಮಾನೋ ದುರುಕ್ಳೆಃ HY 


ಸಂಜಯಯಾನಪರ್ವ 233- 


ಸಂಜಯನೇ, ಆಪ್ತದೂತನಾದ ನೀನು ನಮಗೆ ಬಹಳ ಪ್ರಿಯನಾದವನು. ನೀನು 
ಕಲ್ಯಾಣಶೀಲ ಮತ್ತು ತೃಪ್ತಿಯುಳ್ಳವನು. ಸಂಜಯನೇ, ನಿನ್ನಬುದ್ದಿಗೆ ಎಂದೂ ಮೋಹವು 


ಲ 


ಉಂಟಾಗುವುದಿಲ್ಲ. ಕೆಟ್ಟಮಾತುಗಳನ್ನಾಡಿದರೂ ನೀನು ಕೋಪಗೊಳ್ಳುವುದಿಲ್ಲ. 


ನ ಮರ್ಮಗಾಂ ಜಾತು ವಕ್ತಾಸಿ ರೂಕ್ತಾಂ 

ನೋತ ಸ್ತುತಿಂ ಕಟುಕಾಂ ನೋತ ಶುಷ್ಠಾಮ್‌ । 
ಧರ್ಮಾರಾಮಾಮರ್ಥವತೀಮಹಿಂಸ್ರಾಮ್‌ 

ಏತಾಂ ವಾಚಂ ತವ ಜಾನೀಮ ಸೂತ 11೫1! 


ಮರ್ಮವನ್ನು ಚುಚ್ಚುವ ಒರಟು ಮಾತುಗಳನ್ನುನೀನು ಎಂದೂ ಆಡುವುದಿಲ್ಲ. 
ಅಥವಾ ಕೆಟ್ಟದಾದ ಅಥವಾ ಶುಷ್ಕವಾದ ಸ್ತುತಿಯನ್ನೂಮಾಡುವುದಿಲ್ಲ. ಎಲ್ಫೆ ಸೂತನೇ, 
ನಿನ್ನ ಮಾತು ಧರ್ಮದಲ್ಲಿಯೇ ಸಂತೋಷಪಡುವುದೆಂದೂ, ಅರ್ಥಸಿದ್ದಿಗೆ 
ಕಾರಣವೆಂದೂ, ಅಹಿಂಸಾರೂಪವೆಂದೂ ನಾವು ತಿಳಿದಿದ್ದೇವೆ. 


ತ್ವಮೇವ ನಃ ಪ್ರಿಯತಮೋತಸಿ ದೂತ 
ಇಹಾಗಚ್ಚೇದ್‌ ವಿದುರೋ ವಾ ದ್ವಿತೀಯಃ । 
ಅಭೀಕ್ಷ್ಮದೃಷ್ಟೋತಸಿ ಪುರಾ ಹಿ ನಸ್ತ್ಯಂ 
ಧನಂಜಯಸ್ಯಾತ್ಮಸಮಃ ಸಖಾಸಿ 11೭. 


ನೀನೇ ನಮಗೆ ಪರಮಪ್ರಿಯನಾದ ದೂತನಾಗಿದ್ದೀಯೆ. ಇಲ್ಲದಿದ್ದರೆ ವಿದುರನು 
ಎರಡನೆಯವನಾಗಿ ಇಲ್ಲಿಗೆ ಬರಬೇಕಾಗಿದ್ದಿತು. ನಾವು ನಿನ್ನನ್ನು ಬಹಳ ಸಮಯದಿಂದ 
ನೋಡುತ್ತಿದ್ದೇವೆ. ನೀನು ಅರ್ಜುನನಿಗೆ ಆತ್ಮಸಮನಾದ ಸ್ನೇಹಿತನಾಗಿದ್ದೀಯೆ. 


ಇತೋ ಗತ್ವಾ ಸಂಜಯ ಕ್ಷಿಪ್ರಮೇವ 

ಉಪಾತಿಷ್ಠೇಥಾ ಬ್ರಾಹ್ಮಣಾನ್‌ ಯೇ ತದರ್ಹಾಃ । 
ವಿಶುದ್ಧಕೃತ್ಯಾಂಶಪ್ಲರಣೋಪಪನ್ನಾನ್‌ 

ಕುಲೇ ಜಾತಾನ್‌ ಸರ್ವಧರ್ಮೋಪಪನ್ನಾನ್‌ 11೭1! 
ಸ್ವಾಧ್ಯಾಯಿನೋ ಬ್ರಾಹ್ಮಣಾ ಭಿಕ್ಚವಶ್ಚ 

ತಪಸ್ವಿನೋ ಯೇ ಚ ನಿತ್ಯಾ ವನೇಷು । 


-234- ಮಹಾಭಾರತ ಉದ್ಯೋಗಪರ್ವ 


ಅಭಿವಾದ್ಯ ತಾನ್‌ ಮದ್ವಚನೇನ ವೃದ್ಧಾನ್‌ 
ತಥೈವ ತಾನ್‌ ಕುಶಲಂ ತಾತ ಪೃಚ್ಛೇಃ Sl 


ಸಂಜಯನೇ, ನೀನು ಇಲ್ಲಿಂದ ಕ್ಷಿಪ್ರವಾಗಿ ಹೋಗಿ ವಿಶುದ್ಧವಾದ ಕಾರ್ಯವನ್ನು 
ಮಾಡುವವರೂ, ಒಳ್ಳೆಯ ಆಚರಣೆಯಿಂದ ಕೂಡಿದವರೂ, ಸತ್ಕುಲಪ್ರಸೂತರೂ, 
ಸರ್ವಧರ್ಮೋಪವಪನ್ನರೂ ಆದ ಸ್ರೋತ್ರಕ್ಕೆ ಅರ್ಹರಾದ ಬ್ರಾಹ್ಮಣರನ್ನು ಸ್ತೋತ್ರ 
ಮಾಡುವವನಾಗು. ಸ್ವಾಧ್ಯಾಯಶೀಲರಾದ ಬ್ರಾಹ್ಮಣರು, ಭಿಕ್ಷುಗಳು, ಯಾವಾಗಲೂ 
ವನದಲ್ಲಿವಾಸಮಾಡುವ ತಪಸ್ವಿಗಳು ಅಂತಹ ವೃದ್ಧರನ್ನುನನ್ನಮಾತಿನಂತೆ ನಮಸ್ಕರಿಸಿ 
ಅವರ ಕ್ಷೇಮವನ್ನು ವಿಚಾರಿಸು. 


ಪುರೋಹಿತಂ ಧೃತರಾಷ್ಟಸ್ಯ ರಾಜ್ಯ 
ತಥಾ55ಚಾರ್ಯಾನ್‌ ಖುತ್ತಿಜೋ ಯೇ ಚ ತಸ್ಯ । 
ತಾಂಶ್ಚೈವ ತ್ವಂ ಸಹಿತಾನ್‌ ವೈ ಯಥಾವತ್‌ 
ಸಂಗಚ್ಛೇಥಾಃ ಕುಶಲೇನೈವ ಸೂತ 11೯1! 


ಎಲೈ ಸೂತನೇ, ಧೃತರಾಷ್ಟರಾಜನ ಪುರೋಹಿತ, ಅವನ ಆಚಾರ್ಯರು ಮತ್ತು 
ಯತ್ತಿಕುಗಳು ಯಾರಿದ್ದಾರೆಯೋ ಅವರೆಲ್ಲರನ್ನೂ ನೀನು ಒಟ್ಟಿಗೆ ನೋಡಿ ಯಥಾ 
ಯೋಗ್ಯವಾಗಿ ಕುಶಲಪ್ರಶ್ನೆಯ ಜೊತೆಯಲ್ಲಿಸಮಾಗಮವನ್ನು ಹೊಂದುವವನಾಗು. 
ಸುಶ್ರೋತ್ರಿಯಾ ಯೇ ಚ ವಸಂತಿ ವೃದ್ಧಾ 
ಮನಸ್ಸಿನ: ಶೀಲಬಲೋಪಪನ್ನಾಃ I 
ಆಶಂಸಂತೋತಸ್ಥಾಕಮನುಸ್ಮರಂತೋ 
ಯಥಾಶಕ್ತಿ ಧರ್ಮಮಾತ್ರಂ ಚರಂತಃ eel] 
ತತೋಶವ್ಯಗ್ರಸ್ತನ್ನನಾಃ ಪ್ರಾಂಜಲಿಶ್ಚ 
ಕುರ್ಯಾ ನಮೋ ಮದ್ವಚನೇನ ತೇಭ್ಯಃ HOO 
ಯಾವ ಒಳ್ಳೆಯ ಶ್ರೋತ್ರಿಯರೂ, ಜಿತಮನಸ್ಮರೂ, ಶೀಲ- ಬಲಗಳಿಂದ 


ಕೂಡಿದವರೂ, ನಮ್ಮನ್ನು ಸ್ಮರಣೆ ಮಾಡಿ ಯಾವಾಗಲೂ ನಮಗೆ ಶುಭವನ್ನು 
ಆಶಿಸುವವರೂ, ಕೇವಲ ಧರ್ಮವನ್ನೇ ಯಥಾಶಕ್ತಿ ಆಚರಿಸುವವರೂ ಇದ್ದಾರೆಯೋ 


ಸಂಜಯಯಾನಪರ್ವ -235- 
ಅಂತಹ ವೃದ್ಧರನ್ನು ಅವ್ಯಗ್ರನಾಗಿ ಅವರಲ್ಲಿಯೇ ಮನಸ್ಸಿಟ್ಟು ಕೈಗಳನ್ನು ಮುಗಿದು ನನ್ನ 
ಮಾತಿನಂತೆ ಅವರಿಗೆ ನಮಸ್ಕಾರವನ್ನು ಮಾಡು. 


ಯೇ ಜೀವಂತಿ ವ್ಯವಹಾರೇಣ ರಾಷ್ಟೇ 
ಪಶೂಂಶ್ಚಯೇ ಪಾಲಯಂತೋ ವಸಂತಿ । 
ಕೃಷೀವಲಾ ಪ್ರಭ್ಛತಯೋ ಯೇ ಚ ಲೋಕಾಃ 
ತೇಷಾಂ ಸರ್ವೇಷಾಂ ಕುಶಲಂ ಸ್ಮ ಪೃಚ್ಛೇಃ MeL 


ಕುರುರಾಜ್ಯದಲ್ಲಿ ಯಾರು ವಿತ್ರವ್ಯವಹಾರದಿಂದ ಜೀವನವನ್ನು ಮಾಡುತ್ತಾರೆಯೋ, 
ಪಶುಪಾಲನೆಯನ್ನು ಮಾಡಿಕೊಂಡು ವಾಸಮಾಡುತ್ತಾರೆಯೋ ಮತ್ತು ಕೃಷೀವಲರು 
ಮೊದಲಾದ ಜನರು ಯಾರು ಇದ್ದಾರೆಯೋ ಅವರೆಲ್ಲರ ಕ್ಷೇಮವನ್ನುಕೇಳುವವನಾಗು. 


ಆಚಾರ್ಯ ಇಷ್ಟೋ ನಯಗೋ ವಿಧೇಯೋ 
ವೇದಾನಭೀಪುರ್ಬ್ರಹ್ಮಚತರ್ಯಂ ಚಚಾರ । 

ಯೋತಸ್ತು ಚತುಷ್ಟಾತ್‌ ಸಕಲಂ ಚಕ್ರೇ 
ದ್ರೋಣಃ ಪ್ರಸನ್ನೋತಭಿವಾದ್ಯಃ ತ್ಹಯಾತಸೌ 11೧೩11 


ನಮಗೆ ಪ್ರಿಯರಾದ, ನೀತಿಯನ್ನು ತಿಳಿದ, ವಿಧೇಯರಾದ, ವೇದಾಧ್ಯಯನ 
ಶೀಲರಾದ, ಬ್ರಹ್ಮಚರ್ಯ ವ್ರತಸ್ಥರಾದ ದ್ರೋಣರು, ನಾಲ್ಕುಪಾದಗಳಿಂದ ಕೂಡಿದ 
ಧರ್ಮವನ್ನು ಆಚರಿಸುವವರು ಮತ್ತು ಸಕಲ ಅಸ್ವಗಳನ್ನು ಬಲ್ಲವರು, ನೀನು 
ಸಂತೋಷದಿಂದ ಅವರಿಗೆ ನಮಸ್ಕಾರವನ್ನು ಮಾಡು. 
ಅಧೀತ್ಯ ವೇದಾಂಶ್ಚರಣೋಪಪನ್ನೋ 
ಯೋಶಸ್ಟಂ ಚತುಷ್ಟಾತ್‌ ಪುನರೇವ ಚಕ್ರೇ | 
ಗಂಧರ್ವಪುತ್ರಪ್ರತಿಮಂ ತರಸ್ಥಿನಂ 
ತಮಶ್ಚತ್ಥಾಮಾನಂ ಕುಶಲಂ ಸ್ಥ ಪೃಚ್ಛೇಃ Je 
ಯಾವ ಅಶ್ವತ್ಯಾಮರು ವೇದಗಳನ್ನು ಅಧ್ಯಯನ ಮಾಡಿ ಸದಾಚಾರ ಸಂಪನ್ನರಾಗಿ 
ನಾಲ್ಕುಪಾದಗಳಿಂದ ಕೂಡಿದ ಅಸ್ಪವಿದ್ಯೆಯನ್ನು ಚೆನ್ನಾಗಿ ಕಲಿತರೋ ಅಂತಹ 
ಗಂಧರ್ವಪುತ್ರಸದೃಶರಾದ, ದೈರ್ಯಶಾಲಿಗಳಾದ ಅಶ್ಚತ್ಥಾಮರನ್ನು ಕುಶಲವನ್ನು 
ಕೇಳುವವನಾಗು. 


-236- ಮಹಾಭಾರತ ಉದ್ಯೋಗಪರ್ವ 


ಶಾರದ್ವತಸ್ಯಾವಸಥಂ ಸ್ಥ ಗತ್ವಾ 
ಮಹಾರಥಸ್ಯಾಸವಿದಾಂ ವರಸ್ಯ । 
ತ್ತಂ ಮಾಮಭೀಕ್ಷ್ಯ ೦ ಪರಿಕೀರ್ತಯನ್‌ ವೈ 


ಕೃಪಸ್ಯ ಪಾದೌ ಸಂಜಯ ಪಾಣಿನಾ ಸ್ಪಶೇಃ HOH 


ಕೃಪಾಚಾರ್ಯರ ಬಿಡಾರಕ್ಕೆ ಹೋಗಿ ಮಹಾರಥರೂ, ಅಸ್ಪಜ್ಞರಲ್ಲಿ ಶ್ರೇಷ್ಠರೂ ಆದ 
ಅವರ ಪಾದಗಳನ್ನು ಮತ್ತೆ ಮತ್ತೆ ನನ್ನ ಹೆಸರನ್ನು ಹೇಳುತ್ತಾ ಹಿಡಿಯುವವನಾಗು. 


ಯಸ್ಮಿನ್‌ ಶೌರ್ಯಮಾನೃಶಂಸ್ಕಂ ತಪಶ್ಚ 
ಪ್ರಜ್ಞಾ ಶೀಲಂ ಶ್ರುತರೂಪೇ ದೃತಿಶ್ಚ । 
ಪಾದೌ ಗೃಹೀತ್ವಾ ಕುರುಸತ್ತಮಸ್ಯ 
ಭೀಷ್ಮಸ್ಯ ಮಾಂ ತತ್ರ ನಿವೇದಯೇಥಾಃ HOE I 


ಯಾರಲ್ಲಿ ಶೌರ್ಯವು, ದಯೆಯು, ತಪಸ್ಸು, ಪ್ರಜ್ಞೆಯು, ಶೀಲವು, ವಿದ್ಯೆ 
ರೂಪಗಳು, ಧೈರ್ಯವು ಇವೆಯೋ ಅಂತಹ ಕುರುಶ್ರೇಷ್ಠರಾದ ಭೀಷ್ಮರ ಪಾದಗಳನ್ನು 
ಹಿಡಿದು ನನ್ನನ್ನು ಅಲ್ಲಿನಿವೇದಿಸು. 


ಪ್ರಜ್ಞಾಚಕ್ಟುರ್ಯಃ ಪ್ರಣೇತಾ ಕುರೂಣಾಂ 
ಬಹುಶ್ರುತೋ ವೃದ್ಧಸೇವೀ ಮನೀಷೀ । 
ತಸ್ತೆ ಸೌ ರಾಜ್ಞೇ ಸ್ಥವಿರಾಯಾಭಿವಾದ್ಯ 


ಆಚಕ್ಸೀಥಾಃ ಸಂಜಯ ಮಾಮರೋಗಮ್‌ 10೭1 


ಯಾರು ಪ್ರಜ್ಞಾಚಕ್ಟುವೋ, ಕುರುಗಳಿಗೆ ಅಧಿನಾಯಕನೋ, ಬಹುಶ್ರುತನೋ, 
ವೃದ್ಧಸೇವಿಯೋ, ಮೇಧಾವಿಯೋ ಅಂತಹ ವೃದ್ಧನಾದ ಧೃತರಾಷ್ಟರಾಜನಿಗೆ 
ನಮಸ್ಕಾರವನ್ನು ಮಾಡಿ ಎಲೈ ಸಂಜಯನೇ, ನಾನು ಆರೋಗ್ಯದಿಂದಿದ್ದೇನೆ ಎಂದು 
ಹೇಳು. 
ಜ್ಯೇಷ್ಠ; ಪುತ್ರೋ ಧೃತರಾಷ್ಟಸ್ಯ ಮಂದೋ 
ಮೂರ್ಹ:ಃ ಶಠಃ ಸಂಜಯ ಪಾಪಶೀಲಃ । 
ಯಸ್ಯಾಪರಾಧಃ ಪೃಥಿವೀಂ ಯಾತಿ ಸರ್ವಾಂ 
ಸುಯೋಧನಂ ಕುಶಲಂ ತಾತ ಪೃಚ್ಛೇಃ HOC 


ಸಂಜಯಯಾನಪರ್ವ 23] 


ಧೃತರಾಷ್ಟ್ರನ ಜ್ಯೇಷ್ಠಪುತ್ರನಾದ ಮಂದನೂ, ಮೂರ್ಯನೂ, ದ್ದೇಷಿಯೂ, 
ಪಾಪಶೀಲನೂ ಮತ್ತು ಯಾವನ ಅಪರಾಧವು ಭೂಮಿಯನ್ನೆಲ್ಲಾ ವ್ಯಾಪಿಸಿದೆಯೋ 
ಎಲೈ ಸಂಜಯನೇ, ಅಂತಹ ಸುಯೋಧನನ ಕುಶಲಪ್ರಶ್ನೆಯನ್ನು ಮಾಡು. 


ಭ್ರಾತಾ ಕನೀಯಾನಪಿ ತಸ್ಯ ಮಂದಃ 
ತಥಾಶೀಲಃ ಸಂಜಯ ಸೋಪಿ ಶಶ್ಚತ್‌ । 
ಮಹೇಷ್ವಾಸಃ ಶೂರತಮಃ ಕುರೂಣಾಂ 
ದುಃಶಾಸನ: ಕುಶಲಂ ತಾತ ಪೃಚ್ಛೇಃ eal 


ಪ್ರೀತಿಪಾತ್ರನಾದ ಸಂಜಯನೇ, ಅವನ ತಮ್ಮನಾದ ಮಂದನಾದ, ಯಾವಾಗಲೂ 
ಅಣ್ಣನ ಸ್ವಭಾವವನ್ನೇ ಹೊಂದಿರುವ, ಮಹಾಧನುರ್ಧಾರಿಯಾದ, ಕುರುಗಳಲ್ಲಿಅತ್ಯಂತ 
ಶೂರನಾದ ದುಶ್ಶಾಸನನ ಕುಶಲಪ್ರಶ್ನೆಯನ್ನು ಮಾಡು. 


ತಥೈವ ಯೇ ತಸ್ಯ ವಶಾನುಗಾಶ್ಚ 
ಯೇ ಚಾಪ್ಯನ್ಯೇ ಪಾರ್ಥಿವಾಶ್ಚ ಪ್ರಧಾನಾಃ । 
ತೇಭ್ಯೋ ಯಥಾರ್ಹಂ ಕುಶಲಂ ಚ ಸರ್ವಂ 
ತಯಾ ವಾಚ್ಯಂ ಮದ್ದಚನಾಚ್ಚ ಸೂತ 11೨೦॥|. 


ಎಲ್ಫೆ ಸೂತನೇ, ಹಾಗೆಯೇ, ಅವನಿಗೆ ವಶವರ್ತಿಗಳಾದ ಬೇರೆ ಯಾವ 
ಪ್ರಧಾನರಾದ ರಾಜರಿದ್ದಾರೆಯೋ ಅವರಿಗೆ ಯಥಾಯೋಗ್ಯವಾಗಿ ನನ್ನಮಾತಿನಂತೆ 
ನಮ್ಮ ಕುಶಲವನ್ನು ಹೇಳುವವನಾಗು. 


ವೃಂದಾರಕಂ ಕವಿಮರ್ಥೇಷ್ಠಮೂಢಂ 
ಮಹಾಪ್ರಾಜ್ಞಂ ಸರ್ವಧರ್ಮೋಪಪನ್ನಮ್‌ ।ಟ 
ನ ತಸ್ಯ ಯುದ್ಧಂ ರೋಚತೇ ವೈ ಕದಾಚಿತ್‌ 
ವೈಶ್ಯಾಪುತ್ರಂ ಕುಶಲಂ ತಾತ ಪೃಚ್ಛೇಃ 20 


ಕೃತ್ರಿಯ ವೃಂದವನ್ನು ಸಂತೋಷಪಡಿಸುವ ಕವಿಯಾದ, ಅರ್ಥಗಳ ವಿಷಯದಲ್ಲಿ 
ಮೋಹವನ್ನು ಹೊಂದದಿರುವ, ಮಹಾಪ್ರಾಜ್ಞನೂ, ಸರ್ವಧರ್ಮೋಪಪನ್ನನೂ ಆದ 
ಯಾವ ಅವನಿಗೆ ಯುದ್ಧವು ಎಂದೂ ರುಚಿಸುವುದಿಲ್ಲವೋ ಅಂತಹ ವೈಶ್ಯಾಪುತ್ರನಾದ 
ಯುಯುತ್ತುವನ್ನು ಕುಶಲಪ್ರಶ್ನೆಯನ್ನುಮಾಡು. 


-238- ಮಹಾಭಾರತ ಉದ್ಯೋಗಪರ್ವ 


ನಿಕೃಂತನೇ ದೇವನೇ ಯೋರದ್ದಿತೀಯಃ 
ಛನ್ನೋಪಾಯಃ ಸಾಧುದೇವೀ ಮತಾಕ್ಚ | 
ಯೋ ದುರ್ಜಯೋ ದೇವಿತವ್ಯೇ ನ ಸಂಖೇ 
ಸ ಚಿತ್ರಸೇನಃ ಕುಶಲಂ ತಾತ ವಾಚ್ಯಃ 12೨1 


ಶತ್ರುಸಂಹಾರದಲ್ಲಿಯೂ, ಅಕ್ಷಕ್ರೀಡೆಯಲ್ಲಿಯೂ ಯಾವನು ಅದ್ವಿತೀಯನೋ, 
ಯಾವನ ಸಾಮಾದಿ ಉಪಾಯಗಳು ಯಾರಿಗೂ ತಿಳಿಯುವುದಿಲ್ಲವೋ, ಯಾವನು 
ಅಕ್ಬವಿದ್ಯೆಯನ್ನು ತಿಳಿದು ಪ್ರಾಮಾಣಿಕವಾಗಿ ಆಡುತ್ತಾನೆಯೋ, ಯಾವನು 
ಅಕ್ಷಕ್ರೀಡೆಯಲ್ಲಿಮಾತ್ರ ದುರ್ಜಯನೋ ಯುದ್ದ್ಧದಲ್ಲಲ್ಲವೋ ಅಂತಹ ಚಿತ್ರಸೇನನಿಗೆ 
ನಮ್ಮಕುಶಲವನ್ನು ಹೇಳುವವನಾಗು. 


ಯಸ್ಯ ಕಾಮೋ ವರ್ತತೇ ನಿತ್ಯಮೇವ ' 

ನಾನ್ಯಃ ಶಮಾದ್‌ ಭಾರತಾನಾಮಿತಿ ಸ್ಮ | 
ಸ ಬಾಹಿಕಾನಾಮೃಷಭೋ ಮನೀಷೀ 

ಪುನರ್ಯಥಾ ಮಾಂಭಿವದೇತ್‌ ಪ್ರಸನ್ನ 12೩1 
ತಯಾ ಸ ವಾಚ್ಯಃ ಸಂಜಯ ಸಾಧುಶೀಲಃ Spal 


ಯಾವನಿಗೆ, ಭಾರತರಿಗೆ ಸಂಧಿಯನ್ನು ಬಿಟ್ಟುಬೇರೆ ಮಾರ್ಗವೇ ಇಲ್ಲಎಂದು 
ನಿತ್ಯವೂ ಆಸೆ ಇದೆಯೋ ಅಂತಹ ಮನೀಷಿಯೂ, ಬಾಹ್ಮಿಕದೇಶದ ಶ್ರೇಷ್ಠರಾಜನೂ 
ಸಾಧುಶೀಲನೂ ಆದ ಬಾಹ್ಲಿಕನು ಪುನಃ ಸಂತೋಷದಿಂದ ನನ್ನ ಜೊತೆಯಲ್ಲಿ 
ಮಾತನಾಡುವಂತೆ ನೀನು ಅವನಿಗೆ ಕುಶಲವನ್ನು ಹೇಳಬೇಕು. 
ಗುಣೈರನೇಕೈಃ ಪ್ರವರೈಶ್ಚ ಯುಕ್ತೋ 
ವಿಜ್ಞಾನವಾನ್‌ ನೈವ ಚ ನಿಷ್ಕುರೋ ಯಃ । 
ಸ್ನೇಹಾದಮರ್ಷಂ ಸಹತೇ ಸದೈವ 
ಸ ಸೋಮದತ್ತಃ ಪೂಜನೀಯೋ ಮತೋ ಮೇ 11೨೫1 
ಅನೇಕ ಶ್ರೇಷ್ಠಗುಣಗಳಿಂದ ಕೂಡಿದವನೂ, ಒಳ್ಳೆಯ ಜ್ಞಾನವುಳ್ಳವನೂ, 


ನಿಷ್ಠುರವಾಗಿ ಮಾತನಾಡದವನೂ, ಸ್ನೇಹದಿಂದ ಕೋಪವನ್ನುತಡೆದುಕೊಳ್ಳುವವನೂ 
ಆದ ಆ ಸೋಮದತ್ತನು ಪೂಜೆಗೆ ಯೋಗ್ಯನೆಂದು ನನ್ನ ಅಭಿಪ್ರಾಯ. 


ಸಂಜಯಯಾನಪರ್ವ 239: 


ಅರ್ಹತ್ತಮಃ ಕುರುಷು ಸ ಸೌಮದತ್ತಿಃ 
ಸ ನೋ ಭ್ರಾತಾ ಸಂಜಯ ಮತ್ತಖಾ ಚ | 
ಮಹೇಷ್ವಾಸೋ ರಥಿನಾಮುತ್ತಮೋಠರ್ಹಃ 
ಸಹಾಮಾತ್ಯಃ ಕುಶಲಂ ತಾತ ವಾಚ್ಯಃ 11೨೬1 


ಎಲೈ ಸಂಜಯನೇ, ಪ್ರೀತಿಪಾತ್ರನೇ, ಸೋಮದತ್ತನ ಮಗನು (ಭೂರಿಶ್ರವನು) 
ಕುರುಗಳಲ್ಲಿ ಬಹಳ ಪ್ರೂಜ್ಯನಾದವನು. ಅವನು ನಮ್ಮ ಸಹೋದರ ಮತ್ತು 
ಸ್ನೇಹಿತನಾದವನು. ಮಹಾಧನುರ್ಧಾರಿ, ರಥಿಗಳಲ್ಲಿ ಶ್ರೇಷ್ಠಮತ್ತು ಯೋಗ್ಯನಾದವನು. 
ಪ್ರೀತಿಪಾತ್ರನೇ, ಅಮಾತ್ಯರಿಂದೊಡಗೂಡಿದ ಅವನಿಗೆ ನಮ್ಮ ಕುಶಲವನ್ನು ಹೇಳಬೇಕು. 


ಭೂರಿಶ್ರವಾಸ್ತಾತ ನಿಷಾತಯೋಧೀ 
ಮಹೇಷ್ವಾಸೋ ರಧಿನಾಮುತ್ತಮೋತಗ್ರ ಃ । 
ಗತ್ವಾ ಸ್ಮ ತಂ ಮದ್ದಚನೇನ ಬ್ರೂಯಾಃ 
ಶಲ್ಯಂ ತಥಾ ಮದ್ವಚನಾತ್‌ ಪ್ರತೀತಃ 1೨2೭1 


ಪ್ರೀತಿಪಾತ್ರನೇ, ಭೂರಿಶ್ರವನು ಶತ್ರುಗಳ ಮೇಲೆ ಎರಗಿ ಯುದ್ಧವನ್ನು 
ಮಾಡುವವನು. ಮಹಾಧನುರ್ಧಾರಿ. ರಥಿಗಳಲ್ಲಿ ಉತ್ತಮನಾದವನು ಮತ್ತು 
ಶ್ರೇಷ್ಠನಾದವನು. ನೀನು ಹೋಗಿ ಅವನ ಬಳಿ ಅದರಂತೆ, ಶಲ್ಯನ ಬಳಿಯೂ ಸಹ 
ಸಂತೋಷದಿಂದ ನನ್ನಮಾತಿನಂತೆ ಕ್ಷೇಮವನ್ನು ಹೇಳುವವನಾಗು. 


ಮಹೇಷ್ವಾಸೋ ರಥಿನಾಮುತ್ತಮೋಠಗ್ರ್ಯಃ 

ಸಮಃಶಲೋ ರಕ್ಷಿತಾ ಪೃಷ್ಠಮಸ್ಯ । 
ಹ್ರೀನಿಷೇಧೋ ದೇವಿತಾ ಯೋ ಮತಾಕ್ಚಃ 

ಸತ್ಯವ್ರತಃ ಪುರುಮಿತ್ರೋ ಜಯಶ್ಚ 11೨೮1 
ಯೇ ಪ್ರಸ್ಥಾನಂ ತತ್ರ ಮೇ ನಾಭ್ಯನಂದನ್‌ 

ತೇಷಾಂ ಸರ್ವೇಷಾಂ ಕುಶಲಂ ತಾತ ಪೃಚ್ಛೇಃ 11೨೯1 


ಮಹಾಧನುರ್ಧಾರಿಯೂ, ರಥಿಕರಲ್ಲಿಉತ್ತಮನೂ, ಶ್ರೇಷ್ಠನೂ, ಯಾವಾಗಲೂ 
ಸಮನಾಗಿರುವವನೂ ಆದ ಶಲನು ಅವನನ್ನು ಹಿಂದುಗಡೆಯಿಂದ ರಕ್ಷಿಸುವವನು. 


-240- ಮಹಾಭಾರತ ಉದ್ಯೋಗಪರ್ವ 


ಅವನು ದಾಕ್ಷಿಣ್ಯಸ್ತಭಾವದವನೂ, ಅಕ್ಷವಿದ್ಯೆಯನ್ನು ಬಲ್ಲವನೂ ಮತ್ತು ಆಡುವವನೂ 
ಆಗಿದ್ದಾನೆ. ಅದರಂತೆ ಸತ್ಯವ್ರತ, ಪುರುಮಿತ್ರ ಮತ್ತು ಜಯ ಇವರೂ ಸಹ ನಾನು 
ಹಸ್ತಿನಪುರದಿಂದ ಹೊರಡುವುದನ್ನು ಅಭಿನಂದಿಸಲಿಲ್ಲ. ಪ್ರೀತಿಪಾತ್ರನೇ, ಅವರೆಲ್ಲರ 
ಕುಶಲಪ್ರಶ್ನೆಯನ್ನುಮಾಡು. 


ಯೇ ಚೈವಾನ್ಯೇ ಕುರುಮುಖ್ಯಾ ಯುವಾನಃ 
ಪುತ್ರಾಃ ಪೌತ್ರಾ ಭ್ರಾತರಶ್ವೆವ ಯೇ ನಃ । 
ಯಂ ಯಮೇಷಾಂ ಮನ್ಯಸೇ ಯೇನ ಯೋಗ್ಯಂ 
ತತ್ತತ್‌ ಪ್ರೋಚ್ಯಾನಾಮಯಂ ಸೂತ ವಾಚ್ಯಾಃ 11೩೦॥ 


ಇನ್ನುಉಳಿದ ಯುವಕರಾದ ಯಾವ ಕುರುಮುಖ್ಯರಿದ್ದಾರೆಯೋ ಮತ್ತು ನಮ್ಮ 
ಪುತ್ರರೂ, ಪೌತ್ರರೂ ಮತ್ತು ಸಹೋದರರೂ ಯಾರಿದ್ದಾರೆಯೋ ಮತ್ತು ನೀನು ಯಾರು 
ಯಾರನ್ನುಯೋಗ್ಯರೆಂದು ಭಾವಿಸುತ್ತೀಯೋ ಎಲೈ ಸೂತನೇ, ಅವರೆಲ್ಲರಿಗೂ ಆಯಾ 
ವಿಷಯಗಳನ್ನು ಹೇಳಿ ನಮ್ಮ ಕ್ಷೇಮವನ್ನು ಹೇಳುವವನಾಗು. 


ಯೇ ರಾಜಾನಃ ಪಾಂಡವಾಯೋಧನಾಯ 
ಸಮಾನೀತಾ ಧಾರ್ತರಾಷ್ಟ್ರೇಣ ಕೇಚಿತ್‌ । 
ವಸಾತಯಃ ಸಾಲ್ಲಕಾಃ ಕೇಕಯಾಶ್ಚ 
ತಥಾ5ಂಬಷ್ಕಾ ಯೇ ತ್ರಿಗರ್ತಾಶ್ಚ ಮುಖ್ಯಾಃ HAO 
ಪ್ರಾಚ್ಯೋದೀಚ್ಯಾ ದಾಕ್ಲಿಣಾತ್ಯಾಶ್ಚ ಶೂರಾಃ 
ತಥಾ ಪ್ರತೀಚ್ಯಾಃ ಪಾರ್ವತೀಯಾಶ್ಚ ಸರ್ವೇ । 
ಯೇ ಚಾನೃಶಂಸಾಃ ಶೀಲವೃತ್ತೋಪಪನ್ನಾಃ 
ತೇಷಾಂ ಸರ್ವೇಷಾಂ ಕುಶಲಂ ತಾತ ಪೃಚ್ಛೇಃ 112೨11 


ಯಾವ ರಾಜರನ್ನು ಪಾಂಡವರ ಜೊತೆಯಲ್ಲಿ ಯುದ್ಧವನ್ನು ಮಾಡಲು 
ದುರ್ಯೋಧನನು ಕರೆದುಕೊಂಡು ಬಂದಿದ್ದಾನೆಯೋ ಅಂತಹ ವಸಾತಿಗಳು, 
ಸಾಲಕರು, ಕೇಕಯರು, ಅಂಬಷ್ಠರು, ಮುಖ್ಯರಾದ ತ್ರಿಗರ್ತರು, ಪೂರ್ವ-ಉತ್ತರ 
ಮತ್ತು ದಕ್ಷಿಣ ದಿಕ್ಕುಗಳಿಂದ ಬಂದ ಶೂರರು, ಹಾಗೆಯೇ ಪಶ್ಚಿಮ ದಿಕ್ಕಿನ ಪರ್ವತ 


ಸಂಜಯಯಾನಪರ್ವ -241- 


ಪ್ರದೇಶದಿಂದ ಬಂದ ಎಲ್ಲರೂ ಯಾರು ಮೃದುಸ್ಹಭಾವದವರೂ, ಒಳ್ಳೆಯ ಶೀಲ 
ಮತ್ತು ನಡತೆಯುಳ್ಳವರೂ ಆಗಿದ್ದಾರೆಯೋ ಅವರೆಲ್ಲರ ಕುಶಲವನ್ನು ಪ್ರಶ್ನೆ 
ಮಾಡುವವನಾಗು. 


ಹಸ್ತ್ಯಾರೋಹಾ ರಥಿನಃ ಸಾದಿನಶ್ಚ 
ಪದಾತಯಶ್ಚಾಂತರ್ಭೂತಾ ಮಹಾಂತಃ । 
ಆಖ್ಯಾಯ ಮಾಂ ಕುಶಲಿನಂ ಸ [ನಿತ್ಯಮ್‌ 
ಅನಾಮಯಂ ಪರಿಷ್ಕಚ್ಛೇಃ ಸ ಸಮಗ್ರಾನ್‌ (1೩೩1 


ರಥಿಕರೂ, ಗಜಾರೋಹಿಗಳೂ, ಅಶ್ವಾರೋಹಿಗಳೂ ಮತ್ತು ಸೇನೆಯಲ್ಲಿ 
ಅಂತರ್ಭೂತರಾದ ಪದಾತಿಗಳು ಮಹಾನುಭಾವರು ಯಾರಿದ್ದಾರೆಯೋ 
ಅವರೆಲ್ಲರಿಗೂ ನಾನು ಯಾವಾಗಲೂ ಕ್ಷೇಮದಿಂದಿದ್ದೇನೆಂದು ಹೇಳಿ ಅವರ 
ಆರೋಗ್ಯವನ್ನುವಿಚಾರಿಸುವವನಾಗು. 


ತಥಾ ರಾಜ್ಞೋ ಹ್ಯರ್ಥಯುಕ್ತಾನಮಾತ್ಯಾನ್‌ 
ದೌವಾರಿಕಾನ್‌ ಯೇ ಚ ಸೇನಾಂ ನಯಂತಿ ॥ 

ಆಯವ್ಯಯೌ ಯೇ ಗಣಯಂತಿ ನಿತ್ಯಮ್‌ 
ಅರ್ಥಾಂಶ್ಚಯೇ ಮಹತಶ್ಲಿಂತಯಂತಿ HAV 


ಆಖ್ಯಾಯ ಮಾಂ ಕುಶಲಿನಂ ಸ [ನಿತ್ಯಮ್‌ 
ಅನಾಮಯಂ ಪರಿಪೃಚ್ಛೇಃ ಸಮಗ್ರಾನ್‌ 11೩೫1! 


ಹಾಗೆಯೇ ರಾಜನ ಹಿತವನ್ನೇ ಚಿಂತಿಸುವ ಅಮಾತ್ಯರು, ದ್ವಾರಪಾಲಕರು, 
ಸೇನಾನಾಯಕರು, ನಿತ್ಯವೂ ಧನವನ್ನೇ ಚಿಂತಿಸುವ ಮಹಾತ್ಮರಾದ ಆಯವ್ಯಯವನ್ನು 
ಎಣಿಸುವ ಗಣಕರು ಇವರಿಗೆ ನನ್ನ ಕ್ಷೇಮವನ್ನು ಹೇಳಿ ಅವರೆಲ್ಲರ ಕುಶಲವನ್ನು 
ವಿಚಾರಿಸು. 


ಗಾಂಧಾರರಾಜಃ ಶಕುನಿಃ ಪಾರ್ವತೀಯೋ 
ನಿಕರ್ತನೇ ಯೋತದ್ದಿಶೀಯೋಕಕ್ಟದೇವೀ । 
ಮಾನಂ ಕುರ್ವನ್‌ ಧಾರ್ತರಾಷ್ಟ್ರಕ್ವ ಸೂತ 
ಮಿಥ್ಯಾಬುದ್ದೇಃ ಕುಶಲಂ ಬಫೆ ಪೃಚ್ಛೇಃ 11೩೭೬1! 


-242- ಮಹಾಭಾರತ ಉದ್ಯೋಗಪರ್ವ 


ಗಾಂಧಾರರಾಜನಾದ ಶಕುನಿಯು ಪರ್ವತಪ್ರದೇಶದಿಂದ ಬಂದವನು. 
ಶತ್ರುಸಂಹಾರದಲ್ಲಿಮತ್ತು ಅಕ್ರೀಡೆಯಲ್ಲಿಅವನು ಅದ್ವಿತೀಯನಾದವನು. ಮೋಸದ 
ಬುದ್ಧಿಯುಳ್ಳ ದುರ್ಯೋಧನನಿಗೆ ಅವನು ಯಾವಾಗಲೂ ಸನ್ಮಾನವನ್ನುಮಾಡುವವನು. 
ಪ್ರೀತಿಪಾತ್ರನೇ, ಅಂತಹ ಶಕುನಿಯ ಕುಶಲಪ್ರಶ್ನೆಯನ್ನುಮಾಡು. 


ಯಃ ಪಾಂಡವಾನೇಕರಥೇನ ವೀರಃ 
ಸಮುತ್ತಹತ್ಯಪ್ರಧೃಷ್ಯಾನ್‌ ವಿಜೇತುಮ್‌ । 
ಯೋ ಮುಹ್ಯತಾಂ ಮೋಹಯಿತಾರದ್ದಿತೀಯೋ 
ವೈಕರ್ತನಃ ಕುಶಲಂ ತಸ್ಯ ಪೃಚ್ಛೇಃ 11೩೭ 


ಯಾವ ವೀರನು ಸೋಲಿಸಲು ಸಾಧ್ಯವಿಲ್ಲದ ಪಾಂಡವರನ್ನು ಏಕರಥದಿಂದ 
ಸೋಲಿಸಲು ಯಾವಾಗಲೂ ಹವಣಿಸುತ್ತಾನೆಯೋ, ಯಾವನು ಮೋಹಕ್ಕೆ 
ಒಳಗಾಗುವವರನ್ನುಮೋಹಪಡಿಸುತ್ತಾನೆಯೋ ಅಂತಹ ಅದ್ದಿತೀಯನಾದ ಕರ್ಣನ 
ಕುಶಲಪ್ರಶ್ನೆಯನ್ನು ಮಾಡು. 
ಸ ಏವ ಭಕ್ತಃ ಸ ಗುರುಃ ಸ ಭೃತ್ಯಃ 
ಸವೈಪಿತಾಸ ಚ ಮಾತಾ ಸುಹೃಚ್ಚ!। 
ಅಗಾಧಬುದ್ಧಿವಿ ರ್ವಿದುರೋ ದೀರ್ಥದರ್ಶೀ 


ಸನೋ ಮಂತ್ರೀ ಕುಶಲಂ ತಂ ಸ್ಮಪ್ಫ ೇಃ HAC 


ಅವನೇ ನಮ್ಮ ಭಕ್ತ. ಅವನೇ ನಮಗೆ ಗುರು. ಅವನೇ ಸೇವಕ. ಅವನೇ ತಂದೆ. 
ಅವನೇ ತಾಯಿ ಮತ್ತು ಬಂಧು. ಅವನೇ ನಮ್ಮಮಂತ್ರಿ. ಅಂತಹ ಅಗಾಧ ಬುದ್ದಿಯೂ 
ದೀರ್ಫ್ಥದರ್ಶಿಯೂ ಆದ ವಿದುರನ ಕುಶಲಪ್ರಶ್ನೆಯನ್ನು ಮಾಡು. 


ವೃದ್ಧಾಃ ಸಿಯೋ ಯಾಶ್ಚ ಗುಣೋಪಪನ್ನಾ 

© ಈ pe a 
ಜ್ಞಾಯಂತೇ ನಃ ಸಂಜಯ ಮಾತರಸ್ತಾಃ । 

ತಾಭಿಃ ಸರ್ವಾಭಿಃ ಸಹಿತಾಭಿಃ ಸಮೇತ್ಯ 

ಸ್ವ್ರೀಭಿರ್ವದ್ಧಾಭಿರಭಿವಾದ್ಯಾನುಪೃಚ್ಛೇಃ HAF 


ಸಂಜಯಯಾನಪರ್ವ -243- 


ಎಲೈ ಸಂಜಯನೇ, ಗುಣೋಪಪನ್ನರಾದ ವೃದ್ಧರಾದ ಯಾವ ಸ್ತ್ರೀಯರಿದ್ದಾರೆಯೋ 
ಅವರೆಲ್ಲರೂ ನನ್ನ ಮಾತೆಯರು. ಅವರೆಲ್ಲರೂ ಒಟ್ಟಗಿರುವಾಗ ಅವರಿಗೆ ನಮಸ್ಕರಿಸಿ 
ಅವರ ಕುಶಲಪ್ರಶ್ನೆಯನ್ನು ಮಾಡು. 


ಕಚ್ಚಿತ್‌ ಪುತ್ರಾ ಜೀವಪುತ್ರಾಃ ಸುಸಮ್ಯಗ್‌ 
ವರ್ತಂತೇ ವೈ ವೃತ್ತಿಮನ್ಸಶಂಸಸರೂಪಾಮ್‌ । 
ಇತಿ ಸ್ಫೋಕ್ತಾ ಸಂಜಯ ಬ್ರೂಹಿ ಪಶ್ಚಾದ್‌ 
ಅಜಾತಶತ್ರುಃ ಕುಶಲೀ ಸಪುತ್ರಃ 11೪೦॥॥ 


ನಿಮ್ಮಮಕ್ಕಳು ಮತ್ತು ನೀವು ಜೀವಿಕಾದಾನವನ್ನುಮಾಡಿ ತೆಗೆದುಕೊಂಡ ಮಕ್ಕಳು 
ಎಲ್ಲರೂ ನಿಮ್ಮಲ್ಲಿಮೃದುವಾದ ವೃತ್ತಿಯನ್ನು ಹೊಂದಿದ್ದಾರಷ್ಟೆ? ಎಂದು ಹೇಳಿ ಎಲೈ 
ಸಂಜಯನೇ, ಅನಂತರ ಪುತ್ರಸಹಿತನಾದ ಅಜಾತಶತ್ರುವು ಕ್ಷೇಮದಿಂದಿದ್ದಾನೆಂದು 
ಹೇಳು. 


ಯಾ ನೋ ಭಾರ್ಯಾಃ ಸಂಜಯ ವೇತ್ಥ ತತ್ರ 
ತಾಸಾಂ ಸರ್ವಾಸಾಂ ಕುಶಲಂ ತಾತ ಪೃಚ್ಛೇಃ । 
ಸುಸಂಗುಪ್ತಾಃ ಸುರತಯೋತನವದ್ಯಾಃ 
ಕಚ್ಚಿದ್‌ ಗೃಹಾನಾವಸಥಾಪ್ರಮತ್ತಾಃ Tell 


ಸಂಜಯನೇ, ನಾವು ಪೋಷಿಸಲು ಯೋಗ್ಯರಾದ ಯಾವ ಸ್ತೀಯರಿದ್ದಾರೆಯೋ 
ಅವರೆಲ್ಲರ ಕುಶಲಪ್ರಶ್ನೆಯನ್ನು ಮಾಡು. ಒಳ್ಳೆಯ ರಕ್ಷಣೆಯನ್ನು ಹೊಂದಿದವರಾಗಿ, 
ಒಳ್ಳೆಯ ಸುಖವನ್ನು ಅನುಭವಿಸುವವರಾಗಿ, ನಿರ್ದುಷ್ಟರಾಗಿ ಎಚ್ಚರಿಕೆಯಿಂದ ಗೃಹಗಳಲ್ಲಿ 
ವಾಸ ಮಾಡುತ್ತಿದೀರಷ್ಟೆ? ಎಂದು ಕೇಳು. 


ಕಚ್ಚಿದ್‌ ವೃತ್ತಿಂ ಶಶುರೇಷು ಭದ್ರಾಃ 
ಕಲ್ಯಾಣೀಂ ವರ್ತದಧ್ವಮನೃಶಂಸರೂಪಾಃ । 
ಯಥಾ ಚ ವಃ ಸ್ಯುಃ ಪತಯೋತನುಕೂಲಾಃ 
ತಥಾ ವೃತ್ತಿಮಾತ್ಮನಃ ಸ್ಥಾಪಯದ್ವಮ್‌ 11೪೨॥ 


-244- ಮಹಾಭಾರತ ಉದ್ಯೋಗಪರ್ವ 


ಎಲೌ ಮಂಗಳಸ್ತರೂಪರೇ, ನಿಮ್ಮ ಅತ್ತೆ-ಮಾವಂದಿರ ವಿಷಯದಲ್ಲಿ 
ಮಾರ್ದವದಿಂದ ಕೂಡಿದ, ಮಂಗಳಕರವಾದ ನಡತೆಯಿಂದ 
ನಡೆದುಕೊಳುತ್ತಿದ್ದೀರಷ್ಟೆ? ಹೇಗೆ ನಿಮ್ಮಪತಿಗಳು ನಿಮಗೆ ಅನುಕೂಲವಾಗಿರುತ್ತಾರೆಯೋ 
ಹಾಗೆ ನಿಮ್ಮನಡತೆಯನ್ನುನೀವು ತಿದ್ದಿಕೊಳ್ಳಿ (ಎಂದು ಹೇಳು). 


ಯಾ ನಃ ಸ್ನುಷಾಃ ಸಂಜಯ ವೇತ್ಥ ತತ್ರ 
ಪ್ರಾಪ್ತಾಃ ಕುಲೇಭೃಶ್ಚ ಗುಣೋಪಪನ್ನಾಃ । 
ಪ್ರಜಾವತ್ಯೋ ಬ್ರೂಹಿ ಸಮೇತ್ಯ ತಾಶ್ಚ 
ಯುಧಿಷ್ಠಿರೋ ವೋತಭ್ಯವದತ್‌ ಪ್ರಸನ್ನಃ 11೪೩॥ 


ಸಂಜಯನೇ, ನೀನು ಅಲ್ಲಿ ಒಳ್ಳೆಯ ಕುಲದಿಂದ ತಂದ ಗುಣವಂತರಾದ ಮಕ್ಕಳನ್ನು 
ಹೊಂದಿದ ಯಾವ ನಮ್ಮ ಸೊಸೆಯರನ್ನು ತಿಳಿದಿದ್ದೀಯೋ ಅವರ ಜೊತೆಯಲ್ಲಿ 
ಸಂಗತನಾಗಿ ಯುಧಿಷ್ಠಿರನು ಪ್ರಸನ್ನನಾಗಿ ನಿಮಗೆ ಕುಶಲವನ್ನು ತಿಳಿಸುತ್ತಿದ್ದಾನೆ ಎಂದು 
ಹೇಳು. 


ಕನ್ಯಾಃ ಸಜೇಥಾಃ ಸದನೇಷು ಸಂಜಯ 
ಅನಾಮಯಂ ಮದ್ದಚನೇನ ಪೃಚ್ಛೇಃ । 
ಕಲ್ಯಾಣಾಃ ವಃ ಸಂತು ಪತಯೋಕಠನುಕೂಲಾಃ 
ಯೂಯಂ ಪತೀನಾಂ ಭವತಾನುಕೂಲಾಃ 11೪೪॥ 


ಸಂಜಯನೇ, ಮನೆಗಳಲ್ಲಿರುವ ಚಿಕ್ಕ ಹೆಣ್ಣುಮಕ್ಕಳನ್ನು ಆಲಿಂಗಿಸಿ ನನ್ನ ಮಾತಿನಂತೆ 
ಅವರ ಕ್ಷೇಮವನ್ನು ಕೇಳು. ನಿಮಗೆ ಕಲ್ಯಾಣವಾಗಲಿ. ಅನುಕೂಲರಾದ ಪತಿಗಳು 
ದೊರೆಯಲಿ. ನೀವೂ ಸಹ ಪತಿಗಳಿಗೆ ಅನುಕೂಲವಾಗಿರಿ (ಎಂದು ಹೇಳು). 
ಸ್ವಲಂಕೃತಾಃ ವಸ್ತವತ್ಯಃ ಸುಗಂಧಾ 
ಅಬೀಭತ್ತಾ ಸುಖಿತಾ ಭೋಗವತ್ಯ: । 
ಲಘು ಯಾಸಾಂ ದರ್ಶನಂ ವಾಕ್‌ ಚ ಲಫ್ಲೀ 
ವೇಶ್ಯಾಸ್ತಿಯಃ ಕುಶಲಂ ತಾತ ಪೃಚ್ಛೇಃ 11೪೫। 


ಒಳ್ಳೆಯ ಅಲಂಕಾರವನ್ನು ಮಾಡಿಕೊಂಡು, ವಸ್ಥ ಗಳನ್ನು ಧರಿಸಿ, ಒಳ್ಳೆಯ 
ಗಂಧವನ್ನು 0 ಬೀಭತ್ತರೂಪವನ್ನು ಜಾ ಸತಾ 


ಸಂಜಯಯಾನಪರ್ವ -245- 


ಭೋಗವತಿಯರೂ ಆದ ಯಾರ ದರ್ಶನ ಮತ್ತು ಮಾತುಗಳು ಬಹಳ 
ಚಿಕ್ಕದಾಗಿರುತ್ತವೆಯೋ ಅಂತಹ ವೇಶ್ಯಾಸ್ಟೀಯರನ್ನು ಕುಶಲಪ್ರಶ್ನೆಯನ್ನು 
Ru We 


ದಾಸೀಪುತ್ರಾ ಯೇ ಚ ದಾಸಾಃ ಕುರೂಣಾಂ 
ತದಾಶ್ರಯಾ ಬಹವಃ ಕುಬ್ಬಖಂಜಾಃ । 
ಆಖ್ಯಾಯ ಮಾಂ ಕುಶಲಿನಂ ಸ್ಥ ಸ್ಸ ತೇಭ್ಯೊ ೇ5- 
ಪ್ಯನಾಮಯಂ ಪರಿಷ್ಕಚ್ಛೇರ್ಜಫನ್ಯಮ್‌ 11೪೬॥ 


ಇನ್ನುಕುರುಗಳ ಯಾವ ದಾಸರು ಮತ್ತು ದಾಸೀಪುತ್ರರು ಇದ್ದಾರೆಯೋ ಮತ್ತು 
ಕುರುಗಳನ್ನು ಆಶ್ರಯಿಸಿರುವ ಅನೇಕ ಕುಬ್ಬರು ಮತ್ತು ಏಕಪಾದವುಳ್ಳ ಕುಂಟರು 
ಇದ್ದಾರೆಯೋ ಅವರಿಗೆ ನಾನು ಕುಶಲದಿಂದಿದ್ದೇನೆ ಎಂದು ಹೇಳಿ ಅನಂತರ ಅವರ 
ಯೋಗಕ್ಷೇಮವನ್ನು ವಿಚಾರಿಸುವವನಾಗು. 


ಕಚ್ಚಿದ್‌ ವೃತ್ತಿರ್ವರ್ತತೇ ವೈ ಪುರಾಣೀ 
ಕಚ್ಚಿದ್‌ ಭೋಗಾನ್‌ ಧಾರ್ತರಾಷ್ಟ್ರೋ ದದಾತಿ । 
ಅಂಗಹೀನಾನ್‌ ಕೃಪಣಾನ್‌ ವಾಮನಾನ್‌ ವಾ 
ಯಾನಾನೃಶಂಸ್ಯಾದ್‌ ಧೃತರಾಷ್ಟೋ ಬಿಭರ್ತಿ 11೪೭1! 


ನಿಮಗೆ ಹಿಂದಿನಂತೆ ಜೀವನವು ನಡೆಯುತ್ತಿದೆಯಷ್ಟೆ? ಯಾವ ಅಂಗಹೀನರನ್ನು, 
ಕೃಪಣರನ್ನು, ವಾಮನರನ್ನು, ದಯೆಯಿಂದ ಧೃತರಾಷ್ಟ್ರನು ಫೆ ಪೋಷಿಸುತ್ತಿದ್ದನೋ ಅವರಿಗೆ 
(ಅಂತಹ ನಿಮಗೆ) ದುರ್ಯೋಧನನು ಆಹಾರದ ಭೋಗವಸ್ತುಗಳನ್ನು 
ಕೊಡುತ್ತಿದ್ದಾನಷ್ಟೆ? (ಎಂದು ಕೇಳು). 


ಅಂಧಾಶ್ಚ ಸರ್ವೇ ಬಧಿರಾಸ್ತಥೈವ 
ಧ್ವಸ್ತಾಜೀವಾ ಬಹವೋ ಯೇತತ್ರ ಸಂತಿ । 
ಆಖ್ಯಾಯ ಮಾಂ ಕುಶಲಿನಂ ಸ್ಥ ಸ ತೇಭ್ಯೊ ೇ5- 
ಪ್ಯನಾಮಯಂ ಪರಿಪ್ಯಚ್ಛೇರ್ಜಘನ್ಯಮ್‌ 11೪೮॥। 


-246- ಮಹಾಭಾರತ ಉದ್ಯೋಗಪರ್ವ 


ಕುರುಡರು, ಕಿವುಡರು ಮತ್ತು ಜೀವನೋಪಾಯವಿಲ್ಲದ ಬಹಳ ಜನರು ಯಾರು 
ಅಲ್ಲಿಇದ್ದಾರೆಯೋ ಅವರಿಗೆ ನಾನು ಕುಶಲದಿಂದಿದ್ದೇನೆಂದು ಹೇಳಿ ಅನಂತರ ಅವರ 
ಕ್ಷೇಮವನ್ನು ವಿಚಾರಿಸು. 


ಮಾ ಭೃಷ್ಟ ದುಃಖೇನ ಕುಜೀವಿತೇನ 
ನೂನಂ ಕೃತಂ ಪರಲೋಕೇಷು ಪಾಪಮ್‌ । 
ನಿಗೃಹ್ಯ ಶತ್ರೂನ್‌ ಸುಹೃದೋನುಗೃಹ್ಯ 
ವಾಸೋಭಿರನ್ನೇನ ಚ ವೋ ಭರಿಷ್ಯೇ YE 1 


ದುಃಖದಿಂದ ಮತ್ತು ಕೆಟ್ಟಜೀವನದಿಂದ ಹೆದರಬೇಡಿ. ನೀವು ಹಿಂದಿನ ಜನ್ಮದಲ್ಲಿ 
ಖಂಡಿತವಾಗಿ ಪಾಪವನ್ನು ಮಾಡಿದ್ದೀರಿ. ಶತ್ರುಗಳನ್ನು ನಿಗ್ರಹಿಸಿ, ಸುಹೃದರನ್ನು 
ಅನುಗ್ರಹಿಸಿ, ಅನ್ನ-ವಸ್ಪಗಳನ್ನು ನೀಡಿ ನಿಮ್ಮನ್ನುಪೋಷಿಸುವೆನು (ಎಂದು ಹೇಳು). 


ನ ಚಾಪ್ಯೇತಚ್ಛಕ್ಕಮೇಕೇನ ವಕ್ತುಂ 

ನಾನಾದೇಶ್ಯಾ ಬಹವೋ ಜಾತಿಸಂಘಾಃ । 
ವಿಪ್ರೋಷಿತೋ ಬಾಲವದ್‌ ದ್ರಷ್ಟುಮಿಚ್ಛನ್‌ 

ನಮಸ್ಯೇ5ಹಂ ಸಂಜಯ ಭೈಮಸೇನಾನ್‌ ISON 
ತೇ ಮೇ ಯಥಾ ವಾಚಮಿಮಾಂ ಯಥೋಕ್ತಾಂ 

ತ್ಹಯೋಚ್ಯಮಾನಾಂ ಶೃಣುಯುಸ್ತಥಾ ಕುರು 11೫೧1 


ನಾನಾ ದೇಶಗಳಿಂದ ಬಂದ ಅನೇಕ ಜಾತಿಯ ಸೈನಿಕರು ಮತ್ತು ರಾಜಸಂಘಗಳಲ್ಲಿ 
ಒಬ್ಬೊಬ್ಬರನ್ನೂ ಹೇಳಲು ಸಾಧ್ಯವಿಲ್ಲ. ನಿಮ್ಮಿಂದ ದೂರ ಹೋದವನಾಗಿ, ಬಾಲರಂತೆ 
ನಿಮ್ಮನ್ನು ನೋಡಲು ಬಯಸಿ, ಭಯಂಕರ ಸೈನ್ಯವುಳ್ಳ ನಿಮ್ಮನ್ನು ಇಲ್ಲಿಂದಲೇ 
ನಮಸ್ಕರಿಸುತ್ತೇನೆ ಎಂದು ಹೇಳಿ ಎಲೈ ಸಂಜಯನೇ, ನಾನು ನೀನು ಹೇಳುವ ನನ್ನ ಈ 
ಮಾತನ್ನು ಅವರು ಕೇಳುವಂತೆ ಮಾಡು. 


ಸಂತ್ಯೇವ ಮೇ ಬ್ರಾಹ್ಮಣೇಭ್ಯಃ ಕೃತಾನಿ 
ಭೋಗಾನ್ಯಥೋ ವಿಜಯಂ ವರ್ತಯಂತಿ | 
ಪಶ್ಯಾಮ್ಯಹಂ ಯುಕ್ತರೂಪಾಂಸ್ತಥೈವ 
ತಾಮೇವ ವಿದ್ದಿಂ ಶ್ರಾವಯೇಥಾ ನೃಪಂ ತಮ್‌ 11೫೨॥| 


ಸಂಜಯಯಾನಪರ್ವ -247- 


ನಾನು ಬ್ರಾಹ್ಮಣರಿಗೆ ಹಿಂದೆ ಕೊಟ್ಟ ಭೋಗಗಳು ಇದ್ದೇ ಇವೆ. ಅವರು ನನ್ನ 
ವಿಜಯವನ್ನು ಆಶಿಸುತ್ತಾರೆ. ಅವರು ಯೋಗ್ಯವಾದ ರೂಪವನ್ನು ಹೊಂದಿ ಇರುವುದನ್ನು 
ನಾನು ನೋಡುತ್ತಿದ್ದೇನೆ. ಇಂತಹ ಸುದ್ದಿಯನ್ನು ಧೃತರಾಷ್ಟ್ರರಾಜನಿಗೆ ಹೇಳುವವನಾಗು. 


ಯೇ ಚಾನ್ಯಥಾ ದುರ್ಬಲಾಃ ಸರ್ವಕಾಲಮ್‌ 
ಆತ್ಮನ್ಯೇವ ಪ್ರಯತಂತೇ5ಥ ಮೂಢಾಃ | 
ತಾಂಶ್ಚಾಪಿ ತಂ ಕೃಪಣಾನ್‌ ಸರ್ವಥೈವ 
ಅಸದಾಕ್ಲಾತ್‌ ಕುಶಲಂ ತಾತ ಪಚೇಃ HSA 
೬ ಎರೆ ಲ" 


ಎಲೈ ಪ್ರೀತಿಪಾತ್ರನೇ, ಇನ್ನು ಯಾರು ಯಾವಾಗಲೂ ವಿರುದ್ಧವಾಗಿಯೇ 
ಪ್ರಯತ್ನವನ್ನುಮಾಡುತ್ತಾರೆಯೋ, ಯಾವಾಗಲೂ ಮೂಢರಾಗಿ ತಮ್ಮಲ್ಲಿಯೇ ಪ್ರಯತ್ನ 
ಮಾಡುತ್ತಾರೆಯೋ ಅಂತಹ ಕೃಪಣರನ್ನು ಸಂಧಿಸಿ ಕುಶಲವನ್ನು ಕೇಳುವವನಾಗು. 


ತೇ ಚಾಪ್ಯನ್ಯೇ ಸಂಶ್ರಿತಾ ಧಾರ್ತರಾಷ್ಟಾನ್‌ 
ಲು 
ನಾನಾದಿಗ್ಫ್ಯೋತಭ್ಯಾಗತಾಃ ಸೂತಪುತ್ರ । 
ದೃಷ್ಟ್ವಾ ತಾಂಶ್ಚೆವಾರ್ಹತಶ್ಚಾಪಿ ಸರ್ವಾನ್‌ | 
ಸಂಪೃಚ್ಛೇಥಾಃ ಕುಶಲಂ ಚಾವ್ಯಯಂ ಚ 11೫೪॥! 
ಎಲೈ ಸೂತಪುತ್ರನೇ, ಇನ್ನುನಾನಾ ದೇಶಗಳಿಂದ ದುರ್ಯೋಧನಾದಿಗಳ ಬಳಿಗೆ 
ಬಂದ ಜನರು ಏನಿದ್ದಾರೆಯೋ ಅವರನ್ನೆಲ್ಲಾನೋಡಿ ಅವರಲ್ಲಿಯೋಗ್ಯರಾದವರಿಗೆಲ್ಲಾ 
ಕುಶಲವನ್ನೂ ಮತ್ತು ಕ್ಷೇಮವನ್ನೂಕೇಳುವವನಾಗು. 


ಏವಂ ಸರ್ವಾನಾಗತಾಭ್ಯಾಗತಾಂಶ್ಚ 
ರಾಜ್ಞೋ ದೂತಾನ್‌ ಸರ್ವದಿಗ್ಬೊ ೫ 5ಭ್ಯುಪೇತಾನ್‌ । 
ಪೃಷ್ಟ್ವಾ ಸರ್ವಾನ್‌ ಕುಶಲಂ ತಾಂಶ್ಚ ಸೂತ 
ಪಶ್ಚಾದಹಂ ಕುಶಲೀ ತಾತ ವಾಚಃ 11೫೫1 
ಸೂತನೇ, ಹೀಗೆ ಎಲ್ಲಾದಿಕ್ಕುಗಳಿಂದ ಆಹ್ವಾನಿಸಿ ಬಂದ ಅಥವಾ ತಾವಾಗಿಯೇ 
ಬಂದ ಎಲ್ಲದೂತರನ್ನೂ ನೋಡಿ ಅವರ ಕುಶಲಪ್ರಶ್ನೆಯನ್ನುಮಾಡಿ ಅನಂತರ ನಾನು 
ಕ್ಷೇಮದಿಂದಿದ್ದೇನೆಂದು ಅವರಿಗೆ ಹೇಳಬೇಕು. 


-248- ಮಹಾಭಾರತ ಉದ್ಯೋಗಪರ್ವ 


ನ ಹೀದೃಶಾಃ ಸಂತಿ ಪರೇ ಪೃಥಿವ್ಯಾಂ 
ಯೇ ಯೋಧಕಾ ಧಾರ್ತರಾಷ್ಟ್ರೇಣ ಲಬ್ಧಾ! । 
ಧರ್ಮಸ್ತು ನಿತ್ಯೋ ಮಮ ಧರ್ಮ ಏವ 


ಮಹಾಬಲಃ ಶತ್ರುನಿಬರ್ಹಣಾಯ 11೫೬॥। 
ಇದಂ ಪುನರ್ವಚನಂ ಧಾರ್ತರಾಷ್ಟಂ 
ಸುಯೋಧನಂ ಸಂಜಯ ಶ್ರಾವಯೇಥಾಃ 11೫೭! 


ದುರ್ಯೋಧನನು ಎಂತಹ ಯೋಧರನ್ನು ಸಂಪಾದಿಸಿದ್ದಾನೆಯೋ ಅಂತಹ 
ಇನ್ನೊಬ್ಬ ಯೋಧರು ಭೂಮಿಯಲ್ಲೇ ದೊರೆಯಲಾರರು. ಧರ್ಮವು ನಿತ್ಯವಾದುದು. 
ನನಗಾದರೂ ಶತ್ರುಸಂಹಾರ ವಿಷಯದಲ್ಲಿ ಧರ್ಮವೇ ಮಹಾಬಲವಾಗಿದೆ. 
ಸಂಜಯನೇ, ಧೃತರಾಷ್ಟಪುತ್ರನಾದ ದುರ್ಯೋಧನನನ್ನು ಕುರಿತು ಈ ಮುಂದಿನ 
ಮಾತನ್ನು ಹೇಳು. 


ಯಸ್ತೇ ಶರೀರೇ ಹೃದಯಂ ಧುನೋತಿ 
ಕಾಮಃ ಕುರೂನಸಪತ್ನೋತನುಶಿಷ್ಯಾಮ್‌ । 
ನ ವಿದ್ಯತೇ ಯುಕ್ತಿರೇತಸ್ಯ ಕಾಚಿ- 


ನೆ ವಂ ವಿಧಾಸ್ಯಾಮ ಯಥಾ ಪ್ರಿಯಂ ತೇ ISS 
ದದಸ್ವ ವಾ ಶಕ್ರಪುರೀಂ ಮಮೈವ 
ಯುಧ್ಯಸ್ವ ವಾ ಭಾರತಮುಖ್ಯ ವೀರ 11೫೯॥ 


ನಿನ್ನಶರೀರದಲ್ಲಿಕುರುಗಳನ್ನುಶತ್ರುರಹಿತನಾಗಿ ನಾನೇ ಅನುಶಾಸನ ಮಾಡುತ್ತೇನೆ 
ಎಂಬ ಆಸೆಯು ಯಾವ ನಿನ್ನನ್ನು ಅಲುಗಾಡಿಸುತ್ತಿದೆಯೋ ಅದಕ್ಕೆ ಯಾವ ಅವಕಾಶವೂ 
ಇಲ್ಲ. ನಿನಗೆ ಪ್ರಿಯವಾಗುವಂತೆ ನಾವು ಮಾಡುವುದಿಲ್ಲ. ಭಾರತಮುಖ್ಯವೀರನೇ, 
ನನಗೆ ಇಂದ್ರಪ್ರಸ್ಥವನ್ನು ಕೊಡು ಅಥವಾ ಯುದ್ಧವನ್ನು ಮಾಡು (ಎಂದು ಹೇಳು). 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಏಕೋನತ್ರಿಶೋಧ್ಯಾಯಃ ॥ 
॥ ಸಂಜಯಯಾನಪರ್ವಣಿ ದಶಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಇಪ್ಪತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 
LN SS 


ಸಂಜಯಯಾನಪರ್ವ -249- 


ಮೂವತ್ತನೆಯ ಅಧ್ಯಾಯ 
ಸಂಜಯನಿಗೆ ಯುಧಿಷ್ಠಿರನ ಸಂದೇಶ. 
ಐದುಗ್ರಾಮಗಳನ್ನಾದರೂ ಕೊಡುವಂತೆ ಒತ್ತಾಯ. 
ಯುಧಿಷ್ಠಿರಃ 
ಉತ ಸಂತಮಸಂತಂ ವಾ ಜಡಂ ವೀರಂ ಚ ಸಂಜಯ । 
ಉತಾಬಲಂ ಬಲೀಯಾಂಸಂ ಧಾತಾ ಪ್ರಕುರುತೇ ವಶೇ Hol 


ಯುಧಿಷ್ಠಿರ- ಸಂಜಯನೇ, ಸಜ್ಜನನನ್ನಾಗಲೀ ಅಥವಾ ದುರ್ಜನನ್ನಾಗಲೀ, 
ಮೂರ್ಪನನ್ನಾಗಲೀ ಅಥವಾ ವೀರನನ್ನಾಗಲೀ, ದುರ್ಬಲನನ್ನಾಗಲೀ ಅಥವಾ 
ಪ್ರಬಲನನ್ನಾಗಲೀ ವಿಧಿಯು ತನ್ನ ವಶಪಡಿಸಿಕೊಳ್ಳುತ್ತಾನೆ. 

ಉತ ಬಾಲಾಯ ಪಾಂಡಿತ್ಯಂ ಪಂಡಿತಾಯೋತ ಬಾಲತಾಮ್‌ । 

ದದಾತಿ ಸರ್ವಮೀಶಾನಃ ಪುರಸ್ತಾಚ್ಛುಕ್ರಮುಚ್ಚರನ್‌ 11೨ 


ಅಸಮರ್ಥನಾದ ಸರ್ವವನು ಮೊದಲೇ ಶುಭ್ರವಾದುದನ್ನು ಕೊಡುತ್ತಾ 
ಬಾಲಕನಿಗೆ ಪಾಂಡಿತ್ಯವನ್ನು, ಪಂಡಿತನಿಗೆ ಬಾಲತ್ಸವನ್ನು ಕೊಡುತ್ತಾನೆ. 


ಅಲಂ ವಿಜ್ಞಾಹನಾಯಾದ್ಯ ಆಚಕ್ಷೀಥಾ ಯಥಾತಥಮ್‌ । 

ಅಥೋಪಮಂತ್ರಯೇಥಾಸ್ತ್ವಮ್‌ ಅನ್ಯೋನ್ಯೇನಾತಿಹೃಷ್ಠವತ್‌ Hall 

ಸಂಧಿಯನ್ನು ಸಾಧಿಸುವುದಕ್ಕೆ ಏನೇನನ್ನು ಹೇಳಬಹುದೋ ಅವೆಲ್ಲವನ್ನೂಸರಿಯಾಗಿ 
ಹೇಳುವವನಾಗು. ಅನಂತರ ಪರಸ್ಪರವಾಗಿ ಭೇಟಿಯಾಗಿ 
ಅತಿಸಂತೋಷಗೊಂಡವನಂತೆ ಹೀಗೆ ಮಾತನಾಡು. 

ಗಾವಲ್ಲಣೇ ಕುರೂನ್‌ ಗತ್ವಾ ಧೃತರಾಷ್ಟ್ರಂ ಮಹಾಬಲಮ್‌ । 

ಅಭಿವಾದ್ಯೋಪಸಂಗೃಹ್ಯ ತತಃ ಪೃಚ್ಛೇರನಾಮಯಮ್‌ TOT 


ಗಾವಲ್ಲಣಿಯೇ, ಕುರುದೇಶಕ್ಕೆ ಹೋಗಿ ಮಹಾಬಲನಾದ ಧೃತರಾಷ್ಟನಿಗೆ ನಮಸ್ಕರಿಸಿ 
ಅವನ ಪಾದವನ್ನು ಹಿಡಿದು ಅನಂತರ ಕ್ಷೇಮವನ್ನು ಕೇಳು. 


-250- ಮಹಾಭಾರತ ಉದ್ಯೋಗಪರ್ವ 


ಬ್ರೂಯಾಶ್ಹೆನಂ ಸಮಾಸೀನಂ ಕುರುಭಿಃ ಪರಿವಾರಿತಮ್‌ ।ಟ 
ತವೈವ ರಾಜನ್‌ ವೀರ್ಯೇಣ ಸುಖಂ ಜೀವಂತಿ ಪಾಂಡವಾಃ 11೫11 


ಕುರುಗಳಿಂದ ಸುತ್ತುವರಿಯಲ್ಪಟ್ಟು ಕುಳಿತಿರುವ ಅವನನ್ನು ಕುರಿತು ರಾಜನೇ, ನಿನ್ನ 
ಸಾಮರ್ಥ್ಯದಿಂದಲೇ ಪಾಂಡವರು ಸುಖವಾಗಿ ಜೀವಿಸಿದ್ದಾರೆ ಎಂದು ಅವನಿಗೆ ಹೇಳು. 


ತವ ಪ್ರಸಾದಾದ್‌ ಬಾಲಾಸ್ತೇ ಪ್ರಾಪ್ತಾ ರಾಜ್ಯಮರಿಂದವು । 
ರಾಜ್ಯೇ ತಾನ್‌ ಸ್ಥಾಪಯಿತ್ತಾಾಗ್ರೇ ನೋಪೇಕ್ಟೇಥಾ ವಿನಶ್ಯತಃ We 


ಅರಿಂದಮನೇ, ನಿನ್ನ ಅನುಗ್ರಹದಿಂದಲೇ ಬಾಲಕರಾದ ಅವರು ಹಿಂದೆ ರಾಜ್ಯವನ್ನು 
ಪಡೆದರು. ಮೊದಲು ಅವರನ್ನು ರಾಜ್ಯದಲ್ಲಿ ಕೂಡಿಸಿ, ಈಗ ಕಷ್ಟದಲ್ಲಿರುವ ಅವರನ್ನು 
ಉದಾಸೀನ ಮಾಡಬೇಡ. 


ಸರ್ವಂ ರಾಜ್ಯಂ ತದೇಕಸ್ಯ ನಾಲಂ ಭರ್ತುಂ ಹಿ ಕಸ್ಯಚಿತ್‌ । 
ತಸ್ಮಾತ್‌ ಸಂಗತ್ಯ ಜೀವಾಮೋ ದ್ವಿಷತಾಂ ಮಾ ವಶಂ ಗಮಃ 11೭11 


ಎಲ್ಲರಾಜ್ಯವನ್ನೂ ಯಾವನೇ ಒಬ್ಬನಿಗೂ ಆಳಲು ಸಾಧ್ಯವಿಲ್ಲ. ಆದ್ದರಿಂದ ನಾವು 
ಒಟ್ಟಿಗೇ ಸೇರಿ ಬದುಕೋಣ. ನೀನು ಶತ್ರುಗಳಿಗೆ ವಶನಾಗಬೇಡ (ಎಂದು ಹೇಳು). 

ತಥಾ ಭೀಷ್ಮಂ ಶಾಂತನವಂ ಭಾರತಾನಾಮಮದ್ಯಪಮ್‌ । 

ಶಿರಸಾ ಚಾಭಿವಂದೇಥಾ ಮಮ ನಾಮ ಪ್ರಕೀರ್ತಯನ್‌ WS 

ಹಾಗೆಯೇ, ಶಂತನುವಿನ ಪುತ್ರನಾದ ಭಾರತರಲ್ಲಿ ಮದ್ಯಪಾನ ಮಾಡದಿರುವ 
ಭೀಷ್ಮರನ್ನು ನನ್ನ ಹೆಸರನ್ನು ಹೇಳುತ್ತಾ ಶಿರಸಾ ನಮಸ್ಕಾರವನ್ನು ಮಾಡು (ರಾಜರು 
ಪ್ರಾಯಃ ಮದ್ಯಪಾನವನ್ನು ಮಾಡುವವರಾದರೂ ಭೀಷ್ಮರು ವ್ರತಶೀಲರಾದುದರಿಂದ 
ಮದ್ಯವನ್ನುಪಾನ ಮಾಡುತ್ತಿರಲಿಲ್ಲ- ವಾದಿರಾಜರು). 

ಅಭಿವಾದ್ಯ ಚ ವಕ್ತವ್ಯಃ ತತೋಶಸ್ಕಾಕಂ ಪಿತಾಮಹಃ Tal 


ಭವತಾ ಶಂತನೋರ್ವಂಶೋ ನಿಮಗ್ಗಃ ಪುನರುದ್ಧತಃ । 
ಸತ್ತ್ವಂ ಕುರು ತಥಾ ತಾತ ಸ್ವಮತೇನ ಪಿತಾಮಹ 11೧೦॥ 


ಸಂಜಯಯಾನಪರ್ವ -251- 


ಯಥಾ ಜೀವಂತಿ ತೇ ಪೌತ್ರಾಃ ಪ್ರೀತಿಯುಕ್ತಾಃ ಪರಸರಮ್‌ 1೧೧॥ 


ನಮ್ಮ ಪಿತಾಮಹರಾದ ಅವರಿಗೆ ನಮಸ್ಕಾರವನ್ನು ಮಾಡಿ ಮುಳುಗಿ ಹೋಗಿದ್ದ 
ಶಂತನುವಿನ ವಂಶವು ನಿಮ್ಮಿಂದ ಪುನಃ ಉದ್ದಾರ ಮಾಡಲ್ಪಟ್ಟಿತು. ಪ್ರೀತಿಪಾತ್ರರಾದ 
ಪಿತಾಮಹರೇ, ನಿಮ್ಮ ಬುದ್ದಿಗೆ ತೋರಿದಂತೆ ನಿಮ್ಮ ಮೊಮ್ಮಕ್ಕಳು ಪರಸ್ಪರವಾಗಿ 
ಪ್ರೀತಿಯಿಂದ ಇರುವಂತೆ ನೀವು ಏನಾದರೂ ಮಾಡಿ ಎಂದು ಹೇಳು. 


ತಥೈವ ವಿದುರಂ ಬ್ರೂಯಾ: ಕುರೂಣಾಂ ಮಂತ್ರಧಾರಿಣಮ್‌ । 
ಅಯುದ್ಧಂ ಸೌಮ್ಯ ಭಾಷೇಥಾಃ ಶಮಕಾಮೋ ಯುಧಿಷ್ಠಿರಃ 11೧೨॥ 


ಹಾಗೆಯೇ, ಕುರುಗಳಿಗೆ ಮಂತ್ರಧಾರಿಯಾದ ವಿದುರನನ್ನುಕುರಿತು ಯುಧಿಷ್ಠಿರನು 
ಶಾಂತಿಯನ್ನು ಬಯಸುತ್ತಾನೆ ಎಂದು, ಪ್ರೀತಿಪಾತ್ರನೇ, ಯುದ್ದವು ಬೇಡವೆಂದು 
ಮಾತನಾಡು. 

ಅಥ ದುರ್ಯೋಧನಂ ಬ್ರೂಯಾ ರಾಜಪುತ್ರಮಮರ್ಷಣಮ್‌ । 

ಮಧ್ಯೇ ಕುರೂಣಾಮಾಸೀನಮ್‌ ಅನುನೀಯ ಪುನಃ ಪುನಃ ek 

ಅನಂತರ ಕುರುಗಳ ಮಧ್ಯೆ ಕುಳಿತಿರುವ ಕ್ರೋಧಶೀಲನಾದ, ರಾಜಪುತ್ರನಾದ 
ದುರ್ಯೋಧನನನ್ನುಮತ್ತೆ ಮತ್ತೆ ಅನುನಯವನ್ನುಮಾಡಿ ಹೀಗೆ ಹೇಳು. 


ಅಪಾಪಾಂ ಯದುಪೈಕ್ಸಂತ ಕೃಷ್ಣಾಮೇತಾಂ ಸಭಾಗತಾಮ್‌ । 
ತದ್‌ ದುಃಖಂ ಚ ತಿತಿಕ್ಲಾಮ ಮಾ ವಧೀಸ್ಟ್ವಂ ಕುರೂನಿತಿ 1೧೪॥ 


ಸಭೆಗೆ ಎಳೆತಂದ ನಿರಪರಾಧಿನಿಯಾದ ದ್ರೌಪದಿಗೆ ನೀವು ಏನು ಅವಮಾನವನ್ನು 
ಮಾಡಿದಿರೋ ಆ ದುಃಖವನ್ನೂಸಹಿಸಿಕೊಳ್ಳುತ್ತೇವೆ. ನೀನು ಕುರುಗಳನ್ನು ಕೊಲ್ಲಬೇಡ 
ಎಂದು ಹೇಳು. 


ಏವಂ ಪೂರ್ವಾಪರಾನ್‌ ಕ್ಲೇಶಾನ್‌ ಅತಿತಿಕ್ಷಂತ ಪಾಂಡವಾಃ । 
ಯಥಾ5ಬಲೀಯಸಃ ಸಂತೋ ಯತ್‌ ತತ್‌ ಸರ್ವಂ ಕುರವೋ ವಿದುಃ ॥ 


ಹೀಗೆ ಹಿಂದಿನ ಮತ್ತು ಮುಂದಿನ ಅನೇಕ ಕ್ಲೇಶಗಳನ್ನು ಸಜ್ಜನರಾದ ಪಾಂಡವರು 
ದುರ್ಬಲರಂತೆ ಸಹಿಸಿದರು. ಅದನ್ನು ಎಲ್ಲಾಕುರುಗಳೂ ತಿಳಿದಿದ್ದಾರೆ. 


-252- ಮಹಾಭಾರತ ಉದ್ಯೋಗಪರ್ವ 


ಯನ್ನು ಪ್ರಾವ್ರಾಜಯಃ ಸೌಮ್ಯಾನ್‌ ಅಜಿನೈಃ ಪ್ರತಿವಾಸಿತಾನ್‌ । 
ತದ್‌ ದುಃಖಮತಿತಿಕ್ದಾಮ ಮಾ ವಧೀಷ್ಠ ಕುರೂನಿತಿ 11೧೬।1 


ಸೌಮ್ಯಸ್ತಭಾವದ ನಮ್ಮನ್ನು ಕೃಷ್ಣಾಜಿನವನ್ನುಧರಿಸಿದವರನ್ನಾಗಿ ಮಾಡಿ ನಗರದಿಂದ 
ಏನು ಹೊರಗೆ ಕಳುಹಿಸಿದೆಯೋ ಆ ದುಃಖವನ್ನೂ ಸಹಿಸುತ್ತೇವೆ. ನೀನು ಕುರುಗಳನ್ನು 
ಕೊಲ್ಲಬೇಡ ಎಂದು ಹೇಳು. 


ಯತ್‌ ಕುಂತೀಂ ಸಮತಿಕ್ರಮ್ಯ ಕೃಷ್ಣಾಂ ಕೇಶೇಷ್ಠಧರ್ಷಯತ್‌ । 
ದುಃಶಾಸನಸ್ರೇ5ನುಮತೇ ತಚ್ಛಾಸ್ಥಾಭಿರುಪೇಕ್ಲಿತಮ್‌ 11೧೭! 


ಕುಂತಿಯನ್ನೂ ಮೀರಿ ದುಶ್ಶಾಸನನು ನಿನ್ನ ಅನುಮತಿಯಂತೆ ದ್ರೌಪದಿಯನ್ನು 
ತಲೆಕೂದಲುಗಳಲ್ಲಿಹಿಡಿದು ಏನು ಎಳೆದನೋ ಅದನ್ನೂನಾವು ಉಪೇಕ್ಷೆ ಮಾಡಿದ್ದೇವೆ. 


ಯಥೋಚಿತಂ ಸ್ವಕಂ ಭಾಗಂ ಲಭೇಮಹಿ ಪರಂತಪ ಟ 
ನಿವರ್ತಯ ಪರದ್ರವ್ಯೇ ಬುದ್ಧಿಂ ಗೃದ್ದಾಂ ನರರ್ಷಭ HOS 


ಪರಂತಪನೇ, ನಮಗೆ ಯೋಗ್ಯವಾದ ಭಾಗವನ್ನು ನಾವು ಹೊಂದುವೆವು. 
ನರರ್ಷಭನೇ, ಪರದ್ರವ್ಯದಲ್ಲಿಆಸೆಪಡುವ ನಿನ್ನ ಬುದ್ದಿಯನ್ನು ಹಿಂದಕ್ಕೆ ತಿರುಗಿಸು. 

ಶಾಂತಿರೇವ ಭವೇದ್‌ ರಾಜನ್‌ ಪ್ರೀತಿರೇವ ಪರಸ್ಪರಮ್‌ । 

ರಾಜ್ಕೈಕದೇಶಮಪಿ ನಃ ಪ್ರಯಚ್ಛ ಶಮಮಿಚ್ಛತಾಮ್‌ Teal 


ರಾಜನೇ, ನಮಗೆ ಪರಸರವಾಗಿ ಶಾಂತಿಯೇ ಉಂಟಾಗಲಿ. ಪ್ರೀತಿಯೇ 
ಉಂಟಾಗಲಿ. ಸಂಧಿಯನ್ನು (ಶಾಂತಿಯನ್ನು) ಬಯಸುವ ನಮಗೆ ರಾಜ್ಯದ ಒಂದು 
ಭಾಗವನ್ನಾದರೂ ಕೊಡು. 


ಕುಶಸ್ಥಲಂ ವೃಕಸ್ಥಲಮ್‌ ಅವಂತೀಂ ವಾರಣಾವತಮ್‌ | 
ಅವಸಾನಂ ಭವೇದತ್ರ ಕಿಂಚಿದೇಕಂ ಚ ಪಂಚಮಮ್‌ Ile]! 


ಭ್ರಾತ್ಮಣಾಂ ದೇಹಿ ಪಂಚಾನಾಂ ಪಂಚ ಗ್ರಾಮಾನ್‌ ಸುಯೋಧನ । 
ಶಾಂತಿರ್ನೋಶಸ್ತು ಮಹಾಪ್ರಾಜ್ಞ ಭ್ರಾತೃಭಿಃ ಸಹ ಭಾರತ 11೨೧॥ 


ಸಂಜಯಯಾನಪರ್ವ -253- 


ಕುಶಸ್ಥ ಲ, ವೃಕಸ್ಥ ಲ, ಅವಂತೀ, ವಾರಣಾವತ ಮತ್ತು ಐದರ ಸಂಖ್ಯೆ ಯನ್ನು 
ಪೂರೈಸಲು ) ಇನ್ನಾವುದಾದರೂ ಒಂದು ಗ್ರಾಮ. ಹೀಗೆ ಐದು ಜನ ಅಣ್ಣ; ತಮ್ಮಂದಿರಿಗೆ 
ಐದುಗ್ರಾಮಗಳನ್ನು ಕೊಡು. ಸುಯೋಧನನೇ, ಮಹಾಪ್ರಾಜ್ಞನೇ, ಭಾರತನೇ, ನಮಗೆ 
ಅಣ್ಣ-ತಮ್ಮಂದಿರ ಜೊತೆಯಲ್ಲಿಶಾಂತಿಯೇ ಉಂಟಾಗಲಿ. 


ಭ್ರಾತಾ ಭ್ರಾತರಮನ್ನೇತು ಪಿತಾ ಪುತ್ರೇಣ ಯುಜ್ಯತಾಮ್‌ । 
ಸ್ಮಯಮಾನಾಃ ಸಮಾಯಾಂತು ಪಾಂಚಾಲಾಃ ಕುರುಭಿಃ ಸಹ 1೨೨ 


ಸಹೋದರನು ಸಹೋದರನ ಜೊತೆಯಲ್ಲಿ ಸೇರಲಿ. ತಂದೆಯು ಮಗನ 
ಜೊತೆಯಲ್ಲಿಸೇರಲಿ. ಪಾಂಚಾಲರು ಕುರುಗಳ ಜೊತೆಯಲ್ಲಿನಗುನಗುತ್ತಾ ಬಂದು 
ಸೇರಲಿ. 


ಹರ್ಷಿತಾನ್‌ ಕುರುಪಾಂಚಾಲಾನ್‌ ಪಶ್ಯೇಯಮಿತಿ ಕಾಮಯೇ । 
ಸರ್ವೇ ಸುಮನಸಸ್ತಾತ ಶಾಮ್ಯಾಮ ಭರತರ್ಷಭಾಃ 11೨೩! 


ಸಂತೋಷಗೊಂಡ ಕುರು-ಪಾಂಚಾಲರನ್ನುನೋಡುವೆನೆಂದು ಬಯಸುತ್ತೇನೆ. 
ಪ್ರೀತಿಪಾತ್ರನೇ, ಎಲ್ಲಭರತಶ್ರೇಷ್ಠರೂ ಒಳ್ಳೆಯ ಮನಸನ್ನು ಹೊಂದಿದವರು. ಆದ್ದರಿಂದ 
ನಾವು ಶಾಂತಿಯನ್ನು ಹೊಂದೋಣ (ಎಂದು ಹೇಳು). 


ಅಲಮೇವ ಶಮಂ ಯಾಮಿ ತಥಾ ಯುದ್ಧಾಯ ಸಂಜಯ ।ಟ 
ಧರ್ಮಾನ್ನಯೋ ಬಲಂ ಚಾಹಂ ಮೃದವೇ ದಾರುಣಾಯ ಚ ॥1೨೪॥ 


ಸಂಜಯನೇ, ನಾನು ಶಾಂತಿಗೂ ಸಿದ್ಧನಾಗಿದ್ದೇನೆ. ಯುದ್ಧಕ್ಕೂ ಸಿದ್ದನಾಗಿದ್ದೇನೆ. 
ಧರ್ಮಾನುಸಾರಿಯಾದ ನಾನು ಮೃದುವಾದ ಕರ್ಮಕ್ಕೂ ಸಿದ್ಧನಾಗಿದ್ದೇನೆ. ಬಲವುಳ್ಳ 
ನಾನು ದಾರುಣವಾದ ಯುದ್ಧಕ್ಕೂಸಿದ್ಧನಾಗಿದ್ದೇನೆ. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ತ್ರಿಂಶೋ5ಧ್ಯಾಯಃ ॥ 
(| ಸಂಜಯಯಾನಪರ್ವಣಿ ಏಕಾದಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಮೂವತ್ತನೆಯ ಅಧ್ಯಾಯ ಮುಗಿಯಿತು. 


La SS SS 


-254- ಮಹಾಭಾರತ ಉದ್ಯೋಗಪರ್ವ 


ಮೂವತೊಂದನೆಯ ಅಧ್ಯಾಯ 
ಸಂಜಯನಿಗೆ ಅರ್ಜುನನ ಸಂದೇಶ ಮತ್ತು ಸಂಜಯನ ಪ್ರತಿನಿವೃತ್ತಿ. 
ವೈಶಂಪಾಯನಃ 


ಧರ್ಮರಾಜಸ್ಯ ತು ವಚಃ ಶ್ರುತ್ವಾ ಪಾರ್ಥೋ ಧನಂಜಯಃ । 
ಉವಾಚ ಸಂಜಯಂ ತತ್ರ ವಾಸುದೇವಸ್ಯ ಶೃಣ್ಯತಃ ell 


ವೈಶಂಪಾಯನ- ಧರ್ಮರಾಜನ ಮಾತುಗಳನ್ನು ಕೇಳಿ ಕುಂತೀಪುತ್ರನಾದ 
ಧನಂಜಯನು ಕೃಷ್ಣನು ಕೇಳುತ್ತಿರುವಂತೆ ಅಲ್ಲಿಸಂಜಯನನ್ನುಕುರಿತು ಮಾತನಾಡಿದನು. 


ಪಿತಾಮಹಂ ಶಾಂತನವಂ ಧೃತರಾಷ್ಟು ಚ ಸಂಜಯ । 
ದ್ರೋಣಂ ಸಪುತ್ರಂ ಶಲ್ಯಂ ಚ ಮಹಾರಾಜಂ ಚ ಬಾಹ್ಮಿಕಮ್‌ ॥1೨॥ 


ವಿಕರ್ಣಂ ಸೋಮದತ್ತಂ ಚ ಶಕುನಿಂ ಚಾಪಿ ಸೌಬಲಮ್‌ ।ಟ 
ವಿವಿಂಶತಿಂ ಚಿತ್ರಸೇನಂ ಜಯತ್ತೇನಂ ಚ ಸಂಜಯ TERT 


ಭಗದತ್ತಂ ತಥಾ ಚೈವ ಶೂರಂ ರಣಕೃತಾಂ ವರಮ್‌ IY 
ಯೇ ಚಾಪ್ಯನ್ಯೇ ಕುರವಸ್ತತ್ರ ಸಂತಿ 

ರಾಜಾನಶ್ಚೇದ್‌ ಭೂಮಿಪಾಲಾಃ ಸಮೇತಾಃ । 
ಯುಯುತ್ತವಃ ಪಾರ್ಥಿವಾಃ ಸೈಂಧವಾಶ್ಚ 

ಸಮಾನೀತಾ ಧಾರ್ತರಾಷ್ಟೇಣ ಸೂತ 11೫1! 


ಯಥಾನ್ಯಾಯಂ ಕುಶಲಂ ವಂದನಂ ಚ 
ಸಮಾಗಮೇ ಮದ್ವಚನೇನ ವಾಚ್ಯಾಃ 11೬11 


ಸಂಜಯನೇ, ಪಿತಾಮಹರಾದ ಭೀಷ್ಮರು, ಧೃತರಾಷ್ಟ್ರ , ಪುತ್ರನಿಂದೊಡಗೂಡಿದ 
ದ್ರೋಣರು, ಶಲ್ಯ, ಬಾಹಿಿಕಮಹಾರಾಜ, ವಿಕರ್ಣ, ಸೋಮದತ್ತ, ಸೌಬಲನಾದ 
ಶಕುನಿ, ವಿವಿಂಶತಿ, ಚಿತ್ರಸೇನ, ಶೂರನಾದ, ಯುದ್ಧಮಾಡುವವರಲ್ಲಿ ಶ್ರೇಷ್ಠನಾದ 
ಭಗದತ್ತ, ಮತ್ತು ಸೂತನೇ, ಅಲ್ಲಿಬೇರೆ ಯಾರು ಕುರುಗಳು ಇದ್ದಾರೆಯೋ, ಭೂಮಿಗೆ 
ಒಡೆಯರಾದ ಯಾವ ರಾಜರು ಯುದ್ಧವನ್ನು ಮಾಡಲು ಉತ್ತುಕರಾಗಿ ಸಿಂಧು 


ಸಂಜಯಯಾನಪರ್ವ -255- 


ಮೊದಲಾದ ದೇಶಗಳಿಂದ ದುರ್ಯೋಧನನಿಂದ ಕರೆತರಲ್ಲಟ್ಟು ಸೇರಿದ್ದಾರೆಯೋ, 
ಅವರೆಲ್ಲರಿಗೂ ನನ್ನ ಮಾತಿನಂತೆ ಯಥೋಚಿತವಾಗಿ ವಂದನೆಯನ್ನು ಮಾಡಿ ನಮ್ಮ 
ಕುಶಲವನ್ನು ಹೇಳಬೇಕು. 


ತತೋ ಬ್ರೂಯಾಃ ಸಂಜಯ ರಾಜಮಧ್ಯೇ 
ದುರ್ಯೋಧನಂ ಪಾಪಕೃತಾಂ ಪ್ರಧಾನಮ್‌ 11೭! 


ಸಂಜಯನೇ, ಅನಂತರ ರಾಜರ ಮಧ್ಯದಲ್ಲಿ ಪಾಪವನ್ನು ಮಾಡುವವರಲ್ಲಿ 
ಪ್ರಧಾನನಾದ ದುರ್ಯೋಧನನನ್ನು ಕುರಿತು ಹೇಳಬೇಕು. 
ವೈಶಂಪಾಯನಃ 
ಏವಂ ಪ್ರತಿಷ್ಠಾಪ್ಯ ಧನಂಜಯಸ್ತಂ 
ತತೋತರ್ಥವದ್‌ ಧರ್ಮವಚ್ಚೆವ ಪಾರ್ಥ: । 
ಉವಾಚ ವಾಕ್ಯಂ ಸ್ವಜನಪ್ರಹರ್ಷಂ 
ವಿತ್ರಾಸನಂ ಧೃತರಾಷ್ಟಾತ್ಮಜಾನಾಮ್‌ 11೮1 


ವೈಶಂಪಾಯನ- ಹೀಗೆ ಅರ್ಜುನನು ಸಂಜಯನನ್ನು ಕಳುಹಿಸಿಕೊಟ್ಟುಅನಂತರ 
ಧರ್ಮದಿಂದಲೂ ಮತ್ತು ಅರ್ಥದಿಂದಲೂ ಕೂಡಿದ, ಸ್ವಜನರಿಗೆ ಹರ್ಷವನ್ನುಂಟು 
ಮಾಡುವ ಮತ್ತು ಧೃತರಾಷ್ಟ್ರ ಪುತ್ರರಿಗೆ ಭಯವನ್ನುಂಟು ಮಾಡುವ ಮಾತುಗಳನ್ನು 
ಆಡಿದನು. 


ಅರ್ಜುನೇನ ಸಮಾದಿಷ್ಠ; ತಥೇತ್ಯುಕ್ತ್ವಾ ತು ಸಂಜಯಃ । 
ಪಾರ್ಥಾನಾಮಂತ್ರಯಾಮಾಸ ಕೇಶವಂ ಚ ಯಶಸ್ವಿನಮ್‌ Tal 


ಅರ್ಜುನನಿಂದ ಆದಿಷ್ಟನಾದ ಸಂಜಯನು ಹಾಗೆಯೇ ಆಗಲಿ ಎಂದು ಹೇಳಿ 
ಪಾಂಡವರ ಮತ್ತು ಕೀರ್ತಿವಂತನಾದ ಕೃಷ್ಣನ ಅನುಮತಿಯನ್ನು ಕೇಳಿದನು. 


ಅನುಜ್ಞಾತಃ ಪಾಂಡವೇನ ಪ್ರಯಯೌ ಸಂಜಯಸ್ತದಾ । 
ಶಾಸನಂ ಧೃತರಾಷ್ಟಸ್ಯ ಸರ್ವಂ ಕೃತ್ವಾ ಮಹಾತ್ಮನಃ eel] 


ಪಾಂಡವರಿಂದ ಅನುಮತಿಯನ್ನು ಪಡೆದ ಸಂಜಯನು ಮಹಾತ್ಮನಾದ 
ಧೃತರಾಷ್ಟನು ಹೇಳಿದ ಎಲ್ಲಾಕಾರ್ಯಗಳನ್ನೂ ಮಾಡಿ ಅಲ್ಲಿಂದ ಹೊರಟನು. 


-256- ಮಹಾಭಾರತ ಉದ್ಯೋಗಪರ್ವ 


ತತಸ್ತು ಸಂಜಯಃ ಕ್ಲಿಪ್ರಮೇಕಾಹೇನ ಪರಂತಪಃ | 
ಯಾತಿ ಸ್ಥ ಹಸ್ತಿನಪುರಂ ನಿಶಾಕಾಲೇ ಪರಂತಪ 11೧೧॥ 


ಎಲೈ ಪರಂತಪನಾದ ಜನಮೇಜಯನೇ, ಅನಂತರ ಪರಂತಪನಾದ ಸಂಜಯನು 
ಶೀಘ್ರವಾಗಿ ಒಂದೇ ದಿನದಲ್ಲಿಪ್ರಯಾಣ ಮಾಡಿ ರಾತ್ರಿಯ ವೇಳೆಗೆ ಹಸ್ತಿನಪುರವನ್ನು 
ತಲುಪಿದನು. 


ಸಂಪ್ರಾಪ್ಯ ಹಸ್ತಿನಪುರಂ ಶೀಘ್ರಮಶ್ಚೈರ್ಮಹಾಜವೈ । 
ಅಂತಃಪುರಮುಪಸ್ಥಾಯ ದ್ವಾಸ್ಮಂ ವಚನಮಬ್ರವೀತ್‌ (1೧೨॥॥ 


ಆಚಕ್ಚ್ವ ಧೃತರಾಷ್ಟಾಯ ದ್ಹಾಸ್ಥ ಮಾಂ ಸಮುಪಾಗತಮ್‌ । 
ಸಕಾಶಾತ್‌ ಪಾಂಡುಪುತ್ರಾಣಾಂ ಸಂಜಯಂ ಮಾ ಚಿರಂ ಕೃಥಾಃ ॥1೧೩॥ 


ಜಾಗರ್ತಿ ಚೇದಭಿವದೇಸ್ತ ಂ ಹಿ ದ್ವಾಸ್ಮ 
ಪ್ರವಿಶೇಯಂ ವಿದಿತೋ ಭೂಮಿಪಸ್ಯ 11೧೪॥ 


ಶೀಘ್ರವಾದ ಮಹಾವೇಗವುಳ್ಳ ಅಶ್ತಗಳಿಂದ ಹಸ್ತಿನಪುರವನ್ನು ತಲುಪಿ 
ಅಂತಃಪುರವನ್ನು ಸಮೀಪಿಸಿ, ದ್ವಾರಪಾಲಕನನ್ನು ಕುರಿತು ಅವನು ದ್ವಾರಪಾಲಕನೇ, 
ಸಂಜಯನಾದ ನಾನು ಪಾಂಡವರ ಕಡೆಯಿಂದ ಹಿಂದಿರುಗಿ ಬಂದಿದ್ದೇನೆ ಎಂದು 
ಧೃತರಾಷ್ಟ್ರಗೆ ಹೇಳು, ತಡಮಾಡಬೇಡ. ದ್ವಾರಪಾಲಕನೇ, ಅವನು ಎಚ್ಚರವಾಗಿದ್ದರೆ 
ಅವನಿಗೆ ನಮಸ್ಕಾರವನ್ನು ತಿಳಿಸು. ರಾಜನ ಅಪ್ಪಣೆಯನ್ನು ಪಡೆದು ನಾನು 
ಪ್ರವೇಶಿಸುವೆನು ಎಂದು ಹೇಳಿದನು. 


ಸಂಜಯೋತಯಂ ಭೂಮಿಪತೇ ನಮಸ್ತೇ 
ದಿದೃಕ್ಷಯಾ ದ್ವಾರಮುಪಾಗತಸ್ತೇ । 
ಪ್ರಾಪ್ತೋ ದೂತಃ ಪಾಂಡವಾನಾಂ ಸಕಾಶಾತ್‌ 
ಪ್ರಶಾಧಿ ರಾಜನ್‌ ಕಿಮಯಂ ಕರೋತು 11೧೫ 


ಸಂಜಯಯಾನಪರ್ವ ತಶಿ 


ದ್ವಾರಪಾಲಕ- ರಾಜನೇ, ನಿನಗೆ ನಮಸ್ಕಾರ. ಈ ಸಂಜಯನು ನಿನ್ನ 
ದರ್ಶನಾಕಾಂಕ್ಟಿಯಾಗಿ ದ್ವಾರದಲ್ಲಿನಿಂತಿದ್ದಾನೆ. ಪಾಂಡವರ ಸಮೀಪದಿಂದ ದೂತನಾಗಿ 
ಬಂದಿದ್ದಾನೆ. ರಾಜನೇ, ಅವನು ಏನು ಮಾಡಬೇಕೆಂದು ಆಜ್ಞೆಯನ್ನುಮಾಡು. 
ಧೃತರಾಷ್ಟ್ರ 
ಆಚಕ್ಷ್ವ ಮಾಂ ಸುಖಿನಂ ಕಾಲ್ಯಮಸ್ಥೈ 
ಪ್ರವೇಶ್ಯತಾಂ ಸ್ವಾಗತಂ ಸಂಜಯಾಯ । 
ನ ಚಾಹಮೇತಸ್ಯ ಭವಾಮ್ಯಕಾಲ್ಯಃ 
ಸಮೇ ಕಸ್ಸಾದ್‌ ದ್ವಾರಿ ತಿಷ್ಠೇಚ್ಚ ಸೂತಃ NOL I 


ಧೃತರಾಷ್ಟ್ರ: ನಾನು ಸುಖವಾಗಿದ್ದೇನೆ ಮತ್ತು ಅವನ ಪ್ರವೇಶಕ್ಕೆ ಯೋಗ್ಯನಾಗಿದ್ದೇನೆ 
ಎಂದು ಸಂಜಯನಿಗೆ ಹೇಳಿ ಸ್ವಾಗತವನ್ನುಕೋರಿ ಸಂಜಯನನ್ನು ಒಳಗೆ ಬಿಡು. ಅವನಿಗೆ 
ದರ್ಶನಕ್ಕೆ ಅಯೋಗ್ಯವಾದ ಕಾಲವು ಯಾವುದೂ ಇಲ್ಲ. ಸೂತನಾದ ಅವನು ಏಕೆ 
ಬಾಗಿಲಿನಲ್ಲಿನಿಂತಿದ್ದಾನೆ? 


ವೈಶಂಪಾಯನಃ 
ತತಃ ಪ್ರವಿಶ್ಯಾನುಮತೇ ನೃಪಸ್ಯ 
ಮಹಾವೇಶ್ಶ ಪ್ರಾಜ್ಞಕೂರಾರ್ಯಗುಪ್ತಮ್‌ । 
ಸಿಂಹಾಸನಸ್ತಂ ಪಾರ್ಥಿವಮಾಸಸಾದ 
ವೈಚಿತ್ರ್ಯ ವೀರ್ಯಂ ಪ್ರಾಂಜಲಿಃ ಸೂತಪುತ್ರಃ Tera] 
ಅನಂತರ ರಾಜನ ಅನುಮತಿಯನ್ನು ಪಡೆದು ಸೂತಪುತ್ರನಾದ ಸಂಜಯನು 
ಪ್ರಾಜ್ಞರಿಂದಲೂ, ಶೂರರಾದ ಸಜ್ಜನರಿಂದಲೂ ರಕ್ಷಿತವಾದ ಅವನ ಅರಮನೆಯನ್ನು 
ಪ್ರವೇಶಿಸಿ, ಕೈಗಳನ್ನು ಮುಗಿದುಕೊಂಡು ವಿಚಿತ್ರವೀರ್ಯನ ಮಗನಾದ ಸಿಂಹಾಸನದಲ್ಲಿ 
ಕುಳಿತಿದ್ದ ಧೃತರಾಷ್ಟ್ರನ ಬಳಿಗೆ ಹೋದನು. 
ಸಂಜಯಃ 
ಸಂಜಯೋಕಹಂ ಭೂಮಿಪತೇ ನಮಸ್ತೇ 
ಪ್ರಾಪ್ರೋತಸ್ಥಿ ಗತ್ವಾ ನರದೇವ ಪಾಂಡವಾನ್‌ । 


-258- ಮಹಾಭಾರತ ಉದ್ಯೋಗಪರ್ವ 


ಅಭಿವಾದ್ಯ ತ್ಚಾಂ ಪಾಂಡುಪುತ್ರೋ ಮನಸ್ಸೀ 
ಯುಧಿಷ್ಠಿರಃ ಕುಶಲಂ ಚಾನ್ನಪೃಚ್ಛತ್‌ 11೧೮॥॥ 


ಸಂಜಯ- ರಾಜನೇ, ಸಂಜಯನಾದ ನಾನು ನಿನಗೆ ನಮಸ್ಕಾರವನ್ನು 
ಮಾಡುತ್ತಿದ್ದೇನೆ. ನರದೇವನೇ, ಪಾಂಡವರ ಸಮೀಪಕ್ಕೆಹೋಗಿ ಹಿಂದಿರುಗಿದ್ದೇನೆ. 
ಪಾಂಡುಪುತ್ರನೂ ಧೈರ್ಯಶಾಲಿಯೂ ಆದ ಯುಧಿಷ್ಠಿರನು ನಿನಗೆ ನಮಸ್ಕಾರವನ್ನು 
ಮಾಡಿ ಕುಶಲಪ್ರಶ್ನೆಯನ್ನುಮಾಡುತ್ತಾನೆ. 


ಸ ತೇ ಪುತ್ರಾನ್‌ ಪೃಚ್ಛತಿ ಪ್ರೀಯಮಾಣಃ 
ಕಚ್ಚಿತ್‌ ಪುತ್ರೈಃ ಪ್ರೀಯಸೇ ನಪ್ಪಭಿಶ್ವ । 
ತಥಾ ಸುಹೃದ್ಧಿ ಸಚಿವೈಶ್ಚ ರಾಜನ್‌ 
ಯೇ ಚಾಪಿ ತ್ವಾಮುಪಜೀವಂತಿ ತೈಶ್ಚ 11೧೯॥ 


ಅವನು ಸಂತೋಷದಿಂದ ನಿನ್ನಪುತ್ರರ ಕುಶಲವನ್ನುಕೇಳುತ್ತಾನೆ. ಎಲೈ ರಾಜನೇ, 
ಮಕ್ಗಳು-ಮೊಮ್ಮಕ್ಕಳಿಂದೊಡಗೂಡಿ ಹಾಗೆಯೇ ಸುಹೃದ್ಬಾಂಧವರು ಮತ್ತು 
ಸಚಿವರಿಂದೊಡಗೂಡಿ ಮತ್ತು ಯಾರು ನಿನ್ನನ್ನು ಆಶ್ರಯಿಸಿದ್ದಾರೆಯೋ 
ಅವರಿಂದೊಡಗೂಡಿ ಸಂತೋಷದಿಂದ ಇದ್ದೀಯಾ ಎಂದು ನಿನ್ನನ್ನು ಕೇಳುತ್ತಾನೆ. 
ಧೃತರಾಷ್ಟ್ರ 
ಅಭ್ಯೇತ್ಯ ತ್ಹಾಂ ತಾತ ವದಾಮಿ ಸಂಜಯ 
ಅಜಾತಶತ್ರುಂ ಚ ಸುಖೇನ ಪಾರ್ಥಮ್‌ ।ಟ 
ಕಚ್ಚಿತ್‌ ಸ ರಾಜಾ ಕುಶಲೀ ಸಪುತ್ರಃ 
ಸಹಾಮಾತ್ಯಃ ಸಾನುಜಃ ಕೌರವಾಣಾಮ್‌ 11೨೦॥॥ 
ಧೃತರಾಷ್ಟ್ರ: ಪ್ರೀತಿಪಾತ್ರನೇ, ಅಜಾತಶತ್ರುವಿನ ಬಳಿಗೆ ಹೋಗಿ ಸುಖದಿಂದ 
ಹಿಂದಿರುಗಿದ ನಿನ್ನನ್ನು ಕೇಳುತ್ತಿದ್ದೇನೆ. ಕೌರವರ ರಾಜನಾದ ಯುಧಿಷ್ಠಿರನು ಪುತ್ರ, 
ಅಮಾತ್ಯ, ಸಹೋದರರ ಸಹಿತವಾಗಿ ಕ್ಷೇಮದಿಂದಿದ್ದಾನೆಯೇ? 
ಸಂಜಯಃ 
ಸಹಾಮಾತ್ಯಃ ಕುಶಲೀ ಪಾಂಡುಪುತ್ರೋ 
ಭೂಯಶ್ಚಾಹೋ ಯಚ್ಚ ತೇಠಗ್ರೇ ಮನೋತಭೂತ್‌ ।ಟ 


ಸಂಜಯಯಾನಪರ್ವ -259- 


ನಿರ್ಣಿಕ್ಷಧರ್ಮಾರ್ಥಕರೋ ಮನಸ್ವೀ 
ಬಹುಶ್ರುತೋ ದೃಷ್ಟಿಮಾನ್‌ ಶೀಲವಾಂಶ್ಚ 11೨೧1 


ಸಂಜಯ- ಅಮಾತ್ಯರ ಜೊತೆಯಲ್ಲಿ ಪಾಂಡುಪುತ್ರನಾದ ಯುಧಿಷ್ಠಿರನು 
ಕುಶಲದಿಂದಿದ್ದಾನೆ. ನಿನಗೆ ಯಾವ ಅವನ ರಾಜ್ಯದಲ್ಲಿ ಮೊದಲು ಮನಸಿದ್ದಿತೋ 
ಅದನ್ನೇ ಅವನು ಇನ್ನೂ ಬಯಸುತ್ತಿದ್ದಾನೆ. ಅವನು ಪರಿಶುದ್ಧವಾದ ಧರ್ಮಾರ್ಥವನ್ನು 
ಆಚರಿಸುವವನೂ, ಧೈರ್ಯಶಾಲಿಯೂ, ಬಹುಶ್ರುತನೂ, ದೂರದೃಷ್ಟಿಯುಳ್ಳವನೂ 
ಮತ್ತು ಶೀಲವಂತನೂ ಆಗಿದ್ದಾನೆ. 


ಪರೋ ಧರ್ಮಃ ಪಾಂಡವಸ್ಯಾನೃಶಂಸ್ಯಂ 
ಧರ್ಮಃ ಪರೋ ವಿತ್ತಚಯಾತ್ಮನೋತಸ್ಯ । 
ಸುಖಪ್ರಿಯೇ ಧರ್ಮಹೀನೇ ನ ಪಾರ್ಥೇ5- 
ನುರುಧ್ಯತೇ ಭಾರತ ತಸ್ಯ ಬುದ್ದಿ 12೨1 


ಪಾಂಡವನಾದ ಯುಧಿಷ್ಠಿರನ ಶ್ರೇಷ್ಠವಾದ ಧರ್ಮವು ಮಾರ್ದವ. ವಿತ್ತಸಮೂಹ 
ರೂಪವಾದ ಈ ರಾಜ್ಯದಲ್ಲಿ ಅವನಿಗೆ ಧರ್ಮವೇ ಶ್ರೇಷ್ಠವಾದುದು. ಎಲೈ ಭಾರತನೇ, 
ಧರ್ಮರಹಿತವಾದ ಸುಖ ಮತ್ತು ಪ್ರಿಯಗಳಲ್ಲಿ ಅವನ ಬುದ್ದಿಯು ಎಂದೂ 
ಹೋಗುವುದಿಲ್ಲ. 
ನನ್ನೇವ ಮನ್ಯೇ ಪುರುಷಸ್ಯ ಕರ್ಮ 
ಸಂಪದ್ಯತೇ ಸುಪ್ರಯುಕ್ತಂ ಯಥಾವತ್‌ । 
ಅಕುರ್ವತಃ ಸ್ಯಾದ್‌ ಯದಿ ಚಾಪಿ ಸರ್ವಂ 
ತಸ್ಮಾದಾಹುಃ ಪೌರುಷಂ ಕರ್ಮಣೋ ಹಿ SENT 


ಯಾವ ಪುರುಷನು ಯಾವ ಕರ್ಮವನ್ನು ಸರಿಯಾಗಿ ಮಾಡುತ್ತಾನೆಯೋ ಆ 
ಪುರುಷನಿಗೆ ಅದೇ ಕರ್ಮವೇ ಸಿದ್ದಿಯನ್ನು "ತಂದುಕೊಡುತ್ತದೆ ಎಂದು ನಾನು 
ಭಾವಿಸಿದ್ದೇನಷ್ಟೆ 9 ಕರ್ಮವನ್ನು ಮಾಡದಿದ್ದರೂ ಎಲ್ಲವೂ ಸಿದ್ಧಿಸುವುದಾದರೆ (ಪುರುಷ 
ಪ್ರಯತ್ನಕ್ಕೆ ಬೆಲೆ ಏನು9). ಆದ್ದರಿಂದ ಪುರುಷಪ್ರ ಯತ್ನವನ್ನು ಕರ್ಮದ 
ಸಾಮರ್ಥ್ಯವೆಂದು ಹೇಳುತ್ತಾರೆ. 


-260- ಮಹಾಭಾರತ ಉದ್ಯೋಗಪರ್ವ 


ಮಾತುಃ ಪಿತುಃ ಕರ್ಮಣಾಂಭಿಪ್ರಸೂತಃ 
ಸಂವರ್ಧತೇ ಕರ್ಮಣಾ ಭೋಜನೇನ । 
ಪ್ರಿಯಾಪ್ರಿಯೇ ಸುಖದುಃಖೇ ಚ ರಾಜನ್‌ 
ನಿಂದಾಪ್ರಶಂಸೇ ಚ ಭಜೇತ ಯೇನ 11೨೪॥ 


ಮಾತಾ-ಪಿತೃಗಳು ಮತ್ತು ತನ್ನ ಕರ್ಮದ ನಿಮಿತ್ತದಿಂದಾಗಿ ಜನ್ಮವನ್ನು ಪಡೆದ 
ಪುರುಷನು ತನ್ನಕರ್ಮದಿಂದ ಸಂಪಾದಿಸಿದ ಭೋಜನದಿಂದ ಬೆಳೆಯುತ್ತಾನೆ. ರಾಜನೇ, 
ಅವನು ಪ್ರಿಯಾಪ್ರಿಯಗಳನ್ನೂ ಸುಖ-ದುಃಖಗಳನ್ನೂ, ನಿಂದಾ-ಪ್ರಶಂಸೆಗಳನ್ನೂ 
ಪಡೆಯುತ್ತಾನೆ. 


ಪರಪ್ರಯುಕ್ತಃ ಪುರುಷೋ ವಿಚೇಷ್ಠತೇ 
ಸೂತ್ರಪ್ರೋತಾ ದಾರುಮಯೀವ ಯೋಷಾ । 
ಇಮಂ ಚ ದೃಷ್ಟ್ವಾ ತವ ಕರ್ಮದೋಷಂ 


ಮನ್ಯೇ ವರಂ ಕರ್ಮ ದೈವಂ ಮನುಷ್ಯಾತ್‌ HIP 


ಇಮಂ ಚ ದೃಷ್ಟ್ವಾ ತವ ಕರ್ಮದೋಷಂ 
ಪಾಪೋದರ್ಕಂ ಘೋರಮವರ್ಣರೂಪಮ್‌ । 


ಪರಮಾತ್ಮನಿಂದ ಪ್ರೇರಿತನಾಗಿ ಪುರುಷನು ಸೂತ್ರವನ್ನು ಪೋಣಿಸಿದ ಮರದ 
ಹೆಣ್ಣುಗೊಂಬೆಯಂತೆ ಕರ್ಮಗಳನ್ನು ಮಾಡುತ್ತಾನೆ. ಪಾಪದ ಉದಯಕ್ಕೆಕಾರಣವೂ, 
ಘೋರವೂ, ವರ್ಣಿಸಲು ಅಸಾಧ್ಯವೂ ಆದ ಈ ನಿನ್ನಕರ್ಮದೋಷವನ್ನುನೋಡಿ 
ನಾನು ಮನುಷ್ಯಪ್ರಯತ್ನಕ್ಕಿಂತಲೂ ದೈವಚಿತ್ತ ಮತ್ತು ಕರ್ಮಗಳೇ ಶ್ರೇಷ್ಠವೆಂದು 
ಭಾವಿಸುತ್ತೇನೆ (ಶುಷಕರ್ಮವೇ ಫಲವನ್ನು ಕೊಡಲು ಸಮರ್ಥವಲ್ಲ. ಹರಿಯ 
ಅನುಗ್ರಹವು ಮುಖ್ಯವಾದುದು ಎಂದು ಅಭಿಪ್ರಾಯ-ವಾದಿರಾಜರು). 


ಯಾವತ್‌ ಪರಂ ಕಾಮಯತೇತತಿಕಾಲ್ಯಂ 
ತಾವನ್ನರೋಠ5ಯಂ ಲಭತೇ ಪ್ರಶಂಸಾಮ್‌ 11೨೬ 


ಎಲ್ಲಿಯವರೆಗೆ ಪರಮಾತ್ಮನು ಆ ಪುರುಷನ ವಿಷಯದಲ್ಲಿ ಶುಭವನ್ನು 
ಕಾಮಿಸುತ್ತಾನೆಯೋ ಅಲ್ಲಿಯವರೆಗೆ ಆ ಪುರುಷನು ಪ್ರಶಂಸೆಯನ್ನುಪಡೆಯುತ್ತಾನೆ. 


ಸಂಜಯಯಾನಪರ್ವ -261- 


ಅಜಾತಶತ್ರುಸ್ತು ವಿಹಾಯ ಪಾಪಂ 
ಜೀರ್ಣಾಂ ತಚಂ ಸರ್ಪ ಇವಾವಮುಚ್ಯ ಟ 
ವಿರೋಚತೇ ಹ್ಯಾರ್ಯವೃತ್ತೇನ ವೀರೋ 
ಯುಧಿಷ್ಠಿರಸ್ತ್ವಯಿ ಪಾಪಂ ವಿಸೃಜ್ಯ 11೨೭11 


ಅಜಾತಶತ್ರುವಾದ ಯುಧಿಷ್ಠಿರನು ಸರ್ಪವು ಹಳೆಯ ಪೊರೆಯನ್ನು ಬಿಟ್ಟಂತೆ 
ಪಾಪವನ್ನು ತ್ಯಜಿಸಿ ವೀರನಾಗಿ ಪೂಜ್ಯರ ನಡತೆಯಿಂದ ಕೂಡಿದವನಾಗಿ ನಿನ್ನಲ್ಲಿ 
ಪಾಪವನ್ನೂ ತ್ಯಜಿಸಿ (ಕೆಟ್ಟದ್ದನ್ನು ಯೋಚನೆ ಮಾಡದೆ) ಕಂಗೊಳಿಸುತ್ತಿದ್ದಾನೆ. 
ಅಂಗಾತ್ಸನಃ ಕರ್ಮ ನಿಬೋಧ ರಾಜನ್‌ 
ಧರ್ಮಾರ್ಥಯುಕ್ತಾದಾರ್ಯವೃತ್ತಾದಪೇತಮ್‌ । 
ಉಪಕ್ರೋಶಂ ಚೇಹ ಗತೋಶಸಿ ರಾಜನ್‌ 


ಭೂಯಶ್ಚ ಪಾಪಂ ವಿಸೃಜನ್ನಮುತ್ರ 11೨೮1 
ಚ 


ಪ್ರಿಯನಾದ ರಾಜನೇ, ನಿನ್ನ ಕರ್ಮವು ಧರ್ಮಾರ್ಥಯುಕ್ತವಾದ ಆರ್ಯರ 
ನಡತೆಯಿಂದ ದೂರವಾದುದು ತಿ ತಿಳಿ. ನೀನು ಪರಲೋಕದಲ್ಲಿ ಮೌಪವಮು 
ಸೃ ಷಪ್ಟಿಮಾಡುತ್ತಾ ಇಲ್ಲಿಯೂ ದುಃ ಖವನ್ನು ಅನುಭವಿಸುತ್ತಿದ್ದೀಯೆ. 


ಸ ತಮರ್ಥಂ ಸಂಶಯಿತಂ ವಿನಾ ತೈ: 
ಆಶಂಸಸೇ ಪುತ್ರವಶಾನುಗಃ ಸನ್‌ । 
ಅಧರ್ಮಶಬ್ದಶ್ವ ಮಹಾನ್‌ ಪೃಥಿವ್ಯಾಂ 


ನೇದಂ ಕರ್ಮ ತ್ವತಮಂ ಭಾರತಾಗ್ರ 11೨೯॥| 


ಭಾರತಶ್ರೇಷ್ಠನೇ, ನೀನು ಪಾಂಡವರನ್ನು ತೊರೆದು ಪುತ್ರವಶನಾಗಿ 
ಸಂಶಯಗ್ರಸ್ತನಾಗಿ ಪಾಂಡವರ ಭಾಗವನ್ನು ಅಪೇಕ್ಷಿಸುತ್ತಿದ್ದೀಯೆ. ಇದರಿಂದ ನಿನಗೆ 


ಭೂಮಿಯಲ್ಲಿ ದೊಡ್ಡ ಅಧರ್ಮಶಬ್ದವುಂಟಾಗಿದೆ. ಈ ಕಾರ್ಯವು ನಿನಗೆ 
ಯೋಗ್ಯವಾದುದಲ್ಲ. 


ಹೀನಪ್ರಜ್ಞೋ ದೌಷ್ಠುಲೇಯೋ ನೃಶಂಸೋ 
ಧರ್ಮದೇಷೀ ಕತ್ರವಿದ್ಧಾಸಧೀರಃ । 
ವ ಬಗ ಶವ 


-262- ಮಹಾಭಾರತ ಉದ್ಯೋಗಪರ್ವ 


ಏವಂಧರ್ಮಾ ನಾಪದಃ ಸಂತಿತೀರ್ಷೇತ್‌ 
ಹೀನೋ ವೀರ್ಯಾದ್‌ ಯಶ್ಚ ಭವೇದಶಿಷ್ಠಃ AOI 


ಪ್ರಜ್ಞಾಹೀನನಾದವನು, ದುಷ್ಕುಲಪ್ರಸೂತನಾದವನು, ಕ್ರೂರನಾದವನು, 
ಧರ್ಮದ್ವೇಷಿಯಾದವನು, ಕ್ಹತ್ರಿಯವಿದ್ಯೆಗಳನ್ನು ತಿಳಿಯದವನು, 
ಪರಾಕ್ರಮಹೀನನಾದವನು ಮತ್ತು ಅಶಿಷ್ಠನಾದವನು - ಇಂತಹ ದೋಷಗಳನ್ನು 
ಹೊಂದಿದವನು ಆಪತ್ತನ್ನುದಾಟಲು ಆಸೆ ಪಡಬಾರದು. 


ಕುಲೇ ಜಾತೋ ಬಲವಾನ್‌ ಯೋ ಯಶಸ್ವೀ 
ಬಹುಶ್ರುತಃ ಸುಖಜೀವೀ ಜಿತಾತ್ಮಾ । 
ಧರ್ಮಾಧರ್ಮೌ ಗ್ರಥಿತೌ ಯೋ ಬಿಭರ್ತಿ 
ಸ ಹ್ಯಸ್ಯ ದಿಷ್ಠಸ್ಯ ವಶಾದುಪೈತಿ | 11೩೧॥ 


ಯಾವನು ಸತ್ಕುಲಪ್ರಸೂತನೋ, ಬಲಿಷ್ಠನೋ, ಕೀರ್ತಿವಂತನೋ, 
ಬಹುಶ್ರುತನೋ, ಸುಖಜೀವಿಯೋ, ಮನೋಜಯವುಳ್ಳವನೋ, 
ಧರ್ಮಾಧರ್ಮಗಳು ಒಟ್ಟಿಗೇ ಸೇರಿದಾಗ ಅವುಗಳನ್ನು ಪ್ರತ್ಯೇಕಿಸಿ ಯಾವನು 
ಧರ್ಮವನ್ನೇ ಪೋಷಿಸುತ್ತಾನೆಯೋ ಅಂತಹವನು ದೈವಸಹಾಯದಿಂದ ಸಂಪತ್ತನ್ನು 
ಹೊಂದುವನು. 


ಕಥಂ ಹಿ ಮಂತ್ರಾಗ್ರ್ಯಧರೋ ಮನೀಷೀ 
ಧರ್ಮಾರ್ಥಯೋರಾಪದಿ ಸಂಪ್ರಣೇತಾ । 
ಏವಂ ಯುಕ್ತಃ ಸರ್ವಮಂತ್ರೆರ್ವಿಹೀನಮ್‌ 
ಅನಾಶಾಸ್ಯಂ ಕರ್ಮ ಕುರ್ಯಾದಮೂಢಃ 11೩೨1 


ಶ್ರೇಷ್ಠವಾದ ಮಂತ್ರಾಲೋಚನೆಯುಳ್ಳವನೂ, ವಿವೇಕಿಯೂ, ಆಪತ್ತು ಒದಗಿದಾಗ 
ಧರ್ಮಾರ್ಥಗಳನ್ನು ಸರಿಯಾಗಿ ನಡೆಸುವವನೂ, ಮೂಢನಲ್ಲದವನೂ ಆದ ಯಾವನು 
ಎಲ್ಲಾಮಂತ್ರಾಲೋಚನೆಗೆ ವಿರುದ್ಧವಾದ, ಯಾರಿಂದಲೂ ಹೊಗಳಲ್ಲಡದ ಕರ್ಮವನ್ನು 
ಮಾಡಿಯಾನು? 


ತವ ಹ್ಯಮೀ ಮಂತ್ರವಿದಃ ಸಮೇತ್ಯ 
ಸಮಾಸತೇ ಕರ್ಮಸು ನಿತ್ಯಯುಕ್ತಾಃ । 


ಸಂಜಯಯಾನಪರ್ವ -263- 


ತೇಷಾಮಯಂ ಬಲವಾನ್‌ ನಿಶ್ಚಯಶ್ಚ 
ಕುರುಕ್ಷಯೋ ನಿಯಮೇನ ವ್ಯಪಾಯೀ 11೩೩1! 


ಈ ಮಂತ್ರವೇತ್ತರು ನಿತ್ಯವೂ ನಿನ್ನಹಿತವಾದ ಕರ್ಮಗಳಲ್ಲಿರತರಾಗಿ ನಿನ್ನಸುತ್ತಲೂ 
ಇದ್ದಾರೆ. ಅವರಿಗೆ ದೊಡ್ಡ ಅಪಾಯವನ್ನು ತಂದೊಡ್ಡುವ ಕುರುಕುಲಕ್ಷಯವು 
ಉಂಟಾಗುತ್ತದೆ ಎಂಬ ನಿಶ್ಚಯವು ಪ್ರಬಲವಾಗಿದೆ. 


ಅಕಾಲಿಕಂ ಕುರವೋ ನಾಭವಿಷ್ಯನ್‌ 
ಪಾಪೇನ ಚೇತ್‌ ಪಾಪಮಜಾತಶತ್ರುಃ । 
ಇಚ್ಛೇತ್‌ ಜಾತು ತ್ವಯಿ ಪಾಪಂ ವಿಸೃಜ್ಯ 
ನಿಂದಾಂ ಚೇಯಂ ತವ ತದೇವಾಭವಿಷ್ಯತ್‌ TERT 


ಅಜಾತಶತ್ರುವು ನಿನಗೆ ಹಿಂಸೆ ಮಾಡುವುದನ್ನು ಬಿಟ್ಟು ಪಾಪವುಳ್ಳ 
ದುರ್ಯೋಧನನು ದ್ಯೂತವನ್ನುಪ್ರವರ್ಶಿಸಿದಾಗ ದುರ್ಯೋಧನನ ವಿಷಯದಲ್ಲಿಯೇ 
ವಧೆಯ ರೂಪವಾದ ಪಾಪಕರ್ಮವನ್ನುಮಾಡಿದ್ದರೆ ಕುರುಗಳು ಮೃತ್ಯುಕಾಲವಲ್ಲದ 
ನಿನ್ನಕಾಲದಲ್ಲಿಯೇ ವಿನಾಶವನ್ನು ಹೊಂದಿರುತ್ತಿದ್ದರು. ಆಗ ಧೃತರಾಷ್ಟ್ರನು ದ್ಯೂತವನ್ನು 
ನಿವಾರಣೆ ಮಾಡಲಿಲ್ಲಎಂಬ ಅಪಕೀರ್ತಿಯೂ ನಿನಗೆ ಬರುತ್ತಿರಲಿಲ್ಲ. 


ಕಿಮನ್ಯತ್ರ ವಿಷಯಾದೀಶರಾಣಾಂ 
ಯತ್ರ ಪಾರ್ಥಃ ಪರಲೋಕಂ ಸ್ಟ ದ್ರಷ್ಟುಮ್‌ । 
ಕ್ರಿ ಆ 
ಅತ್ಯಕ್ರಾಮತ್‌ ಸ ತಥಾ ಸರ್ವಮರ್ತ್ಯಾನ್‌ 
ಸ ಕೇಶವೋ ಯಸ್ಯ ಮನುಷ್ಯಕಾರಃ 11೩೫।! 


ಸಮರ್ಥನಾದ ಅರ್ಜುನಾದಿಗಳನ್ನು ಬಿಟ್ಟು ಬೇರೆ ಎಲ್ಲಿ ಪರಾಕ್ರಮವಿದೆ? 
ಯಾವಾಗ ಅರ್ಜುನನು ಸರ್ಗಲೋಕವನ್ನುನೋಡಲು ಹೊರಟನೋ ಆಗಲೇ ಅವನು 
ಎಲ್ಲ ಮನುಷ್ಯರನ್ನೂ ಮೀರಿದನು. ಜೊತೆಗೆ ಎಲ್ಲ ಮನುಷ್ಯರಿಗಿಂತ ಮಿಗಿಲಾದ 
ಕೇಶವನು ಅವನಿಗೆ ಸಹಾಯನಾಗಿದ್ದಾನೆ. 


ಏತಾನ್‌ ಗುಣಾನ್‌ ಕರ್ಮಕೃತಾನವೇಕ್ಷ್ಯ 
ಭಾವಾಭಾವೌ ವರ್ತಮಾನಾವನಿತ್ಯೌ । 


-262- ಮಹಾಭಾರತ ಉದ್ಯೋಗಪರ್ವ 


ಏವಂಧರ್ಮಾ ನಾಪದಃ ಸಂತಿತೀರ್ಷೇತ್‌ 
ಹೀನೋ ವೀರ್ಯಾದ್‌ ಯಶ್ಚ ಭವೇದಶಿಷ್ಠು HAO 


ಪ್ರಜ್ಞಾಹೀನನಾದವನು, ದುಷ್ಕುಲಪ್ರಸೂತನಾದವನು, ಕ್ರೂರನಾದವನು, 
ಧರ್ಮದ್ವೇಷಿಯಾದವನು, ಕ್ಲತ್ರಿಯವಿದ್ಯೆಗಳನ್ನು ತಿಳಿಯದವನು, 
ಪರಾಕ್ರಮಹೀನನಾದವನು ಮತ್ತು ಅಶಿಷ್ಠನಾದವನು - ಇಂತಹ ದೋಷಗಳನ್ನು 
ಹೊಂದಿದವನು ಆಪತ್ತನ್ನುದಾಟಲು ಆಸೆ ಪಡಬಾರದು. 


ಕುಲೇ ಜಾತೋ ಬಲವಾನ್‌ ಯೋ ಯಶಸ್ವೀ 
ಬಹುಶ್ರುತಃ ಸುಖಜೀವೀ ಜಿತಾತ್ಮಾ । 
ಧರ್ಮಾಧರ್ಮೌ ಗ್ರಥಿತೌ ಯೋ ಬಿಭರ್ತಿ 
ಸ ಹ್ಯಸ್ಯ ದಿಷ್ಠಸ್ಯ ವಶಾದುಪೈತಿ 1೩೧॥ 


ಯಾವನು ಸತ್ಕುಲಪ್ರಸೂತನೋ, ಬಲಿಷ್ಠನೋ, ಕೀರ್ತಿವಂತನೋ, 
ಬಹುಶ್ರುತನೋ, ಸುಖಜೀವಿಯೋ, ಮನೋಜಯವುಳ್ಳವನೋ, 
ಧರ್ಮಾಧರ್ಮಗಳು ಒಟ್ಟಿಗೇ ಸೇರಿದಾಗ ಅವುಗಳನ್ನು ಪ್ರತ್ಯೇಕಿಸಿ ಯಾವನು 
ಧರ್ಮವನ್ನೇ ಪೋಷಿಸುತ್ತಾನೆಯೋ ಅಂತಹವನು ದೈವಸಹಾಯದಿಂದ ಸಂಪತ್ತನ್ನು 
ಹೊಂದುವನು. 


ಕಥಂ ಹಿ ಮಂತ್ರಾಗ್ರಧರೋ ಮನೀಷೀ 
ಧರ್ಮಾರ್ಥಯೋರಾಪದಿ ಸಂಪ್ರಣೇತಾ । 
ಏವಂ ಯುಕ್ತಃ ಸರ್ವಮಂತ್ರೆರ್ವಿಹೀನಮ್‌ 
ಅನಾಶಾಸ್ಯಂ ಕರ್ಮ ಕುರ್ಯಾದಮೂಢಃ 112೨11 


ಶ್ರೇಷ್ಠವಾದ ಮಂತ್ರಾಲೋಚನೆಯುಳ್ಳವನೂ, ವಿವೇಕಿಯೂ, ಆಪತ್ತು ಒದಗಿದಾಗ 
ಧರ್ಮಾರ್ಥಗಳನ್ನುಸರಿಯಾಗಿ ನಡೆಸುವವನೂ, ಮೂಢನಲ್ಲದವನೂ ಆದ ಯಾವನು 
ಎಲ್ಲಾಮಂತ್ರಾಲೋಚನೆಗೆ ವಿರುದ್ಧವಾದ, ಯಾರಿಂದಲೂ ಹೊಗಳಲ್ಪಡದ ಕರ್ಮವನ್ನು 
ಮಾಡಿಯಾನು? 
ತವ ಹ್ಯಮೀ ಮಂತ್ರವಿದಃ ಸಮೇತ್ಯ 
ಸಮಾಸತೇ ಕರ್ಮಸು ನಿತ್ಯಯುಕ್ತಾಃ । 


ಸಂಜಯಯಾನಪರ್ವ -263- 


ತೇಷಾಮಯಂ ಬಲವಾನ್‌ ನಿಶ್ಚಯಶ್ಚ 
ಕುರುಕ್ಚಯೋ ನಿಯಮೇನ ವ್ಯಪಾಯೀ 11೩೩।! 


ಈ ಮಂತ್ರವೇತ್ವರು ನಿತ್ಯವೂ ನಿನ್ನಹಿತವಾದ ಕರ್ಮಗಳಲ್ಲಿರತರಾಗಿ ನಿನ್ನಸುತ್ತಲೂ 
ಇದ್ದಾರೆ. ಅವರಿಗೆ ದೊಡ್ಡ ಅಪಾಯವನ್ನು ತಂದೊಡ್ಡುವ ಕುರುಕುಲಕ್ಷಯವು 
ಉಂಟಾಗುತ್ತದೆ ಎಂಬ ನಿಶ್ಚಯವು ಪ್ರಬಲವಾಗಿದೆ. 


ಅಕಾಲಿಕಂ ಕುರವೋ ನಾಭವಿಷ್ಯನ್‌ 
ಪಾಪೇನ ಚೇತ್‌ ಪಾಪಮಜಾತತಶತ್ರುಃ । 
ಇಚ್ಚೇತ್‌ ಜಾತು ತ್ವಯಿ ಪಾಪಂ ವಿಸೃಜ್ಯ 
ನಿಂದಾಂ ಚೇಯಂ ತವ ತದೇವಾಭವಿಷ್ಯತ್‌ JET 


ಅಜಾತೆಶತ್ರುವು ನಿನಗೆ ಹಿಂಸೆ ಮಾಡುವುದ ನ್ನು ಬಿಟ್ಟು ಪಾಪವುಳ್ಳ 
ದುರ್ಯೋಧನನು ದ್ಯೂತವನ್ನು ಪ್ರವರ್ತಿಸಿದಾಗ ದುರ್ಯೋಧನನ ವಿಷಯದಲ್ಲಿಯೇ 
ವಧೆಯ ರೂಪವಾದ ಪಾಪಕರ್ಮವನ್ನು ಮಾಡಿದ್ದರೆ ಕುರುಗಳು ಮೃತ್ಯುಕಾಲವಲ್ಲದ 
ನಿನ್ನಕಾಲದಲ್ಲಿಯೇ ವಿನಾಶವನ್ನು ಹೊಂದಿರುತ್ತಿದ್ದರು. ಆಗದ ರಾಷ್ಟ್ರ. ದ್ಯೂತವನ್ನು 
ಕ ಮಾಡಲಿಲ್ಲಎಂಬ ಅಪಕೀರ್ತಿಯೂ ನಿನಗೆ ಬರುತ್ತಿರಲಿಲ್ಲ. 


ಕಿಮನ್ಯತ್ರ ವಿಷಯಾದೀಶ್ದರಾಣಾಂ 
ಯತ್ರ ಪಾರ್ಥ: ಪರಲೋಕಂ ಸ ಸ ದ್ರಷ್ಟುಮ್‌ | 
ಅತ್ಯಕ್ರಾಮತ್‌ ಸ ತಥಾ ಸರ್ವಮತ್ಯಾ ೯ನ್‌ 
ಸ ಕೇಶವೋ ಯಸ್ಯ ಮನುಷ್ಯಕಾರಃ 11೩೫1 


ಸಮರ್ಥನಾದ ಅರ್ಜುನಾದಿಗಳನ್ನು ಬಿಟ್ಟು ಬೇರೆ ಎಲ್ಲಿ ಪರಾಕ್ರಮವಿದೆ? 
ಯಾವಾಗ ಅರ್ಜುನನು ಸರ್ಗಲೋಕವನ್ನುನೋಡಲು ಹೊರಟನೋ ಆಗಲೇ ಅವನು 
ಎಲ್ಲ ಮನುಷ್ಯರನ್ನೂ ಮೀರಿದನು. ಜೊತೆಗೆ ಎಲ್ಲ ಮನುಷ್ಯರಿಗಿಂತ ಮಿಗಿಲಾದ 
ಕೇಶವನು ಅವನಿಗೆ ಸಹಾಯನಾಗಿದ್ದಾನೆ. 


ಏತಾನ್‌ ಗುಣಾನ್‌ ಕರ್ಮಕೃತಾನವೇಕ್ಷ ಫೆ 
ಭಾವಾಭಾವೌ ವರ್ತಮಾನಾವನಿತ್ಯೌ । 


-264- ಮಹಾಭಾರತ ಉದ್ಯೋಗಪರ್ವ 


ಬಲಿರ್ಹಿ ರಾಜಾ ಪಾರಮವಿಂದಮಾನೋ 
ನಾನ್ಯತ್‌ ಕಾಲಾತ್‌ ಕಾರಣಂ ತತ್ರ ಮೇನೇ WALI 


ಕರ್ಮಗಳಿಂದ ಉಂಟಾಗುವ ಸಂಪತ್ತು ಮತ್ತು ವಿಪತ್ತು ರೂಪವಾದ ಫಲಗಳು 
ಅನಿತ್ಯವಾಗಿರುತ್ತವೆ ಎಂದು ತಿಳಿದ ಬಲಿಯು ಒಂದು ನಿರ್ಣಯಕ್ಕೆ ಬರಲಾರದೆ 
ಕಾಲವನ್ನು ಬಿಟ್ಟುಬೇರೆ ಕಾರಣವಿಲ್ಲಎಂದು ತಿಳಿದನು. 


ಚಕುಃಶ್ರೋತ್ರೇ ನಾಸಿಕಾ ತಕ್‌ ಚ ಜಿಹ್ಹಾ 

«A ವ ವ 
ಜ್ಞಾನಸ್ಕೈತಾನ್ಯಾಯತನಾನಿ ಜಂತೋಃ । 

ನಾನ್ಯಪ್ರೀತಸ್ತತ್ರ ತೃಷ್ಣಾಕ್ಚಯೇ ತು 


ತಾನ್ಯವ್ಯಥೋ ದುಃಖಹೀನಃ ಪ್ರಣುದ್ಯಾತ್‌ 11೩೭ 


ಚಕ್ಕುಃ-ಶ್ರೋತ್ರಗಳು, ನಾಸಿಕಾ, ತಕ್‌ ಮತ್ತು ಜಿಹ್ವಾಇವು ಜಂತುವಿಗೆ ಜ್ಞಾನದ 
ಸಾಧನಗಳು. ಹರಿಯನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಸಂತೋಷಗೊಳ್ಳದೆ ಇಂದ್ರಿಯ 
ವಿಷಯಗಳಾದ ಶಬ್ದಾದಿಗಳಲ್ಲಿ ಆಸೆಯನ್ನು ತೊರೆದವನು ವ್ಯಥೆ ಇಲ್ಲದೆ 
ದುಃಖಹೀನನಾಗಿ ಜ್ಞಾನಸಾಧನಗಳನ್ನು ಪ್ರೇರಿಸುತ್ತಾನೆ. 


ನ ತೇವ ಮನ್ಯೇ ಪುರುಷಸ್ಯ ಕರ್ಮ 
ಸಂವರ್ತತೇ ಸಂಪ್ರಯುಕ್ತಂ ಯಥಾವತ್‌ । 
ಮಾತುಃ ಪಿತುಃ ಕರ್ಮಣಾಂಭಿಪ್ರಸೂತಃ 
ಸಂವರ್ಧತೇ ಕರ್ಮಣಾ ಭೋಜನೇನ 11೩೮।! 


ಪುರುಷನು ಹಿಂದೆ ಸರಿಯಾಗಿ ಮಾಡಿದ ಕರ್ಮವೇ ಎಲ್ಲಫಲವನ್ನೂಕೊಡುತ್ತದೆ 
ಎಂದು ನನಗೆ ಎನಿಸುವುದಿಲ್ಲ. ತಂದೆ-ತಾಯಿ ಮತ್ತು ತನ್ನಕರ್ಮದಿಂದ ಜನ್ಮವನ್ನು 
ಪಡೆದವನು ತನ್ನ ಕರ್ಮದಿಂದ ಸಂಪಾದಿಸಿದ ಭೋಜನದಿಂದ ಬೆಳೆಯುತ್ತಾನೆ 
(ಮಾತಾ-ಪಿತೃಗಳು ಮತ್ತು ಆಹಾರ - ಇವು ಕೂಡ ಪುರುಷನ ಕರ್ಮಸಿದ್ದಿಯನ್ನು 
ಕುರಿತು ಕಾರಣವಾಗುತ್ತವೆ). 
ಪ್ರಿಯಾಪ್ರಿಯೇ ಸುಖದುಃಖೇ ಚ ರಾಜನ್‌ 
ನಿಂದಾಪ್ರಶಂಸೇ ಚ ಭಜಂತ ಏನಮ್‌ ।ಟ 


ಸಂಜಯಯಾನಪರ್ವ -265- 


ಪರಸ್ತೇನಂ ಗರ್ಹಯತೇತಪರಾಧೇ 
ಪ್ರಶಂಸತೇ ಸಾಧುವೃತ್ತಂ ತಮೇವ 11೩೯॥॥ 


ಹಾಗೆ ಜನಿಸಿದ ಮನುಷ್ಯನಿಗೆ ಪ್ರಿಯಾಪ್ರಿಯಗಳೂ, ಸುಖದುಃಖಗಳೂ, 
ನಿಂದಾ-ಪ್ರಶಂಸೆಗಳೂ ಉಂಟಾಗುತ್ತವೆ. ಅವನು ಅಪರಾಧವನ್ನು ಮಾಡಿದರೆ 
ಇನ್ನೊಬ್ಬನು ಅವನನ್ನುನಿಂದಿಸುತ್ತಾನೆ. ಒಳ್ಳೆಯ ನಡತೆಯನ್ನು ಹೊಂದಿದ್ದರೆ ಅವನನ್ನೇ 
ಹೊಗಳುತ್ತಾನೆ. 


ಸತ್ಯಾಂ ಗರ್ಹೇ ಭಾರತಾನಾಂ ವಿರೋಧಾದ್‌ 
ಅಂತೋ ನೂನಂ ಭವಿತಾsಯಂ ಪ್ರಜಾನಾಮ್‌ । 
ನೋ ಚೇದಿದಂ ತವ ಕರ್ಮಾಪರಾಧಾತ್‌ 
ಕುರೂನ್‌ ದಹೇತ್‌ ಕೃಷ್ಣವರ್ತೇವ ಕಕ್ಷಮ್‌ 11೪೦॥| 


ಅಂತಹ ನಾನು ಭರತವಂಶದವರಿಗೆ ವಿರೋಧ ಉಂಟಾಗುವುದರಿಂದ ನಿನ್ನನ್ನು 
ನಿಂದಿಸುತ್ತೇನೆ. ನಿಶ್ಚಿತವಾಗಿ ಇದರಿಂದ ಸಂತತಿಯ ಕ್ಷಯವು ಉಂಟಾಗುತ್ತದೆ. ಒಂದು 
ಪಕ್ಚಸಂತತಿ ಕ್ಹಯವಾಗದಿದ್ದರೆ ನಿನ್ನಕರ್ಮಾಪರಾಧದಿಂದ ಮುಂದೆ ಒದಗಲಿರುವ 
ಯುದ್ಧವು ಹುಲ್ಲುಗಾವಲನ್ನು ಅಗ್ನಿಯು ಸುಡುವಂತೆ ಕುರುಗಳನ್ನುಸುಟ್ಟುಹಾಕುತ್ತದೆ. 


ತಮೇವೈಕೋ ಜಾತು ಪುತ್ರಸ್ಯ ರಾಜನ್‌ 
ವಶಂ ಗತ್ವಾ ಸರ್ವಲೋಕೇ ನರೇಂದ್ರ । 
ಯದಾತ್ಮಾನಂ ಶ್ಲಾಘಸೇ ದ್ಯೂತಕಾಲೇ 
ನಾಗಾಃ ಶಮಂ ಪಶ್ಯ ವಿಪಾಕಮಸ್ಯ 11೪೧॥ 


ಎಲೈ ನರೇಂದ್ರನೇ, ದ್ಯೂತಕಾಲದಲ್ಲಿ ಸರ್ವಲೋಕಗಳ ಮಧ್ಯೆ ನೀನೊಬ್ಬನೇ 
ಪುತ್ರನಿಗೆ ವಶನಾಗಿ ನಿನ್ನನ್ನೇ ನೀನು ಹೊಗಳಿಕೊಳ್ಳುತ್ತಾ ಶಾಂತಿಯನ್ನು ಹೊಂದಲಿಲ್ಲ. 
ಅದರ ವಿಪಾಕವನ್ನುನೋಡು. 


ಅನಾಪ್ತಾನಾಂ ಸಂಗ್ರಹಾತ್‌ ತ್ಹಂ ನರೇಂದ್ರ 
ತಥಾ55ಪ್ತಾನಾಂ ನಿಗ್ರಹಾಚ್ಛಿವ' ರಾಜನ್‌ । 
ಭೂಮಿಂ ಸ್ಥೀತಾಂ ದುರ್ಬಲತ್ವಾದನಂತಾಮ್‌ 
ಅಶಕ್ತಸ್ತ್ವಂ ರಕ್ಷಿತುಂ ಕೌರವೇಯ 11೪೨॥ 


-266- ಮಹಾಭಾರತ ಉದ್ಯೋಗಪರ್ವ 


ಎಲೈ ನರೇಂದ್ರನೇ, ಎಲೈ ಕುರುವಂಶಜಾತನೇ, ನೀನು ಆಪ್ತರಲ್ಲದವರನ್ನು 
ಸಮೀಪದಲ್ಲಿಟ್ಟುಕೊಂಡು ಆಪ್ತರನ್ನು ನಿಗ್ರಹಿಸಿರುವುದರಿಂದ ದುರ್ಬಲನಾಗಿ 
ಅಪಾರವಾದ ಮತ್ತು ಶುದ್ಧವಾದ ಭೂಮಿಯನ್ನು ರಕ್ಷಣೆ ಮಾಡಲು ಸಮರ್ಥನಾಗಿಲ್ಲ. 


ಅನುಜ್ಞಾತೋ ರಥವೇಗಾವಧೂತಃ 
ಶ್ರಾಂತೋತಭಿಪದ್ಯೇ ಶಯನಂ ನೃಸಿಂಹ । 
ಪ್ರಾತಃ ಶ್ರೋತಾರಃ ಕುರವಃ ಸಭಾಯಾಮ್‌ 
ಅಜಾತಶತ್ರೋರ್ವಚನಂ ಸಮೇತಾಃ IVAN 


ನರಸಿಂಹನೇ, ರಥದ ವೇಗದಿಂದ ಬಹಳವಾಗಿ ಅಲ್ಲಾಡಿ ನಾನು ದಣಿದಿದ್ದೇನೆ. 
ನಿನ್ನ ಅನುಮತಿಯನ್ನು ಪಡೆದು ನಾನು ಹೋಗಿ ಮಲಗುತ್ತೇನೆ. ಅಜಾತಶತ್ರುವಿನ 
ಸಂದೇಶವನ್ನು ನಾಳೆಯ ಪ್ರಾತಃಾಲದಲ್ಲಿಸಭೆಯಲ್ಲಿಎಲ್ಲಾಕುರುಗಳೂ ಕೇಳುವರು. 
ಧೃತರಾಷ್ಟ್ರ 
ಅನುಜ್ಞಾತೋಸ್ಕಾವಸಥಂ ಪರೈಹಿ 
ಪ್ರಪದ್ಯಸ್ತ ಶಯನಂ ಸೂತಪುತ್ರ । 
ಪ್ರಾತಃ ಶ್ರೋತಾರಃ ಕುರವಃ ಸಭಾಯಾಮ್‌ 
ಅಜಾತಶತ್ರೋರ್ವಚನಂ ಸಮೇತಾಃ 11೪೪॥ 
ಧೃತರಾಷ್ಟ್ರ ಸೂತಪುತ್ರನೇ, ಅನುಮತಿಯನ್ನು ನೀಡಿದ್ದೇನೆ. ನಿನ್ನ ಮನೆಗೆ ಹೋಗಿ 
ನಿದ್ರಿಸು. ಅಜಾತಶತ್ರುವಿನ ಸಂದೇಶವಚನವನ್ನುನಾಳೆಯ ಸಭೆಯಲ್ಲಿಎಲ್ಲಾಕುರುಗಳೂ 
ಒಟ್ಟಾಗಿ ಸೇರಿ ಕೇಳುವರು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಏಕತ್ರಿಶೋತಧ್ಯಾಯಃ ॥ 
॥ ಸಂಜಯಯಾನಪರ್ವಣಿ ದ್ವಾದಕೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿಮೂವತ್ತೊಂದನೆಯ 
ಅಧ್ಯಾಯ ಮುಗಿಯಿತು. 


KK 


ಪ್ರಜಾಗರಪರ್ವ -267- 


ಮಹಾಭಾರತತಾತರ್ಯನಿರ್ಣಯಃ 
ಪಪ್ರಚ್ಛ ಸೋತವದದ್‌ ಧರ್ಮ ಪಾರ್ಥಾನಾಂ ರಾಜ್ಯದಾಪನಮ್‌ । 
ಐಹಿಕಸ್ಯ ಸುಖಸ್ಯಾಪಿ ಕಾರಣಂ ತದನಿಂದಿತಮ್‌ 11೪೨ 


ಧರ್ಮದ ಬಗ್ಗೆ ಧೃತರಾಷ್ಟನು ವಿದುರನಲ್ಲಿಕೇಳಲಾಗಿ, ಆಗ ವಿದುರ "ಪಾಂಡವರಿಗೆ 
ರಾಜ್ಯ ಕೊಡಿಸುವುದೇ ನಿನಗೆ ಧರ್ಮ ಎಂದ. ಪಾಂಡವರಿಗೆ ರಾಜ್ಯ ಕೊಟ್ಟರೆ ಅದು 
ಐಹಿಕ ಸುಖಕ್ಕೂ ಕಾರಣವಾಗುವುದು'. 

ಅನ್ಯಥಾ ಸರ್ವಪುತ್ರಾಣಾಂ ನಾಶಂ ಧರ್ಮಾತಿಲಂಘನಮ್‌ । 

ತತ್ರ ಭಾವಮಕೃತ್ವಾ ಸ ಜ್ಞಾನಾದಿಚ್ಛನಘಕ್ಷಯಮ್‌ 11೪೩।! 

"ಕೊಡದಿದ್ದರೆ ಧರ್ಮೋಲ್ಲಂಘನೆಯೇ ಆಗುವುದು. ನಿನ್ನೆಲ್ಲ ಮಕ್ಕಳ ನಾಶವೂ 
ಆಗುವುದು' ಎಂದ. ಧೃತರಾಷ್ಟ್ರ ವಿದುರನ ಸಲಹೆಯನ್ನೊಪ್ಪದೆ ಪಾಂಡವದ್ದೇಷದ 
ಪಾಪವನ್ನುತತ್ವಜ್ಞಾನದಿಂದ ಕ್ಷಯ ಮಾಡಿಕೊಳ್ಳಲು ಬಯಸಿದ. 

| ಸಮಾಪ್ತಂ ಸಂಜಯಯಾನಪರ್ವ ॥ 
La AS SS a 7೯೫ 


೩. ಪ್ರಜಾಗರಪರ್ವ 


ಮೂವತ್ತೆರಡನೆಯ ಅಧ್ಯಾಯ 
ವಿದುರನೀತಿ 


ವೈಶಂಪಾಯನಃ 
ದ್ವಾಸ್ಮಂ ತಾಹ ಮಹಾಪ್ರಾಜ್ಞೋ ಧೃತರಾಷ್ಟೋ ಮಹೀಪತಿಃ । 
ವಣ ವ ಇ ಲು 


ವಿದುರಂ ದ್ರಷ್ಟುಮಿಚ್ಛಾಮಿ ತಮಿಹಾನಯ ಮಾಚಿರಮ್‌ 11೧॥ 
ವೈಶಂಪಾಯನ- ಮಹಾಪ್ರಾಜ್ಞನಾದ ಧೃತರಾಷ್ಟ್ರರಾಜನು ದ್ವಾರಪಾಲಕನನ್ನು 


ಕುರಿತು, ವಿದುರನನ್ನು ನೋಡಲು ಬಯಸುತ್ತೇನೆ. ಅವನನ್ನು ಬೇಗ ಇಲ್ಲಿಗೆ 
ಕರೆದುಕೊಂಡು ಬಾ ಎಂದು ಹೇಳಿದನು. 


ಪ್ರಹಿತೋ ಧೃತರಾಷ್ಟ್ರೇಣ ದೂತಃ ಕೃತ್ತಾರಮಬ್ರವೀತ್‌ 11೨ 
ಈಶ್ವರಸ್ತ್ವಾಂ ಮಹಾರಾಜೋ ಮಹಾಪ್ರಾಜ್ಞೋ ದಿದ್ಭಕ್ಛತಿ TEST 


ಧೃತರಾಷ್ಟನಿಂದ ಕಳುಹಿಸಲ್ಪಟ್ಟದೂತನು ವಿದುರನ ಬಳಿಗೆ ಬಂದು ಪ್ರಭುವೂ, 


ಮಹಾಪ್ರಾಜ್ಞನೂ ಆದ ಮಹಾರಾಜನು ನಿನ್ನನ್ನುನೋಡಲು ಬಯಸುತ್ತಾನೆ ಎಂದು 
ಹೇಳಿದನು. 


ಪ್ರಜಾಗರಪರ್ವ -269- 


ಏವಮುಕ್ತಸ್ತು ವಿದುರಃ ಪ್ರಾಪ್ಯ ರಾಜನಿವೇಶನಮ್‌ । 
ಅಬ್ರವೀದ್‌ ಧೃತರಾಷ್ಟಾಯ ದ್ವಾಸ್ಮಂ ಮಾಂ ಪ್ರತಿಬೋಧಯ WY 
ಹೀಗೆ ಹೇಳಲ್ಪಟ್ಟ ವಿದುರನು ರಾಜನಿವಾಸಕ್ಕೆ ಹೋಗಿ ದ್ವಾರಪಾಲಕನನ್ನು ಕುರಿತು 
ಧೃತರಾಷ್ಟ್ರನಿಗೆ ನಾನು ಬಂದಿದ್ದೇನೆಂದು ಹೇಳು ಎಂದು ತಿಳಿಸಿದನು. 
ದ್ವಾಸ್ಯಃ 
ವಿದುರೋ5ಯಮನುಪ್ರಾಪ್ರೋ ರಾಜೇಂದ್ರ ತವ ಶಾಸನಾತ್‌ । 
ದ್ರಷ್ಟುಮಿಚ್ಛತಿ ತೇ ಪಾದೌ ಕಿಂ ಕರೋತಿ ಪ್ರಶಾಧಿ ಮಾಮ್‌ 11೫! 
ದ್ವಾರಪಾಲಕ- ರಾಜೇಂದ್ರನೇ, ನಿನ್ನ ಅಪ್ಪಣೆಯಂತೆ ಈ ವಿದುರನು ಬಂದಿದ್ದಾನೆ. 
ನಿನ್ನಪಾದಗಳನ್ನುನೋಡಲು ಬಯಸುತ್ತಾನೆ. ಅವನು ಏನು ಮಾಡಬೇಕೆಂದು ನನಗೆ 
ಆಜ್ಞಾಪಿಸು. 
ವ 
ಧೃತರಾಷ್ಟ್ರ 
ಪ್ರವೇಶಯ ಮಹಾಪ್ರಾಜ್ಞ ವಿದುರಂ ದೀರ್ಫದರ್ಶನಮ್‌ । 
ಅಹಂ ಹಿ ವಿದುರಸ್ಯಾಸ್ಯ ನಾಕಾಲ್ಯೋ ಜಾತು ದರ್ಶನೇ mel 
ಧೃತರಾಷ್ಟ- ಮಹಾಪ್ರಾಜ್ಞನಾದ ದೀರ್ಪದರ್ಶಿಯಾದ ವಿದುರನನ್ನು ಒಳಗೆ ಬಿಡು. 
ವಿದುರನ ದರ್ಶನಕ್ಕೆ ನಾನು ಯಾವ ಕಾಲದಲ್ಲಿಯೂ ಅಲಭ್ಯನಲ್ಲ. 
ದಾಸ್ವಃ 
ಪ್ರವಿಶಾಂತಃಪುರಂ ಕೃತ್ತುರ್ಮಹಾರಾಜಸ್ಯ ಧೀಮತಃ । 
ನ ಹಿ ತೇ ದರ್ಶನೇಶಕಾಲ್ಯೋ ಜಾತು ರಾಜಾತಬ್ರವೀದ್ದಿ ಮಾಮ್‌ ॥ 
ದಾಸ- ವಿದುರನೇ, ಮೇಧಾವಿಯಾದ ಮಹಾರಾಜನ ಅಂತಃಪುರವನ್ನು 
ಪ್ರವೇಶಿಸು. ರಾಜನು ನಿನ್ನದರ್ಶನಕ್ಕೆತಾನು ಯಾವ ಕಾಲದಲ್ಲಿಯೂ ಅಲಭ್ಯನಲ್ಲವೆಂದು 
ನನಗೆ ಹೇಳಿದನು. 
ವೈಶಂಪಾಯನಃ 
ತತಃ ಪ್ರವಿಶ್ಯ ವಿದುರೋ ದೃತರಾಷ್ಟನಿವೇಶನಮ್‌ । 
ಅಬ್ರವೀತ್‌ ಪ್ರಾಂಜಲಿರ್ವಾಕ್ಯಂ ಚಿಂತಯಾನಂ ನರಾಧಿಷಮ್‌  ॥೮॥ 


-270- ಮಹಾಭಾರತ ಉದ್ಯೋಗಪರ್ವ 


ವಿದುರೋ5ಹಂ ಮಹಾಪ್ರಾಜ್ಞ ಸಂಪ್ರಾಪ್ರಸ್ತವ ಶಾಸನಾತ್‌ । 
ಯದಿ ಕಿಂಚನ ಕರ್ತವ್ಯಮಯಮಸ್ಥಿ ಪ್ರಶಾಧಿ ಮಾಮ್‌ Tal 


ವೈಶಂಪಾಯನ- ಅನಂತರ ವಿದುರನು ಧೃತರಾಷ್ಟ್ರನ ನಿವಾಸವನ್ನು ಪ್ರವೇಶಿಸಿ 
ಕೈಗಳನ್ನು ಮುಗಿದು ಚಿಂತಾಪರನಾಗಿದ್ದ ರಾಜನನ್ನು ಕುರಿತು ಮಹಾಪ್ರಾಜ್ಞನೇ, ನಿನ್ನ 
ಅಪ್ಪಣೆಯಂತೆ ನಾನು ಬಂದಿದ್ದೇನೆ. ನನ್ನಿಂದ ಏನಾದರೂ ಆಗಬೇಕಾಗಿದ್ದರೆ ನಾನು 
ಸಿದ್ಧನಾಗಿದ್ದೇನೆ. ನನಗೆ ಅಪ್ಪಣೆಯನ್ನು ಕೊಡು ಎಂದು ಹೇಳಿದನು. 
ದೃತರಾಷ್ಟ್ರ 
ಸಂಜಯೋ ವಿದುರ ಪ್ರಾಪ್ತೋ ಗರ್ಹಯಿತ್ವಾ ತು ಮಾಂ ಗತಃ । 
ಅಜಾತಶತ್ರೋಃ ಶ್ಲೋ ವಾಕ್ಯಂ ಸಭಾಮಧ್ಯೇ ಸ ವಕ್ಸೃತಿ 11೧೦॥ 


ಧೃತರಾಷ್ಟ್ರ- ವಿದುರನೇ, ಸಂಜಯನು ಹಿಂದಿರುಗಿ ಬಂದು ನನ್ನನ್ನು ನಿಂದಿಸಿ 
ಹೊರಟು ಹೋದನು. ಅಜಾತಶತ್ರುವಾದ ಯುಧಿಷ್ಠಿರನ ಮಾತುಗಳನ್ನು ನಾಳೆಯ 
ದಿನ ಸಭೆಯಲ್ಲಿಹೇಳುವನು. 


ತಸ್ಯಾದ್ಯ ಕುರುವೀರಸ್ಯ ನ ವಿಜ್ಞಾತಂ ವಚೋ ಮಯಾ । 
ತನ್ನೇ ದಹತಿ ಗಾತ್ರಾಣಿ ತದಕಾರ್ಷೀತ್‌ ಪ್ರಜಾಗರಮ್‌ 11೧೧॥ 


ನನಗೆ ಕುರುವೀರನಾದ ಅವನ ಮಾತುಗಳು ಈ ದಿನ ತಿಳಿಯಲಿಲ್ಲ. ಅದು ನನ್ನ 
ದೇಹವನ್ನುಸುಡುತ್ತಾ ನನಗೆ ಜಾಗರಣೆಯನ್ನು ಉಂಟುಮಾಡಿದೆ. 


ಜಾಗ್ರತೋ ದಹ್ಯಮಾನಸ್ಯ ಶ್ರೇಯೋ ಯದನುಪಶ್ಯಸಿ । 
ತದ್‌ ಬ್ರೂಹಿ ತ್ಪಂ ಹಿ ನಸ್ತಾತ ಧರ್ಮಾರ್ಥಕುಶಲೋ ಹ್ಯಸಿ 1೧೨1 
ಪ್ರೀತಿಪಾತ್ರನೇ, ಹೀಗೆ ದುಃಖತಪ್ಪನಾಗಿ ಎಚ್ಚರಿಕೆಯಿಂದ ಇರುವ ನನಗೆ 
ಯಾವುದು ಶ್ರೇಯಸ್ಸೆಂದು ತಿಳಿಯುತ್ತೀಯೋ ಅದನ್ನು ಹೇಳು. ಪ್ರೀತಿಪಾತ್ರನೇ, ನಮಗೆ 
ನೀನೇ ಧರ್ಮಾರ್ಥಕುಶಲನಾದವನು. 
ಯತಃ ಪ್ರಾಪ್ತಃ ಸಂಜಯಃ ಪಾಂಡವೇಭ್ಯೋ 
ನ ಮೇ ಯಥಾವನ್ನನಸಃ ಪ್ರಶಾಂತಿಃ । 


ಪ್ರಜಾಗರಪರ್ವ -271- 


ಸರ್ವೇಂದ್ರಿಯಾಣ್ಯಪ್ರಕೃತಿಂ ಗತಾನಿ 


ಕಿಂ ವಕ್ಚ 'ತೀತ್ಯೇವ ಹಿ ಮೇರದ್ಯ ಚಿಂತಾ 11೧೩॥। 

ಸಂಜಯನು ಪಾಂಡವರ ಕಡೆಯಿಂದ ಹಿಂದಿರುಗಿ ಬಂದಾಗಿನಿಂದ ನನ್ನಮನಸಿಗೆ 

ಸರಿಯಾದ ಸಮಾಧಾನವೇ ಇಲ್ಲ. ನನ್ನಎಲ್ಲಾಇಂದ್ರಿಯಗಳೂ ವ್ಯಗ್ರವಾಗಿವೆ. ನಾಳೆ 
ಅವನು ಏನು ಹೇಳುವನು ಎಂದೇ ನನ್ನ ಈ ದಿನದ ಚಿಂತೆ. 


ತನ್ನೇ ಬ್ರೂಹಿ ವಿದುರ ತ್ದಂ ಯಥಾವತ್‌ 
ಮನೀಷಿತಂ ಸರ್ವಮಜಾತಶತ್ರೋಃ । 
ಯಥಾ ಚ ನಸ್ತಾತ ಹಿತಂ ಭವೇಚ್ಚ 
ಪ್ರಜಾಶ್ಚ ಸರ್ವಾಃ ಸುಖಿತಾ ಭವೇಯುಃ 11೧೪॥ 


ಎಲೈ ವಿದುರನೇ, ಅಜಾತಶತ್ರುವಿನ ಅಭಿಪ್ರಾಯವನ್ನೆಲ್ಲಾ ನೀನು ನನಗೆ ಸರಿಯಾಗಿ 
ಹೇಳು. ಪ್ರೀತಿಪಾತ್ರನೇ, ನಮಗೆ ಹಿತವಾಗುವಂತೆ ಎಲ್ಲಪ್ರಜೆಗಳಿಗೂ ಸುಖವಾಗುವಂತೆ 
ಅವನ ಅಭಿಪ್ರಾಯವು ಏನಿದೆ? 


ವಿದುರಃ 


ಅಭಿಯುಕ್ತಂ ಬಲವತಾ ದುರ್ಬಲಂ ಹೀನಸಾಧನಮ್‌ ।ಟ 
ಹೃತಸ್ವಂ ಕಾಮಿನಂ ಚೋರಮಾವಿಶಂತಿ ಪ್ರಜಾಗರಾಃ Ter 


ಕಚ್ಚಿದೇತೈರ್ಮಹಾದೋಷೈರ್ನ ಸ್ಪಷ್ಟೋಪಸಿ ನರಾಧಿಪ 1 
ಕಚ್ಚಿಚ್ಚ ಪರವಿತ್ತೇಷು ಗೃದ್ದನ್‌ ನ ಪರಿತಪ್ಯಸೇ 11೧೬।॥ 


ವಿದುರ- ಬಲಿಷ್ಠರಾಜನ ಆಕ್ರಮಣಕ್ಕೆ ಒಳಗಾದ ದುರ್ಬಲನಾದ ರಾಜನಿಗೆ, ತನ್ನ 
ಸಂಪತ್ತೆಲ್ಲವನ್ನೂ ಕಳೆದುಕೊಂಡವನಿಗೆ, ಕಾಮಿಯಾದವನಿಗೆ ಮತ್ತು ಚೋರನಿಗೆ 
ಜಾಗರಣೆಯು ಉಂಟಾಗುತ್ತದೆ. ಎಲೈ ನರಾಧಿಪನೇ, ನೀನು ಈ ಯಾವ 
ದೋಷದಿಂದಲೂ ಕೂಡಿಲ್ಲವಷ್ಟೆ? ಇನ್ನೊಬ್ಬರ ಸಂಪತ್ತಿನಲ್ಲಿ ಆಸೆಯನ್ನು ಮಾಡಿ 
ಪರಿತಾಪವನ್ನು ಪಡುತ್ತಿಲ್ಲವಷ್ಟೆ? 


-272- ಮಹಾಭಾರತ ಉದ್ಯೋಗಪರ್ವ 


ಧೃತರಾಷ್ಟ್ರ 
ಶ್ರೋತುಮಿಚ್ಛಾಮಿ ತೇ ಧರ್ಮ್ಯಂ ಪರಂ ನೈಶ್ರೇಯಸಂ ವಚಃ । 
ಅಸ್ಥಿನ್‌ ರಾಜರ್ಷಿವಂಶೇ ಹಿ ತ್ವಮೇಕಃ ಪ್ರಾಜ್ಞಸತ್ತಮಃ 11೧೭ 


ಧೃತರಾಷ್ಟ್ರ: ನಿನ್ನಿಂದ ಮೋಕ್ಷಸಾಧಕವಾದ ಧರ್ಮದ ಮಾತುಗಳನ್ನು ಕೇಳಲು 
ಬಯಸುತ್ತೇನೆ. ಈ ರಾಜರ್ಷಿವಂಶದಲ್ಲಿನೀನೊಬ್ಬನೇ ಅತ್ಯಂತ ಪ್ರಾಜ್ಞನಾದವನು. 


ವಿದುರಃ 
ರಾಜಲಕ್ಷಣಸಂಪನ್ನಃ ತೈಲೋಕಸ್ಯಾಪಿ ಯಃ ಪ್ರಿಯಃ । 
ಪ್ರೇಷ್ಯಂತೇ ಪ್ರೇಷಿತಶ್ಚೆವ ಧೃತರಾಷ್ಟ್ರ ಯುಧಿಷ್ಠಿರಮ್‌ 11೧೮।| 
ವಿಪರೀತಃ ಸಪುತ್ರಸ್ತ ವಿ ಭಾಗಧೇಯೇನ ಲಂಭಿತಃ 11೧೯।। 


ವಿದುರ- ಎಲೈ ಧೃತರಾಷ್ಟನೇ, ರಾಜಲಕ್ಷಣಗಳಿಂದ ಕೂಡಿ ಮೂರುಲೋಕಗಳಿಗೂ 
ಪ್ರಿಯನಾದ ಯುಧಿಷ್ಠಿರನ ಬಳಿಗೆ ದೂತರು ಹಿಂದೆ ಕಳುಹಿಸಲ್ಪಟ್ಟಿದ್ದಾರೆ. ಮುಂದೆಯೂ 
ಕಳುಹಿಸಲ್ಪಡುತ್ತಾರೆ (ದೂತರು ಮಾತ್ರ ಹೋಗುತ್ತಾರೆಯೇ ಹೊರತು ರಾಜ್ಯದಾನವನ್ನು 
ಮಾಡುವ ವಿಷಯದಲ್ಲಿನಿನ್ನ ಅಭಿಪ್ರಾಯವಿಲ್ಲಎಂದು ಧ್ವನಿ). ನಿನ್ನ ಪುತ್ರರ ಸ್ವಭಾವಕ್ಕೆ 
ವಿಪರೀತವಾದ ಸ್ವಭಾವವುಳ್ಳ ಯುಧಿಷ್ಠಿರನು ನಿನ್ನ ಅದೃಷ್ಠದಿಂದ ನಿನಗೆ ಪುತ್ರನಾಗಿ 
ದೊರೆತಿದ್ದಾನೆ. 

ಅರ್ಚಿಷಾ ಪ್ರಜ್ಞಯಾ ಚೈವ ಧರ್ಮಾತ್ಮಾ ಧರ್ಮಕೋವಿದ: 11೨೦॥! 

ಆನೃ್ಫಶಂಸ್ಯಾದನುಕ್ರೋಶಾದ್‌ ಧರ್ಮಾತ್‌ ಸತ್ಯಾತ್‌ ಪರಾಕ್ರಮಾತ್‌ । 

ಗುರುತ್ತಂ ತ್ವಯಿ ಸಂಪ್ರೇಕ್ಷ್ಯ ಬಹೂನ್‌ ಕ್ಲೇಶಾಂಸ್ತಿತಿಕ್ಛತೇ 11೨೧॥ 


ತನ್ನ ಕಾಂತಿಯಿಂದಲೂ, ಪ್ರಜ್ಞೆಯಿಂದಲೂ ಅವನು ಧರ್ಮಾತ್ಮನೂ ಮತ್ತು 
ಧರ್ಮಕೋವಿದನೂ ಆಗಿದ್ದಾನೆ. ಮಾರ್ದವ, ದಯೆ, ಧರ್ಮ, ಸತ್ಯ, ಪರಾಕ್ರಮ 
- ಈ ಗುಣಗಳು ಅವನಲ್ಲಿರುವುದರಿಂದ ನಿನ್ನ ಗುರುತ್ವವನ್ನು ಗಮನಿಸಿ ಅನೇಕ 
ಕ್ಲೇಶಗಳನ್ನು ಅನುಭವಿಸುತ್ತಿದ್ದಾನೆ. 


ದುರ್ಯೋಧನೇ ಸೌಬಲೇ ಚ ಕರ್ಣೇ ದುಃಶಾಸನೇ ತಥಾ । 
ಏತೇಷೆ ಫ್ಲೈ ಶರ್ಯಮಾಧಾಯ ಕಥಂ ತ್ತಂ ಭೂತಿಮಿಚ್ಛಸಿ 12೨1 


ಪ್ರಜಾಗರಪರ್ವ -273- 


ದುರ್ಯೋಧನ, ಶಕುನಿ, ಕರ್ಣ, ದುಶ್ಶಾಸನ ಇವರಲ್ಲಿ ನಿನ್ನ ಐಶ್ವರ್ಯವನ್ನು 
ಒಪ್ಪಿಸಿ ನೀನು ಹೇಗೆ ಸಮೃದ್ಧಿಯನ್ನು ಬಯಸುವಿ? 


ಆತ್ಮಜ್ಞಾನಂ ಸಮಾರಂಭಃ ತಿತಿಕ್ಸಾ ಧರ್ಮನಿತ್ಯತಾ । 
ವಾಕ್‌ಸಂಯಮಶ್ಚ ದಾನಂ ಚ ನೈತೇಷ್ಟೇತಾನಿ ಕೃತಃ ಶಃ 112೩11 


ಆತ್ಮಜ್ಞಾನ, ಒಳ್ಳೆಯ ಉಪಕ್ರಮ, ದ್ವಂದ್ವಸಹಿಷ್ಣುತೆ, ನಿತ್ಯವೂ ಧರ್ಮಾಚರಣೆ, 
ಮಾತಿನಲ್ಲಿ ನಿಯಂತ್ರಣ, ದಾನ ಈ ಗುಣಗಳು ಇವರಿಂದ ಸಂಪೂರ್ಣವಾಗಿ 
ಹೊರಟುಹೋಗಿವೆ. 


ಏಕಸ್ಸಾದ್‌ ವೃಕ್ಹಾದ್‌ ಯಜ್ಞಘಾತ್ರಾಣಿ ರಾಜನ್‌ 
ಸುಕ್‌ ಚ ದ್ರೋಣೀ ಪೀಡಿನೀ ಲೋಡಿನೀ ಚ । 
ಏತದ್‌ ರಾಜನ್‌ ಬ್ರುವತೋ ಮೇ ನಿಬೋಧ 
ಏಕಸ್ಮಾದ್‌ ವೈ ಜಾಯತೇತಸಚ್ಚ ಸಚ್ಚ 11೨೪।। 


ರಾಜನೇ, ಒಂದೇ ಅಶ್ಪತ್ವವೃಕ್ಚದಿಂದ ಯಜ್ಞಪಾತ್ರೆಗಳಾದ ಸ್ರುಕ್‌, ದ್ರೋಣಿ 
ಮೊದಲಾದವು, ಹಿಂಡುವ ಮತ್ತು ವಿಷವನ್ನು ಕಲುಕುವ ಪೀಡಿನೀ, ಲೋಡಿನೀ. 
ಪಾತ್ರೆಗಳು ಉಂಟಾಗುತ್ತವೆ. ರಾಜನೇ, ನನ್ನಮಾತಿನಿಂದ ಇದನ್ನುತಿಳಿ. ಒಬ್ಬನಿಂದಲೇ 
ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಉಂಟಾಗುತ್ತದೆ( ಒಂದೇ ಕುಲದಲ್ಲಿಯೇ 


ಸುಪುತ್ರರೂ, ದುಷ್ಟುತ್ರರೂ ಜನಿಸುತ್ತಾರೆ). 
ನಿಷೇವತೇ ಪ್ರಶಸ್ತಾನಿ ನಿಂದಿತಾನಿ ನ ಸೇವತೇ । 
ಅನಾಸ್ತಿಕಃ ಶುದ್ಧಭಾವಃ ಶ್ರದ್ಧಧಾನಃ ಸ ಪಂಡಿತಃ 11೨೫1।॥ 
ಯಾವನು ಪ್ರಶಸ್ತವಾದ ವಸ್ತುಗಳನ್ನು ಸೇವಿಸುತ್ತಾನೆಯೋ, ನಿಂದಿತವಾದ 
ವಸ್ತುಗಳನ್ನು ತ್ಯಜಿಸುತ್ತಾನೆಯೋ, ಅನಾಸ್ಥಿಕನಾಗಿ ಶುದ್ಧವಾದ ಅಭಿಪ್ರಾಯವನ್ನುಹೊಂದಿ 
ಶ್ರದ್ದಾಳುವಾದ ಅವನು ಪಂಡಿತನೆನಿಸುತ್ತಾನೆ. 
ಕ್ರೋಧೋ ಹರ್ಷಶ್ಚ ದರ್ಪಶ್ಚ ಹ್ರೀಃ ಸ್ತಂಭೋ ಮಾನ್ಯಮಾನಿತಾ । 
ಯಮರ್ಥಾಃ ನಾಪಕರ್ಷಂತಿ ಸ ವೈ ಪಂಡಿತ ಉಚ್ಯತೇ 11೨೬॥। 


-274- ಮಹಾಭಾರತ ಉದ್ಯೋಗಪರ್ವ 


ಕ್ರೋಧ, ಧನಾದಿ ಮದ, ದರ್ಪ, ಫೂಜ್ಯರನ್ನು ಪೂಜಿಸುವುದರಲ್ಲಿನಾಚಿಕೆ, ತನ್ನನ್ನೇ 
ಎಲ್ಲರಿಗಿಂತಲೂ ಶ್ರೇಷ್ಠನೆಂದು ತಿಳಿದುಕೊಳ್ಳುವುದು ಈ ಪದಾರ್ಥಗಳು ಯಾವನನ್ನು 
ಕೆಳಗೆ ಎಳೆಯುವುದಿಲ್ಲವೋ ಅವನು ಪಂಡಿತನೆನಿಸುತ್ತಾನೆ. 


ಯಸ್ಯ ಕೃತ್ಯಂ ನ ಜಾನಂತಿ ಮಂತ್ರಂ ವಾ ಮಂತ್ರಿತಂ ಪರೇ । 
ಕೃತಮೇವಾಸ್ಯ ಜಾನಂತಿ ಸ ವೈ ಪಂಡಿತ ಉಚ್ಯತೇ 11೨೭11 


ಯಾವನ ಮುಂದೆ ಮಾಡಲಿರುವ ಕಾರ್ಯವನ್ನಾಗಲೀ, 
ಮಂತ್ರಾಲೋಚನೆಯನ್ನಾಗಲೀ ಇನ್ನೊಬ್ಬರು ತಿಳಿಯುವುದಿಲ್ಲವೋ, ಅವನು 
ಮಾಡಿದುದನ್ನು ಮಾತ್ರ ತಿಳಿಯುತ್ತಾರೆಯೋ ಅವನು ಪಂಡಿತನೆನಿಸುತ್ತಾನೆ. 


ಯಸ್ಯ ಕೃತ್ಯಂ ನ ವಿಘಂತಿ ಶೀತಮುಷ್ನಂ ಭಯಂ ರತಿಃ । 


ಸಮೃದ್ಧಿರಸಮೃದ್ಧಿರ್ವಾ ಸ ವೈ ಪಂಡಿತ ಉಚ್ಯತೇ 11೨೮॥! 

ಯಾವನ ಉದ್ದಿಷ್ಟವಾದ ಕಾರ್ಯಕ್ಕೆ ಶೀತವಾಗಲೀ, ಉಷ್ಣವಾಗಲೀ, 
ಭಯವಾಗಲೀ, ಆಸೆಯಾಗಲೀ, ಸಮೃದ್ದಿಯಾಗಲೀ ಅಥವಾ ಬಡತನವಾಗಲೀ 
ಅಡ್ಡಿಯನ್ನು ಮಾಡುವುದಿಲ್ಲವೋ ಅವನು ಪಂಡಿತನೆನಿಸುತ್ತಾನೆ. 


ಯಸ್ಯ ಸಂಸಾರಿಣೀ ಪ್ರಜ್ಞಾ ಧರ್ಮಾರ್ಥಾವನುವರ್ತತೇ । 
ಕಾಮಾದರ್ಥಂ ವೃಣೀತೇ ಯಃ ಸ ವೈ ಪಂಡಿತ ಉಚ್ಯತೇ 11೨೯॥ 


ಯಾವನ ವಿಸ್ತಾರವಾದ ಪ್ರಜ್ಞೆಯು ಧರ್ಮಾರ್ಥಗಳಿಗೆ 
ಅನುಗುಣವಾಗಿರುತ್ತದೆಯೋ ಮತ್ತು ಯಾವನು ಕಾಮಕ್ಕಿಂತಲೂ ಅರ್ಥವನ್ನೇ 
ಆರಿಸಿಕೊಳ್ಳುತ್ತಾನೆಯೋ ಅವನು ಪಂಡಿತನೆನಿಸುತ್ತಾನೆ. 

ಯಥಾಶಕ್ತಿ ಚಿಕೀರ್ಷಂತಿ ಯಥಾಶಕ್ತಿ ಚ ಕುರ್ವತೇ ಟ 

ನ ಕಿಂಚಿದವಮನ್ಯಂತೇ ಪಂಡಿತಾ ಭರತರ್ಷಭ 11೩೦॥| 

ಎಲ್ಫೆ ಭರತರ್ಷಭನೇ, ಪಂಡಿತರಾದವರು ತಮ್ಮ ಶಕ್ತಿಗೆ ಅನುಗುಣವಾಗಿ 


ಕಾರ್ಯವನ್ನುಮಾಡಲು ಬಯಸುತ್ತಾರೆ ಮತ್ತು ಶಕ್ಕಿಗನುಗುಣವಾಗಿ ಮಾಡುತ್ತಾರೆ. 
ಅವರು ಯಾರನ್ನೂ ಅವಮಾನಗೊಳಿಸುವುದಿಲ್ಲ. 


ಪ್ರಜಾಗರಪರ್ವ -275- 


ಕ್ವಿಪ್ರಂ ವಿಜಾನಾತಿ ಚಿರಂ ಶೃಣೋತಿ 
ವಿಜ್ಞಾಯ ಚಾರ್ಥಂ ಭಜತೇ ನ ಕಾಮಾನ್‌ । 
ನಾಸಂಪೃಷ್ಟೋ ವ್ರುಷಯುಂಕ್ತೇ ಪರಾರ್ಥೇ 
ತತ್‌ ಪ್ರಜ್ಞಾನಂ ಪ್ರಥಮಂ ಪಂಡಿತಸ್ಯ HAO 
ಅವರು ಬೇಗ ವಿಷಯವನ್ನು ತೆಗೆದುಕೊಳ್ಳುತ್ತಾರೆ. ಬಹಳ ಕಾಲ ಕೇಳುತ್ತಾರೆ. 
ತಿಳಿದ ಮೇಲೆ ಅರ್ಥವನ್ನು ಸೇವಿಸುತ್ತಾರೆ, ಕಾಮಗಳನ್ನಲ್ಲ. ಇನ್ನೊಬ್ಬರ ಅನುಮತಿ 
ಇಲ್ಲದೆ ಅವರ ವಸ್ತುಗಳನ್ನು ಉಪಯೋಗಿಸುವುದಿಲ್ಲ. ಇದು ಪಂಡಿತರ ಮೊದಲನೆಯ 
ಲಕ್ಷಣ. 
ನಾಪ್ರಾಪ್ಯಮಭಿವಾಂಛಂತಿ ನಷ್ಟಂ ನೇಚ್ಛಂತಿ ಶೋಚಿತುಮ್‌ । 
ಆಪತ್ತು ಚ ನ ಮುಹ್ಯಂತಿ ನರಾಃ ಪಂಡಿತಬುದ್ಧಯಃ 11೩೨1 


ತಮಗೆ ದೊರಕಲಾರದುದನ್ನು ಬಯಸುವುದಿಲ್ಲ. ನಷ್ಟವಾದ ವಸ್ತುವನ್ನು ಕುರಿತು 
ಶೋಕಪಡಲು ಬಯಸುವುದಿಲ್ಲ. ಆಪತ್ತುಗಳಲ್ಲಿ ಮೋಹಕ್ಕೆ ಒಳಗಾಗುವುದಿಲ್ಲ. ಅಂತಹ 
ಮನುಷ್ಯರು ಪಂಡಿತಬುದ್ದಿಯುಳ್ಳವರು. 


ನಿಶ್ಚಿತ್ಯ ಯಃ ಕುರುತೇ ನಾಂತರ್ವಸತಿ ಕರ್ಮಣಃ । 
ಅವಂಧ್ಯಕಾಲೇ ವಶ್ಯಾತ್ಮಾ ಸ ವೈ ಪಂಡಿತ ಉಚ್ಯತೇ AA 


ಸರಿಯಾಗಿ ನಿಶ್ಚಯವನ್ನು ಮಾಡಿ ಕಾರ್ಯವನ್ನು ಆರಂಭಿಸುತ್ತಾರೆ. ಆರಂಭಿಸಿದ 
ಕರ್ಮವನ್ನು ಮಧ್ಯದಲ್ಲಿಯೇ ನಿಲ್ಲಿಸುವುದಿಲ್ಲ. ಕಾಲವನ್ನು ವ್ಯರ್ಥವಾಗಿ 
ಕಳೆಯುವುದಿಲ್ಲ. ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುತ್ತಾರೆ. ಅವರು 
ಪಂಡಿತರೆನಿಸುತ್ತಾರೆ. 

ಆರ್ಯಕರ್ಮಣಿ ರಜ್ಯಂತೇ ಭೂತಿಕರ್ಮಾಣಿ ಕುರ್ವತೇ । 

ಹಿತಂ ಚ ನಾಭ್ಯಸೂಯಂತಿ ಪಂಡಿತಾ ಭರತರ್ಷಭ 11೩೪॥! 


ಎಲೈ ಭರತರ್ಷಭನೇ, ಪಂಡಿತರು ಶ್ರೇಷ್ಠವಾದ ಕರ್ಮಗಳಲ್ಲಿ ಆಸಕ್ಷರಾಗುತ್ತಾರೆ. 
ಸಮೃದ್ಧಿಯನ್ನು ಉಂಟುಮಾಡುವ ಕರ್ಮಗಳನ್ನು ಮಾಡುತ್ತಾರೆ. ಹಿತರಾದವರನ್ನು 
ನೋಡಿ ಎಂದೂ ಅಸೂಯೆ ಪಡುವುದಿಲ್ಲ. 


-276- ಮಹಾಭಾರತ ಉದ್ಯೋಗಪರ್ವ 


ನ ಹೃಷ್ಯತ್ಯಾತ್ಮಸಮ್ಮಾನೇ ನಾವಮಾನೇನ ತಪ್ಯತೇ । 
ಗಾಂಗೋ ಪ್ರದ ಇವಾಕ್ಟೋಭ್ಯೋ ಯಃ ಸ ಪಂಡಿತ ಉಚ್ಛತೇ ॥೩೫॥ 


ಯಾವನು ತನಗೆ ಸನ್ಮಾನವನ್ನು ಮಾಡಿದರೆ ಸಂತೋಷಪಡುವುದಿಲ್ಲವೋ, 
ಅವಮಾನವನ್ನುಮಾಡಿದರೆ ದುಃಖಪಡುವುದಿಲ್ಲವೋ, ಗಂಗಾನದಿಯ ಮಡುವಿನಂತೆ 
ಅಚಾಲ್ಯನಾಗಿರುತ್ತಾನೆಯೋ ಅವನು ಪಂಡಿತನೆನಿಸುತ್ತಾನೆ. 


ತತಜ್ಞಃ ಸರ್ವಭೂತಾನಾಂ ಯೋಗಜ್ಲು ಸರ್ವಕರ್ಮಣಾಮ್‌ । 
ಉಪಾಯಜ್ಞೋ ಮನುಷ್ಯಾಣಾಂ ನರಃ ಪಂಡಿತ ಉಚ್ಯತೇ IAL 


ಎಲ್ಲಪ್ರಾಣಿಗಳ ತತ್ತವನ್ನು ತಿಳಿದವನೂ, ಎಲ್ಲಕರ್ಮವನ್ನುಮಾಡುವ ರೀತಿಯನ್ನು 
ತಿಳಿದವನೂ, ಮನುಷ್ಯರ ಉಪಾಯಗಳನ್ನು ತಿಳಿದವನೂ ಪಂಡಿತನೆನಿಸುತ್ತಾನೆ. 


ಪ್ರವೃತ್ತವಾಕ್‌ ಚಿತ್ರಕಥ ಊಹವಾನ್‌ ಪ್ರತಿಭಾನವಾನ್‌ । 
ಶುದ್ಧಗ್ರಂಥಸ್ಯ ವಕ್ತಾ ಚ ಯಃ ಸ ಪಂಡಿತ ಉಚ್ಯತೇ 11೩೭! 


ಉತ್ತಮರ ಚರಿತ್ರೆಯಲ್ಲಿರುವ ಮಾತನ್ನು ಹೇಳುವವನು, ವಿಚಿತ್ರವಾದ ಕಥೆಯನ್ನು 
ಹೇಳುವವನು, ಕಲ್ಪನಾಶಕ್ತಿಯನ್ನುಳ್ಳವನು, ಪ್ರತಿಭಾಶಕ್ತಿಯುಳ್ಳವನು, ಶುದ್ಧವಾದ 
ಗ್ರಂಥವನ್ನು ಹೇಳುವವನು ಪಂಡಿತನೆನಿಸುತ್ತಾನೆ. 


ಶ್ರುತಂ ಪ್ರಜ್ಞಾನುಗಂ ಯಸ್ಯ ಪ್ರಜ್ಞಾ ಚೈವ ಶ್ರುತಾನುಗಾ । 
ಅಸಂಭಿನ್ನಾರ್ಯಮರ್ಯಾದಃ ಪಂಡಿತಾಖ್ಯಾಂ ಲಭೇತ್‌ ತು ಸಃ ॥೩೮॥ 


ಯಾವನ ವಿದ್ಯೆಯು ಅವನ ಬುದ್ದಿಗೆ ಅನುಸಾರವಾಗಿರುತ್ತದೆಯೋ, ಯಾವನ 
ಬುದ್ಧಿಯು ಅವನ ವಿದ್ಯೆಗೆ ಅನುಸಾರವಾಗಿರುತ್ತದೆಯೋ, ಯಾವನು ಉತ್ತಮರು 


ಹಾಕಿದ ಎಲ್ಲೆಯನ್ನು ಮೀರುವುದಿಲ್ಲವೋ ಅವನು ಪಂಡಿತನೆಂಬ ಹೆಸರನ್ನು 
ಪಡೆಯುತ್ತಾನೆ. 


ಅರ್ಥಂ ಮಹಾಂತಮಾಸಾದ್ಯ ವಿದ್ಯಾಮೈಶ್ಚರ್ಯಮೇವ ಚ। 
ವಿಚರತ್ಯಸಮುನ್ನದ್ದೋ ಯಃ ಸ ಪಂಡಿತ ಉಚ್ಯತೇ 11೩೯॥ 


ಬಹಳ ಧನವನ್ನೂ, ವಿದ್ಯೆಯನ್ನೂ ಮತ್ತು ಐಶ್ವರ್ಯವನ್ನೂ ಹೊಂದಿ ಯಾವನು 
ಅಹಂಕಾರವಿಲ್ಲದೆ ಸಂಚರಿಸುತ್ತಾನೆಯೋ ಅವನು ಪಂಡಿತನೆನಿಸುತ್ತಾನೆ. 


ಪ್ರಜಾಗರಪರ್ವ -211- 


ಅಶ್ರುತಶ್ಚ ಸಮುನ್ನದ್ದೋ ದರಿದ್ರಶ್ಚ ಮಹಾಮನಾಃ । 
ಅರ್ಥಾಂಶ್ಚಾಕರ್ಮಣಾ ಪ್ರೇಷ್ಣುಃ ಮೂಢ ಇತ್ಯುಚ್ಛತೇ ಬುಧೈಃ ॥೪೦॥ 


ವಿದ್ಯೆ ಇಲ್ಲದಿದ್ದರೂ ಅಹಂಕಾರಿಯಾದವನು, ದರಿದ್ರನಾದರೂ ಗರ್ವವನ್ನು 
ಹೊಂದಿದವನು, ಕರ್ಮವನ್ನು ಮಾಡದೆ ಫಲವನ್ನು ಅಪೇಕ್ಟಿಸುವವನು ಬುಧರಿಂದ 
ಮೂಢನೆಂದು ಕರೆಯಲಡುತ್ತಾನೆ. 


ಸಮರ್ಥಂ ಯಃ ಪರಿತ್ಯಜ್ಯ ಪರಾರ್ಥಮನುತಿಷ್ಯತಿ । 
ಮಿಥ್ಯಾ ಚರತಿ ಮಿತ್ರಾರ್ಥೇ ಯಶ್ಚ ಮೂಢಃ ಸ ಉಚ್ಯತೇ WYO 


ತನ್ನ ಸ್ನಾನ- ಜಪಾದಿಕಾರ್ಯವನ್ನು ಬಿಟ್ಟು ಯಾವನು ಬೇರೆಯವರಿಗಾಗಿ 
ಜಪಾದಿಗಳನ್ನು ಮಾಡುತ್ತಾನೆಯೋ ಮತ್ತು ಸ್ನೇಹಿತರ ವಿಷಯದಲ್ಲಿ ಮೋಸದಿಂದ 
ನಡೆದುಕೊಳ್ಳುತ್ತಾನೆಯೋ ಅವನು ಮೂಢನೆನಿಸುತ್ತಾನೆ. 


ಅಕಾಮಾನ್‌ ಕಾಮಯತಿ ಯಃ ಕಾಮಯಾನಾನ್‌ ಪರಿತ್ಯಜೇತ್‌ । 
ಬಲವಂತಂ ಚ ಯೋ ದ್ವೇಷ್ಟಿ ತಮಾಹುರ್ಮೂಢಚೇತಸಮ್‌ ॥1೪೨॥॥ 


ಕಾಮಿಸಬಾರದವರನ್ನು ಕಾಮಿಸುತ್ತಾನೆ, ಕಾಮಿಸಬೇಕಾದ ಸ್ಪಪತ್ನಿ 
ಮೊದಲಾದವರನ್ನು ಪರಿತ್ಯಜಿಸುತ್ತಾನೆ, ತನಗಿಂತ ಬಲಿಷ್ಠರಾದವರನ್ನುದ್ದೇ ದೇಷಿಸುತ್ತಾನೆ 


ಅಂತಹವನು ಮೂಢಚೇತಸನೆನಿಸುತ್ತಾನೆ. 

ಅಮಿತ್ರಂ ಕುರುತೇ ಮಿತ್ರಂ ಮಿತ್ರಂ ದ್ವೇಷ್ಟಿ ಹಿನಸ್ತಿ ಚ । 

ಕರ್ಮ ಚಾರಭತೇ ದುಷ್ಬಂ ತಮಾಹುರ್ಮೂಢಚೇತಸಮ್‌ YAN 

ಶತ್ರುವನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುತ್ತಾನೆ, ಮಿತ್ರರನ್ನು ದ್ವೇಷ ಮಾಡುತ್ತಾನೆ 
ಮತ್ತು ಹಿಂಸಿಸುತ್ತಾನೆ, ದುಷ್ಠಕಾರ್ಯವನ್ನು ಪ್ರಾರಂಭಿಸುತ್ತಾನೆ, ಅವನನ್ನು 
ಮೂಢನೆನುತ್ತಾರೆ. 


ಸಂಸಾರಯತಿ ಕೃತ್ಯಾನಿ ಸರ್ವತ್ರ ವಿಚಿಕಿತ್ತತೇ 1 
ಚಿರಂ ಕರೋತಿ ಕೈಪ್ರಾ ರ್ಥೇ ಸ ಮೂಢೋ ಭರತರ್ಷಭ 11೪೪। 


-278- ಮಹಾಭಾರತ ಉದ್ಯೋಗಪರ್ವ 


ಪುಣ್ಯಕರ್ಮಗಳನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡುತ್ತಾನೆ (ತಾನು ಮಾತ್ರ 
ಮಾಡುವುದಿಲ್ಲ), ಎಲ್ಲ ಕಡೆಯಲ್ಲಿಯೂ ಸಂಶಯವನ್ನು ಹೊಂದುತ್ತಾನೆ, ಬೇಗ 
ಮಾಡಬೇಕಾದ ಕಾರ್ಯವನ್ನುವಿಳಂಬವಾಗಿ ಮಾಡುತ್ತಾನೆ, ಭರತರ್ಷಭನೇ, ಅವನು 
ಮೂಢ. 


ಶ್ರಾದ್ಧಂ ಪಿತ್ಠಭ್ಯೋ ನಾದತ್ತೇ ದೈವತಾನಿ ನ ಚಾರ್ಚತಿ । 
ಸುಷ್ಠನ್ನಿತ್ರಂ ನ ಭಜತೇ ತಮಾಹುರ್ಮೂಢಲಕ್ಟಣಮ್‌ 11೪೫॥ 


ಪಿತೃಗಳಿಗೆ ಶ್ರಾದ್ಧವನ್ನು ಕೊಡುವುದಿಲ್ಲ, ದೇವತೆಗಳನ್ನು ಅಥವಾ ಸಹೃದರನ್ನೂ, 
ಮಿತ್ರರನ್ನೂ ಸೇವಿಸುವುದಿಲ್ಲ ಅಂತಹವನು ಮೂಢಲಕ್ಷಣವುಳ್ಳವನು. 


ಯ್ಕ್‌ 
ಅನಾಹೂತಃ ಸಂಪ್ರವಿಶೇದ್‌ ಅಪೃಷ್ಟೋ ಪರಿಭಾಷತೇ । 
ಅವಿಶಸ್ಟೇ ವಿಶಸಿತಿ ಮೂಢಚೇತಾ ನರಾಧಮಃ WLI 


ಮೂಢನಾದ ನರಾಧಮನು ಆಹ್ವಾನವಿಲ್ಲದೆ ಪ್ರವೇಶಿಸುತ್ತಾನೆ, ಕೇಳದಿದ್ದರೂ 
ಮಾತನಾಡುತ್ತಾನೆ, ವಿಶ್ವಾಸಕ್ಕೆ ಯೋಗ್ಯರಲ್ಲದವರಲ್ಲಿ ವಿಶ್ವಾಸವನ್ನು ಮಾಡುತ್ತಾನೆ. 


ಪರಂ ಕ್ಲಿಪತಿ ದೋಷೇಣ ವರ್ತಮಾನಃ ಸ್ವಯಂ ತಥಾ । 
ಯಶ್ಚ ಗೃಧ್ಯತ್ಯನೀಶಃ ಸನ್‌ ಸ ಚ ಮೂಢತಮೋ ನರಃ To 


ತಾನು ಸ್ವತಃ ದುಷ್ಟನಾಗಿ ಅದೇ ದೋಷದಿಂದ ಕೂಡಿದ ಇನ್ನೊಬ್ಬರನ್ನು 
ನಿಂದಿಸುತ್ತಾನೆ. ತನಗೆ ಯಾವ ಸಾಮರ್ಥ್ಯವಿಲ್ಲದಿದ್ದರೂ ಎಲ್ಲವನ್ನೂ ಬಯಸುತ್ತಾನೊ 
ಅವನು ಅತ್ಯಂತ ಮೂಢನಾದ ಮನುಷ್ಯ. 


ಆತ್ಮನೋ ಬಲಮಜ್ಞಾಯ ಧರ್ಮಾರ್ಥಪರಿವರ್ಜಿತಃ । 
ಅಸಾಧ್ಯಂ ಕರ್ಮ ಯಃ ಕುರ್ಯಾತ್‌ ಮೂಡಢಬುದ್ಧಿರಿಹೋಚ್ಛ್ಯತೇ 11೪೮॥ 


ಯಾವನು ತನ್ನ ಸಾಮರ್ಥ್ಯವನ್ನು ತಿಳಿಯದೆ ಧರ್ಮಾರ್ಥಗಳನ್ನು ಪರಿತ್ಯಜಿಸಿ 
ಅಸಾಧ್ಯವಾದ ಕರ್ಮವನ್ನು ಮಾಡಲು ಹೊರಡುತ್ತಾನೆಯೋ ಅವನನ್ನು ಮೂಢ ಬುದ್ಧಿ 
ಎಂದು ಇಲ್ಲಿಕರೆಯುತ್ತಾರೆ. 


ಪ್ರಜಾಗರಪರ್ವ -279- 
ಅಶಿಷ್ಯಂ ಶಾಸ್ತಿ ಯೋ ರಾಜನ್‌ ಯಶ್ಚ ಶಿಷ್ಯಂ ನ ಶಾಸ್ತಿ ಚ। 
ಕದರ್ಯಂ ಭಜತೇ ಯಸ್ತು ತಮಾಹುರ್ಮೂಢಚೇತಸಮ್‌ 11೪೯॥ 


ರಾಜನೇ, ಶಿಷ್ಯನಲ್ಲದವನಿಗೆ ಯಾವನು ಶಾಸನವನ್ನು ಮಾಡುತ್ತಾನೆಯೋ, 
ಯಾವನು ಶಿಷ್ಯನಿಗೆ ಶಾಸನವನ್ನು ಮಾಡುವುದಿಲ್ಲವೋ ಮತ್ತು ನೀಚವ್ಯಕ್ತಿಯನ್ನು 
ಸೇವಿಸುತ್ತಾನೆಯೋ ಅವನನ್ನು ಮೂಢನೆಂದು ಕರೆಯುತ್ತಾರೆ. 


ಏಕಃ ಸಂಪನ್ನಮಶ್ಲಾತಿ ವಸ್ತೇ ವಾಸಶ್ಚ ಶೋಭನಮ್‌ । 
ಯೋತಸಂವಿಭಜ್ಯ ಭೃತ್ಯೇಭ್ಯಃ ಕೋ ನೃಶಂಸತರಸ್ತತಃ ISO 


ಯಾವನು ಭಕ್ತರಿಗೆ (ಆಶ್ರಿತರಿಗೆ) ಹಂಚದೆ ಒಬ್ಬನೇ ಒಳ್ಳೆಯ ಊಟವನ್ನು 
ಮಾಡುತ್ತಾನೆಯೋ, ಒಳ್ಳೆಯ ವಸ್ತ್ರಗಳನ್ನು ಧರಿಸುತ್ತಾನೆಯೋ ಅವನಿಗಿಂತ 
ಕ್ರೂರರಾದವರು ಯಾರಿದ್ದಾರೆ? 


ಏಕಃ ಪಾಪಾನಿ ಕುರುತೇ ಫಲಂ ಭುಂಕ್ತೇ ಮಹಾಜನ: । 
ಭೋಕ್ತಾರೋ ವಿಪ್ರಮುಚ್ಯಂತೇ ಕರ್ತಾ ದೋಷೇಣ ಲಿಪ್ಯತೇ ॥೫೦॥ 


ಒಬ್ಬನು ಪಾಪವನ್ನು ಮಾಡುತ್ತಾನೆ, ಅವನ ಸಂಸರ್ಗವಶದಿಂದ ಮಹಾಜನರು 
ಅಹಿತಕರ್ಮದ ಫಲವನ್ನು ಅನುಭವಿಸುತ್ತಾರೆ. ಫಲವನ್ನು ಅನುಭವಿಸಿದ ಮಹಾಜನರು 
ಪರಲೋಕದ ಅನೃತದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಪಾಪಕರ್ಮವನ್ನು 
ಮಾಡಿದವನು ಮಾತ್ರ ಪರಲೋಕದ ದುಃಖಫಲವನ್ನು ಅನುಭವಿಸುತ್ತಾನೆ. 

ಏಕಂ ಹನ್ಯಾನ್ನ ವಾ ಹನ್ಯಾದ್‌ ಇಷುರ್ಮುಕ್ತೋ ಧನುಷ್ಠತಾ । 

ಬುದ್ದಿರ್ಬುದ್ದಿಮತೋತ್ಸೃಷ್ಟಾ ಹನ್ಯಾದ್‌ ರಾಷ್ಟ್ರಂ ಸರಾಜಕಮ್‌ ॥॥೫೨॥ 

ಧನುರ್ಧಾರಿಯು ಪ್ರಯೋಗಿಸಿದ ಬಾಣವು ಒಬ್ಬನನ್ನು ಕೊಲ್ಲಬಹುದು ಅಥವಾ 
ಕೊಲ್ಲದೆ ಇರಬಹುದು. ಆದರೆ ಬುದ್ದಿವಂತನಾದವನು ಪ್ರಯೋಗಿಸಿದ ಒಂದು 
ಬುದ್ದಿಯು (ದುರ್ಬುದ್ದಿಯು) ರಾಜಸಹಿತವಾದ ರಾಷ್ಟವನ್ನೇ ಕೊಂದೀತು! 


ಏಕಯಾ ದ್ವೌ ವಿನಿಶ್ಚಿತ್ಯ ತ್ರೀಂಶ್ಚತುರ್ಭಿರ್ವಶೇ ಕುರು । 
ಪಂಚ ಜಿತ್ವಾ ವಿಜಿತ್ವಾ ಷಟ್‌ ಸಪ್ತ ಹಿತ್ವಾ ಸುಖೀ ಭವ 11೫೩1 


-280- ಮಹಾಭಾರತ ಉದ್ಯೋಗಪರ್ವ 


ಒಂದು ವೇದದಿಂದ ಪ್ರವೃತ್ತಿ-ನಿವೃತ್ತಿ ಮಾರ್ಗಗಳೆರಡನ್ನೂ ನಿಶ್ಚಯಿಸಿ ಯಜ್ಞ, 
ದಾನ, ಅಧ್ಯಯನ ಮತ್ತು ತಪಸ್ಸುಎಂಬ ನಾಲ್ಕರಿಂದ ಧರ್ಮಾರ್ಥಕಾಮರೂಪವಾದ 
ಮೂರು ಪುರುಷಗಳನ್ನು ನಿನ್ನ ವಶದಲ್ಲಿಟ್ಟುಕೊ (ಧರ್ಮಾರ್ಥಕಾಮಗಳಿಗೇ 
ವಶನಾಗಬೇಡ. ಐದುಜ್ಞಾನೇಂದ್ರಿಯಗಳನ್ನೂ, ಐದು ಕರ್ಮೇಂದ್ರಿಯಗಳನ್ನೂ ಜಯಿಸಿ 
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಚೆನ್ನಾಗಿ ಜಯಿಸಿ 
ತ್ವಕ್‌, ಚರ್ಮ, ರಕ್ತ, ಮಾಂಸ, ಮೇಧಸ್ಸು, ಮಜ್ಜಾ, ಅಸ್ಥಿರೂಪವಾದ ಸಪ್ತಧಾತುಗಳನ್ನು 
ಪರಿತ್ಯಜಿಸಿ ಸರೂಪಸುಖವನ್ನು ಅನುಭವಿಸುವವನಾಗು). 


ಏಕಂ ವಿಷರಸೋ ಹಂತಿ ಶಸ್ತ್ರೇಣೈಕಶ್ಚ ವಧ್ಯತೇ । 


ಸರಾಷ್ಟಂ ಸಪ್ರಜಂ ಹಂತಿ ರಾಜಾನಂ ಮಂತ್ರವಿಸ್ರವಃ 11೫೪।॥ 


ವಿಷರಸವು ಒಬ್ಬನನ್ನು ಕೊಲ್ಲುತ್ತದೆ. ಶಸ್ತದಿಂದ ಒಬ್ಬನು ಹತನಾಗುತ್ತಾನೆ. 
ದುರ್ಮಂತ್ರವು (ಮಂತ್ರವಿಸ್ರವವು) ರಾಜ ಮತ್ತು ಪ್ರಜೆಗಳಿಂದ ಕೂಡಿದ ರಾಷ್ಟವನ್ನೇ 
ಕೊಲ್ಲುತ್ತದೆ. 


ಏಕಃ ಸ್ವಾದು ನ ಭುಂಜೀತ ಏಕಶ್ವಾರ್ಥಾನ್‌ ನ ಚಿಂತಯೇತ್‌ । 
ಏಕೋ ನ ಗಚ್ಛೇದಧ್ದಾನಂ ನೈಕಃ ಸುಪ್ರೇಷು ಜಾಗ್ಯಯಾತ್‌ 11೫೫।॥ 


ಒಬ್ಬನೇ ಒಳ್ಳೆಯ ಊಟವನ್ನು ಮಾಡಬಾರದು. ಒಬ್ಬನೇ ಚಿಂತನೆಯನ್ನು 
ಮಾಡಬಾರದು. ಒಬ್ಬನೇ ಪ್ರಯಾಣಕ್ಕೆ ಹೊರಡಬಾರದು. ಎಲ್ಲರೂ ಮಲಗಿರುವಾಗ 
ಒಬ್ಬನೇ ಎದ್ದಿರಬಾರದು. 


ಏಕಮೇವಾದ್ದಿತೀಯಂ ತದ್‌ ಯದ್‌ ರಾಜನ್‌ ನಾವಬುಧ್ಯಸೇ । 
ಸತ್ಯಂ ಸ್ವರ್ಗಸ್ಯ ಸೋಪಾನಂ ಪಾರಾವಾರಸ್ಯ ನೌರಿವ JEAN 


ರಾಜನೇ, ಪರಮಾತ್ಮನೆಂಬ ವಸ್ತುವು ಮುಖ್ಯವಾದುದು, ಸ್ವಗತಭೇದ 
ವರ್ಜಿತವಾದುದು ಮತ್ತು ಅಸದೃಶವಾದುದು. ನೀನು ಅದನ್ನು ತಿಳಿಯುವುದಿಲ್ಲ. 
ಸಮುದ್ರಕ್ಕೆ ಹಡಗಿದ್ದಂತೆ ಸದ್ಗುಣಪೂರ್ಣವಾದ ಆ ವಸ್ತುವು ಸ್ಪರ್ಗಕ್ಕೆ (ಮೋಕಕ್ಕೆ) 
ಸೋಪಾನವಾದುದು. 


ಪ್ರಜಾಗರಪರ್ವ -281- 


ಏಕಃ ಕ್ಷಮಾವತಾಂ ದೋಷೋ ದ್ವಿತೀಯೋ ನೋಪಪದ್ಯತೇ I 
ಯದೇನಂ ಕ್ಷಮಯಾ ಯುಕ್ತಮಶಕ್ತಂ ಮನ್ಯತೇ ಜನಃ TELAT 


ಕ್ಷಮೆಯುಳ್ಳವನನ್ನು ಜನರು ಅಶಕ್ಕನೆಂದು ತಿಳಿಯುತ್ತಾರೆ. ಕ್ಷಮೆಯುಳ್ಗವರಿಗೆ 
ಇದೊಂದೇ ದೋಷ. ಎರಡನೆಯ ಯಾವ ದೋಷವೂ ಇಲ್ಲ. 


ಸೋತಸ್ಯ ದೋಷೋ ನ ಮಂತವ್ಯಃ ಕ್ಷಮಾ ಹಿ ಪರಮಂ ಸುಖಮ್‌ । 
ಕ್ಷಮಾ ಬಲಮಶಕ್ತಾನಾಂ ಶಕ್ತಾನಾಂ ಭೂಷಣಂ ಕ್ಷಮಾ 11೫೮॥ 


ಅದನ್ನೂ ಸಹ ಅವನ ದೋಷವೆಂದು ತಿಳಿಯಬಾರದು. ಏಕೆಂದರೆ ಕ್ಷಮೆಯೇ 
ಪರಮ ಸುಖಸಾಧನವಾದುದು. ಅಶಕ್ತರಾದವರಿಗೆ ಕ್ಹಮಯೇ ಬಲ. ಶಕ್ತರಾದವರಿಗೆ 


ಕ್ಷಮಾ ವಶೀಕೃತಿರ್ಲೋಕೇ ಕ್ಷಮಯಾ ಕಿಂನ ಸಾಧ್ಯತೇ I 
ಶಾಂತಿಖಡ್ಗು ಕರೇ ಯಸ್ಯ ಕಿಂ ಕರಿಷ್ಯತಿ ದುರ್ಜನಃ 11೫೯! 


ಕ್ಷಮೆಯು ಲೋಕದಲ್ಲಿ ಇನ್ನೊಬ್ಬರನ್ನುವಶೀಕರಿಸುವ ಸಾಧನ. ಕ್ಹಮೆಯಿಂದ ಏನು 


ಸಾಧ್ಯವಾಗುವುದಿಲ್ಲ? ಯಾವನು ತನ್ನ ಕೈಯಲ್ಲಿ ಶಾಂತಿಯ ಖಡ್ಗವನ್ನು 
ಹಿಡಿದಿದ್ದಾನೆಯೋ ಅವನಿಗೆ ದುರ್ಜನನು ಏನು ಮಾಡುವನು? 

ಅತ್ಸಣೇ ಪತಿತೋ ವಜ್ಜುಃ ಸ್ಹ್ವಯಮೇವೋಪಶಾಮ್ಯತಿ । 

ಅಕ್ಷಮಾವಾನ್‌ ಪರಂ ದೋಷೈರಾತ್ಕ್ಮಾನಂ ಚೈವ ಯೋಜಯೇತ್‌ ॥೬೦॥ 

ತೃಣವಲ್ಲದ ಶಿಲೆಯಲ್ಲಿ ಬಿದ್ದ ವಹ್ನಿಯು ತಾನೇ ನಂದಿಹೋಗುತ್ತದೆ. ಕ್ಷಮೆ 
ಇಲ್ಲದವನು ಇನ್ನೊಬ್ಬನಿಗೂ ಮತ್ತು ತನಗೂ ದೋಷದ ಸಂಬಂಧವನ್ನು 
ಮಾಡಿಕೊಳ್ಳುತ್ತಾನೆ. 

ಏಕೋ ಧರ್ಮಃ ಪರಂ ಶ್ರೇಯಃ ಕೃಮೈಕಾ ಶಾಂತಿರುತ್ತಮಾ । 


ವಿದ್ಯೈಕಾ ಪರಮಾ ತುಪ್ಪಿರಹಿಂಸೈಕಾ ಸುಖಾವಹಾ To 


ಮೋಕ್ಸಸಾಧನವಾದುದೇ ಶ್ರೇಷ್ಠಧರ್ಮ. ಸಹನೆಯೇ ಶ್ರೇಷ್ಠವಾದ ಶಾಂತಿ, 
ವಿದ್ಯೆಯೇ ಶ್ರೇಷ್ಠವಾದ ತೃಪ್ತಿ. ಅಹಿಂಸೆಯೇ ಶ್ರೇಷ್ಠ ಸುಖಪ್ರದವಾದುದು. 


-282- ಮಹಾಭಾರತ ಉದ್ಯೋಗಪರ್ವ 


ದ್ವಾವಿಮೌ ಗ್ರಸತೇ ಭೂಮಿಃ ಸರ್ಪೋ ಬಿಲೇಶಯಾನಿವ । 
ರಾಜಾನಂ ಚಾಪ್ಯಯೋದ್ಧಾರಂ ಬ್ರಾಹ್ಮಣಂ ಚಾಪ್ರವಾಸಿನಮ್‌  ॥೬೨॥ 


ಯುದ್ಧ ಮಾಡದಿರುವ ರಾಜ, ಪ್ರವಾಸ ಹೋಗದಿರುವ ಬ್ರಾಹ್ಮಣ ಇವರಿಬ್ಬರನ್ನೂ 
ಸರ್ಪವು ಇಲಿಗಳನ್ನು ನುಂಗಿದಂತೆ ಭೂಮಿಯು ನುಂಗುತ್ತದೆ. 


ಸ: ಸಾಗರಾಂತಾಯಾಂ ದ್ವಾವಿಮೌ ಪುರುಷಾಧಮೌ । 
ಗೃಹಸ್ಟೋ ವೈ ನಿರಾರಂಭಃ ಸಾರಂಭಕ್ರೆವ ಭಿಕ್ಷುಕ: WLAN 


ಚ ಯಾವ ಕಾರ್ಯವನ್ನೂಮಾಡದಿರುವವನು ಮತ್ತು ಸಂನ್ಯಾಸಿಯಾಗಿ 
ದೊಡ್ಡ ಕಾರ್ಯಗಳನ್ನು ಮಾಡಲು ಹೊರಡುವವನು ಇವರಿಬ್ಬರೂ ಸಾಗರಾಂತವಾದ 
ಭೂಮಿಯಲ್ಲಿಪುರುಷಾಧಮರು. 


ದ್ದೇ ಕರ್ಮಣೀ ನರಃ ಕುರ್ವನ್‌ ಅಸ್ಮಿನ್‌ ಲೋಕೇ ಮಹೀಯತೇ । 
ಅಬ್ರುವನ್‌ ಪರುಷಂ ಕಿಂಚಿದ್‌ ಅಸತೋತನರ್ಚಯಂಸ್ತಥಾ ॥೬೪॥ 


ಒರಟಾಗಿ ಮಾತನಾಡದಿರುವುದು, ದುಷ್ಟರನ್ನು ಪೂಜಿಸದಿರುವುದು ಈ ಎರಡು 
ಕಾರ್ಯವನ್ನುಮಾಡುವ ಮನುಷ್ಯನು ಈ ಲೋಕದಲ್ಲಿಪೂಜಿಸಲ್ಪಡುತ್ತಾನೆ. 


ದ್ವಾವಿಮೌ ಪುರುಷವ್ಯಾಘ್ರ ಪರಪ್ರತ್ಯಯಕಾರಿಣೌ । 
ಸ್ವಿಯಃ ಕಾಮಿತಕಾಮಿನ್ಯೋ ಮೂರ್ಪಾಃ ಪೂಜಿತಪೂಜಕಾಃ 11೭೫1 


ಪುರುಷವ್ಯಾಘ್ರನೇ, ಇವರಿಬ್ಬರೂ ಇನ್ನೊಬ್ಬರು ಮಾಡಿದಂತೆ ಮಾಡುವವರು. 
ಸ್ತ್ರೀಯರು ಇನ್ನೊಬ್ಬರು ಮೆಚ್ಚಿದ್ದನ್ನೇ ಮೆಚ್ಚುತ್ತಾರೆ. ಮೂರ್ಪರು ಇನ್ನೊಬ್ಬರು 
ಪೂಜಿಸಿ ಸಿದವರನ್ನೇ ಪೂಜಿಸುತ್ತಾರೆ. 


ದ್ವಾವಿಮೌ ಕಂಟಕೌ ತೀಕ್ಸ್ಲೌ ಶರೀರಪರಿಶೋಷಣ್‌ೌ । 
ಯಶ್ಚಾಧನಃ ಕಾಮಯತೇ ಯಶ್ಚ ಕುಪ್ಯತ್ಯನೀಶ್ವರಃ 11೬೬।। 
ಯಾವನು ನಿರ್ಧನನಾಗಿ ವಸ್ತುವನ್ನು ಬಯಸುತ್ತಾನೆಯೋ ಮತ್ತು ಯಾವನು 


ದರಿದ್ರನಾಗಿ ಕೋಪಗೊಳ್ಳುತ್ತಾನೆಯೋ ಈ ಕಾಮ ಮತ್ತು ಕೋಪಗಳೆರಡೂ ಶರೀರವನ್ನೇ 
ಒಣಗಿಸುವ ನಿಶಿತವಾದ ಕಂಟಕಗಳು. 


ಪ್ರಜಾಗರಪರ್ವ -283- 


ದ್ವಾವಿಮೌ ಪುರುಷೌ ರಾಜನ್‌ ಸರ್ಗಸ್ಕೋಪರಿ ತಿಷ್ಠತಃ । 

ಪ್ರಭುಶ್ಚ ಕ್ಷಮಯಾ ಯುಕ್ತೋ ದರಿದ್ರಶ್ಚ ಪ್ರದಾನವಾನ್‌ 11೬೭ಟ 

ಎಲೈ ರಾಜನೇ, ಕ್ಷಮೆಯಿಂದ ಕೂಡಿದ ಪ್ರಭುವು ಮತ್ತು ಪ್ರತಾಪಶಾಲಿಯಾದ 
(ದಾನಶೀಲನಾದ) ದರಿದ್ರ ಇವರಿಬ್ಬರೂ ಸ್ಪರ್ಗದ ಮೇಲೆ ಇರುತ್ತಾರೆ. 

ನ್ಯಾಯಾಗತಸ್ಯ ದ್ರವ್ಯಸ್ಯ ಬೋದ್ಧವ್ಕೌ ದ್ವಾವತಿಕ್ರಮೌ । 

ಅಪಾತ್ರೇ ಪ್ರತಿಪತ್ತಿಶ್ಚ ಪಾತ್ರೇ ಚಾಪ್ರತಿಪಾದನಮ್‌ mel 

ನ್ಯಾಯದಿಂದ ಸಂಪಾದಿಸಿದ ದ್ರವ್ಯಕ್ಕೆ ಅಪಾತ್ರರಲ್ಲಿ ದಾನ ಮತ್ತು ಪಾತ್ರರಲ್ಲಿ 
ಅದಾನ ಇವೆರಡನ್ನು ಅಕ್ರಮಗಳೆಂದು ತಿಳಿಯಬೇಕು. 

ದಾವಂಭಸಿ ಪ್ರವೇಷವ್ಕೌ ಗಲೇ ಬದ್ಲಾ ದೃಢಾಂ ಶಿಲಾಮ್‌ । 

ವ ಆ ಶಿ ವ ಲ 

ಧನವಂತಮದಾತಾರಂ ದರಿದ್ರಂ ಚಾತಪಸ್ವಿನಮ್‌ [Sa 

ಧನವಂತನಾಗಿ ದಾನವನ್ನು ಮಾಡದಿರುವವನು, ದರಿದ್ರನಾಗಿ ತಪಸ್ಸನ್ನು 
ಮಾಡದಿರುವವನು- ಇವರಿಬ್ಬರ ಕತ್ತಿನಲ್ಲಿದೊಡ್ಡ ಕಲ್ಲನ್ನು ಕಟ್ಟಿ ಇವರಿಬ್ಬರನ್ನೂನೀರಿನಲ್ಲಿ 
ಮುಳುಗಿಸಬೇಕು. 

ದ್ವಾವಿಮೌ ಪುರುಷವ್ಯಾಘ್ರ ಸೂರ್ಯಮಂಡಲಭೇದಿನೌ । 

ಪರಿವ್ರಾಡ್‌ ಯೋಗಯುಕ್ತಶ್ಚ ರಣೇ ಚಾಭಿಮುಖೋ ಹತಃ ॥೭೦॥ 

ಎಲ್ಪೆ ಪುರುಷವ್ಯಾಪ್ರನೇ, ಯೋಗಯುಕ್ತನಾದ ಸಂನ್ಯಾಸಿ ಮತ್ತು ಯುದ್ಧದಲ್ಲಿ 
ಶತ್ರುವಿಗೆ ಅಭಿಮುಖನಾಗಿ ಹತನಾದವನು ಇವರಿಬ್ಬರೂ ಸೂರ್ಯಮಂಡಲವನ್ನು 
ಭೇದಿಸುತ್ತಾರೆ. 

ತ್ರಯೋ ನ್ಯಾಯಾ ಮನುಷ್ಯಾಣಾಂ ಶ್ರೂಯಂತೇ ಭರತರ್ಷಭ ।ಟ 

ಕನೀಯಾನ್‌ ಮಧ್ಯಮಃ ಶ್ರೇಷ್ಠಃ ಇತಿ ವೇದವಿದೋ ವಿದುಃ 11೭೧॥ 

ಭರತರ್ಷಭನೇ, ಮನುಷ್ಯರಿಗೆ ಉತ್ತಮ, ಮಧ್ಯಮ ಮತ್ತು ಅಧಮ ಎಂಬ 
ಮೂರು ನ್ಯಾಯಗಳಿವೆ ಎಂದು ವೇದಜ್ಜರು ತಿಳಿಯುತ್ತಾರೆ. 


-282- ಮಹಾಭಾರತ ಉದ್ಯೋಗಪರ್ವ 


ದ್ವಾವಿಮೌ ಗ್ರಸತೇ ಭೂಮಿಃ ಸರ್ಪೋ ಬಿಲೇಶಯಾನಿವ । 
ರಾಜಾನಂ ಚಾಪ್ಯಯೋದ್ಧಾರಂ ಬ್ರಾಹ್ಮಣಂ ಚಾಪ್ರವಾಸಿನಮ್‌ ॥೬೨॥ 


ಯುದ್ದಮಾಡದಿರುವ ರಾಜ, ಪ್ರವಾಸ ಹೋಗದಿರುವ ಬ್ರಾಹ್ಮಣ ಇವರಿಬ್ಬರನ್ನೂ 
ಸರ್ಪವು ಇಲಿಗಳನ್ನುನುಂಗಿದಂತೆ ಭೂಮಿಯು ನುಂಗುತ್ತದೆ. 


ಪೃಥಿವ್ಯಾಂ ಸಾಗರಾಂತಾಯಾಂ ದ್ವಾವಿಮೌ ಪುರುಷಾಧಮೌ । 
ಗೃಹಸ್ಟೋ ವೈ ನಿರಾರಂಭಃ ಸಾರಂಭಶ್ಚೆವ ಭಿಕ್ಬುಕ: WEA 


ಗೃಹಸ್ಥನಾಗಿ ಯಾವ ಕಾರ್ಯವನ್ನೂ ಮಾಡದಿರುವವನು ಮತ್ತು ಸಂನ್ಯಾಸಿಯಾಗಿ 
ದೊಡ್ಡ ಕಾರ್ಯಗಳನ್ನು ಮಾಡಲು ಹೊರಡುವವನು ಇವರಿಬ್ಬರೂ ಸಾಗರಾಂತವಾದ 
ಭೂಮಿಯಲ್ಲಿಪುರುಷಾಧಮರು. 


ದ್ವೇ ಕರ್ಮಣೀ ನರಃ ಕುರ್ವನ್‌ ಅಸ್ಥಿನ್‌ ಲೋಕೇ ಮಹೀಯತೇ | 
ಅಬ್ರುವನ್‌ ಪರುಷಂ ಕಿಂಚಿದ್‌ ಅಸತೋತನರ್ಚಯಂಸ್ತಥಾ ॥೬೪॥ 


ಒರಟಾಗಿ ಮಾತನಾಡದಿರುವುದು, ದುಷ್ಠರನ್ನು ಪೂಜಿಸದಿರುವುದು ಈ ಎರಡು 
ಕಾರ್ಯವನ್ನು ಮಾಡುವ ಮನುಷ್ಯನು ಈ ಲೋಕದಲ್ಲಿಪೂಜಿಸಲ್ಪಡುತ್ತಾನೆ. 


ದ್ವಾವಿಮೌ ಪುರುಷವ್ಯಾಘ್ರ ಪರಪ್ರತ್ಯಯಕಾರಿಣೌ । 
ಸ್ವಿಯಃ ಕಾಮಿತಕಾಮಿನ್ಯೋ ಮೂರ್ಪಾಃ ಪೂಜಿತಪೂಜಕಾಃ 11೬೫॥ 


ಪುರುಷವ್ಯಾಘ್ರನೇ, ಇವರಿಬ್ಬರೂ ಇನ್ನೊಬ್ಬರು ಮಾಡಿದಂತೆ ಮಾಡುವವರು. 
ಸ್ತ್ರೀಯರು ಇನ್ನೊಬ್ಬರು ಮೆಚ್ಚಿದ್ದನ್ನೇ ಮೆಚ್ಚುತ್ತಾರೆ. ಮೂರ್ಯರು ಇನ್ನೊಬ್ಬರು 
ಪೂಜಿಸಿದವರನ್ನೇ ಪೂಜಿಸುತ್ತಾರೆ. 

ದ್ವಾವಿಮೌ ಕಂಟಕೌ ತೀಕ್ಷ್ಮ ಶರೀರಪರಿಶೋಷಣೌ । 

ಯಶ್ನಾಧನಃ ಕಾಮಯತೇ ಯಶ್ಚ ಕುಪ್ಯತ್ಯನೀಶ್ದರಃ MLE 

ಯಾವನು ನಿರ್ಧನನಾಗಿ ವಸ್ತುವನ್ನು ಬಯಸುತ್ತಾನೆಯೋ ಮತ್ತು ಯಾವನು 


ದರಿದ್ರನಾಗಿ ಕೋಪಗೊಳ್ಳುತ್ತಾನೆಯೋ ಈ ಕಾಮ ಮತ್ತು ಕೋಪಗಳೆರಡೂ ಶರೀರವನ್ನೇ 
ಒಣಗಿಸುವ ನಿಶಿತವಾದ ಕಂಟಕಗಳು. 


ಪ್ರಜಾಗರಪರ್ವ -283- 


ದ್ವಾವಿಮೌ ಪುರುಷೌ ರಾಜನ್‌ ಸರ್ಗಸ್ಕೋಪರಿ ತಿಷ್ಠತಃ । 

ಪ್ರಭುಶ್ಚ ಕ್ಷಮಯಾ ಯುಕ್ತೋ ದರಿದ್ರಶ್ಚ ಪ್ರದಾನವಾನ್‌ ೬೭ 

ಎಲೈ ರಾಜನೇ, ಕ್ಷಮೆಯಿಂದ ಕೂಡಿದ ಪ್ರಭುವು ಮತ್ತು ಪ್ರತಾಪಶಾಲಿಯಾದ 
(ದಾನಶೀಲನಾದ) ದರಿದ್ರ ಇವರಿಬ್ಬರೂ ಸ್ವರ್ಗದ ಮೇಲೆ ಇರುತ್ತಾರೆ. 

ನ್ಯಾಯಾಗತಸ್ಯ ದ್ರವ್ಯಸ್ಯ ಬೋದ್ಧವ್ಕೌ ದ್ವಾವತಿಕ್ರಮೌ । 

ಅಪಾತ್ರೇ ಪ್ರತಿಪತ್ತಿಶ್ಚ ಪಾತ್ರೇ ಚಾಪ್ರತಿಪಾದನಮ್‌ mC 

ನ್ಯಾಯದಿಂದ ಸಂಪಾದಿಸಿದ ದ್ರವ್ಯಕ್ಕೆ ಅಪಾತ್ರರಲ್ಲಿ ದಾನ ಮತ್ತು ಪಾತ್ರರಲ್ಲಿ 
ಅದಾನ ಇವೆರಡನ್ನು ಅಕ್ರಮಗಳೆಂದು ತಿಳಿಯಬೇಕು. 

ದಾವಂಭಸಿ ಪ್ರವೇಷ್ಠವ್ಕೌ ಗಲೇ ಬಧಾ ದೃಢಾಂ ಶಿಲಾಮ್‌ । 

ವ ಆ ರಿ ಎ ಲ 

ಧನವಂತಮದಾತಾರಂ ದರಿದ್ರಂ ಚಾತಪಸ್ವಿನಮ್‌ 11೬೯ 

ಧನವಂತನಾಗಿ ದಾನವನ್ನು ಮಾಡದಿರುವವನು, ದರಿದ್ರನಾಗಿ ತಪಸ್ಸನ್ನು 
ಮಾಡದಿರುವವನು- ಇವರಿಬ್ಬರ ಕತ್ತಿನಲ್ಲಿದೊಡ್ಡಕಲ್ಲನ್ನು ಕಟ್ಟಿ ಇವರಿಬ್ಬರನ್ನೂನೀರಿನಲ್ಲಿ 
ಮುಳುಗಿಸಬೇಕು. 

ದ್ವಾವಿಮೌ ಪುರುಷವ್ಯಾಘ್ರ ಸೂರ್ಯಮಂಡಲಭೇದಿನೌ । 

ಪರಿವ್ರಾಡ್‌ ಯೋಗಯುಕ್ತಶ್ಚ ರಣೇ ಚಾಭಿಮುಖೋ ಹತಃ ॥೭೦॥ 

ಎಲೈ ಪುರುಷವ್ಯಾಪುನೇ, ಯೋಗಯುಕ್ತನಾದ ಸಂನ್ಯಾಸಿ ಮತ್ತು ಯುದ್ಧದಲ್ಲಿ 
ಶತ್ರುವಿಗೆ ಅಭಿಮುಖನಾಗಿ ಹತನಾದವನು ಇವರಿಬ್ಬರೂ ಸೂರ್ಯಮಂಡಲವನ್ನು 
ಭೇದಿಸುತ್ತಾರೆ. 

ತ್ರಯೋ ನ್ಯಾಯಾ ಮನುಷ್ಯಾಣಾಂ ಶ್ರೂಯಂತೇ ಭರತರ್ಷಭ ! 

ಕನೀಯಾನ್‌ ಮಧ್ಯಮಃ ಶ್ರೇಷ್ಠಃ ಇತಿ ವೇದವಿದೋ ವಿದುಃ 11೭೧॥॥ 

ಭರತರ್ಷಭನೇ, ಮನುಷ್ಯರಿಗೆ ಉತ್ತಮ, ಮಧ್ಯಮ ಮತ್ತು ಅಧಮ ಎಂಬ 
ಮೂರು ನ್ಯಾಯಗಳಿವೆ ಎಂದು ವೇದಜ್ಜರು ತಿಳಿಯುತ್ತಾರೆ. 


-284- ಮಹಾಭಾರತ ಉದ್ಯೋಗಪರ್ವ 


ತ್ರಿವಿಧಾಃ ಪುರುಷಾ ರಾಜನ್ನುತ್ತಮಾಧಮಮಧ್ಯಮಾಃ I 
ನಿಯೋಜಯೇದ್‌ ಯಥಾವದ್‌ ತಾನ್‌ ತ್ರಿವಿಧೇಷ್ಟೇವ ಕರ್ಮಸು 1೭೨11 


ಎಲೈ ರಾಜನೇ, ಮನುಷ್ಯರೂ ಸಹ ಉತ್ತಮ, ಮಧ್ಯಮ, ಅಧಮ ಭೇದದಿಂದ 
ಮೂರುವಿಧರಾದವರು. ಅವರನ್ನು ಅನುಗುಣವಾಗಿ ಮೂರುವಿಧವಾದ ಕರ್ಮಗಳಲ್ಲಿ 
ನಿಯೋಜಿಸಬೇಕು. 


ತ್ರಯ ಏವಾಧನಾ ರಾಜನ್‌ ಭಾರ್ಯಾ ದಾಸಸ್ತಥಾ ಸುತಃ । 
ಯತ್‌ ತೇ ಸಮಧಿಗಚ್ಛಂತಿ ಯಸ್ಯೈತೇ ತಸ್ಯ ತದ್ದನಮ್‌ 1124 11 


ರಾಜನೇ, ಪತ್ತಿ, ದಾಸ ಮತ್ತು ಪುತ್ರ ಈ ಮೂರು ಜನರು ನಿರ್ಧನರಾದವರು. 
ಅವರು ಏನನ್ನುಸಂಪಾದಿಸುತ್ತಾರೋ ಆ ಧನವು ಅವರ ಒಡೆಯನಿಗೆ ಸೇರಿದುದು. 


ಹರಣಂ ಚ ಪರಸ್ವಾನಾಂ ಪರದಾರಾಭಿಮರ್ಶನಮ್‌ । 
ಸುಹೃದಶ್ಚ ಪರಿತ್ಯಾಗಃ ತ್ರಯೋ ದೋಷಾ ಭಯಪ್ರದಾಃ MEAT 


ಇನ್ನೊಬ್ಬರ ಸತ್ತಿನ ಅಪಹರಣ, ಇನ್ನೊಬ್ಬರ ಹೆಂಡತಿಯ ಸರ್ಶ ಮತ್ತು ಸುಹೃದರ 
ಪರಿತ್ಯಾಗ ಈ ಮೂರುದೋಷಗಳು ಭಯವನ್ನು ಉಂಟುಮಾಡುತ್ತವೆ. 


ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ I 
ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಥಾದೇತತ್‌ ತ್ರಯಂ ತ್ಯಜೇತ್‌ ॥೭೫॥ 


ಕಾಮ, ಕ್ರೋಧ ಮತ್ತು ಲೋಭ ಈ ಮೂರು ಆತ್ಮನಾಶವನ್ನುಮಾಡುವ ನರಕದ 
ದ್ವಾರಗಳು. ಆದ್ದರಿಂದ ಈ ಮೂರನ್ನೂತ್ಯಜಿಸಬೇಕು. 


ಭಕ್ತಂ ಚ ಭಜಮಾನಂ ಚ ತವಾಸ್ಥೀತಿ ಚ ವಾದಿನಮ್‌ । 
ತ್ರೀನೇತಾನ್‌ ಶರಣಂ ಪ್ರಾಪ್ತಾನ್‌ ವಿಷಮೇತಪಿ ನ ಸಂತ್ಯಜೇತ್‌ ॥೭೬॥ 


ಭಕ್ತನಾದವನು, ಸೇವಕನಾದವನು ಮತ್ತು ನಾನು ನಿನ್ನವನೇ ಎಂದು ಹೇಳುವವನು 
ಶರಣಾಗತರಾದ ಈ ಮೂರುಜನರನ್ನು ಎಂತಹ ಕಷ್ಟಪರಿಸ್ಥಿತಿಯಲ್ಲೀ 
ತ್ಯಜಿಸಬಾರದು. 


ಪ್ರಜಾಗರಪರ್ವ -285- 


ವರಪ್ರದಾನಂ ರಾಷ್ಟ್ರಂ ಚ ಪುತ್ರಜನ್ಮ ಚ ಭಾರತ । 
ಶತ್ರೋಶ್ಚ ಮೋಕಣಂ ಕೃಚ್ಛಾತ್‌ ತ್ರೀಣಿ ಚೆಕಂ ಚ ತತ್‌ ಸಮಮ್‌ ॥ 
ಚ ply ಲ""'ಲ್ರ ೨ 5) 


ಎಲೈ ಭಾರತನೇ, ವರದಾನವನ್ನು ಪಡೆಯುವುದು, ರಾಷ್ಟವನ್ನುಪಡೆಯುವುದು, 
ಪುತ್ರನನ್ನು ಪಡೆಯುವುದು ಈ ಮೂರನ್ನು ಒಟ್ಟು ಮಾಡಿದುದಕ್ಕೆ ಶತ್ರುವಿನಿಂದ 
ಉಂಟಾದ ಕಷ್ಟದಿಂದ ಬಿಡುಗಡೆ ಮಾಡುವುದು ಸಮವಾದುದು. 


ಚತ್ವಾರಿ ರಾಜ್ಞಾ ತು ಮಹಾಬಲೇನ 
ವರ್ಜ್ಯ್ಯಾನ್ಯಾಹುಃ ಪಂಡಿತಸ್ತಾನಿ ವಿದ್ಯಾತ್‌ । 
ಅಲ್ಪಪ್ರಜ್ಞೈಃ ಸಹ ಮಂತ್ರಂ ನ ಕುರ್ಯಾತ್‌ 
ನ ದೀರ್ಫ್ಥಸೂತ್ರೈರಲಸೈಶ್ಟಾರಣೈಶ್ಚ TEAST] 


ಮಹಾಬಲನಾದ ರಾಜನು ನಾಲ್ಕುವಸ್ತುಗಳನ್ನು ಬಿಡಬೇಕು ಎಂದು ಹೇಳುತ್ತಾರೆ. 
ಅದನ್ನು ಪಂಡಿತನು ತಿಳಿಯಬೇಕು. ಅಲ್ಪಪ್ರಜ್ಞರ ಜೊತೆಯಲ್ಲಿ ನಿಧಾನವಾಗಿ ಕೆಲಸ 
ಮಾಡುವವರ ಜೊತೆಯಲ್ಲಿ, ಸೋಮಾರಿಗಳ ಜೊತೆಯಲ್ಲಿಮತ್ತು ಅಲೆಮಾರಿಗಳ 
ಜೊತೆಯಲ್ಲಿಮಂತ್ರಾಲೋಚನೆಯನ್ನು ಮಾಡಬಾರದು (ಅಂತಹ ನಾಲ್ಕುಜನರನ್ನು 
ಪರಿತ್ಯಜಿಸಬೇಕು). 

ಚತ್ಪಾರಿ ತೇ ತಾತ ಗೃಹೇ ವಸಂತು 

ಯಾನಭಿಜುಷ್ಠಸ್ಯ ಗೃಹಸ್ಥಧರ್ಮೇ | 
ವೃದ್ಧೋ ಜ್ಞಾತಿರವಸನ್ನಃ ಕುಲೀನಃ 
ಸಖಾ ದರಿದ್ರೋ ಭಗಿನೀ ಚಾನಪತ್ಯಾ 11೭೯ 


ಶ್ರಿ 


ಎಲೈ ಪ್ರೀತಿಪಾತ್ರನೇ, ಗೃಹಸ್ನ್ಮಧರ್ಮದಲ್ಲಿನಿರತನಾದ, ಸಂಪದ್ಯುಕ್ತನಾದ ನಿನ್ನ 
ಮನೆಯಲಿ ವದನಾದ ಜ್ಞಾತಿ, ಕಷ್ಟಕ್ಕೆ ಸಿಲುಕಿದ ಕುಲೀನನು, ದರಿದ್ರನಾದ ಸ್ನೇಹಿತನು 


೧೮೧ 


ಮತ್ತು ಮಕ್ಕಳಿಲ್ಲದ ಸಹೋದರಿ ಈ ನಾಲ್ಕು ಜನರೂ ವಾಸ ಮಾಡಲಿ. 


ಚತ್ವಾರ್ಯಾಹ ಮಹಾರಾಜ ಸಾದ್ಯಸ್ಥಾನಿ ಬೃಹಸ್ಪತಿಃ । 
ಪೃಚ್ಛತೇ ತ್ರಿದಶೇಂದ್ರಾಯ ತಾನೀಮಾನಿ ನಿಬೋಧ ಮೇ 11೮೦॥। 


-286- ಮಹಾಭಾರತ ಉದ್ಯೋಗಪರ್ವ 


ಮಹಾರಾಜನೇ, ಇಂದ್ರನ ಪ್ರಶ್ನೆಗೆ ಉತ್ತರವಾಗಿ ಬೃಹಸ್ಪತಿಗಳು ಈ ನಾಲ್ಕು 
ವಸ್ತುಗಳು ತಕ್ಷಣದಲ್ಲಿಯೇ ಫಲವನ್ನು ಕೊಡುವವು ಎಂದು ಹೇಳಿದರು. ಅವುಗಳನ್ನು 
ನನ್ನಿಂದ ತಿಳಿದುಕೊ. 


ದೇವತಾನಾಂ ಚ ಸಂಕಲ್ಲಮನುಭಾವಂ ಚ ಧೀಮತಾಮ್‌ । 
ವಿನಯಂ ಕೃತವಿದ್ಯಾನಾಂ ವಿನಾಶಂ ಪಾಪಕರ್ಮಿಣಾಮ್‌ 11೮೧॥ 


ದೇವತೆಗಳ ಸಂಕಲ್ಪ, ಮೇಧಾವಿಗಳ ಸಾಮರ್ಥ್ಯ , ವಿದ್ಯಾವಂತರ ವಿನಯ ಮತ್ತು 
ಪಾಪಕರ್ಮವನ್ನು ಮಾಡುವವರ ವಿನಾಶ (ಇವೇ ಆ ನಾಲ್ಕು ವಸ್ತುಗಳು). 


ಪಂಚಾಗ್ನಯೋ ಮನುಷ್ಯಾಣಾಂ ಪರಿಚರ್ಯಾಃ ಪ್ರಯತ್ನತಃ । 
ಹಿತಾ ಮಾತಾರಗ್ನಿರಾತ್ಮಾ ಚ ಗುರುಶ್ಚ ಭರತರ್ಷಭ 11೮೨।| 


ಎಲೈ ಭರತರ್ಷಭನೇ, ತಂದೆ, ತಾಯಿ, ಅಗ್ನಿ, ತಾನು ಮತ್ತು ಗುರು ಈ 
ಪಂಚಾಗ್ನಿಗಳನ್ನು ಪ್ರಯತ್ನಪೂರ್ವಕವಾಗಿ ಮನುಷ್ಯರು ಪರಿಚರಿಸಬೇಕು. 


ಪಂಚೈವ ಪೂಜಯನ್‌ ಲೋಕೇ ಕೀರ್ತಿಂ ಪ್ರಾಪ್ನೋತಿ ಕೇವಲಮ್‌ । 
ದೇವಾನ್‌ ಪಿತ್ಮನ್‌ ಮನುಷ್ಯಾಂಶ್ಚ ಭಿಕ್ಟೂನತಿಥಿಪಂಚಮಾನ್‌ ISA 


ದೇವತೆಗಳು, ಪಿತೃಗಳು, ಮನುಷ್ಯರು, ಸಂನ್ಯಾಸಿಗಳು ಮತ್ತು ಅತಿಥಿಗಳು ಈ 
ಐದುಜನರನ್ನು ಪೂಜಿಸುವ ಮನುಷ್ಯನು ಲೋಕದಲ್ಲಿ ಶುದ್ಧವಾದ ಕೀರ್ತಿಯನ್ನು 
ಪಡೆಯುತ್ತಾನೆ. 

ಪಂಚ ತ್ವಾಂನುಗಮಿಷ್ಯಂತಿ ಯತ್ರ ಯತ್ರ ಗಮಿಷ್ಯಸಿ । 

ಮಿತ್ರಾಣ್ಯಮಿತ್ರಾ ಮಧ್ಯಸ್ಥಾ ಉಪಜೀವ್ಯೋಪಜೀವಿನಃ 11೮೪॥ 

ಮಿತ್ರರು, ಶತ್ರುಗಳು, ತಟಸ್ಥರು, ನಿನ್ನನ್ನು ಅವಲಂಬಿಸಿರುವವರು ಮತ್ತು ನೀನು 
ಯಾರನ್ನು ಅವಲಂಬಿಸಿದ್ದೀಯೋ ಅವರು, ಈ ಐದುಜನರು ನೀನು 
ಹೋದೆಡೆಯಲ್ಲೆಲ್ಲಾನಿನ್ನಹಿಂದೆ ಬರುತ್ತಾರೆ. 


ಪಂಚೇಂದ್ರಿಯಸ್ಯ ಮರ್ತ್ಯಸ್ಯ ಛಿದ್ರಂ ಚೇದೇಕಮಿಂದ್ರಿಯಮ್‌ । 
ತತೋತಸ್ಯ ಸ್ರವತೇ ಪ್ರಜ್ಞಾ ಹ್ಯದ್ರೇಃ ಪಾದಾದಿವೋದಕಮ್‌ ॥೮೫॥ 


ಪ್ರಜಾಗರಪರ್ವ -287- 


ಪಂಚೇಂದ್ರಿಯವುಳ್ಳ ಮನುಷ್ಯರಿಗೆ ಒಂದು ಇಂದ್ರಿಯವು ಛಿದ್ರವಾದರೆ ಬೆಟ್ಟದ 
ಪಾದದಿಂದ ನೀರು ಹರಿದುಹೋದಂತೆ ಅವನ ಪ್ರಜ್ಞೆಯು ಆ ಇಂದ್ರಿಯದಿಂದ 
ಹರಿದುಹೋಗುತ್ತದೆ. 


ಷಡ್‌ ದೋಷಾಃ ಪುರುಷೇಣೇಹ ಹಾತವ್ಯಾ ಭೂತಿಮಿಚ್ಛತಾ । 
ನಿದ್ರಾ ತಂದ್ರೀ ಭಯಂ ಕ್ರೋಧ ಆಲಸ್ಯಂ ದೀರ್ಫ್ಥಸೂತ್ರತಾ ॥೮೬॥ 


ನಿದ್ರೆ, ತೂಕಡಿಕೆ, ಭಯ, ಕ್ರೋಧ, ಆಲಸ್ಯ, ವಿಲಂಬಕಾರಿತ್ವ ಈ ಆರು 
ದೋಷಗಳನ್ನು ಏಳಿಗೆಯನ್ನು ಬಯಸುವ ಪುರುಷನು ಇಲ್ಲಿಬಿಡಬೇಕು. 


ಷಡಿಮಾನ್‌ ಪುರುಷೋ ಜಹ್ಯಾದ್‌ ಭಿನ್ನಾಂ ನಾವಮಿವಾರ್ಣವೇ । 
ಅಪ್ರವಕ್ತಾರಮಾಚಾರ್ಯಮನಧೀಯಾನಮೃತ್ತಿಜಮ್‌ 11೮೭! 


ಅರಕ್ಕಿತಾರಂ ರಾಜಾನಂ ಭಾರ್ಯಾಂ ಚಾಪ್ರಿಯವಾದಿನೀಮ್‌ ।ಟ 
ಗ್ರಾಮಕಾಮಂ ಚ ಗೋಪಾಲಂ ವನಕಾಮಂ ಚ ನಾಪಿತಮ್‌ ॥೮೮॥ 


ಪಾಠವನ್ನು ಹೇಳದಿರುವ ಆಚಾರ್ಯ, ಅಧ್ಯಯನ ಮಾಡದಿರುವ ಖುತ್ತಿಕ್‌, 
ರಕ್ಷಣೆ ಮಾಡದಿರುವ ರಾಜ, ಅಪ್ರಿಯವಾಗಿ ಮಾತನಾಡುವ ಹೆಂಡತಿ, ಗ್ರಾಮದಲ್ಲಿ 
ಇರಲು ಬಯಸುವ ಗೋಪಾಲ ಮತ್ತು ಕಾಡಿನಲ್ಲೇ ಇರಲು ಬಯಸುವ ಕೌರಿಕ ಈ 
ಆರುಜನರನ್ನು ಸಮುದ್ರದಲ್ಲಿಒಡೆದು ಹೋದ ನಾವೆಯನ್ನು ಬಿಡುವಂತೆ ಪುರುಷನು 
ಬಿಡಬೇಕು. 


ಷಡೇವ ತು ಗುಣಾಃ ಪುಂಸಾಂ ನ ಹಾತವ್ಯಾ ಕದಾಚನ । 

ಸತ್ಯಂ ದಾನಮನಾಲಸ್ಯಮನಸೂಯಾ ಕ್ಷಮಾ ಧೃತಿಃ 11೮೯॥। 

ಸತ್ಯ, ದಾನ, ಅನಾಲಸ್ಯ, ಅನಸೂಯ, ಕ್ಷಮಾ, ಧೈರ್ಯ ಈ ಆರು ಗುಣಗಳನ್ನು 
ಪುರುಷನು ಯಾವಾಗಲೂ ಬಿಡಬಾರದು. 

ಷಣ್ಣಾಮಾತ್ಮನಿ ನಿತ್ಯಾನಾಮೈಶ್ಚರ್ಯಂ ಯೋಧಧಿಗಚ್ಛತಿ | 

ನ ಸ ಪಾಪೈಃ ಕುತೋರನರ್ಥ್ಹೈರ್ಯುಜ್ಯತೇ ವಿಜಿತೇಂದ್ರಿಯಃ ॥೯೦॥ 


-288- ಮಹಾಭಾರತ ಉದ್ಯೋಗಪರ್ವ 


ತನ್ನಲ್ಲಿ ನಿತ್ಯವಾಗಿ ವಾಸಿಸುವ ಆರು ವಸ್ತುಗಳ ಮೇಲೆ ಯಾರು ಪ್ರಭುತ್ವವನ್ನು 
ಸಾಧಿಸುತ್ತಾನೆಯೋ ಅಂತಹ ಜಿತೇಂದ್ರಿಯನಿಗೆ ಪಾಪದ ಲೇಪವೂ ಆಗುವುದಿಲ್ಲ, 


ಅನರ್ಥದ ಸಂಬಂಧವೂ ಆಗುವುದಿಲ್ಲ. 


ಎ0 


ಷಡಿಮೇ ಷಟ್ಟು ಜೀವಂತಿ ಸಪ್ತಮೋ ನೋಪಲಭ್ಯತೇ । 
ಚೋರಾಃ ಪ್ರಮತ್ತೇ ಜೀವಂತಿ ವ್ಯಾಧಿತೇಷು ಚಿಕಿತಕಾಃ 11೯೧॥ 


ಈ ಆರು ಮಂದಿಗಳು ಆರು ಜನರಲ್ಲಿ ಜೀವಿಸುತ್ತಾರೆ. ಏಳನೆಯ ವ್ಯಕ್ತಿ ಇಲ್ಲ. 
ಪ್ರಮತ್ತನಲ್ಲಿ ಅಂದರೆ ಎಚ್ಚರಿಕೆ ಇಲ್ಲದವರ ನಿಮಿತ್ತದಿಂದ ಚೋರರು ಜೀವಿಸುತ್ತಾರೆ. 
ರೋಗಗ್ರಸ್ತರ ನಿಮಿತ್ತದಿಂದ ವೈದ್ಯರು ಜೀವಿಸುತ್ತಾರೆ. 


ಪ್ರಮದಾಃ ಕಾಮಯಾನೇಷು ಯಜಮಾನೇಷು ಯಾಜಕಾಃ । 
ರಾಜಾ ವಿವಿದಮಾನೇಷು ನಿತ್ಯಂ ಮೂರ್ಪೇಷು ಪಂಡಿತಾಃ ॥೯೨॥॥ 


ಕಾಮವುಳ್ಳವರ ನಿಮಿತ್ತದಿಂದ ವನಿತೆಯರು ಜೀವಿಸುತ್ತಾರೆ. ಯಾಗ 
ಮಾಡಿಸುವವರ ನಿಮಿತ್ತದಿಂದ ಪುರೋಹಿತರು ಜೀವಿಸುತ್ತಾರೆ. ವಿವಾದವನ್ನು ಮಾಡುವ 
ಪುರುಷರ ನಿಮಿತ್ತದಿಂದ ರಾಜನು ಜೀವಿಸುತ್ತಾನೆ. ನಿತ್ಯವೂ ಮೂರ್ಯರು ಇರುವ 
ನಿಮಿತ್ತದಿಂದ ಪಂಡಿತರು ಜೀವಿಸುತ್ತಾರೆ. 

ಷಡಿಮಾನಿ ವಿನಶ್ಯಂತಿ ಮುಹೂರ್ತಮನವೇಕ್ಷಣಾತ್‌ | 

ಗಾವಃ ಸೇವಾ ಕೃಷಿರ್ಭಾರ್ಯಾ ವಿದ್ಯಾ ವೃಷಲಸಂಗತಿಃ HEA 

ಗೋವುಗಳು, ಸೇವೆ, ಕೃಷಿ, ಭಾರ್ಯೆ, ವಿದ್ಯಾ ಮತ್ತು ಶೂದ್ರಸಂಗತಿ - ಈ 
ಆರು ವಸ್ತುಗಳು ಒಂದುಮುಹೂರ್ತ ನೋಡಿಕೊಳ್ಳದಿದ್ದರೆ ನಾಶವನ್ನು ಹೊಂದುತ್ತವೆ. 

ಷಡೇತೇ ಹ್ಯವಮನ್ಯಂತೇ ನಿತ್ಯಂ ಪೂರ್ವೋಪಕಾರಿಣಮ್‌ । 

ಆಚಾರ್ಯಂ ಶಿಕ್ಕಿತಾಃ ಶಿಷ್ಯಾಃ ಕೃತದಾರಾಶ್ಚ ಮಾತರಮ್‌ 11೯೪॥ 


ನಾರೀಂ ವಿಗತಕಾಮಾಸ್ತು ಕೃತಾರ್ಥಾಶ್ಚ ಪ್ರಯೋಜಕಮ್‌ । 
ನಾವಂ ನಿಸ್ತೀರ್ಣಕಾಂತಾರಾ ಆತುರಾಶ್ಚ ಚಿಕಿತಕಮ್‌ 11೯೫॥ 


ಪ್ರಜಾಗರಪರ್ವ -289- 


ವಿದ್ಯೆಯನ್ನು ಕಲಿತ ಶಿಷ್ಯರು ಆಚಾರ್ಯನನ್ನು ವಿವಾಹವನ್ನು ಮಾಡಿಕೊಂಡ 
ಮನುಷ್ಯನು ತಾಯಿಯನ್ನು, ಕಾಮರಹಿತನಾದವನು ವನಿತೆಯನ್ನು, ಕೆಲಸವು ಮುಗಿದ 
ಮೇಲೆ ಕೆಲಸ ಮಾಡಿಕೊಟ್ಟವನನ್ನು, ನೀರನ್ನು ದಾಟಿದ ಮೇಲೆ ನಾವೆಯನ್ನು, 
ರೋಗಿಯು ಚಿಕಿತ್ಸಕನನ್ನು ಹೀಗೆ ಈ ಆರು ಜನರು ಮೊದಲು ಉಪಕಾರ 
ಮಾಡಿದವನನ್ನುಯಾವಾಗಲೂ ತೊರೆದು ಅಪಮಾನ ಮಾಡುತ್ತಾರೆ. 


ಆರೋಗ್ಯಮಾನೃಣ್ಯಮವಿಪ್ರವಾಸಃ 
ಸದ್ಧಿರ್ಮನುಷ್ಕೈಃ ಸಹ ಸಂಪ್ರಯೋಗಃ । 
ಸಪ್ರತ್ಯಯಾ ವೃತ್ತಿರಭೀತವಾಸಃ 
ವ ಲ 
ಷಡ್‌ ಜೀವಲೋಕಸ್ಯ ಸುಖಾನಿ ರಾಜನ್‌ 11೯೬॥। 
ರಾಜನೇ, ಆರೋಗ್ಯ, ಸಾಲವಿಲ್ಲದಿರುವಿಕೆ, ಮನೆಯನ್ನು ತೊರೆದು ದೂರ 
ಹೋಗದಿರುವುದು, ಸಜ್ಜನರ ಸಮಾಗಮ, ತನ್ನನಿರ್ಧಾರದಂತೆ ನಡೆದುಕೊಳ್ಳುವುದು, 
ಭಯವಿಲ್ಲದೆ ವಾಸಮಾಡುವುದು - ಈ ಆರು ಜೀವಲೋಕಕ್ಕೆ ಸುಖಪ್ರದವಾದುದು. 


ಈರ್ಷ್ಯುರ್ಫ್ಸಣೀ ನಸಂತುಷ್ಟಃ ಕ್ರೋಧನೋ ನಿತ್ಯಶಂಕಿತಃ । 

ಪರಭಾಗ್ಯೋಪಜೀವೀ ಚ ಷಡೇತೇ ನಿತ್ಯದುಃಖತಾಃ ೯೭1 

ಅಸೂಯೆಯುಳ್ಳವನು, ಕರುಣೆಯುಳ್ಳವನು, ಅತ್ಛಪ್ತನಾದವನು, 
ಕ್ರೋಧಶೀಲನಾದವನು, ಎಲ್ಲ ಕಡೆಯಲ್ಲಿಯೂ ಸಂಶಯ ಪಡುವವನು, ಇನ್ನೊಬ್ಬರ 
ಸಂಪತ್ತಿನಿಂದ ಬದುಕುವವನು - ಈ ಆರು ಜನರು ನಿತ್ಯದುಃಖಿಗಳು. 


ಸಪ್ತ ದೋಷಾಃ ಸದಾ ರಾಜ್ಞಾ ಹಾತವ್ಯಾ ವಿಜಿಗೀಷುಣಾ । 

ಪ್ರಾಯಶೋ ಯೈರ್ವಿನಶ್ಯಂತಿ ಕೃತ್ತಮೂಲಾ ಅಪೀಶ್ದರಾಃ HES 

ಜಯವನ್ನು ಬಯಸುವ ರಾಜನು ಏಳು ದೋಷಗಳನ್ನುಸದಾ ಬಿಡಬೇಕು. ಆ 
ದೋಷಗಳಿದ್ದರೆ ಪ್ರಾಯಶಃ ಪ್ರಭುಗಳೂ ಸಹ ತಮ್ಮ ಮೂಲವನ್ನು ಕಡಿದುಕೊಂಡು 
ನಾಶವನ್ನು ಹೊಂದುತ್ತಾರೆ. 

ಸ್ಪಿಯೋತಕ್ಷಾ ಮೃಗಯಾ ಪಾನಂ ವಾಕ್‌ಪಾರುಷ್ಕಂ ಚ ಪಂಚಮಮ್‌ । 

ಮಹಚ್ಚ ದಂಡಪಾರುಷ್ಯಮ್‌ ಅರ್ಥದೂಷಣಮೇವ ಚ HEF 


-290- ಮಹಾಭಾರತ ಉದ್ಯೋಗಪರ್ವ 


ಸ್ವ್ರೀಯರು, ದ್ಯೂತ, ಬೇಟೆ, ಪಾನ, ಒರಟುಮಾತು, ಉಗ್ರವಾದ ದಂಡ ಮತ್ತು 
ದಾನ ತೆಗೆದುಕೊಂಡ ಪದಾರ್ಥದ ನಿಂದನೆ - ಇವು ಆ ಏಳು ಪದಾರ್ಥಗಳು. 


ಅಷ್ಟೌ ಪೂರ್ವನಿಮಿತ್ತಾನಿ ನರಸ್ಯ ವಿನಶಿಷ್ಯತಃ । 
ಬ್ರಾಹ್ಮಣಾನ್‌ ಪ್ರಥಮಂ ದ್ವೇಷ್ಟಿ ಬ್ರಾಹ್ಮಣೈಶ್ಚ ವಿರುದ್ಧತೇ  ॥೧೦೦॥ 


ವಿನಾಶವನ್ನು ಹೊಂದಲಿರುವ ನರನಿಗೆ ಮೊದಲು ಎಂಟು ಸೂಚನೆಗಳು 
ಕಾಣಿಸಿಕೊಳುತ್ತವೆ. ಮೊದಲು ಬ್ರಾಹ್ಮಣರನ್ನು ದೇಷ ಮಾಡುತ್ತಾನೆ. ಬ್ರಾಹ್ಮಣರ 
ಬಾ ಶ್ರಿ ಜದ ೨ ೬ 
ಜೊತೆಯಲ್ಲಿ ಜಗಳವಾಡುತ್ತಾನೆ. 


ಬ್ರಾಹ್ಮಣಸ್ಟಾನಿ ಚಾದತ್ತೇ ಬ್ರಾಹ್ಮಣಾಂಶ್ಚ ಜಿಘಾಂಸತಿ । 
ರಮತೇ ನಿಂದಯಾ ಚೈಷಾಂ ಪ್ರಶಂಸಾಂ ನಾಭಿನಂದತಿ 11೧೦೧॥ 


ಬ್ರಾಹ್ಮಣರ ಸತ್ತನ್ನು ಅಪಹರಿಸುತ್ತಾನೆ. ಬ್ರಾಹ್ಮಣರನ್ನು ಕೊಲ್ಲಲು ಬಯಸುತ್ತಾನೆ. 
ಬ್ರಾಹ್ಮಣರ ನಿಂದನೆಯಿಂದ ಸಂತೋಷಪಡುತ್ತಾನೆ. ಬ್ರಾಹ್ಮಣರ ಪ್ರಶಂಸೆಯನ್ನು 
ಸಹಿಸುವುದಿಲ್ಲ. 
ನೈನಾನ್‌ ಸ್ಥರತಿ ಕೃತ್ಯೇಷು ಯಾಚಿತಶ್ಚಾಭ್ಯಸೂಯತಿ । 
ಏತಾನ್‌ ದೋಷಾನ್‌ ನರಃ ಪ್ರಾಜ್ಞೋ ಬುದ್ಧ್ಯಾ ಬುಧ್ಹಾ ವಿಸರ್ಜಯೇತ್‌ ॥ 


ತನಗೆ ಕಾರ್ಯವಾಗಬೇಕಾದಾಗ ಬ್ರಾಹ್ಮಣರನ್ನುಸ್ಥರಿಸುವುದಿಲ್ಲ. ಬ್ರಾಹ್ಮಣರು 
ಯಾಚನೆ ಮಾಡಿದರೆ ಅಸೂಯೆ ಪಡುತ್ತಾನೆ. ಪ್ರಾಜ್ಞನಾದವನು ಈ ದೋಷಗಳನ್ನು 
ತನ್ನಬುದ್ದಿಯಿಂದ ತಿಳಿದು ಪರಿತ್ಯಾಗ ಮಾಡಬೇಕು. 


ಅಷ್ಟಾವಿಮಾನಿ ಹರ್ಷಸ್ಯ ನವನೀತಾನಿ ಭಾರತ । 

ವರ್ತಮಾನಾನಿ ದೃಶ್ಯಂತೇ ತಾನ್ಯೇವ ಸುಸುಖಾನ್ಯಪಿ 11೧೦೩॥॥ 

ಎಲೈ ಭಾರತನೇ, ಈ ಎಂಟು ರಮಣೀಯವಾದ ಪದಾರ್ಥಗಳು ಸುಖಕ್ಕೆ 
ಕಾರಣವಾದವು. ಅವು ಸತಃ ಸುಖರೂಪವಾಗಿವೆ ಎಂದು ಕಂಡುಬರುತ್ತವೆ. 


ಸಮಾಗಮಶ್ಚ ಸಖಿಭಿರ್ಮಹಾಂಶ್ಲೆವ ಧನಾಗಮಃ । 


ಚ 


ತನಯಸ್ಯ ಪರಿಷ್ಠಂಗ: ಸನ್ನಿಪಾತಶ್ವ ಮೈಥುನೇ 1೧೦೪॥ 


ಪ್ರಜಾಗರಪರ್ವ -291- 


ಸಮಯೇ ಚ ಪ್ರಿಯಾಲಾಪಃ ಸ್ವಯೂಥ್ಯೇಷು ಸಮುನ್ನತಿಃ । 
ಅಭಿಪ್ರೇತಸ್ಯ ಲಾಭಶ್ಚ ಪೂಜಾ ಚ ಜನಸಂಸದಿ 11೧೦೫।! 


ಸ್ನೇಹಿತರ ಜೊತೆಯಲ್ಲಿ ಸಮಾಗಮ, ಬಹಳವಾದ ಧನದ ಪ್ರಾಪ್ತಿ, ಪುತ್ರನ 
ಆಲಿಂಗನ, ಮೈಥುನದಲ್ಲಿಬೀಳುವುದು, ಸಮಯದಲ್ಲಿಪ್ರಿಯರ ಮಾತುಗಳು, ತಮ್ಮ 
ಗುಂಪಿಗೆ ಸೇರಿದ ಅಭ್ಯುದಯ, ಬಯಸಿದುದರ ಲಾಭ ಮತ್ತು ಜನರಲ್ಲಿ ಸನ್ಮಾನ 
(ಇವು ಆ ಎಂಟು ಪದಾರ್ಥಗಳು). 


ಅಷ್ಟ್‌ ಗುಣಾಃ ಪುರುಷಂ ದೀಪಯಂತಿ 

ಪ್ರಜ್ಞಾಚ ಕೌಲ್ಯಂ ಚ ದಮಃ ಶ್ರುತಂ ಚ । 
ಪರಾಕ್ರಮಶ್ಚಾಬಹುಭಾಷಿತಾ ಚ 

ದಾನಂ ಯಥಾಶಕ್ತಿ ಕೃತಜ್ಞತಾ ಚ 11೧೦೬॥ 


ಪ್ರಜ್ಞೆ, ಕುಲ, ದಮ, ವಿದ್ಯೆ, ಪರಾಕ್ರಮ, ಅಲ್ಲಭಾಷಿತಾ, ಯಥಾಶಕ್ತಿ ದಾನ 


ನಾ 


ಮತ್ತು ಕೃತಜ್ಞತೆ - ಈ ಎಂಟುಗುಣಗಳು ಪುರುಷನು ಶೋಭಿಸುವಂತೆ ಮಾಡುತ್ತವೆ. 
ನವದ್ದಾರಮಿದಂ ವೇಶ್ಟ ತ್ರಿಸ್ಟೂಣಂ ಪಂಚಸಾಕಿಕಮ್‌ । 
ಛಃ [೨ € ಇ 
ಕ್ಷೇತ್ರಜ್ಞಾಧಿಷ್ಠಿತಂ ವಿದ್ಧಾನ್‌ ಯೋ ವೇದ ಸ ಪರಃ ಕವಿಃ 1೧೦೭1 
ಈ ಮನೆಯಲ್ಲಿ ನವದ್ದಾರಗಳಿವೆ. ಮೂರುಕಂಬಗಳು, ಐದುಸಾಕ್ಟಿಗಳು ಇದ್ದು 
ಕ್ಷೇತ್ರಜ್ಞನಿಂದ ವಾಸಿಸಲ್ಪಟ್ಟಿದೆ. ಇದನ್ನು ತಿಳಿದವನು ಶ್ರೇಷ್ಠನಾದ ಜ್ಞಾನಿ (ಈ ದೇಹದಲ್ಲಿ 
ನವದ್ದಾರಗಳು- ಸತ್ವ , ರಜಸ್‌, ತಮೋ ಗುಣಗಳೆಂಬ ಮೂರು ಕಂಬಗಳು, ಪಂಚ 
ಜ್ಞಾನೇಂದ್ರರೂಪವಾದ ಸಾಕ್ಸಿಗಳು ಮತ್ತು ಕ್ಷೇತ್ರಜ್ಞನಾದ ಪರಮಾತ್ಮನು ಇದ್ದಾರೆ). 
ದಶ ಧರ್ಮಾನ್‌ ನ ಜಾನಂತಿ ಧೃತರಾಷ್ಟ್ರ ನಿಬೋಧ ತಾನ್‌ ॥೧೦೮॥॥ 
ಮತ್ತಃ ಪ್ರಮತ್ತ ಉನ್ನತ್ತಃ ಶ್ರಾಂತಃ ಕ್ರುದ್ಧೋ ಬುಭುಕ್ತಿತಃ । 
ತರಮಾಣಶ್ವ ಲುಬ್ಬಶ್ಚ ಭೀತಃ ಕಾಮೀ ಚ ತೇ ದಶ 11೧೦೯॥॥ 


ತಸ್ಮಾದೇತೇಷು ಭಾವೇಷು ನ ಪ್ರಸಜ್ನೇತ ಪಂಡಿತಃ 11೧೧೦॥ 


-292- ಮಹಾಭಾರತ ಉದ್ಯೋಗಪರ್ವ 


ಧೃತರಾಷ್ಟನೇ, ಹತ್ತು ಜನರು ಧರ್ಮವನ್ನು ತಿಳಿಯುವುದಿಲ್ಲ. ಅವರು ಯಾರೆಂದು 
ತಿಳಿದುಕೊ. ಪಾನಾದಿ ಮತ್ತನಾದವನು, ಮೈಮೇಲೆ ಎಚ್ಚರಿಕೆ ಇಲ್ಲದವನು, ಹುಚ್ಚು 
ಹಿಡಿದವನು, ದಣಿದವನು, ಕೋಪಗೊಂಡವನು, ಹಸಿದವನು, ತ್ತರೆಯಲ್ಲಿ 
ಇರುವವನು, ಲೋಭಿ, ಭೀತ ಮತ್ತು ಕಾಮಿಯಾದವನು ಇವರೇ ಆ ಹತ್ತು ಮಂದಿ. 
ಆದ್ದರಿಂದ ಪಂಡಿತನಾದವನು ಇಂತಹ ವಸ್ತುಗಳಲ್ಲಿಸಿಲುಕಿಕೊಳ್ಳಬಾರದು. 


ಅತ್ರೆವೋದಾಹರಂತೀಮಮ್‌ ಇತಿಹಾಸಂ ಪುರಾತನಮ್‌ ।ಟ 
ಪುತ್ರಾರ್ಥಮಸುರೇಂದ್ರೇಣ ಗೀತಂ ಚೈವ ಸುಧನನಾ 11೧೧೧॥॥ 


ಈ ವಿಷಯದಲ್ಲಿಯೇ ಅಸುರೇಂದ್ರನಾದ ಸುಧನ್ವನು ತನ್ನ ಮಗನಿಗಾಗಿ ಹಾಡಿದ 
ಪುರಾತನವಾದ ಇತಿಹಾಸವನ್ನು ಜ್ಞಾನಿಗಳು ಹೇಳುತ್ತಾರೆ. 


ಯಃ ಕಾಮಮನ್ಯೂ ಪ್ರಜಹಾತಿ ರಾಜಾ 
ಪಾತ್ರೇ ಪ್ರತಿಷ್ಠಾಪಯತೇ ಧನಂ ಚ । 
ವಿಶೇಷವಿಚ್ಛುತವಾನ್‌ ಕಿಪ್ರಕಾರೀ 
ಲ್ರು ಜ್ಯ 
ತಂ ಸರ್ವಲೋಕಃ ಕುರುತೇ ಪ್ರಮಾಣಮ್‌ 11೧೧೨ 


ಯಾವ ರಾಜನು ಕಾಮ-ಕ್ರೋಧವನ್ನುಪರಿತ್ಯಜಿಸುತ್ತಾನೋ, ಪಾತ್ರರಲ್ಲಿದಾನವನ್ನು 
ಮಾಡುತ್ತಾನೆಯೋ, ಉತ್ತಮ-ಅಧಮ-ಮಧ್ಯಮರ ಭೇದವನ್ನು ತಿಳಿಯುತ್ತಾನೆಯೋ, 
ವಿದ್ಯಾವಂತನೋ, ಶೀಘ್ರಕಾರಿಯೋ ಅವನನ್ನು ಸರ್ವಲೋಕವೂ ಪ್ರಮಾಣವೆಂದು 
ಸ್ವೀಕರಿಸುತ್ತದೆ. 


ಜಾನಾತಿ ವಿಶ್ವಾಸಯಿತುಂ ಮನುಷ್ಯಾನ್‌ 
ವಿಜ್ಞಾತದೋಷೇಷು ದಧಾತಿ ದಂಡಮ್‌ । 
ಜಾನಾತಿ ಪಥ್ಯಂ ಚ ತಥಾ ಕ್ಲಮಾಂ ಚ 
ತಂ ತಾದೃಶಂ ಶ್ರೀರ್ಜುಷತೇ ಸಮಗ್ರಾ 11೧೧೩ಟ॥ 


ಮನುಷ್ಯರಲ್ಲಿ ವಿಶ್ವಾಸ ಮೂಡಿಸುವುದು ಹೇಗೆ ಎಂದು ತಿಳಿದಿರುತ್ತಾನೆ. 
ದೋಷವನ್ನು ತಿಳಿದು ಅದಕ್ಕೆ ಸರಿಯಾದ ದಂಡವನ್ನು ವಿಧಿಸುತ್ತಾನೆ. ಹಿತವನ್ನು 
ತಿಳಿದಿರುತ್ತಾನೆ ಮತ್ತು ಕ್ಷಮೆಯನ್ನು ಹೊಂದಿರುತ್ತಾನೆ. ಅಂತಹವನನ್ನು ಸಮಗ್ರವಾದ 
ಸಂಪತ್ತು ಬಂದು ಸೇರುತ್ತದೆ. 


ಪ್ರಜಾಗರಪರ್ವ -293- 


ಸುದುರ್ಬಲಂ ನಾಮಜಾನಾತಿ ಕಿಂಚಿದ್‌ 
ಯುಕ್ಕಾ ರಿಪುಂ ಸೇವತೇ ಬುದ್ದಿಪೂರ್ವಮ್‌ I 
ನ ವಿಕ್ರಮಂ ರೋಚಯತೇ ಬಲಸ್ತ್ರೈಃ 
ಕಾಲೇ ಚ ಯೋ ವಿಕ್ರಮತೇ ಸ ಧೀರಃ 11೧೧೪॥ 


ಯಾವನು ಅತ್ಯಂತ ದುರ್ಬಲರನ್ನೂ ಸ್ವಲ್ಪವೂ ಅವಮಾನ ಮಾಡುವುದಿಲ್ಲವೋ, 
ಎಚ್ಚರಿಕೆಯಿಂದ ಬುದ್ಧಿಪೂರ್ವಕವಾಗಿ ಶತ್ರುವನ್ನು ಸೇವಿಸುತ್ತಾನೆಯೋ, ಬಲಿಷ್ಠರ 
ಜೊತೆಯಲ್ಲಿ ವಿರೋಧವನ್ನು ಇಷ್ಟಪಡದೆ ಯೋಗ್ಯಕಾಲದಲ್ಲಿ ಪರಾಕ್ರಮವನ್ನು 


ತೋರಿಸುತ್ತಾನೆಯೋ ಅವನು ಧೀರನಾದವನು. 


ಪ್ರಾಪ್ಯಾಪದಂ ನ ವ್ಯಥತೇ ಕದಾಚಿದ್‌ 
ಉದ್ಯೋಗಮನ್ನಿಚ್ಛತಿ ಚಾಪ್ರಮತ್ತಃ । 
ದುಃಖಂ ಚ ಕಾಲೇ ಸಹತೇ ಮತಾತ್ಮಾ 
ಧುರಂಧರಸ್ತಸ್ಯ ಜಿತಾಃ ಸಪತ್ನಾಃ ' 11೧೧೫॥ 


ಆಪತ್ತು ಒದಗಿದಾಗ ಎಂದೂ ವ್ಯಥೆ ಪಡುವುದಿಲ್ಲ. ಎಚ್ಚರಿಕೆಯಿಂದ ತನ್ನ 
ಕಾರ್ಯಗಳನ್ನು ಮಾಡುತ್ತಾನೆ. ತನ್ನಮನಸ್ಸನ್ನು ಜಯಿಸಿ, ಆಯಾ ಕಾಲದಲ್ಲಿ ಬಂದ 
ದುಃಖವನ್ನು ಸಹಿಸುತ್ತಾನೆ. ಸಜ್ಜನರ ಜವಾಬ್ದಾರಿಯನ್ನು ಹೊರುತ್ತಾನೆ. ಅಂತಹವನು 
ಶತ್ರುಗಳನ್ನು ಜಯಿಸುತ್ತಾನೆ. 


ಅನರ್ಥಕಂ ವಿಪ್ರವಾಸಂ ಗೃಹೇಭ್ಯಃ 
ಪಾಪೈಃ ಸಂಧಿಂ ಪರದಾರಾಭಿಮರ್ಶಮ್‌ । 
ಡಂಭಂ ಸೈನ್ಯಂ ಪೈಶುನಂ ಮದ್ಯಪಾನಂ 
ನ ಸೇವತೇ ಯಃ ಸ ಸುಖೀ ಸದೈವ 11೧೧೬॥।। 


ಯಾವನು ಮನೆಯನ್ನು ಬಿಟ್ಟು ವ್ಯರ್ಥವಾದ ಪ್ರಯಾಣವನ್ನೂ, ದುಷ್ಟರ 
ಜೊತೆಯಲ್ಲಿಸಂಧಿಯನ್ನೂ, ಪರಭಾರ್ಯೆಯರ ಸಂಬಂಧವನ್ನೂ, ಡಂಭವನ್ನೂ, 
ಕಳ್ಳತನವನ್ನೂ, ಚಾಡಿ ಹೇಳುವುದನ್ನೂ, ಮದ್ಯಪಾನವನ್ನೂ ಮಾಡುವುದಿಲ್ಲವೋ 
ಅವನು ಯಾವಾಗಲೂ ಸುಖಿಯಾಗಿರುತ್ತಾನೆ. 


-294- ಮಹಾಭಾರತ ಉದ್ಯೋಗಪರ್ವ 


ನ ಸಂರಂಭೇಣಾರಭತೇ ತ್ರಿವರ್ಗಮ್‌ 
ಆಕಾರಿತಃ ಶಂಸತಿ ತಥ್ಯಮೇವ । 
ನ ಮಿತ್ರಾರ್ಥೇ ರೋಚಯತೇ ವಿವಾದಂ 
ನಾಪೂಜಿತಃ ಕುಪ್ಯತಿ ಚಾಪ್ಯಮೂಢಃ ೧೧೭1 


ಅಮೂಢನಾದವನು (ವಿವೇಕಿಯಾದವನು) ಸಿಟ್ಟಿನಿಂದ ಧರ್ಮಾರ್ಥ 
ಕಾಮಗಳನ್ನು ಆರಂಭಿಸುವುದಿಲ್ಲ. ಕರೆದಾಗ ನಿಜವನ್ನೇ ಹೇಳುತ್ತಾನೆ. ಮಿತ್ರರ 
ಜೊತೆಯಲ್ಲಿ ವಿವಾದವನ್ನು ಬಯಸುವುದಿಲ್ಲ ಮತ್ತು ತನ್ನನ್ನು ಪೂಜಿಸದಿದ್ದರೆ 
ಕೋಪಗೊಳ್ಳುವುದಿಲ್ಲ. 
ನ ಚಾಭ್ಯಸೂಯತ್ಯನುಕಂಪತೇ ಚ 
ನ ದುರ್ಬಲಃ ಪ್ರತಿಭಾವ್ಯಂ ಕರೋತಿ । 
ನಾಪ್ಯಾಹ ಕಿಂಚಿತ್‌ ಕ್ಹಮತೇ ವಿವಾದಂ 
ಸರ್ವತ್ರ ತಾದೃಗ್‌ ಲಭತೇ ಪ್ರಶಂಸಾಮ್‌ 11೧೧೮॥ 


ಯಾರಲ್ಲಿಯೂ ಅಸೂಯೆ ಪಡುವುದಿಲ್ಲ, ಅನುಕಂಪವನ್ನು ತೋರಿಸುತ್ತಾನೆ, 
ದುರ್ಬಲನಾಗಿ ಎದುರು ಮಾತನಾಡುವುದಿಲ್ಲ, ಮೌನವಾಗಿರುತ್ತಾನೆ, ವಿವಾದವನ್ನು 
ಸಹಿಸುತ್ತಾನೆ, ಅಂತಹವನು ಎಲ್ಲಕಡೆಯಲ್ಲಿಯೂ ಪ್ರಶಂಸೆಯನ್ನುಪಡೆಯುತ್ತಾನೆ. 


ಯೋ ನೋದ್ಧತಂ ಕುರುತೇ ಜಾತು ವೇಷಂ 
ನ ಪೌರುಷೇಣಾಪಿ ವಿಕತ್ಥತೇರನ್ಯಾನ್‌ ॥ 
ನ ಮೂರ್ಛಿತಃ ಕಟುಕಾನ್ಯಾಹ ಕಿಂಚಿತ್‌ 
ಪ್ರಿಯಂ ಸದಾ ತಂ ಕುರುತೇ ಜನೋ ಹಿ 11೧೧೯॥॥ 


ಯಾವನು ಉದ್ದತವಾದ ವೇಷವನ್ನು ಧರಿಸುವುದಿಲ್ಲವೋ, ಯಾವನು ತನಗೆ 
ಪೌರುಷವಿದ್ದರೂ ಇನ್ನೊಬ್ಬರ ಎದುರಿಗೆ ಅದನ್ನು ಹೇಳಿಕೊಳ್ಳುವುದಿಲ್ಲವೋ, ಯಾವನು 
ಯಾವನಿಂದ ಕಷ್ಟಕ್ಕೆ ಗುರಿಯಾಗುತ್ತಾನೆಯೋ ಅವನಿಗೆ ಉಗ್ರವಾದ ಮಾತನ್ನು 
ಆಡುವುದಿಲ್ಲವೋ ಅಂತಹವನನ್ನು ಜನರು ಯಾವಾಗಲೂ ತಮ್ಮ ಪ್ರಿಯನನ್ನಾಗಿ 
ಮಾಡಿಕೊಳ್ಳುತ್ತಾರೆ. 


ಪ್ರಜಾಗರಪರ್ವ -295- 


ನ ವೈರಮುದ್ದೀಪಯತಿ ಪ್ರಶಾಂತಂ 
ನ ದರ್ಪಮಾರೋಹತಿ ಶಾಂತಿಮೇತಿ । 
ನ ದುರ್ಗತೋತಸ್ಸೀತಿ ಕರೋತ್ಯಕಾರ್ಯಂ 


ತಮಾರ್ಯಶೀಲಂ ಪರಮಾಹುರಾರ್ಯಾಃ 11೧೨೦॥ 


ಯಾವನು ಶಾಂತವಾದ ವೈರವನ್ನು ಪುನಃ ಹಚ್ಚುವುದಿಲ್ಲವೋ, ಯಾವನು 
ದರ್ಪವನ್ನು ಹೊಂದದೆ ಶಾಂತಿಯನ್ನು ಹೊಂದುವನೋ, ಕಷ್ಟಕ್ಕೆ ಸಿಲುಕಿದ್ದೇನೆಂದು 
ಯಾವನು ಅಕಾರ್ಯವನ್ನು ಮಾಡುವುದಿಲ್ಲವೋ ಅಂತಹವನನ್ನು ದೊಡ್ಡವರು 
ಆರ್ಯಶೀಲನೆಂದು ಕರೆಯುತ್ತಾರೆ. 


ನ ಸ್ಟೇ ಸುಖೇ ವೈ ಕುರುತೇ ಪ್ರಹರ್ಷಂ 
ನಾನ್ಯಸ್ಯ ದುಃಖೇ ಭವತಿ ಪ್ರಹೃಷ್ಠಃ । 
ದತ್ತ್ವಾ ನ ಪಶ್ಚಾತ್‌ ಕುರುತೇತನುತಾಪಂ 


ನ ಕತ್ಥತೇ ಸತ್ತುರುಷಾರ್ಯಶೀಲಃ 1೧೨೦೧ 


ಸಜ್ಜನನಾದವನು ತನಗೆ ಸುಖ ಒದಗಿದಾಗ ಸಂತೋಷ ಪಡುವುದಿಲ್ಲ, ಇನ್ನೊಬ್ಬರಿಗೆ 
ದುಃಖ ಬಂದಾಗಲೂ ಸಂತೋಷ ಪಡುವುದಿಲ್ಲ, ದಾನವನ್ನು ಕೊಟ್ಟುಪಶ್ನಾತ್ತಾಪವನ್ನು 
ಪಡುವುದಿಲ್ಲ, ತನ್ನನ್ನು ತಾನು ಹೊಗಳಿಕೊಳ್ಳುವುದಿಲ್ಲ, ಅಂತಹವನನ್ನು ಸತ್ಪುರುಷ 
ಮತ್ತು ಆರ್ಯಪುರುಷ ಎಂದು ಕರೆಯುತ್ತಾರೆ. 


ದೇಶಾಚಾರಾನ್‌ ಸಮಯಾನ್‌ ಜಾತಿಧರ್ಮಾನ್‌ 

ಬುಭೂಷತೇ ಯಃ ಸ ಪರಾವರಜ್ಞಃ । 
ಸ ಯತ್ರ ತತ್ರಾಭಿಗತಃ ಸದೈವ 

ಮಹಾಜನಸ್ಯಾಧಿಪತ್ಯಂ ಕರೋತಿ 11೧೨೨॥॥ 
ಯಾವನು ಉತ್ತಮರನ್ನು ಮತ್ತು ಅಧಮರನ್ನು ತಿಳಿದು ದೇಶಾಚಾರಗಳನ್ನೂ 


ನಿಯಮಗಳನ್ನೂ, ಜಾತಿಧರ್ಮಗಳನ್ನೂ ತಿಳಿದು ಆಚರಿಸುತ್ತಾನೆಯೋ ಅವನು 
ಹೋದಲ್ಲೆಲ್ಲಾಮಹಾಜನರ ಆಧಿಪತ್ಯವನ್ನು ಹೊಂದುತ್ತಾನೆ. 


-296- ಮಹಾಭಾರತ ಉದ್ಯೋಗಪರ್ವ 


ಡಂಭಂ ಮೋಹಂ ಮತ್ತರಂ ಪಾಪಕೃತ್ಯಂ 

ರಾಜದ್ವಿಷ್ಟಂ ಪೈಶುನಂ ಪೂಗವೈರಮ್‌ 
ಮತ್ತೋನ್ನತ್ಸೆರ್ದುರ್ಜನೈಶ್ನಾಪಿ ವಾದಂ 

ಯಃ ಪ್ರಜ್ಞಾವಾನ್‌ ವರ್ಜಯೇತ್‌ ಸ ಪ್ರಧಾನ: 11೧೨೩1 


ಯಾವ ಪ್ರಜ್ಞೆಯುಳ್ಳವನು ಡಂಭವನ್ನೂ, ಮೋಹವನ್ನೂ, ಮತ್ತರವನ್ನೂ, 
ಪಾಪಕಾರ್ಯವನ್ನೂ, ರಾಜನಿಗೆ ಅಪ್ರಿಯವಾದುದನ್ನೂ, ಚಾಡಿಯನ್ನೂ, ಸಮೂಹ 
ವೈರವನ್ನೂ ಹುಚ್ಚರ ಮತ್ತು ದುರ್ಜನರ ಜೊತೆಯಲ್ಲಿ ವಿವಾದವನ್ನೂ 
ತ್ಯಜಿಸುತ್ತಾನೆಯೋ ಅಂತಹ ಪ್ರಜ್ಞಾವಂತನು ಪ್ರಧಾನನಾಗುತ್ತಾನೆ. 


ದಮಂ ಶೌಚಂ ದೈವಿಕಂ ಮಂಗಲಾನಿ 
ಪ್ರಾಯಶ್ಚಿತ್ತಾನ್‌ ವಿವಿಧಾನ್‌ ಲೋಕವಾದಾನ್‌ ।ಟ 
ಏತಾನಿ ಯಃ ಕುರುತೇ ನೈತ್ಯಕಾನಿ 
ತಸ್ಯೋತ್ಥಾನಂ ದೇವತಾ ಧಾರಯಂತಿ 11೧೨೪॥॥ 


ದಮ, ಶೌಚ, ದೈವಿಕಮಂಗಳಗಳು, ಪ್ರಾಯಕಶ್ಚಿತ್ತಗಳು, ವಿವಿಧ ಲೋಕಾಚಾರಗಳು 
ಇವುಗಳನ್ನುಯಾವನು ನಿತ್ಯವೂ ಅನುಷ್ಠಾನ ಮಾಡುತ್ತಾನೆಯೋ ಅವನ ಏಳಿಗೆಯನ್ನು 
ದೇವತೆಗಳು ಉಂಟುಮಾಡುತ್ತಾರೆ. 


ಸಮೈರ್ವಿವಾಹಂ ಕುರುತೇ ನ ಹೀನೈಃ 

ಸಮೈಃ ಸಖ್ಯಂ ವ್ಯವಹಾರಂ ಕಥಾಶ್ಚ । 
ಗುಣೈರ್ವಿಶಿಷ್ಟಾಂಶ್ಚಪುರೋ ದಧಾತಿ 

ವಿಪಶ್ಚಿಶಸ್ತಸ್ಯ ನಯಾಃ ಸುನೀತಾಃ 11೧೨೫॥ 


ಸಮಾನರಾದವರ ಜೊತೆಯಲ್ಲಿ ವಿವಾಹವನ್ನು ಬೆಳೆಸುತ್ತಾನೆ, ಹೀನರ 
ಜೊತೆಯಲ್ಲಲ್ಲ. ಸಮಾನರಾದವರ ಜೊತೆಯಲ್ಲಿಸಖ್ಯವನ್ನೂ, ವ್ಯವಹಾರವನ್ನೂಮತ್ತು 
ಸಂವಾದವನ್ನೂ ಮಾಡುತ್ತಾನೆ. ತನಗಿಂತ ಉತ್ತಮ ಗುಣವುಳವರನ್ನು ಮುಂದೆ 
ಇಟ್ಟುಕೊಳ್ಳುತ್ತಾನೆ. ಅಂತಹ ಜ್ಞಾನಿಯ ಎಲ್ಲನಡೆಗಳೂ ಒಳ್ಳೆಯ ನಡವಳಿಕೆ ಎಂದು 
ಹೇಳಲಡುತ್ತವೆ. 


ಮಿತಂ ಭುಂಕ್ತೇ ಸಂವಿಭಜ್ಯಾಶ್ರಿತೇಭ್ಯೋ 
ಮಿತಂ ಸ್ಪಪಿತ್ಯಮಿತಂ ಕರ್ಮ ಕೃತ್ವಾ | 


ಪ್ರಜಾಗರಪರ್ವ -297- 


ದದಾತೃಮಿತ್ರೇಷ್ಠಪಿ ಯಾಚಿತಃ ಸನ್‌ 
ತಮಾತ್ಮವಂತಂ ಪ್ರಜಹತ್ಯನರ್ಥಾಃ 11೧೨೬॥ 


ಆಶ್ರಿತರಿಗೆ ಅನ್ನವನ್ನು ಹಂಚಿ ಮಿತವಾಗಿ ಊಟ ಮಾಡುತ್ತಾನೆ, ಅಮಿತವಾದ 
ಕಾರ್ಯವನ್ನುಮಾಡಿ ಮಿತವಾಗಿ ನಿದ್ರಿಸುತ್ತಾನೆ, ಶತ್ರುಗಳು ಯಾಚಿಸಿದರೂ ದಾನವನ್ನು 
ಮಾಡುತ್ತಾನೆ, ಅಂತಹ ಜಿತಮನಸ್ಸನಾದ ಮನುಷ್ಯನನ್ನು ಅನರ್ಥಗಳು ಬಿಟ್ಟು 
ಹೋಗುತ್ತವೆ. 


ಚಿಕೀರ್ಷಿತಂ ವಿಪ್ರಕೃತಂ ಚ ಯಸ್ಯ 
ನಾನ್ಯೇ ಜನಾಃ ಕರ್ಮ ಜಾನಂತಿ ಕಿಂಚಿತ್‌ । 
ಮಂತ್ರೇ ಗುಪ್ತೇ ಸಮ್ಯಗನುಷ್ಠಿತೇ ಚ 
ಸ್ವಲ್ಪೋ ನಾಸ್ಯ ಚ್ಯವತೇ ಶಶ್ಚಿದರ್ಥಃ 1೧೨೭1 


ಯಾವನ ಮಾಡಲು ಇಚ್ಛಿಸಿದ ಕಾರ್ಯವನ್ನು ಮತ್ತು ಮಾಡಿ ಕೆಟ್ಟುಹೋದ 
ಕಾರ್ಯವನ್ನು ಬೇರೆ ಜನರು ತಿಳಿಯುವುದಿಲ್ಲವೋ, ಯಾವನ ಮಂತ್ರವು 
(ಮಂತ್ರಾಲೋಚನೆಯು) ರಹಸ್ಯವಾಗಿ ಸರಿಯಾಗಿ ಅನುಷ್ಠಾನ ಮಾಡಲ್ಪಡುತ್ತದೆಯೋ 
ಅವನಿಂದ ಸಲ್ಪಸಂಪತ್ತೂ ಸಹ ಬಿಟ್ಟುಹೋಗುವುದಿಲ್ಲ. 


ಸ ಸರ್ವಭೂತಪ್ರಶಮೇ ನಿವಿಷ್ಟು 
ಸತ್ಯೋ ಮೃದುರ್ಮಾನಕೃಚ್ಚುದ್ದಭಾವಃ | 
ಅತೀವ ಸ ಜ್ಞಾಯತೇ ಜ್ಞಾತಿಮಧ್ಯೇ 
ಮಹಾಮಣಿರ್ಜಾತ್ಯ ಇವ ಪ್ರಧಾನಃ 11೧೨೮॥ 


ಯಾವನು ಎಲ್ಲರನ್ನೂ ಸಮಾಧಾನ ಮಾಡುವುದರಲ್ಲಿನಿರತನಾಗಿರುತ್ಥಾನೆಯೋ, 
ಸತ್ಯವಚನನೂ, ಮೃದುವೂ, ಇನ್ನೊಬ್ಬರಿಗೆ ಮಾನವನ್ನು ಕೊಡುವವನೂ ಮತ್ತು ಶುದ್ಧ 
ಸ್ವಭಾವದವನೂ ಆಗಿರುತ್ತಾನೆಯೋ ಅವನು ಮಾಲೆಯಲ್ಲಿಇರುವ ಒಳ್ಳೆಯ ಜಾತಿಯ 
ಮಹಾಮಣಿಯಂತೆ ಜ್ಞಾತಿಗಳ ಮಧ್ಯದಲ್ಲಿಪ್ರಧಾನನಾಗಿ ಶೋಭಿಸುತ್ತಾನೆ. 
ಯಶ್ಚಾತ್ಮನಾ5ಪತ್ರಪತೇ ಭೃಶಂ ನರಃ 
ಸ ಸರ್ವಲೋಕಸ್ಯ ಗುರುರ್ಭವತ್ಯುತ । 
ಅನಂತತೇಜಾಃ ಸುಮನಾಃ ಸಮಾಹಿತಃ 
ಸ ತೇಜಸಾ ಸೂರ್ಯ ಇವಾವಭಾಸತೇ 11೧೨೯! 


-298- ಮಹಾಭಾರತ ಉದ್ಯೋಗಪರ್ವ 


ಯಾವನು ತಾನೇ ಬಹಳವಾಗಿ ನಾಚಿಕೊಳ್ಳುತ್ತಾನೆಯೋ ಅವನು ಎಲ್ಲಲೋಕಕ್ಕೂ 
ಗುರುವಾಗುತ್ತಾನೆ. ಅನಂತ ತೇಜಸ್ಸುಳ್ಛವನಾಗಿ, ಒಳ್ಳೆಯ ಮನಸ್ಸುಳ್ಳವನಾಗಿ, 
ಸಮಾಧಾನದಿಂದ ಕೂಡಿದವನಾಗಿ ಅವನು ತನ್ನ ತೇಜಸ್ಸಿನಿಂದ ಸೂರ್ಯನಂತೆ 
ಬೆಳಗುತ್ತಾನೆ. 


ವನೇ ಜಾತಾಃ ಶಾಪದಗ್ಗಸ್ಯ ರಾಜ್ಞಃ 
ಪಾಂಡೋಃ ಪುತ್ರಾಃ ಪಂಚ ಪಂಚೇಂದ್ರಕಲ್ಪಾಃ | 
ತ್ಹಯೈವ ಬಾಲಾ ವರ್ಧಿತಾಃ ಶಿಕ್ನಿತಾಶ್ಚ 
ತವಾದೇಶಂ ಪಾಲಯಂತ್ಯಾಂಬಿಕೇಯ 11೧೩೦॥( 


ಕಿಂದಮರ ಶಾಪದಿಂದ ದಗ್ಗರಾದ ಪಾಂಡು ಮಹಾರಾಜನಿಗೆ ಐದು ಮಕ್ಕಳು 
ಜನಿಸಿದರು. ಐದುಮಕ್ಕಳೂ ಐವರು ಇಂದ್ರರಿಗೆ ಸಮಾನರಾದವರು. ಅಂಬಿಕೇಯನೇ, 
ನೀನೇ ಅವರನ್ನು ಬೆಳೆಸಿ ಶಿಕ್ಷಣವನ್ನು ನೀಡಿದ್ದೀಯೆ. ಅವರು ನಿನ್ನ ಆಜ್ಞೆಯನ್ನು 
ಪಾಲಿಸುತ್ತಾರೆ. 
ಪ್ರದಾಯೈಷಾಮುಚಿತಂ ತಾತ ರಾಜ್ಯಂ 
ಸುಖೀ ಪುತ್ರಃ ಸಹಿತೋ ಮೋದಮಾನಃ । 
ನ ದೇವಾನಾಂ ನಾಪಿ ಮಾನುಷಾಣಾಂ 
ಭವಿಷ್ಯಸಿ ತಂ ಗರ್ಹಣೀಯೋ ನರೇಂದ್ರ 11೧೩೧॥ 
ಪ್ರೀತಿಪಾತ್ರನೇ, ಅವರಿಗೆ ಯೋಗ್ಯವಾದ ರಾಜ್ಯವನ್ನುಕೊಟ್ಟುಪುತ್ರರ ಜೊತೆಯಲ್ಲಿ 
ಸುಖ-ಸಂತೋಷದಿಂದ ಇರುವವನಾಗು. ನರೇಂದ್ರನೇ, ಹಾಗೆ ಮಾಡಿದರೆ ನೀನು 
ದೇವತೆಗಳಿಂದಾಗಲೀ ಅಥವಾ ಮನುಷ್ಯರಿಂದಾಗಲೀ ನಿಂದನೀಯನಾಗುವುದಿಲ್ಲ. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ದ್ವಾತ್ರಿಶೋಧ್ಯಾಯಃ ॥ 
॥ ಪ್ರಜಾಗರಪರ್ವಣಿ ಪ್ರಥಮೋತಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಮೂವತ್ತೆರಡನೆಯ 
ಅಧ್ಯಾಯ ಮುಗಿಯಿತು. 
La SS SS ರ್ಗ 


ಪ್ರಜಾಗರಪರ್ವ -299- 
ಮೂವತ್ನೂರನೆಯ ಅಧ್ಯಾಯ 
ವಿದುರನೀತಿ. ಯುಧಿಷ್ಠಿರನಿಗೆ ರಾಜ್ಯವನ್ನು ಕೊಡುವಂತೆ ನಿರ್ಬಂಧ. 
ಧೃತರಾಷ್ಟ್ರ 
ಜಾಗ್ರತೋ ದಹ್ಯಮಾನಸ್ಯ ಯತ್‌ ಕೃತ್ಯಮನುಪಶ್ಯಸಿ । 
ತದ್‌ ಬ್ರೂಹಿ ಸರ್ವಂ ನಸ್ತಾತ ಧರ್ಮಾರ್ಥಕುಶಲೋ ಹ್ಯಸಿ 11೧॥ 


ಧೃತರಾಷ್ಟ್ರ: ಪ್ರೀತಿಪಾತ್ರನೇ, ಚಿಂತೆಯಿಂದ ಬೆಂದುಹೋಗುತ್ತಾ 
ಜಾಗರಣೆಯಲ್ಲಿರುವ ನನಗೆ ನೀನು ಯಾವ ಕಾರ್ಯವು ಯುಕ್ತವೆಂದು 
ಭಾವಿಸುತ್ತೀಯೋ ಅದೆಲ್ಲವನ್ನೂ ಹೇಳು. ನೀನು ಧರ್ಮಾರ್ಥ ಕುಶಲನಾಗಿದ್ದೀಯೆ. 


ತ್ರಂ ಮಾಂ ಯಥಾವದ್‌ ವಿದುರ ಪ್ರಶಾಧಿ 
ಪ್ರಜ್ಞಾಪೂರ್ವಂ ಸರ್ವಮಜಾತಶತ್ರೋಃ । 
ಯನ್ನನ್ಯಸೇ ಪಥ್ಯಮದೀನಸತ್ವ 
ಶ್ರೇಯಃ ಪಥ್ಯಂ ಬ್ರೂಹಿ ತದ್ವೈ ಕುರೂಣಾಮ್‌ 11೨॥ 
ಎಲೈ ವಿದುರನೇ, ನೀನು ಪ್ರಜ್ಞಾಪೂರ್ವಕವಾಗಿ ನನಗೆ ಸರಿಯಾಗಿ ಶಾಸನವನ್ನು 
ಮಾಡು. ಅದೀನವಾದ ಮನಸ್ಸುಳ್ಳವನೇ, ಅಜಾತಶತ್ರುವಿಗೆ ಯಾವುದು ಹಿತವೆಂದು 
ಭಾವಿಸುತ್ತೀಯೋ ಹಾಗೆಯೇ ಕುರುಗಳಿಗೂ ಯಾವುದು ಹಿತವೆಂದು ಮತ್ತು 
ಶ್ರೇಯಸೆಂದು ಭಾವಿಸುತ್ತೀಯೋ ಅದನ್ನೇ ಹೇಳುವವನಾಗು. 


ಪಾಪಾಶಂಕೀ ಪಾಪಮೇವಾನುಪಶ್ಯನ್‌ 
ಪೃಚ್ಛಾಮಿ ತ್ವಾಂ ವ್ಯಾಕುಲೇನಾತ್ಮನಾಂಹಮ್‌ । 
ಕವೇ ತನ್ನೇ ಬ್ರೂಹಿ ತತ್ತು ಯಥಾವತ್‌ 
ಮನೀಷಿತಂ ಸರ್ವಮಜಾತಶತ್ರೋಃ 11೩ 


ಪಾಪಾಕಾಂಕ್ಣಿಯಾಗಿ ಮುಂದೆ ಪಾಪವನ್ನೇ ನೋಡುವವನಾಗಿ ವ್ಯಾಕುಲವಾದ 
ಮನಸ್ಸಿನಿಂದ ನಾನು ನಿನ್ನನ್ನು ಕೇಳುತ್ತಿದ್ದೇನೆ. ಜ್ಞಾನಿಯಾದವನೇ, ನನಗೆ ತತ್ವವನ್ನು 
ಯಥಾರ್ಥವಾಗಿ ಹೇಳು. ಅಜಾತಶತ್ರುವಿನ ಎಲ್ಲಾಅಭಿಪ್ರಾಯವನ್ನೂ ತಿಳಿಸು. 


-300- ಮಹಾಭಾರತ ಉದ್ಯೋಗಪರ್ವ 


ವಿದುರಃ 


ಶುಭಂ ವಾ ಯದಿ ವಾ ಪಾಪಂ ಪ್ರಿಯಂ ವಾ ಯದಿ ವಾಠಪ್ರಿಯಮ್‌ । 
ಅಪ್ಪಷ್ಟು ಕಸ್ಯಚಿದ್‌ ಬ್ರೂಯಾದ್‌ ಯಃ ಸ ಗಚ್ಛೇತ್‌ ಪರಾಭವಮ್‌ ॥೪॥ 


ವಿದುರ- ಶುಭವಾಗಲೀ ಅಥವಾ ಅಶುಭವಾಗಲೀ, ಪ್ರಿಯವಾಗಲೀ ಅಥವಾ 
ಅಪ್ರಿಯವಾಗಲೀ, ಪ್ರಶ್ನೆ ಮಾಡದೇ ಉತ್ತರವನ್ನು ಹೇಳುವವನು ಪರಾಭವವನ್ನು 
ಹೊಂದುತ್ತಾನೆ. 


ತಸ್ಮಾದ್‌ ವಕ್ಷ್ಯಾಮಿ ತೇ ರಾಜನ್‌ ಶಮಮಿಚ್ಛನ್‌ ಕುರೂನ್‌ ಪ್ರತಿ । 
ವಚಃ ಶ್ರೇಯಸ್ಕರಂ ಧರ್ಮ್ಯಂ ಬ್ರುವತಸ್ತನ್ನಿಬೋಧ ಮೇ 11೫1 


ನೀನು ಪ್ರಶ್ನೆ ಮಾಡಿರುವುದರಿಂದ ಎಲೈ ರಾಜನೇ, ಕುರುಗಳಿಗೆ ಶಾಂತಿಯನ್ನು 
ಬಯಸಿ ಮಾತನಾಡುವೆನು. ಶ್ರೇಯಸ್ಮರವೂ, ಧರ್ಮಕ್ಕೆ ಅನುಗುಣವೂ ಆದ ನನ್ನ 
ಮಾತುಗಳನ್ನುಕೇಳು. 


ಮಿಥ್ಯೋಪೇತಾನಿ ಕರ್ಮಾಣಿ ಸಿದ್ಧೆ $ಯುರ್ಯದಿ ಭಾರತ । 
ಅನುತಾಪಪ್ರಯುಕ್ತಾನಿ ಮಾ ಸ್ಥ ತೇಷು ಮನಃ ಕೃಥಾಃ 11೬ 


ಎಲೈ ಭಾರತನೇ, ಮೋಸದಿಂದ ಮಾಡಿದ ಕರ್ಮಗಳು ಅನಂತರ 
ಪಶ್ಚಾತ್ತಾಪದಿಂದ ಕೂಡಿದರೂ ಸಿದ್ಧಿಯನ್ನು ಕೊಡುವುದಾದರೆ (ಸಫಲವಾಗುವುದಾದರೆ) 
ಅಂತಹ ಕರ್ಮಗಳಲ್ಲಿಮನಸ್ಸನ್ನು ಮಾಡಬೇಡ. 


ತಥೈವ ಯೋಗವಿಹಿತಂ ನ ಸಿದ್ಧೇತ್‌ ಕರ್ಮ ಯನ್ನೃಪ । 
ಉಪಾಯಯುಕ್ತಂ ಮೇಧಾವೀ ನ ಚ ತತ್ರ ಪತೇತ್‌ ತಮಃ 11೭1! 


ರಾಜನೇ, ಮೇಧಾವಿಯಾದವನು ಈ ಜನ್ನದಲ್ಲಿಮತ್ತು ಕಾಲಾಂತರದಲ್ಲಿ ಅಥವಾ 
ಮುಂದಿನ ಜನ್ಮದಲ್ಲಿ ಒಳ್ಳೆಯ ಫಲವನ್ನು ಕೊಡುವ, ಶಾಸ್ತ್ರವಿಹಿತವಾದ ಕರ್ಮವನ್ನು 
ಮಾಡಿ, ಅದು ಈ ಜನ್ಮದಲ್ಲಿ ಸಿದ್ಧಿಸದಿದ್ದರೆ ಅದರಲ್ಲಿ ಮನೋವಿಷಾದವನ್ನು 
ಹೊಂದಬಾರದು. 


ಅನುಬಂಧಾನಪೇಕ್ಟೇತ ಸಾನುಬಂಧೇಷು ಕರ್ಮಸು ಟ 
ಸಂಪ್ರಧಾರ್ಯ ಚ ಕುರ್ವೀತ ನ ವೇಗೇನ ಸಮಾಚರೇತ್‌ WS 


ಪ್ರಜಾಗರಪರ್ವ -301- 


ಇನ್ನೊಬ್ಬರ ಸಹಾಯದಿಂದ ಮಾಡುವ ಕರ್ಮಗಳಲ್ಲಿಇನ್ನೊಬ್ಬರ ಸಹಾಯವನ್ನು 
ಅಪೇಕ್ಟಿಸಬೇಕು. ಚೆನ್ನಾಗಿ ವಿಚಾರ ಮಾಡಿ ಕರ್ಮವನ್ನು ಮಾಡಬೇಕು, ತ್ತರೆಯಿಂದ 
ಮಾಡಬಾರದು. 


ಅನುಬಂಧಂ ಚ ಸಂಪ್ರೇಕ್ಷ್ಯ ವಿಪಾಕಂ ಚೈವ ಕರ್ಮಣಾಮ್‌ । 
ಉತ್ಥಾನಮಾತ್ಮನಶ್ಚಾದೌ ಧೀರಃ ಕುರ್ವೀತ ವಾನವಾ Tal 


ಕರ್ಮಕ್ಕೆ ಬೇಕಾದ ಸಹಾಯವನ್ನು ಗಮನಿಸಿ ಕರ್ಮದ ಪರಿಣಾಮವನ್ನೂ ಗಮನಿಸಿ 
ಅದಕ್ಕಿಂತ ಮೊದಲು ತನ್ನಉತ್ಸಾಹ ಮತ್ತು ಅಭಿವೃದ್ದಿಯನ್ನು ಗಮನಿಸಿ ಧೀರನಾದವನು 
ಕರ್ಮವನ್ನು ಮಾಡಬಹುದು ಅಥವಾ ಬಿಡಬಹುದು. 

ಯಃ ಪ್ರಮಾಣಂ ನ ಜಾನಾತಿ ಸ್ಥಾನೇ ವೃದ್ಧೌ ತಥಾ ಕ್ಷಯೇ । 

ಕೋಶೇ ಜನಪದೇ ದಂಡೇ ನ ಸ ರಾಜ್ಯೇಠವತಿಷ್ಠತೇ 11೧೦॥॥ 

ಯಾವ ರಾಜನು ಸ್ಥಾನ, ವೃದ್ದಿ, ಕ್ಹಯ, ಕೋಶ, ಜನಪದ ಮತ್ತು ದಂಡ - ಈ 
ಆರು ವಿಷಯಗಳಲ್ಲಿ ಪ್ರಮಾಣವನ್ನು ತಿಳಿದಿಲ್ಲವೋ ಅವನು ರಾಜ್ಯದಲ್ಲಿ 
ಉಳಿಯುವುದಿಲ್ಲ. 

ಯಸ್ತ್ವೇತಾನಿ ಯಥೋಕ್ತಾನಿ ಪ್ರಮಾಣಾನ್ಯನುಪಶೃತಿ । 

ಯುಕ್ತೋ ಧರ್ಮಾರ್ಥಯೋರ್ಜಾನೇ ಸ ರಾಜ್ಯಮಧಿತಿಷ್ಯತಿ 11೧೧॥॥ 

ಯಾವನು ಈ ಆರು ವಿಷಯಗಳಲ್ಲಿಶಾಸ್ತ್ರೋಕ್ತವಾದ ಪ್ರಮಾಣಗಳನ್ನು ಗಮನಿಸಿ 
ಧರ್ಮಾರ್ಥಗಳ ಜ್ಞಾನದಲ್ಲಿ ನಿರತನಾಗಿರುತ್ತಾನೆಯೋ ಅವನು ರಾಜ್ಯದಲ್ಲಿ 
ಪ್ರತಿಷ್ಠಿತನಾಗುತ್ತಾನೆ. 

ನ ರಾಜ್ಯಂ ಪ್ರಾಪ್ತಮಿತ್ಯೇವಂ ವರ್ತಿತವ್ಯಮಸಾಂಪ್ರತಮ್‌ । 

ಶ್ರಿಯಂ ಹ್ಯವಿನಯೋ ಹಂತಿ ಜರಾ ರೂಪಮಿವೋತ್ತಮಮ್‌ ॥೧೨॥ 

ರಾಜ್ಯವು ದೊರಕಿದೆ ಎಂಬ ಒಂದು ಕಾರಣದಿಂದ ಅಯುಕ್ತವಾದುದನ್ನು 
ಆಚರಿಸಬಾರದು. ಮುಪ್ಪು ಸೌಂದರ್ಯವನ್ನು ನಾಶಮಾಡಿದಂತೆ ಅವಿನಯವು 
ಸಂಪತ್ತನ್ನುನಾಶಪಡಿಸುತ್ತದೆ. 


-302- ಮಹಾಭಾರತ ಉದ್ಯೋಗಪರ್ವ 


ಭಕ್ಕ್ಯೋತ್ತಮಪ್ರತಿಚ್ನನ್ನಂ ಮತ್ಸ್ಯೋ ಬಡಿಶಮಾಯಸಮ್‌ । 
ಅನ್ನಾಭಿಲಾಷೀ ಗ್ರಸತೇ ನಾನುಬಂಧಮವೇಕ್ಛತೇ NOAH 


ಆಹಾರವನ್ನು ಬಯಸುವ ಮತ್ಯ್ಯವು ಒಳ್ಳೆಯ ಭಕ್ತ ದಿಂದ ಮರೆಮಾಡಲ್ಲಟ್ಟ 
ಕಬ್ಬಿಣದ ಗಾಳವನ್ನುನುಂಗುತ್ತದೆ. ಅದರ ಪರಿಣಾಮವನ್ನು ಗಮನಿಸುವುದಿಲ್ಲ. 


ಯಚ್ಛಕ್ಕಂ ಗ್ರಸಿತುಂ ಗೃಹ್ಯಂ ಗ್ರಸ್ತಂ ಪರಿಣಮಚ್ಚ ಯತ್‌ । 
ಹಿತಂ ಚ ಪರಿಮಾಣೇ ಯತ್‌ ತದಾದ್ಯಂ ಭೂತಿಮಿಚ್ಛತಾ 11೧೪॥।। 


ಯಾವುದನ್ನು ಹಸ್ತದಿಂದ ಹಿಡಿಯಲು ಮತ್ತೆ ಬಾಯಿಂದ ನುಂಗಲು ಸಾಧ್ಯವೋ, 
ಯಾವುದನ್ನು ನುಂಗಿದರೆ ಜೀರ್ಣವಾಗುತ್ತದೆಯೋ, ಜೀರ್ಣವಾದ ಮೇಲೆಯೂ 
ಯಾವುದು ಹಿತವಾಗುತ್ತದೆಯೋ ಸಂಪತ್ತನ್ನು ಅಪೇಕ್ಷಿಸುವವನು ಅಂತಹ ಭೋಜ್ಯವನ್ನೇ 
ಅಪೇಕ್ಡಿಸಬೇಕು. 

ವನಸ್ಪತೇರಪಶ್ಚಾನಿ ಫಲಾನಿ ವಿಚಿನೋತಿ ಯಃ । 

ನ ಪ್ರಾಪ್ನೋತಿ ರಸಂ ತೇಭ್ಯೋ ಬೀಜಂ ಚಾಸ್ಯ ವಿನಶ್ಯತಿ Tek 

ಯಾವನು ಒಂದು ವೃಕ್ಷದ ಪಕ್ಷವಾಗದ ಫಲಗಳನ್ನು ತಿನ್ನುತ್ತಾನೆಯೋ ಅವನಿಗೆ 
ಆ ಫಲದ ರಸವಾಗಲೀ ಮತ್ತು ಆ ಫಲದಿಂದ ಬೀಜಗಳಾಗಲೀ ದೊರೆಯುವುದಿಲ್ಲ. 
ಅವು ನಾಶವನ್ನು ಹೊಂದುತ್ತವೆ. 

ಯಸ್ತು ಪಕ್ಷಮುಪಾದತ್ತೇ ಕಾಲೇ ಪರಿಣತಂ ಫಲಮ್‌ । 

ಫಲಾದ್‌ ರಸಂ ಸ ಲಭತೇ ಬೀಜಾಚ್ಛೆವ ಫಲಂ ಪುನಃ WHOL 

ಯಾವನು ಯೋಗ್ಯವಾದ ಕಾಲದಲ್ಲಿಪಕ್ಷವಾದ ಫಲವನ್ನು ಸ್ಲೀಕರಿಸುತ್ತಾನೆಯೋ 
ಅವನು ಫಲದಿಂದ ರಸವನ್ನೂಮತ್ತು ಪುನಃ ಬೀಜದಿಂದ ಫಲವನ್ನೂ ಪಡೆಯುತ್ತಾನೆ. 

ಯಥಾ ಮಧು ಸಮಾದತ್ತೇ ರಕ್ಸನ್‌ ಪುಷ್ಪಾಣಿ ಷಟ್‌ಪದಃ । 

ತದ್ದದರ್ಥಾನ್‌ ಮನುಷ್ಯೇಭ್ಯ ಆದದ್ಯಾದವಿಹಿಂಸಯಾ 11೧೭1 


ಹೇಗೆ ದುಂಬಿಯು ಪುಷ್ಪಗಳನ್ನು ರಕ್ಷಿಸಿ ಮಧುವನ್ನು ಮಾತ್ರ ತೆಗೆದುಕೊಳ್ಳುತ್ತದೋ 
ಅದರಂತೆ ಮನುಷ್ಯರನ್ನು ಹಿಂಸಿಸದೆ ರಾಜನು ಅವರಿಂದ ಧನವನ್ನುಸಂಗ್ರಹಿಸಬೇಕು. 


ಪ್ರಜಾಗರಪರ್ವ -303- 
ಪುಷ್ಪಂ ಪುಷ್ಪಂ ವಿಚಿನ್ಸೀಯಾತ್‌ ಮೂಲಚ್ಚೇದಂ ನ ಕಾರಯೇತ್‌ । 
ಮಾಲಾಕಾರ ಇವಾರಾಮೇ ನ ಯಥಾsಂಗಾರಕಾರಕ:ಃ esl 


ಹೂಮಾಲೆಯನ್ನು ಕಟ್ಟುವವನು ತೋಟದಲ್ಲಿ ಒಂದೊಂದು ಹೂವನ್ನು ಆರಿಸಿದಂತೆ 
ಆರಿಸಿಕೊಳ್ಳಬೇಕು. ಇದ್ದಿಲನ್ನು ಮಾಡುವವನಂತೆ ಮೂಲಚ್ಛೇದವನ್ನೇ ಮಾಡಬಾರದು. 


ಕಿಂನುಮೇ ಸ್ಯಾದಿದಂ ಕೃತ್ವಾ ಕಿಂನುಮೇ ಸ್ಯಾದಕುರ್ವತಃ I 
ಇತಿ ಕರ್ಮಾಣಿ ಸಂಚಿಂತ್ಯ ಕುರ್ಯಾದ್ವಾ ಪುರುಷೋ ನವಾ ॥೧೯॥ 


ನಾನು ಈ ಕಾರ್ಯವನ್ನು ಮಾಡಿದರೆ ಏನಾಗಬಹುದು ಅಥವಾ ಮಾಡದಿದ್ದರೆ 
ಏನಾಗಬಹುದು ಎಂದು ಕಾರ್ಯದ ವಿಷಯದಲ್ಲಿ ಚಿಂತಿಸಿ ಪುರುಷನು ಅನಂತರ 
ಮಾಡಬಹುದು ಅಥವಾ ಬಿಡಬಹುದು. 

ಅನಾರಭ್ಯಾ ಭವಂತ್ಯರ್ಥಾಃ ಕೇಚಿನ್ನಿತ್ಯಂ ತಥಾ55ಗತಾಃ । 

ಕೃತಃ ಪುರುಷಕಾರೋ ಹಿ ಭವೇದ್ಯೇಷು' ನಿರರ್ಥಕಃ [ble] 

ಕೆಲವು ಅರ್ಥಗಳು ನಿತ್ಯದಲ್ಲಿ ತಾವಾಗಿಯೇ ಬಂದು ಒದಗುತ್ತವೆ. ಅದಕ್ಕಾಗಿ 
ಮಾಡುವ ಪುರುಷ ಪ್ರಯತ್ನವು ವ್ಯರ್ಥವಾಗುತ್ತವೆ. 

ಅನರ್ಥೇ ಚೈವ ನಿರತಮರ್ಥೇ ಚೈವ ಪರಾಜ್ಜುಖಮ್‌ | 


ಪ್ರಸಾದೋ ನಿಷಲೋ ಯಸ್ಯ ಕ್ರೋದಶ್ಚಾಪಿ ನಿರರ್ಥಕಃ 11೨೧॥ 
ನ ತಂ ಭರ್ತಾರಮಿಚ್ಛಂತಿ ಷಂಡಂ ಪತಿಮಿವ ಸ್ತ್ರಿಯಃ 12೨1 


ಯಾವನು ಅನರ್ಥದಲ್ಲಿಯೇ ನಿರತನಾಗಿರುತ್ತಾನೆಯೋ ಮತ್ತು ಅರ್ಥದಿಂದ 
ವಿಮುಖನಾಗಿರುತ್ತಾನೆಯೋ ಅವನ ಅನುಗ್ರಹವು ನಿಷ್ಠಲ ಮತ್ತು ಅವನ ಕ್ರೋಧವು 
ನಿರರ್ಥಕವಾದುದು. ಸ್ತ್ರೀಯರು ನಪುಂಸಕನಾದ ಪತಿಯನ್ನು ಬಯಸದಂತೆ ಪ್ರಜೆಗಳು 
ಅಂತಹ ಪ್ರಭುವನ್ನು ಬಯಸುವುದಿಲ್ಲ. 

ಕಾಂಶ್ಚಿದರ್ಥಾನ್‌ ನರಃ ಪ್ರಾಜ್ಞೋ ಲಘುಮೂಲಾನ್‌ ಮಹಾಫಲಾನ್‌ । 

ಕ್ಲಿಪ್ರಮಾರಭತೇ ಕರ್ತುಂ ನ ವಿಘ್ನಯತಿ ತಾದೃಶಾನ್‌ (1೨೩1 


-304- ಮಹಾಭಾರತ ಉದ್ಯೋಗಪರ್ವ 


ಪ್ರಾಜ್ಞನಾದವನು ಅಲ್ಲಪ್ರಯತ್ತದಿಂದ ಆರಂಭಿಸಲು ಸಾಧ್ಯವಾದ ಮಹಾಫಲವನ್ನು 
ಕೊಡುವ ಕೆಲವು ಕಾರ್ಯಗಳನ್ನು ಶೀಘ್ರವಾಗಿ ಆರಂಭಿಸುತ್ತಾನೆ. ಅಂತಹ 
ಕಾರ್ಯಗಳಿಗೆ ವಿಘವನ್ನುತಂದುಕೊಳ್ಳುವುದಿಲ್ಲ. 


ಯಜು ಪಶ್ಯತಿ ಯಃ ಸರ್ವಂ ಚಕ್ಕುಷಾ ನು ಪಿಬನ್ನಿವ | 
ಆಸೀನಮಪಿ ತೂಷ್ಟೀಕಮನುರಜ್ಯಂತಿ ತಂ ಪ್ರಜಾಃ 11೨೪।| 


ಯಾವ ರಾಜನು ಕಣ್ಣಿನಿಂದ ಪಾನ ಮಾಡುವವನಂತೆ ಎಲ್ಲವನ್ನೂ ನೇರವಾಗಿ 
ನೋಡುತ್ತಾನೆಯೋ ಅವನು ಸುಮ್ಮನೇ ಕುಳಿತಿದ್ದರೂ ಸಹ ಅಂತಹ ರಾಜನಲ್ಲಿ ಪ್ರಜೆಗಳು 
ಅನುರಕ್ತರಾಗುತ್ತಾರೆ. 


ಸುಪುಷಿತಃ ಸ್ಯಾದಫಲಃ ಫಲಿತಃ ಸ್ಯಾದ್‌ ದುರಾರುಹಃ । 
ಅಪಕ್ವ ಪಕ್ಷಸಂಕಾಶೋ ನಚ ಶೀರ್ಯೇತ ಕರ್ಹಿಚಿತ್‌ 1೨೫11 


ಒಳ್ಳೆಯ ಪುಷ್ಪಗಳಿದ್ದರೂ ಫಲವಿಲ್ಲದೆ ಇರಬೇಕು. ಫಲವಿದ್ದರೂ ವೃಕ್ಷವು ಹತ್ತಲು 
ಸಾಧ್ಯವಾಗದಂತೆ ಇರಬೇಕು. ಅಪಕ್ಷವಾದ ಫಲವು ಪಕ್ಷದಂತೆ ತೋರುತ್ತಿರಬೇಕು. 
ಅಂತಹ ವೃಕ್ಷವು ಎಂದೂ ನಾಶವನ್ನು ಹೊಂದುವುದಿಲ್ಲ. 


ಚಕ್ಷುಷಾ ಮನಸಾ ವಾಚಾ ಕರ್ಮಣಾ ಚ ಚತುರ್ವಿಧಮ್‌ ।ಟ 
ಪ್ರಸಾದಯತಿ ಯೋ ಲೋಕಂ ತಂ ಲೋಕೋರನುಪ್ರಸೀದತಿ ॥1೨೬॥ 


ಚಕ್ಕುಸಿನಿಂದ, ಮನಸ್ಸಿನಿಂದ, ಮಾತಿನಿಂದ ಮತ್ತು ಕರ್ಮದಿಂದ ನಾಲ್ಕುದಿಧವಾಗಿ 
ಯಾವನು ಪ್ರಜೆಗಳನ್ನು ಸಂತೋಷಪಡಿಸುತ್ತಾನೋ ಅಂತಹ ರಾಜನಲ್ಲಿ ಲೋಕವು 
ಅನುರಕ್ಕವಾಗುತ್ತದೆ. 

ಯಸ್ಮಾತ್‌ ತ್ರಸ್ಯಂತಿ ಭೂತಾನಿ ಮೃಗವ್ಯಾಧಾನ್ನ ಕೈಗಾ ಇವ ॥ 

ಸಾಗರಾಂತಾಮಪಿ ಮಹೀಂ ಲಬ್ಬ್ಯಾ ಸ ಪರಿಹೀಯತೇ (12೭1 

ಬೇಟೆಯಾಡುವವನಿಗೆ ಮೃಗಗಳು ಹೆದರಿದಂತೆ ಯಾವನಿಗೆ ಎಲ್ಲರೂ 


ಹೆದರುತ್ತಾರೆಯೋ ಅಂತಹವನು ಸಾಗರಾಂತ ಭೂಮಿಯನ್ನು ಪಡೆದರೂ ಅದು 
ನಾಶವನ್ನು ಹೊಂದುತ್ತದೆ. 


ಪ್ರಜಾಗರಪರ್ವ -305- 


ಪಿತೃಪೈತಾಮಹಂ ರಾಜ್ಯಂ ಪ್ರಾಪ್ಯಾಪಿ ಸ್ಟೇನ ಕರ್ಮಣಾ । 

ವಾಯುರಭ್ರಮಿವಾಸಾದ್ಯ ಭ್ರಂಶಯತ್ಯನಯಾಸ್ತ್ಥಿತಃ 11೨೮॥ 

ತನ್ನ ಕರ್ಮದಿಂದ ಪಿತೃ-ಪಿತಾಮಹರ ರಾಜ್ಯವನ್ನು ಪಡೆದರೂ ಮೋಡಗಳ 
ಸಮೂಹಕ್ಕೆವಾಯು ಬಂದು ಸೇರಿದಂತೆ ಅವನು ಆಶ್ರಯಿಸಿದ ಅನೀತಿಯು ರಾಜ್ಯವನ್ನು 
ನಾಶಪಡಿಸುತ್ತದೆ. 

ಧರ್ಮಮಾಚರತೋ ರಾಜ್ಞಃ ಸದ್ಧಿಶ್ನರಿತಮಾದಿತಃ | 

ವಸುಧಾ ವಸುಸಂಪೂರ್ಣಾ ವರ್ಧತೇ ಭೂತಿವರ್ಧನೀ 11೨೯! 


ಮೊದಲಿನಿಂದಲೂ ಸಜ್ಜನರು ಆಚರಿಸಿದ ಧರ್ಮವನ್ನು ಆಚರಿಸುವ ರಾಜನಿಗೆ 
ಭೂಮಿಯು ಧನಸಂಪೂರ್ಣವಾಗಿ ಅವನ ಸಂಪತ್ತನ್ನು ಹೆಚ್ಚಿಸುತ್ತದೆ. 


ಅಥ ಸಂತ್ಯಜತೋ ಧರ್ಮಮಧರ್ಮಮನುತಿಷ್ಯತಃ । 
ಪ್ರತಿಸಂವೇಷ್ಠತೇ ಭೂಮಿರಗ್ನೆ ಚರ್ಮಾಹಿತಂ ಯಥಾ IO 


ಹಾಗಲ್ಲದೆ ಧರ್ಮವನ್ನು ಬಿಟ್ಟುಅಧರ್ಮವನ್ನು ಅನುಷ್ಠಾನ ಮಾಡುವ ರಾಜನಿಗೆ 
ಅಗ್ನಿಯಲ್ಲಿ ಹಾಕಿದ ಚರ್ಮವು ಮುದುಡಿಕೊಳ್ಳುವಂತೆ ಭೂಮಿಯು 
ಮುದುಡಿಕೊಳ್ಳುತ್ತದೆ. 


ಯ ಏವ ಯತ್ನಃ ಕ್ರಿಯತೇ ಪರರಾಷ್ಟವಿಮರ್ದನೇ । 

ಸ ಏವ ಯತ್ನ ಕರ್ತವ್ಯಃ ಸ್ವರಾಷ್ಟ್ರಪರಿಪಾಲನೇ HAO 

ಪರರಾಷ್ಟವನ್ನು ವಿಮರ್ದೆನ ಮಾಡಲು ಯಾವ ಪ್ರಯತ್ನವು 
ಮಾಡಲ್ಪಡುತ್ತದೆಯೋ ಅದೇ ಯತ್ನವನ್ನು ತನ್ನ ರಾಷ್ಟಪರಿಪಾಲನೆಗೆ ಮಾಡಬೇಕು. 

ಧರ್ಮೇಣ ರಾಜ್ಯಂ ವಿಂದೇತ ಧರ್ಮೇಣ ಪರಿಪಾಲಯೇತ್‌ ।ಟ 

ಧರ್ಮಮೂಲಾಂ ಶ್ರಿಯಂ ಪ್ರಾಪ್ಯ ನ ಜಹಾತಿ ನ ಹೀಯತೇ 1॥1೩೨॥! 


ಧರ್ಮದಿಂದ ರಾಜ್ಯವನ್ನು ಪಡೆಯಬೇಕು. ಧರ್ಮದಿಂದ ಪಾಲಿಸಬೇಕು. ಧರ್ಮ 
ಮೂಲವಾದ ಸಂಪತ್ತನ್ನು ಹೊಂದಿದವನು ಸಂಪತ್ತನ್ನು ಕಳೆದುಕೊಳ್ಳುವುದಿಲ್ಲ - ಸಂಪತ್ತೂ 
ಅವನನ್ನು ಬಿಡುವುದಿಲ್ಲ. 


-306- ಮಹಾಭಾರತ ಉದ್ಯೋಗಪರ್ವ 


ಅಪ್ಪನ್ನತ್ತಾತ್‌ ಪ್ರಬಪತೋ ಬಾಲಾದಪಿ ಸುಭಾಷಿತಮ್‌ । 
ಸರ್ವತಃ ಸಾರಮಾದದ್ಯಾತ್‌ ಅಶ್ನ್ಲಭ್ಯ ಇವ ಕಾಂಚನಮ್‌ 11೩.೩11 


ಒಳ್ಳೆಯ ಮಾತುಗಳನ್ನು ಮಕ್ಕಳಿಂದಲೂ ಅಥವಾ ಹುಚ್ಚರ ಪ್ರಲಾಪದಿಂದಲೂ 
ಕಲ್ಲಿನಿಂದ ಚಿನ್ನವನ್ನು ತೆಗೆದುಕೊಂಡಂತೆ ಎಲ್ಲಕಡೆಗಳಿಂದಲೂ ಶ್ರೇಷ್ಠವಾದುದನ್ನು 
ತೆಗೆದುಕೊಳ್ಳಬೇಕು. 


ಸುವ್ಯಾಹೃತಾನಿ ಮಹತಾಂ ಸುಕೃತಾನಿ ತತಸ್ತತಃ । 

ಸಂಚಿನ್ನನ್‌ ಧೀರ ಆಸೀತ ಶಿಲಾಹಾರೀ ಶಿಲಾಂ ಯಥಾ 11೩೪॥ 

ದೊಡ್ಡವರ ಒಳ್ಳೆಯ ಮಾತುಗಳನ್ನು, ಅವರ ಒಳ್ಳೆಯ ಕೃತಿಗಳನ್ನು ಧೀರನಾದವನು 
ಪಾರಿವಾಳವು ಕಲ್ಲಿನ ಕಣವನ್ನು ಆರಿಸಿಕೊಳ್ಳುವಂತೆ ಆರಿಸಿಕೊಂಡಿರಬೇಕು. 

ಗಂಧೇನ ಗಾವಃ ಪಶ್ಯಂತಿ ಶಾಸ್ತ್ರೈಃ ಪಶ್ಯಂತಿ ಬ್ರಾಹ್ಮಣಾಃ । 

ಚಾರೈಃ ಪಶ್ಯಂತಿ ರಾಜಾನಃ ಚಕ್ಬುರ್ಭ್ಯಾಮಿತರೇ ಜನಾಃ ABH 

ಗೋವುಗಳು ಗಂಧದಿಂದ ನೋಡುತ್ತವೆ, ಬ್ರಾಹ್ಮಣರು ಶಾಸ್ತ್ರದಿಂದ ನೋಡುತ್ತಾರೆ, 
ರಾಜರು ಚಾರರಿಂದ ನೋಡುತ್ತಾರೆ, ಇತರ ಜನರು ಕಣ್ಣುಗಳಿಂದ ನೋಡುತ್ತಾರೆ. 

ಭೂಯಾಂಸಂ ಲಭತೇ ಕ್ಲೇಶಂ ಯಾ ಗೌರ್ಭವತಿ ದುರ್ದುಘಾ । 

ಅಥ ಯಾ ಸುದುಘಾ ಭವತಿ ನೈವ ತಾಂ ವಿತುದಂತ್ಯಪಿ 11೩೬1 

ಯಾವ ಹಸುವು ಹಾಲನ್ನು ಕರೆಯುವುದಕ್ಕೆ ಕಷ್ಟವನ್ನು ಕೊಡುತ್ತದೆಯೋ ಅದು 
ಬಹಳ ಕ್ಲೇಶಗಳಿಗೆ ಒಳಗಾಗುತ್ತದೆ. ಯಾವುದು ಸುಲಭವಾಗಿ ಹಾಲನ್ನು 
ಕೊಡುತ್ತದೆಯೋ ಅದನ್ನುಯಾರೂ ಹಿಂಸಿಸುವುದಿಲ್ಲ. 

ಯದತಪ್ಪಂ ಪ್ರಣಮತೇ ನ ತತ್‌ ಸಂತಾಪಯತ್ಯುತ । 

ಯಚ್ಚ ಸ್ವಯಂ ನಮೇದ್‌ ದಾರು ನ ತತ್‌ ಸಂತಾಪಯೇದ್‌ ಬುಧಃ ॥ 

ಏತಯೋಪಮಾ ಧೀರಃ ಸನ್ನಮೇತ ಬಲೀಯಸೇ IACI 


ಯಾವುದು ಕಾಯಿಸದಿದ್ದರೆ ಬಗ್ಗುವುದಿಲ್ಲವೋ ಅಂತಹ ಕಬ್ಬಿಣದ ವಸ್ತುಗಳನ್ನು 
ಕಾಯಿಸುತ್ತಾರೆ. ಯಾವ ಮರವು ತಾನಾಗಿಯೇ ಬಗ್ಗುತ್ತದೆಯೋ ಅದನ್ನು 


ಪ್ರಜಾಗರಪರ್ವ -307- 


ವಿವೇಕಿಯಾದವನು ಕಾಯಿಸುವುದಿಲ್ಲ. ಈ ದೃಷ್ಟಾಂತದಿಂದ ಧೀರನಾದವನು 
ಪ್ರಬಲನಾದವನಿಗೆ ಬಾಗಬೇಕು. 


ಪರ್ಜನ್ಯನಾಥಾಃ ಪಶವೋ ರಾಜಾನೋ ಮಂತ್ರಿಬಾಂಧವಾಃ । 
ಪತಯೋ ದೇವತಾಃ ಸ್ತ್ರೀಣಾಂ ಬ್ರಾಹ್ಮಣಾ ವೇದಬಾಂಧವಾಃ 11೩೯ 


ಪಶುಗಳಿಗೆ ಪರ್ಜನ್ಯನು ಒಡೆಯನು. ರಾಜರಿಗೆ ಮಂತ್ರಿಗಳು ಬಾಂಧವರು. 
ಸೀಯರಿಗೆ ಪತಿಗಳೇ ದೇವತೆಗಳು. ಬ್ರಾಹ್ಮಣರಿಗೆ ವೇದಗಳೇ ಬಾಂಧವರು. 


ಅ 
ಸತ್ಯೇನ ರಕ್ಷ ತೇ ಧರ್ಮೋ ವಿದ್ಯಾ ಯೋಗೇನ ರಕ್ಷ ತೇ! 
ಮೃಜಯಾ ರಕ್ಷ್ಯತೇ ರೂಪಂ ಕುಲಂ ವೃತ್ತೇನ ರಕ್ಷ್ಯತೇ Tell 


ಧರ್ಮವು ಸತ್ಯದಿಂದ ರಕ್ಷಿಸಲ್ಪಡುತ್ತದೆ. ವಿದ್ಯೆಯು ಯೋಗದಿಂದ ರಕ್ಷಿಸಲ್ಪಡುತ್ತದೆ. 
ಶುದ್ಧಿಯಿಂದ ರೂಪವು ರಕ್ಷಿಸಲ್ಪಡುತ್ತದೆ. ನಡತೆಯಿಂದ ಕುಲವು ರಕ್ಷಿಸಲ್ಪಡುತ್ತದೆ. 


ಮಾನೇನ ರಕ್ಷ್ಯತೇ ಧಾನ್ಯಮಶ್ವಾನ್‌ ರಕ್ಷೇದನುಕ್ರಮಾತ್‌ | 
ಅಭೀಕ್ಷ್ಯಃ ದರ್ಶನಾದ್‌ ಗಾವಃ ಸ್ತ್ರಿಯೋ ರಕ್ಷೇತ್‌ ಕುಶೀಲತಃ NYO 


ಧಾನ್ಯವು ಪರಿಮಾಣದಿಂದ ರಕ್ಷಿಸಲ್ಪಡುತ್ತದೆ. ಅಶ್ವಗಳು ಅವುಗಳನ್ನೇ ನಡೆದಾಡಿಸಿ 
ಓಡಾಡಿಸುವುದರಿಂದ ರಕ್ಷಿತವಾಗುತ್ತವೆ. ಸತತವಾಗಿ ನೋಡಿಕೊಳ್ಳುವುದರಿಂದ 
ಗೋವುಗಳು ರಕ್ಷಿತವಾಗುತ್ತವೆ. ಸ್ತ್ರೀಯರನ್ನು ಕೆಟ್ಟ ಮನುಷ್ಯರಿಂದ ರಕ್ಷಿಸಬೇಕು. 


ನ ಕುಲಂ ವೃತ್ತಹೀನಸ್ಯ ಪ್ರಮಾಣಮಿತಿ ಮೇ ಮತಿಃ । 
ಅಂತ್ಯೇಷ್ಠಪಿ ಹಿ ಜಾತಾನಾಂ ವೃತ್ತಮೇವ ವಿಶಿಷ್ಯತೇ 11೪೨॥ 


ನಡತೆಯಿಂದ ಹೀನನಾದವನಿಗೆ ಕುಲವು ಯಾವ ಮರ್ಯಾದೆಯನ್ನೂ 
ತಂದುಕೊಡುವುದಿಲ್ಲವೆಂದು ನನ್ನ ಅಭಿಪ್ರಾಯ. ಅಂತ್ಯಜರಾಗಿ ಜನಿಸಿದವರೂ ಸಹ 
ತಮ್ಮನಡತೆಯಿಂದ ಶ್ರೇಷ್ಠರೆನಿಸುತ್ತಾರೆ. 

ಯ ಈರ್ಟ್ಮುಃ ಪರವಿತ್ತೇಷು ರೂಪೇ ವೀರ್ಯೇ ಕುಲೇಆ5ನ್ಹಯೇ । 

ಸುಖಸೌಭಾಗ್ಯಸತ್ಕಾರೇ ತಸ್ಯ ಚಾಧಿರನಂತಕ:ಃ YAN 


-308- ಮಹಾಭಾರತ ಉದ್ಯೋಗಪರ್ವ 


ಯಾವನು ಇನ್ನೊಬ್ಬರ ಸಂಪತ್ತಿನಲ್ಲಿ ರೂಪದಲ್ಲಿ, ಪರಾಕ್ರಮದಲ್ಲಿ ಕುಲದಲ್ಲಿ, 
ಸಂತತಿಯಲ್ಲಿ, ಸುಖ-ಸೌಭಾಗ್ಯ-ಸತ್ಕಾರಗಳಲ್ಲಿಅಸೂಯೆ ಪಡುತ್ತಾನೆಯೋ ಅವನ 
ಮನೋರೋಗವು ಅನಂತವಾದುದು (ಕೊನೆಯಿಲ್ಲದುದು). 


ಅಕಾರ್ಯಕರಣಾದ್‌ ಭೀತಃ ಕಾರ್ಯಾಣಾಂ ಚ ವಿವರ್ಜನಾತ್‌ ಟ 
ಅಕಾಲೇ ಮಂತ್ರಭೇದಾಚ್ಚ ಯೋ ನ ಮಾದ್ಯೇತ್‌ ಸ ನೋದ್ವಿಜೇತ್‌ ॥ 


ಯಾವನು ಅಕಾರ್ಯವನ್ನು ಮಾಡುವುದರಿಂದಲೂ, ಮಾಡಬೇಕಾದುದನ್ನು 
ಮಾಡದಿರುವುದರಿಂದಲೂ, ಯೋಗ್ಯಕಾಲಕ್ಕಿಂತ ಮುಂಚೆ ಮಂತ್ರವು 
ಬಹಿರಂಗವಾಗುವುದರಿಂದಲೂ ಹೆದರಿ ಮತ್ತನಾಗುವುದಿಲ್ಲವೋ ಅವನು ಉದ್ವೇಗವನ್ನು 
ಹೊಂದುವುದಿಲ್ಲ. 


ವಿದ್ಯಾಮದೋ ಧನಮದಃ ತೃತೀಯೋತಭಿಜನೋ ಮದಃ । 


ಮದಾ ಏತೇತವಲಿಪ್ತಾನಾಂ ನ ಚೈವ ಸ್ಯುಃ ಸತಾಂ ಮದಾಃ ॥೪೫॥ 


ವಿದ್ಯಾಮದ, ಧನಮದ ಮತ್ತು ಮೂರನೆಯದಾದ ಕುಲಮದ - ಈ ಮೂರು 
ಮದಗಳು ದುರಹಂಕಾರಿಗಳಿಗೆ ಇರುತ್ತವೆ. ಸಜ್ಜನರಿಗೆ ಇರುವುದಿಲ್ಲ. 


ಅಸಂತೋತಭ್ಯರ್ಚಿತಾಃ ಸದ್ದಿ ಕ್ಷಚಿತ್‌ ಕಾರ್ಯೇ ಕದಾಚನ । 

ಮನ್ಯಂತೇ ಸಂತಮಾತ್ಗಾನಮಸಂತಮಪಿ ವಿಶ್ರುತಮ್‌ 11೪೬॥।। 

ಅಸಜ್ಜನರನ್ನು ಸಜ್ಜನರು ಯಾವುದು ಕಾರ್ಯನಿಮಿತ್ತವಾಗಿ ಒಮ್ಮೊಮ್ಮೆ ಅರ್ಚಿಸಿದರೆ 
ಅವರು ಅಸಜ್ಜನರೆಂದು ಲೋಕವಿಶ್ರುತರಾಗಿದ್ದರೂ ತಮ್ಮನ್ನು ಸಜ್ಜನರೆಂದು 
ಭಾವಿಸುತ್ತಾರೆ. 

ಗತಿರಾತ್ಮವತಾಂ ಸಂತಃ ಸಂತ ಏವ ಸತಾಂ ಗತಿಃ । 

ಅಸತಾಂ ಚ ಗತಿಃ ಸಂತೋ ನ ತ್ವಸಂತಃ ಸತಾಂ ಗತಿಃ 11೪೭! 


ಆತ್ಮವಂತರಿಗೆ ಸಜ್ಜನರು ಗತಿ. ಸಜ್ಜನರಿಗೂ ಸಜ್ಜನರೇ ಗತಿ. ಅಸಜ್ಜನರಿಗೂ ಸಜ್ಜನರೇ 
ಗತಿ. ಅಸಜ್ಜನರು ಸಜ್ಜನರಿಗೆ ಎಂದೂ ಗತಿಯಾಗುವುದಿಲ್ಲ. 


ಸಭಾ ಜಿತಾ ವಸ್ತವತಾ ಸಮಾಖ್ಯಾ ಗೋಮತಾ ಜಿತಾ । 
ಅಧ್ವಾ ಜಿತಾ ಯಾನವತಾ ಸರ್ವಂ ಶೀಲವತಾ ಜಿತಮ್‌ 11೪೮॥। 


ಪ್ರಜಾಗರಪರ್ವ -309- 


ಸಭೆಯು ಒಳ್ಳೆಯ ವಸ್ಥವನ್ನು ಧರಿಸಿರುವವನಿಂದ ಜಿತವಾಗುತ್ತದೆ. ವಿದ್ದತ್‌ಸಭೆಯು 
ವಾಗ್ಠಿಯಿಂದ ಜಿತವಾಗುತ್ತದೆ, ಮಾರ್ಗವು ವಾಹನವುಳ್ಳ ಪುರುಷನಿಂದ ಜಿತವಾಗುತ್ತದೆ. 
ಶೀಲವುಳ್ಳ ಪುರುಷನಿಂದ ಎಲ್ಲವೂ ಜಿತವಾಗುತ್ತದೆ. 


ಶೀಲಂ ಪ್ರಧಾನಂ ಪುರುಷೇ ತದ್ಯಸ್ಯೇಹ ಪ್ರಣಶ್ಯತಿ । 
ನ ತಸ್ಯ ಜೀವಿತೇನಾರ್ಥೋ ನ ಧನೇನ ನ ಬಂಧುಭಿಃ 11೪೯॥ 


ಪುರುಷನಲ್ಲಿಶೀಲವು ಪ್ರಧಾನ. ಅದು ಯಾವನಿಗೆ ನಾಶವನ್ನು ಹೊಂದುತ್ತದೋ 
ಅವನ ಜೀವನಕ್ಕೆ ಧನದಿಂದಲಾಗಲೀ, ಬಂಧುಗಳಿಂದಾಗಲೀ ಯಾವ ಪ್ರಯೋಜನವೂ 
ಇಲ್ಲ. 

ಆಢ್ಯಾನಾಂ ಮಾಂಸಪರಮಂ ಮಧ್ಯಾನಾಂ ಗೋರಸೋತ್ತರಮ್‌ । 

ಲವಣೋತ್ತರಂ ದರಿದ್ರಾಣಾಂ ಭೋಜನಂ ಭರತರ್ಷಭ HOI 


ಶ್ರೀಮಂತರಿಗೆ ಮಾಂಸಭೋಜನವು ಶ್ರೇಷ್ಠವಾದುದು. ಮಧ್ಯಮರಿಗೆ ಕ್ಷೀರ, ದಧಿ 
ಮೊದಲಾದ ಭೋಜನವು ಶ್ರೇಷ್ಠವಾದುದು. ಭರತರ್ಷಭನೇ, ದರಿದ್ರರಿಗೆ 
ಲವಣಯುಕ್ತವಾದ ಭೋಜನವೇ ಶ್ರೇಷ್ಠವಾದುದು. (ಸ್ಥೂಲಕಾಯರಾದ, 
ಮದಾಂಧರಾದ ನಿನ್ನ ಮಕ್ಕಳಿಗೆ ಮಾಂಸಭೋಜನವಿದೆ. ರಾಜ್ಯವನ್ನು ಕಳೆದುಕೊಂಡ 
ಕಾರಣದಿಂದ ದರಿದ್ರರಾದ ಪಾಂಡವರಿಗೆ ಲವಣಸಮುದ್ರದವರೆಗೆ ಇರುವ 
ಭೂಮಿಯೇ ಭೋಜನವಾಗುತ್ತದೆ ಎಂದು ಧ್ವನಿ). 


ಸಂಪನ್ನತರಮೇವಾನ್ನಂ ದರಿದ್ರಾ ಭುಂಜತೇ ಜನಾಃ (ಸದಾ) । 
ಕ್ಟುತ್‌ ಸ್ವಾದುತಾಂ ಜನಯತಿ ಸಾ ಚಾಢ್ಯೇಷು ಸುದುರ್ಲಭಾ ॥/೫೧॥ 


ದರಿದ್ರರಾದ ಜನರು ಯಾವಾಗಲೂ ಒಳ್ಳೆಯ ಊಟವನ್ನೇ ಮಾಡುತ್ತಾರೆ. ಹಸಿವು 
ರುಚಿಯನ್ನು ಉಂಟುಮಾಡುತ್ತದೆ. ಧನಾಡ್ಕರಿಗೆ ಅದು ಬಹಳ ದುರ್ಲಭವಾದುದು. 


ಪ್ರಾಯೇಣ ಶ್ರೀಮತಾಂ ಲೋಕೇ ಭೋಕ್ತುಂ ಶಕ್ತಿರ್ನ ವಿದ್ಯತೇ । 
ದರಿದ್ರಾಣಾಂ ತು ರಾಜೇಂದ್ರ ಕಾಷ್ಠಂ ವಾಠಶ್ಮಾಪಿ ಜೀರ್ಯತೇ ॥೫೨॥ 


ರಾಜೇಂದ್ರನೇ, ಶ್ರೀಮಂತರಿಗೆ ಬಹುಶಃ ತಿನ್ನುವ ಶಕ್ತಿಯು ಇರುವುದಿಲ್ಲ. ದರಿದ್ರರಿಗೆ 
ಮಾತ್ರ ಕಲ್ಲು, ಕಟ್ಟಿಗೆಯೂ ಅರಗಿಹೋಗುತ್ತದೆ. 


-310- ಮಹಾಭಾರತ ಉದ್ಯೋಗಪರ್ವ 


ಅವೃತ್ತಿರ್ಭಯಮಂತ್ಯಾನಾಂ ಮಧ್ಯಾನಾಂ ಮರಣಾದ್‌ ಭಯಮ್‌ । 
ಉತ್ತಮಾನಾಂ ತು ಮರ್ತ್ಯಾನಾಮವಮಾನಾತ್‌ ಮಹದ್‌ ಭಯಮ್‌॥। 


ಅಧಮರಿಗೆ ಜೀವನೋಪಾಯವನ್ನು ಕಳೆದುಕೊಳ್ಳುತ್ತೇವೆಂಬ ಭಯ. ಮಧ್ಯಮರಿಗೆ 
ಮರಣದ ಭಯ. ಉತ್ತಮ ಮನುಷ್ಯರಿಗೆ ಅವಮಾನದಿಂದ ದೊಡ್ಡಭಯ. 


ಐಶ್ಚರ್ಯಮತ್ತಃ ಪಾಪಿಷ್ಠೋ ಮಧುಪಾನಮದಾದಷಿ । 
ಐಶ್ಚರ್ಯಮದಮತ್ತೋ ಹಿ ನಾವತಿಷ್ಠತಿ ಕುತ್ರಚಿತ್‌ 11೫೪॥। 


ಐಶ್ವರ್ಯದಿಂದ ಉಂಟಾದ ಮದವು ಮದ್ಯಪಾನದಿಂದ ಉಂಟಾದ 
ಮದಕ್ಕಿಂತಲೂ ಪಾಪಿಷ್ಠವಾದುದು. ಐಶ್ವರ್ಯಮದಮತ್ತನಾದವನು ಎಲ್ಲಿಯೂ 
ನಿಲ್ಲುವುದಿಲ್ಲ. 


ಇಂದ್ರಿಯೈರಿಂದ್ರಿಯಾರ್ಥೇಷು ವರ್ತಮಾನೈರನಿಗ್ರಹೈಃ: । 
ತೈರಯಂ ತಾಪ್ಯತೇ ಲೋಕೋ ನಕ್ಷತ್ರಾಣಿ ಗೃಹೈರಿವ 11೫೫1 
ಲ 


ಇಂದ್ರಿಯಗಳು ನಿಗ್ರಹಿತವಾಗದೆ ತಮ್ಮ ವಿಷಯಗಳಲ್ಲಿಯೇ ಇದ್ದರೆ ಗ್ರಹಗಳಿಂದ 
ನಕ್ಷತ್ರಗಳು ಪೀಡಿತವಾದಂತೆ ಈ ಜನರು ಇಂದ್ರಿಯಗಳಿಂದ ಪೀಡಿತರಾಗುತ್ತಾರೆ. 


ಯೋ ಜಿತಃ ಪಂಚವರ್ಗೇಣ ಸಮಾಜೇನಾನುಕರ್ಷಿಣಾ । 
ಆಪದಸ್ತಸ್ಯ ವರ್ಧಂತೇ ಶುಕ್ಲಪಕ್ಷ ಇವೋಡುರಾಟ್‌ HSL 


ಯಾವನು ತನ್ನನ್ನು ಎಳೆಯುವ ಪಂಚೇಂದ್ರಿಯಗಳ ಸಮೂಹದಿಂದ 
ಜಿತನಾಗುತ್ತಾನೋ ಅವನಿಗೆ ಆಪತ್ತುಗಳು ಶುಕ್ಲಪಕ್ಷದ ಚಂದ್ರನಂತೆ ಅಭಿವೃದ್ದಿಯನ್ನು 
ಹೊಂದುತ್ತವೆ. 


ಅವಿಜಿತ್ಯ ಯ ಆತ್ಮಾನಮಮಾತ್ಯಾನ್‌ ವಿಜಿಗೀಷತೇ । 

ಅಜಿತಾತ್ಮಾ ಜಿತಾಮಾತ್ಯಃ ಸೋ5ವಶಃ ಪರಿಹೀಯತೇ 11೫೭॥। 

ಯಾವನು ತನ್ನನ್ನು ಜಯಿಸಿಕೊಳ್ಳದೆ ಅಮಾತ್ಯರನ್ನು ಜಯಿಸಲು ಬಯಸುತ್ತಾನೋ 
ಅಂತಹ ಅಜಿತಾತ್ಮನು ಅಮಾತ್ಯರನ್ನು ಜಯಿಸಿ ಅವಶನಾಗಿ ನಾಶವನ್ನು ಹೊಂದುತ್ತಾನೆ. 


ಪ್ರಜಾಗರಪರ್ವ -311- 


ಆತ್ಮಾನಮೇವ ಪ್ರಥಮಂ ದ್ವೇಷ್ಯರೂಪೇಣ ಯೋಜಯೇತ್‌ । 
ತತೋತಮಾತ್ಯಾನಮಿತ್ರಾಂಶ್ಚ ನಿಯತಂ ಕುರುತೇ ವಶೇ 11೫೮1 


ಯಾವುದಾದರು ಕೆಟ್ಟದು ಇದ್ದರೆ ಅದನ್ನು ಮೊದಲು ತಾನೇ ಸ್ವೀಕರಿಸಬೇಕು. 
ಅದರಿಂದ ಅಮಾತ್ಯರನ್ನು ಮತ್ತು ಶತ್ರುಗಳನ್ನು ನಿಶ್ಚಿತವಾಗಿ ವಶಮಾಡಿಕೊಳ್ಳುತ್ತಾನೆ. 


ವಶ್ಯೇಂದ್ರಿಯಂ ಜಿತಾತ್ಕಾನಂ ಧೃತದಂಡಂ ವಿಕಾರಿಷು । 
ಪರೀಕ್ಚ್ಯಕಾರಿಣಂ ದಾಂತಮತ್ಯಂತಂ ಶ್ರೀರ್ನಿಷೇವತೇ NSE 


ಇಂದ್ರಿಯಜಯವುಳ್ಳವನನ್ನೂ ಸ; ಮನೋಜಯವುಳ್ಳವನನ್ನೂ , ಅಪರಾಧವನ್ನು 
ಮಾಡುವುದರಲ್ಲಿದಂಡವನ್ನು ವಿಧಿಸುವವನನ್ನೂ ಯೋಚನೆ ಮಾಡಿ ಕಾರ್ಯವನ್ನು 
ಮಾಡುವವನನ್ನೂ ಮತ್ತು ಇಂದ್ರಿಯನಿಗ್ರಹವುಳ್ಳವನನ್ನೂ ಸಂಪತ್ತು ಬಹಳವಾಗಿ 
ಸೇವಿಸುತ್ತದೆ. 
ರಥಃ ಶರೀರಂ ಪುರುಷಸ್ಯ ರಾಜನ್‌ 
ಆತ್ಮಾ ನಿಯಂತೇಂದ್ರಿಯಾಣ್ಯಸ್ಯ ಚಾಶ್ವಾಃ । 
ತೈರಪ್ರಮತ್ತಃ ಕುಶಲಃ ಸದಶ್ಚೈಃ | 
ದಾಂತೈಃ ಸುಖಂ ಯಾತಿ ಸದೈವ ಧೀರಃ Xe] 
ಎಲೈ ರಾಜನೇ, ಮನುಷ್ಯನ ಶರೀರವೇ ರಥ. ಜೀವನೇ ರಥಿಕ. ಇಂದ್ರಿಯಗಳು 
ಅಶ್ವಗಳು. ಜಾಗರೂಕತೆಯಿಂದ ಇರುವ ಕುಶಲನೂ, ಧೀರನೂ ಆದ ಪುರುಷನು 
ಚೆನ್ನಾಗಿ ಪಳಗಿದ ಒಳ್ಳೆಯ ಅಶ್ವಗಳಿಂದ ಯಾವಾಗಲೂ ಸುಖವಾಗಿಯೇ ಸಂಚಾರ 
ಮಾಡುತ್ತಾನೆ. 
ಏತಾನ್ಯನಿಗೃಹೀತಾನಿ ವ್ಯಾಪಾದಯಿತುಮಪ್ಯಲಮ್‌ । 
ಅವಿಧೇಯಾಃ ಇವಾದಾಂತಾಃ ಸರಥಂ ಸಾರಥಿಂ ಹಯಾಃ LOI 
ಈ ಇಂದ್ರಿಯಗಳನ್ನು ನಿಗ್ರಹಿಸದಿದ್ದರೆ ಅವುಗಳು ಅವಿಧೇಯವಾಗಿ ಪಳಗಿಸದೆ 
ಇದ್ದ ಕುದುರೆಗಳಂತೆ ರಥವನ್ನೂ ಮತ್ತು ಸಾರಥಿಯನ್ನೂ ಕೊಲ್ಲಲೂ 
ಸಮರ್ಥವಾಗುತ್ತವೆ. 


-312- ಮಹಾಭಾರತ ಉದ್ಯೋಗಪರ್ವ 


ಅನರ್ಥಮರ್ಥತಃ ಪಶ್ಯನ್ನರ್ಥಂ ಚೈವಾಪ್ಯನರ್ಥತಃ । 
ಇಂದ್ರಿಯೈರಜಿತೈರ್ಬಾಲಃ ಸುದುಃಖಂ ಮನ್ಯತೇ ಸುಖಮ್‌ WLS 


ಇಂದ್ರಿಯಗಳನ್ನು ಜಯಿಸದಿದ್ದ ಬಾಲಕನು ಅನರ್ಥವನ್ನು ಅರ್ಥವೆಂದೂ, 
ಅರ್ಥವನ್ನು ಅನರ್ಥವೆಂದೂ ತಿಳಿದು, ದುಃಖಸಾಧನವನ್ನು ಸುಖಸಾಧನವೆಂದು 
ತಿಳಿಯುತ್ತಾನೆ. 


ಧರ್ಮಾರ್ಥೌ ಯಃ ಪರಿತ್ಯಜ್ಯ ಸ್ಯಾದಿಂದ್ರಿಯವಶಾನುಗಃ । 
ಶ್ರೀಪ್ರಾಣಧನಧಾನ್ಯೇಭ್ಯಃ ಕ್ಲಿಪ್ರಂ ಸ ಪರಿಹೀಯತೇ 11೭೩ 


ಯಾವನು ಧರ್ಮಾರ್ಥಗಳನ್ನು ತ್ಯಜಿಸಿ ಇಂದ್ರಿಯಗಳಿಗೆ ವಶನಾಗಿ ಅವುಗಳನ್ನು 
ಅನುಸರಿಸುತ್ತಾನೆಯೋ ಅವನು ಸಂಪತ್ತು, ಪ್ರಾಣ, ಧನ-ಧಾನ್ಯಗಳಿಂದ ಶೀಘ್ರವಾಗಿ 
ಹೀನನಾಗುತ್ತಾನೆ. 


ಅರ್ಥಾನಾಮೀಶ್ದರೋ ಯಃ ಸ್ಯಾದಿಂದ್ರಿಯಾಣಾಮನೀಶರಃ । 
ಇಂದ್ರಿಯಾಣಾಮನೈಶರ್ಯಾದೈಶರ್ಯಾದ್‌ ಭ್ರಶ್ಯತೇ ಹಿಸಃ ॥೬೪॥ 


ಯಾವನು ಇಂದ್ರಿಯಗಳಿಗೆ ಪ್ರಭುವಾಗದೆ ತನ್ನ ಸಂಪತ್ತಿಗೆ ಮಾತ್ರ 
ಪ್ರಭುವಾಗುತ್ತಾನೆಯೋ ಅಂತಹವನು ಇಂದ್ರಿಯಗಳ ಮೇಲಿನ ಪ್ರಭುತ್ವವಿಲ್ಲದ 
ಕಾರಣದಿಂದಾಗಿ ಐಶರ್ಯವನ್ನು ಕಳೆದುಕೊಳ್ಳುತ್ತಾನೆ. 


ಆತ್ಮನಾ5 ತತ್ಗಾನಮನಿಚ್ಛೇನನೋಬುದ್ದೀಂದ್ರಿಯ್ಸೆರ್ಯತ್ಯೆಃ । 
[J [J ವಲ ಕ [=) ಬ್ರ ಲ 
ಆತೆ ಕೈವ ಹ್ಯಾತ್ಮನೋ ಬಂಧುರಾತೆ ಶೈವ ಗತಿರಾತ್ಮನಃ WHI 
ಪರಮಾತ್ಮನನ್ನು ಜಿತವಾದ ಮನಸ್ಸು, ಬುದ್ದಿ ಮತ್ತು ಇಂದ್ರಿಯಗಳಿಂದ ತಾನೇ 
ಹುಡುಕಬೇಕು. ಮನುಷ್ಯನಿಗೆ ಮನಸ್ಸೇ ಬಂಧು ಮತ್ತು ಮನಸ್ಸೇ ಗತಿ. 
ಬಂಧುರಾತ್ಸಾ$ 5ತ್ಮನಸ್ತಸ್ಯ ಯೇನೈವಾತ್ಕಾಂ ತತ್ಮನಾ ಜಿತಃ । 
ಸ ಏವ ನಿಯತೋ ಬಂಧುಃ ಸ ಏವಾನಿಯತೋ ರಿಪುಃ LE Il 
ಯಾವ ಪುರುಷನು ಪ್ರಯತ್ನದಿಂದ ತನ್ನ ಮನಸ್ಸನ್ನು ಗೆಲ್ಲುತ್ತಾನೆಯೋ ಅವನಿಗೆ 
ನಿಗ್ರಹಿಸಿದರೆ ಮನಸ್ಸೇ ಬಂಧು, ನಿಗ್ರಹಿಸದಿದ್ದರೆ ಮನಸ್ಸೇ ಶತ್ರು 


೯ ನಿರ 


ಪ್ರಜಾಗರಪರ್ವ -313- 


ಕ್ಹುದ್ರಾಕ್ಷೇಣೇವ ಜಾಲೇನ ರುಷಾವಪಿಹಿತಾವುಭೌ । 
ಕಾಮಶ್ಚ ರಾಜನ್‌ ಕ್ರೋಧಶ್ಚ ತೌ ಪ್ರಜ್ಞಾನಂ ವಿಲುಂಪತಃ 11೬೭! 


ಎಲೈ ರಾಜನೇ, ಸಣ್ಣ ರಂಧ್ರಗಳಿರುವ ಬಲೆಯಿಂದ ಎರಡು ಮೀನುಗಳು 
ಮುಚ್ಚಲ್ಪಟ್ಟಿವೆ. ಆ ಕಾಮ ಮತ್ತು ಕ್ರೋಧಗಳು ಪುರುಷನ ಜ್ಞಾನವನ್ನು ನಾಶಪಡಿಸುತ್ತವೆ 
(ಸಣ್ಣರಂಧ್ರವಿರುವ ಬಲೆ ಎಂದರೆ ಕ್ಷುದ್ರವಾದ ಮನಸ್ಸು. ಕಾಮ-ಕ್ರೋಧಗಳು ಅದನ್ನು 
ಭೇದಿಸಿಕೊಂಡು ಹೋಗಿ ಮನುಷ್ಯನ ಜ್ಞಾನವನ್ನು ಹಾಳುಮಾಡುತ್ತವೆ ಎಂದು 
ಅಭಿಪ್ರಾಯ). 

ಸಮವೇಕ್ಷೆ ಹಹ ಧರ್ಮಾರ್ಥ್‌ ಸಂಭಾರಾನ್‌ ಯೋರಧಿಗಚ್ಛತಿ | 

ಸ ವೈ ಸಂಭೃತಸಂಭಾರಃ ಸತತಂ ಸುಖಮೇಧತೇ 11೬೮।॥ 


ಧರ್ಮಾರ್ಥಗಳನ್ನು ಚೆನ್ನಾಗಿ ಗಮನಿಸಿ ಯಾವನು ಪದಾರ್ಥಗಳನ್ನು 
ಸಂಪಾದಿಸುತ್ತಾನೆಯೋ ಅಂತಹವನು ಅಂತಹ ಪದಾರ್ಥಗಳಿಂದ ಸತತವಾಗಿ 
ಸುಖವನ್ನು ಪಡುತ್ತಾನೆ. 

ಯಃ ಪಂಚಾಭ್ಯಂತರಾನ್‌ ಶತ್ರೂನವಿಜಿತ್ಯ ಮತಿಕ್ಚಯಾತ್‌ । 

ಜಿಗೀಷತೇ ರಿಪೂನನ್ಯಾನಾಪದೋತಭಿಭವಂತಿ ತಮ್‌ ILE 


ಯಾವನು ಬುದ್ಧಿಶೂನ್ಯನಾಗಿ ತನ್ನ ಒಳಗಿರುವ ಐದು ಶತ್ರುಗಳನ್ನು ಜಯಿಸದೆ 
ಹೊರಗಿನ ಶತ್ರುಗಳನ್ನು ಜಯಿಸಲು ಉದ್ಯುಕ್ಕನಾಗುತ್ತಾನೆಯೋ ಅವನನ್ನು ಆಪತ್ತುಗಳು 
ಪರಾಭವಗೊಳಿಸುತ್ತವೆ. 


ದೃಶ್ಯಂತೇ ಹಿ ದುರಾತ್ಮಾನೋ ವಧ್ಯಮಾನಾಃ ಸ್ವಕರ್ಮಭಿಃ । 
ಇಂದ್ರಿಯಾಣಾಮನೀಶತ್ವಾದ್‌ ರಾಜಾನೋ ರಾಜ್ಯವಿಚ್ಯುತಾಃ 11೭೦॥॥ 
ದುಷ್ಟರು ತಮ್ಮದುಷ್ಕರ್ಮಗಳಿಂದ ವಧೆಯನ್ನು ಹೊಂದುವುದು ಕಂಡು ಬರುತ್ತದೆ. 
ಇಂದ್ರಿಯ ಜಯವಿಲ್ಲದ ಕಾರಣ ರಾಜರು ರಾಜ್ಯವನ್ನುಕಳೆದುಕೊಳ್ಳುತ್ತಾರೆ. 
ಅಸಂತ್ಯಾಗಾತ್‌ ಪಾಪಕೃತಾಮಪಾಪಾನ್‌ 
ತುಲ್ಯೋ ದಂಡಃ ಸ್ಪಶತೇ ಮಿಶ್ರಭಾವಾತ್‌ । 


-314- ಮಹಾಭಾರತ ಉದ್ಯೋಗಪರ್ವ 


ಶುಷ್ಕೇಣಾರ್ದ್ರಂ ದಹ್ಯತೇ ಮಿಶ್ರಭಾವಾತ್‌ 
ತಸ್ಮಾತ್‌ ಪಾಪೈಃ ಸಹ ಸಂಧಿಂ ನ ಕುರ್ಯಾತ್‌ 11೭೧॥॥ 


ಪಾಪಕರ್ಮವನ್ನು ಮಾಡುವವರನ್ನು ಪರಿತ್ಯಾಗ ಮಾಡದೆ ಅವರ ಜೊತೆಯಲ್ಲಿ 
ಸೇರಿಕೊಂಡರೆ ಅವರಿಗೆ ಸಲ್ಲುವ ದಂಡವು ಪಾಪವನ್ನು ಮಾಡದಿರುವವರಿಗೂ 
ಉಂಟಾಗುತ್ತದೆ. ಒಣಕಟ್ಟಿಗೆಯ ಜೊತೆಯಲ್ಲಿಸೇರಿದರೆ ಮಿಶ್ರಣದಿಂದಾಗಿ ಹಸಿಯಾದ 
ಕಟ್ಟಿಗೆಯೂ ಉರಿಯುತ್ತದೆ. ಆದ್ದರಿಂದ ಪಾಪಿಗಳ ಜೊತೆಯಲ್ಲಿಸೇರಬಾರದು (ಸಂಧಿ 
ಯನ್ನುಮಾಡಿಕೊಳ್ಳಬಾರದು). 


ನಿಜಾನುತ್ಛತತಃ ಶತ್ರೂನ್‌ ಪಂಚ ಪಂಚಪ್ರಯೋಜನಾತ್‌ ।ಟ 
ಯೋ ಮೋಹಾನ್ನ ನಿಗೃಹ್ಲಾತಿ ತಮಾಪದ್‌ ಗ್ರಸತೇ ನರಮ್‌  ॥೭೨॥॥ 


ರೂಪ-ರಸಾದಿ ಪಂಚವಿಷಯಾನುಭವರೂಪವಾದ ಪ್ರಯೋಜನವುಳ್ಳತನ್ನೊಳಗೇ 
ಇರುವ ತನ್ನವರೇ ಆದ ಕ್ಷಣಕ್ಷಣಕ್ಕೂ ಮೇಲಕ್ಕೆ ಹಾರುವ ಐದು ಇಂದ್ರಿಯಗಳನ್ನು 
ಮೋಹದಿಂದ ಯಾವನು ನಿಗ್ರಹಿಸುವುದಿಲ್ಲವೋ ಅಂತಹ ಮನುಷ್ಯನನ್ನು ಆಪತ್ತು 
ನುಂಗುತ್ತದೆ. 


ಅನಸೂಯಾ55ರ್ಜವಂ ಶೌಚಂ ಸಂತೋಷ: ಪ್ರಿಯವಾದಿತಾ । 
ದಮಃ ಸತ್ಯಮನಾಯಾಸೋ ನ ಭವಂತಿ ದುರಾತ್ಮನಾಮ್‌ 11೭೩11 


ದುರಾತ್ಮರಿಗೆ ಅಸೂಯಾರಾಹಿತ್ಯ , ಆರ್ಜವ, ಶೌಚ, ಸಂತೋಷ, ಪ್ರಿಯ 
ವಚನಗಳು, ದಮ, ಸತ್ಯ ಮತ್ತು ಅನಾಯಾಸ ಇವುಗಳು ಇರುವುದಿಲ್ಲ. 


ಆತ್ಮಜ್ಞಾನಮನಾಯಾಸ;ಃ ತಿತಿಕ್ಲಾ ಧರ್ಮನಿತ್ಯತಾ । 

ವಾಕ್‌ ಚೈವ ಗುಪ್ತಾ ದಾನಂ ಚ ನೈತಾನ್ಯನ್ಯೇಷು ಭಾರತ 11೭೪॥ 

ಎಲೈ ಭಾರತನೇ, ಆತ್ಮಜ್ಞಾನ, ಅನಾಯಾಸ, ದ್ವಂದ್ವ ಸಹಿಷ್ಣುತೆ, 
ನಿತ್ಯಧರ್ಮಾಚರಣೆ, ಸಂರಕ್ಷಿತವಾದ ವಚನ, ದಾನ ಇವುಗಳು ಸಜ್ಜನರನ್ನು ಬಿಟ್ಟು 
ಬೇರೆಯವರಲ್ಲಿಇರುವುದಿಲ್ಲ. 

ಆಕ್ರೋಶಪರಿವಾದಾಭ್ಯಾಂ ವಿಹಿಂಸಂತ್ಯಬುಧಾ ಬುಧಾನ್‌ । 

ವಕ್ತಾ ಪಾಪಮುಪಾದತ್ತೇ ಕೃಮಮಾಣೋ ವಿಮುಚ್ಯತೇ 11೭೫1! 


ಪ್ರಜಾಗರಪರ್ವ -315- 


ಅವಿವೇಕಿಗಳಾದವರು ಬುಧರನ್ನು, ಆಕ್ರೋಶ ಮತ್ತು ಪರಿವಾದಗಳಿಂದ 
(ಕಿರುಚಾಟ ಮತ್ತು ನಿಂದನೆಗಳಿಂದ) ಹಿಂಸಿಸುತ್ತಾರೆ. ಹೀಗೆ ಮಾತನಾಡುವ 
ದುರ್ಜನನು ಪಾಪವನ್ನು ಹೊಂದುತ್ತಾನೆ. ಸುಮ್ಮನಿದ್ದು ಅವನನ್ನು ಕ್ಷಮಿಸುವವನು 
ನಿರ್ಮುಕ್ಯನಾಗುತ್ತಾನೆ. 


ಹಿಂಸಾ ಬಲಮಸಾಧೂನಾಂ ರಾಜ್ಞಾಂ ದಂಡವಿಧಿರ್ಬಲಮ್‌ । 
ಶುಶ್ರೂಷಾ ತು ಬಲಂ ಸ್ತ್ರೀಣಾಂ ಕ್ಷಮಾ ಗುಣವತಾಂ ಬಲಮ್‌ ॥೭೬/| 


ಅಸಜ್ಜನರಿಗೆ ಹಿಂಸೆಯೇ ಬಲ. ರಾಜರಿಗೆ ಶಿಕ್ಷೆಯನ್ನು ವಿಧಿಸುವುದೇ ಬಲ. 
ಸೀಯರಿಗೆ ಪತ್ಯಾದಿ ಶುಶ್ರೂಷೆಯೇ ಬಲ. ಗುಣವಂತರಿಗೆ ಕ್ಷಮೆಯೇ ಬಲ. 


ಈ 
ವಾಕಂಯಮೋ ಹಿ ನೃಪತೇಃ ಸುದುಷ್ಕರತಮೋ ಮತಃ । 
ಅರ್ಥವಚ್ಚ ವಿಚಿತ್ರಂ ಚ ನ ಶಕ್ಯಂ ಬಹು ಭಾಷಿತುಮ್‌ 11೭೭! 


ರಾಜನಾದವನಿಗೆ ಮಾತಿನ ನಿಯಂತ್ರಣವು ಬಹಳ ಕಷ್ಟಸಾಧ್ಯವಾದುದೆಂದು 
ಹೇಳಲ್ಪಡುತ್ತದೆ. ಪ್ರಯೋಜನವುಳ್ಳ ಮತ್ತು ವಿಚಿತ್ರವಾದ ಬಹಳ ಮಾತುಗಳನ್ನು 
ಆಡುವುದು ಸಾಧ್ಯವಿಲ್ಲ. 

ಅಭ್ಯಾವಹತಿ ಕಲ್ಯಾಣಂ ವಿವಿಧಾ ವಾಕ್‌ ಸುಭಾಷಿತಾ । 

ಸೈವ ದುರ್ಭಾಷಿತಾ ರಾಜನ್‌ ಅನರ್ಥಾಯೋಪಪದ್ಯತೇ 11೭೮॥ 


ಎಲೈ ರಾಜನೇ, ಚೆನ್ನಾಗಿ ಆಡಿದ ವಿವಿಧವಾದ ಮಾತುಗಳು ಕಲ್ಯಾಣವನ್ನು 
ತಂದುಕೊಡುತ್ತವೆ. ಅದೇ ಮಾತುಗಳನ್ನೇ ಕೆಟ್ಟದಾಗಿ ಆಡಿದರೆ ಅನರ್ಥ ಉಂಟಾಗುತ್ತದೆ. 


ರೋಹತೇ ಸಾಯಕೈರ್ವಿದ್ದಂ ವನಂ ಪರಶುನಾ ಹತಮ್‌ । 
ವಾಚಾ ದುರುಕ್ತಂ ಬೀಭತ್ತಂ ನ ಸಂರೋಹತಿ ವಾಕ್‌ಕ್ಷತಮ್‌ ॥೭೯॥ 


ಬಾಣಗಳಿಂದ ವಿದವಾದ (ಹೊಡೆತ ತಿಂದ) ಮತ್ತು ಕೊಡಲಿಯಿಂದ ಕಡಿಯಲ್ಲಟ್ಟ 
ವನವು ಪುನಃ ಬೆಳೆಯುತ್ತದೆ. ಆದರೆ ಕೆಟ್ಟ ಮಾತನ್ನು ಆಡಿ ಉಂಟಾದ ಭಯಂಕರವಾದ 
ಗಾಯವು ಮಾತ್ರ ಪುನಃ ಬೆಳೆಯಲು ಅವಕಾಶವನ್ನು ಕೊಡುವುದಿಲ್ಲ. 


ಕರ್ಣಿನಾಲೀಕನಾರಾಚಾನ್‌ ನಿರ್ಹರಂತಿ ಶರೀರತಃ । 
ವಾಕ್ಠಲೃಸ್ತು ನ ನಿರ್ಹರ್ತುಂ ಶಕ್ಯೋ ಹೃದಿಶಯೋ ಹಿ ಸಃ SO 


-316- ಮಹಾಭಾರತ ಉದ್ಯೋಗಪರ್ವ 


ಕರ್ಣಿ, ನಾಲೀಕ, ನಾರಾಚ ಮೊದಲಾದ ಬಾಣ ವಿಶೇಷಗಳನ್ನು ದೇಹದಿಂದ 
ಎಳೆದು ತೆಗೆಯುತ್ತಾರೆ. ಆದರೆ ವಾಗ್ದಾಣವನ್ನುಮಾತ್ರ ತೆಗೆಯಲು ಸಾಧ್ಯವಿಲ್ಲ. ಅದು 
ಹೃದಯದಲ್ಲಿಯೇ ಮಲಗಿರುತ್ತದೆ. 


ವಾಕ್ಲಾಯಕಾ ವದನಾನ್ನಿಷ್ಠತಂತಿ 
ಯೈರಾಹತಃ ಶೋಚತಿ ರಾತ್ರ ಹಾನಿ । 
ಪರಸ್ಯ ವಾ ಮರ್ಮಸು ಯೇ ಪತಂತಿ 
ತಾನ್‌ ಪಂಡಿತೋ ನಾವಸ್ಪಜೇತ್‌ ಪರೇಷು WSO 


ವಾಗ್ದಾಣಗಳು ದುಷ್ಟರ ಮುಖದಿಂದ ಹೊರಹೊಮ್ಮುತ್ತವೆ. ಅವುಗಳಿಂದ 
ಹೊಡೆಯಲ್ಪಟ್ಟವನು ಹಗಲೂ ರಾತ್ರಿಯೂ ಶೋಕ ಪಡುತ್ತಾನೆ. ಇನ್ನೊಬ್ಬರ 
ಮರ್ಮಸ್ಥಾನಗಳಲ್ಲಿ ಬೀಳುವಂತಹ ಅಂತಹ ವಾಗ್ದಾಣಗಳನ್ನು ಪಂಡಿತನಾದವನು 
ಇನ್ನೊಬ್ಬರಲ್ಲಿಪ್ರಯೋಗಿಸಬಾರದು. 

ಯಸ್ಮೈ ದೇವಾಃ ಪ್ರಯಚ್ಛಂತಿ ಪುರುಷಾಯ ಪರಾಭವಮ್‌ । 

ಬುದ್ಧಿಂ ತಸ್ಕಾಪಕರ್ಷಂತಿ ಸೋಠವಾಚೀನಾನಿ ಪಶ್ಯತಿ 11೮೨॥ 

ದೇವತೆಗಳು ಯಾವ ಪುರುಷನಿಗೆ ಪರಾಭವವನ್ನು ಕೊಡಲು ಬಯಸುತ್ತಾರೆಯೋ 


ಅವನ ಬುದ್ದಿಯನ್ನು ಮೊದಲು ಅಪಹರಿಸುತ್ತಾರೆ. ಅವನು ನೀಚವಾದ ವಸ್ತುಗಳನ್ನು 
ನೋಡುವವನಾಗುತ್ತಾನೆ. 


ಬುದ್ಧೌ ಕಲುಷಭೂತಾಯಾಂ ವಿನಾಶೇ ಪ್ರತ್ಯುಪಸ್ಥಿತೇ । 

ಅನಯೋ ನಯಸಂಕಾಶೋ ಬುದ್ಧಿಮಾಕ್ರಮ್ಯ ತಿಷ್ಠತಿ 11೮೩ಟ 

ವಿನಾಶವು ಸಮೀಪವಾಗಿ ಬುದ್ದಿಯು ಕಲುಷಿತವಾದಾಗ ಅನೀತಿಯು ನೀತಿಯ 
ರೂಪವನ್ನು ಧರಿಸಿ ಬುದ್ಧಿಯನ್ನು ಆಕ್ರಮಿಸಿಕೊಂಡು ನಿಲ್ಲುತ್ತವೆ. 

ನ ದೇವಾ ಯಷ್ಠಿಮಾದಾಯ ರಕ್ಸಂತಿ ಪಶುಪಾಲವತ್‌ । 

ಯಂ ಹಿ ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್‌ ॥೮೪॥ 


ದೇವತೆಗಳು ಪಶುಪಾಲಕರಂತೆ ಕೈಯಲ್ಲಿ ಕೋಲನ್ನು ಹಿಡಿದು ರಕ್ಷಿಸುವುದಿಲ್ಲ. 
ಯಾವನನ್ನು ರಕ್ಷಿಸಲು ಬಯಸುತ್ತಾರೆಯೋ ಅವನಿಗೆ ಸದ್ದುದ್ದಿಯನ್ನು ನೀಡುತ್ತಾರೆ. 


ಪ್ರಜಾಗರಪರ್ವ -317- 


ಸೇಯಂ ಬುದ್ದೀ ಪರೀತಾ ತೇ ಪುತ್ರಾಣಾಂ ಭರತರ್ಷಭ । 
ಪಾಂಡವಾನಾಂ ವಿರೋಧೇನ ನ ಚೈತಾನವಬುದ್ಧ ಸೇ 11೮೫॥ 
ಎಲೈ ಭರತರ್ಷಭನೇ, ಅಂತಹ ನಿನ್ನಮಕ್ಕಳ ಬುದ್ಧಿಯು ಪಾಂಡವರಿಗೆ ವಿರೋಧ 
ಮಾಡುವ ಕಾರಣದಿಂದ ಕಲುಷಿತವಾಗಿದೆ. ನೀನು ಅವರನ್ನು ತಿಳಿಯುತ್ತಿಲ್ಲ. 
ರಾಜಾ ಲಕ್ಷಣಸಂಪನ್ನಃ ತೈಲೋಕಸ್ಯಾಪಿ ಯೋ ಭವೇತ್‌ ।ಟ 
ಶಿಷ್ಯತೇ ಶಾಸಿತಾ ಸೋಶಸ್ತು ಧೃತರಾಷ್ಟ್ರ ಯುಧಿಷ್ಠಿರಃ 11೮೬॥ 
ರಾಜಲಕ್ಸಣಸಂಪನ್ನನಾದ ಯಾವ ಯುಧಿಷ್ಠಿರನು ಮೂರುಲೋಕಕ್ಕೂ 
ರಾಜನಾಗಲು ಅರ್ಹನಾಗಿದ್ದಾನೆಯೋ, ಎಲೈ ಧೃತರಾಷ್ಟ್ರನೇ, ಅಂತಹ ನಿನ್ನ ಶಿಷ್ಯನಾದ 
ಯುಧಿಷ್ಠಿರನು ರಾಜನಾಗಲಿ. 
ಅತೀವ ಸರ್ವಾನ್‌ ಪುತ್ರಾಂಸೇ ಭಾಗಧೇಯಪುರಸೃತಃ । 
ತೇಜಸಾ ಪ್ರಜ್ಞಯಾ ಚೈವ ಯುಕ್ತೋ ಧರ್ಮಾರ್ಥತತ್ಪದವಿತ್‌ 11೮೭/ 
ತೇಜಸ್ಸಿನಿಂದಲೂ, ಪ್ರಜ್ಞೆಯಿಂದಲೂ ಕೂಡಿದ ಧರ್ಮಾರ್ಥತತ್ತವನ್ನು ತಿಳಿದು 
ರಾಜ್ಯಾಂಶಕ್ಕೆ ಭಾಗಿಯಾಗಿರುವ ಅವನು ನಿನ್ನ ಎಲ್ಲಾಪುತ್ರರಿಗಿಂತಲೂ ಶ್ರೇಷ್ಠನಾದವನು. 
ಅನುಕ್ರೋಶಾದಾನೃಶಂಸ್ಯಾದ್‌ ಯೋತಸೌ ಧರ್ಮಬಚೃತಾಂ ವರಃ । 
ಗೌರವಾತ್‌ ತವ ರಾಜೇಂದ್ರ ಬಹೂನ್‌ ಕ್ಲೇಶಾಂಸ್ತಿತಿಕೃತಿ 11೮೮॥ 
ಧರ್ಮಿಷ್ಠರಲ್ಲಿಶ್ರೇಷ್ಠನಾದ ಅವನು ದಯೆಯಿಂದಲೂ, ಮಾರ್ದವದಿಂದಲೂ 
ಮತ್ತು ನಿನ್ನಮೇಲಿನ ಗೌರವದಿಂದಲೂ ಎಲೈ ರಾಜೇಂದ್ರನೇ, ಅನೇಕ ಕ್ಲೇಶಗಳನ್ನು 
ಸಹಿಸುತ್ತಿದ್ದಾನೆ. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ತ್ರಯಸ್ವಿಂಶೋ5ಧ್ಯಾಯಃ ॥ 
॥ ಪ್ರಜಾಗರಪರ್ವಣಿ ದ್ವಿತೀಯೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಮೂವತ್ಥೂರನೆಯ 
ಅಧ್ಯಾಯ ಮುಗಿಯಿತು. 


Xk 


-318- ಮಹಾಭಾರತ ಉದ್ಯೋಗಪರ್ವ 


ಮೂವತ್ನಾಲ್ಕನೆಯ ಅಧ್ಯಾಯ 
ವಿದುರನಿಂದ ಧೃತರಾಷ್ಟ್ರಾಗೆ ಸುಧನ್ವ ವಿರೋಚನಸಂವಾದಕಥನ. 
ಧೃತರಾಷ್ಟ್ರ 
ಬ್ರೂಹಿ ಭೂಯೋ ಮಹಾಬುದ್ದೇ ಧರ್ಮಾರ್ಥಸಹಿತಂ ವಚಃ । 
ಶೃಣ್ಣತೋ ನಾಸ್ತಿ ಮೇ ತೃಪ್ತಿರ್ವಿಚಿತ್ರಾಣೀಹ ಭಾಷಸೇ Te] 


ಧೃತರಾಷ್ಟ್ರ- ಮಹಾಬುದ್ದಿಯುಳ್ಳವನೇ, ಧರ್ಮಾರ್ಥಸಹಿತವಾದ ಮಾತನ್ನು ಪುನಃ 
ಹೇಳು. ನಿನ್ನ ಮಾತನ್ನು ಕೇಳಿ ನನಗೆ ತೃಪ್ತಿಯೇ ಇಲ್ಲ. ನೀನು ವಿಚಿತ್ರವಾಗಿ 
ಮಾತನಾಡುತ್ತೀಯೆ. 


ವಿದುರಃ 
ಸರ್ವತೀರ್ಥೇಷು ವಾ ಸ್ನಾನಂ ಸರ್ವಭೂತೇಷು ಚಾರ್ಜವಮ್‌ । 
ಉಭೇ ತ್ವೇತೇ ಸಮೇ ಸ್ಯಾತಾಮಾರ್ಜವಂ ವಾ ವಿಶಿಷ್ಯತೇ 11೨1 


ವಿದುರ- ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮತ್ತು ಎಲ್ಲರ ವಿಷಯದಲ್ಲಿ ಆರ್ಜವ, 
ಇವೆರಡೂ ಸಮವಾಗುತ್ತವೆ ಅಥವಾ ಆರ್ಜವವೇ ಶ್ರೇಷ್ಠವಾಗುತ್ತದೆ. 


ಆರ್ಜವಂ ಪ್ರತಿಷದ್ಯಸ್ವ ಪುತ್ರೇಷು ಸ್ವೇಷು ತೇಷು ಚ । 


ಇಹ ಕೀರ್ತಿಂ ಪರಾಂ ಪ್ರಾಪ್ಯ ಪ್ರೇತ್ಯ ಸರ್ಗಮವಾಪುಹಿ 11೩.11 


ನೀನು ನಿನ್ನ ಮಕಳಲ್ಲಿಯೂ ಮತ್ತು ಪಾಂಡವರಲ್ಲಿಯೂ ಆರ್ಜವವನ್ನು 


ಹೊಂದುವವನಾಗು. ಇಲ್ಲಿ ಉತ್ತಮ ಕೀರ್ತಿಯನ್ನು ಪಡೆದು ಮರಣಾಂತರದಲ್ಲಿ 
ಸ್ವರ್ಗವನ್ನು ಹೊಂದು. 


ಯಾವತ್‌ ಕೀರ್ತಿರ್ಮನುಷ್ಯಸ್ಯ ಪುಣ್ಯಾ ಲೋಕೇ ಪ್ರಗೀಯತೇ । 
ತಾವತ್‌ ಸ ಪುರುಷವ್ಯಾಘ್ರ ಸರ್ಗಲೋಕೇ ಮಹೀಯತೇ 11೪॥ 


ಪುರುಷವ್ಯಾಘ್ರನೇ, ಎಲ್ಲಿಯವರೆಗೆ ಈ ಲೋಕದಲ್ಲಿ ಅವನ ಒಳ್ಳೆಯ ಕೀರ್ತಿ 
ಇರುತ್ತದೆಯೋ ಅಲ್ಲಿಯವರೆಗೆ ಮನುಷ್ಯನು ಸ್ವರ್ಗದಲ್ಲಿಸುಖವಾಗಿರುತ್ತಾನೆ. 


ಪ್ರಜಾಗರಪರ್ವ 3195 


ಅತ್ರಾಪ್ರ್ಯದಾಹರಂತೀಮಮ್‌ ಇತಿಹಾಸಂ ಪುರಾತನಮ್‌ । 
ವಿರೋಚನಸ್ಯ ಸಂವಾದಂ ಕೇಶಿನ್ಯರ್ಥೇ ಸುಧನ್ನನಾ Teil 


ಈ ವಿಷಯದಲ್ಲಿಕೇಶಿನಿಯ ಸಲುವಾಗಿ ವಿರೋಚನ ಮತ್ತು ಸುಧನ್ನರಿಗೆ ನಡೆದ 
ಸಂವಾದದ ಒಂದು ಪುರಾತನ ಇತಿಹಾಸವನ್ನು ಹೇಳುತ್ತಾರೆ. 

ಸ್ಹಯಂವರೇ ಸ್ಥಿತಾ ಕನ್ಯಾ ಕೇಶಿನೀ ನಾಮ ನಾಮತಃ । 

ರೂಪೇಣಾಪ್ರತಿಮಾ ರಾಜನ್‌ ವಿಶಿಷ್ಠಪತಿಕಾಮ್ಯಯಾ 11೬! 

ಎಲೈ ರಾಜನೇ, ಅಸದೃಶವಾದ ರೂಪವುಳ್ಳ ಕೇಶಿನೀ ಎಂಬ ಕನೈಯು ಶ್ರೇಷ್ಠನಾದ 
ಪತಿಯನ್ನು ಪಡೆಯುವ ಸಲುವಾಗಿ ಸ್ವಯಂವರದಲ್ಲಿಉಪಸ್ಥಿತಳಾಗಿದ್ದಳು. 

ವಿರೋಚನೋತಥ ದೈತೇಯಃ ತದಾ ತತ್ರಾಜಗಾಮ ಹ | 

ಪ್ರಾಪುಮಿಚ್ಛನ್‌ ತತಸ್ತತ್ರ ದೈತ್ಯೇಂದ್ರಂ ಪ್ರಾಹ ಕೇಶಿನೀ 11೭1! 

ದಿತಿಯ ವಂಶದಲ್ಲಿ ಜನಿಸಿದ ವಿರೋಚನನು ಅವಳನ್ನು ಪಡೆಯಲು ಇಚ್ಛಿಸಿ 
ಅಲ್ಲಿಗೆ ಬಂದನು. ಆಗ ಆ ದೈತ್ಯೇಂದ್ರನನ್ನುಕುರಿತು ಕೇಶಿನಿಯು ಹೇಳಿದಳು; 

ಕಿಂ ಬ್ರಾಹ್ಮಣಾಃ ಸ್ವಿಚ್ಛೇಯಾಂಸೋ ದಿತಿಜಾಃ ಸಿದ್‌ ವಿರೋಚನ । 

ಅಥ ಕೇನ ಸ್ಥ ಪರ್ಯಂಕಂ ಸುಧನ್ವಾ ನಾಧಿರೋಹತಿ 11೮।॥ 

ವಿರೋಚನನೇ, ಬ್ರಾಹ್ಮಣರು ಶ್ರೇಷ್ಠರೋ ಅಥವಾ ದೈತ್ಯರು ಶ್ರೇಷ್ಠರೋ? ಯಾವ 
ಕಾರಣದಿಂದ ಸುಧನ್ನನು ಪರ್ಯಂಕದ ಮೇಲೆ ಕುಳಿತುಕೊಳ್ಳುವುದಿಲ್ಲ? 

ವಿರೋಚನಃ 

ಪ್ರಾಜಾಪತ್ಯಾ ವಯಂ ಶ್ರೇಷ್ಠಃ ಸರ್ವೇ ಕೇಶಿನಿ ಸತ್ತಮಾಃ । 

ಅಸ್ಮಾಕಂ ಖಲ್ಲಿಮೇ ಲೋಕಾಃ ಕೇ ದೇವಾಃ ಕೇ ದ್ವಿಜಾತಯಃ 11೯ 

ವಿರೋಚನ- ಕೇಶಿನಿಯೇ, ನಾವು ಕಶ್ಯಪ ಪ್ರಜಾಪತಿಗಳ ಮಕ್ಕಳು. ಆದ್ದರಿಂದ 


ಶ್ರೇಷ್ಠರು ಮತ್ತು ಬಹಳ ಸಜ್ಜನರು. ಈ ಲೋಕಗಳೆಲ್ಲಾನಮ್ಮ ಸಲುವಾಗಿಯೇ ಇವೆ. 
ನಮ್ಮ ಮುಂದೆ ದೇವತೆಗಳು ಯಾರು? ಬ್ರಾಹ್ಮಣರು ಯಾರು? 


-320- ಮಹಾಭಾರತ ಉದ್ಯೋಗಪರ್ವ 


ಕೇಶಿನೀ 


ಇಹೈವಾವಾಂ ಪ್ರತೀಕ್ಷಾವ ಉಪಸ್ಥಾನೇ ವಿರೋಚನ । 
ಸುಧನ್ಹಾ ಪ್ರಾತರಾಗಂತಾ ಪಶ್ಯೇಯಂ ವಾಂ ಸಮಾಗತೌ 11೧೦॥॥ 


ಕೇಶಿನೀ- ವಿರೋಚನನೇ, ಈ ಪೂಜಾಸ್ಥಾನದಲ್ಲಿಯೇ ನಾವಿಬ್ಬರೂ ನಿರೀಕ್ಷಿಸೋಣ. 
ನಾಳೆಯ ಪ್ರಾತಃಕಾಲದಲ್ಲಿ ಸುಧನ್ನನು ಬರುವನು. ಆಗ ನಿಮ್ಮಿಬ್ಬರನ್ನೂ ನಾನು 
ನೋಡುವೆನು. 
ವಿರೋಚನಃ 


ತಥಾ ಭದ್ರೇ ಕರಿಷ್ಯಾಮಿ ಯಥಾ ತ್ತಂ ಭೀರು ಭಾಷಸೇ । 
ಸುಧನ್ಹಾನಂ ಚ ಮಾಂ ಚೈವ ಪ್ರಾತರ್ದ್ರಷ್ಟಾಸಿ ಸಂಗತೌ 11೧೧॥ 


ವಿರೋಚನ- ಎಲೌ ಭೀರುವೇ, ಮಂಗಳಸ್ತರೂಪಳೇ, ನೀನು ಹೇಳಿದಂತೆಯೇ 
ಮಾಡುವೆನು. ಸುಧನ್ವನನ್ನೂ ಮತ್ತು ನನ್ನನ್ನೂನೀನು ಒಟ್ಟಿಗೆ ನಾಳೆಯ ಪ್ರಾತಃಕಾಲದಲ್ಲಿ 
ನೋಡಬಹುದು. 


ವಿದುರಃ 
ಅತೀತಾಯಾಂ ಚ ಶರ್ವರ್ಯಾಮುದಿತೇ ಸೂರ್ಯಮಂಡಲೇ । 
ಅಥಾಜಗಾಮ ತಂ ದೇಶಂ ಸುಧನ್ವಾ ರಾಜಸತ್ತಮ 11೧೨।! 
ವಿರೋಚನೋ ತತ್ರ ವಿಭೋ ಕೇಶಿನ್ಯಾ ಸಹಿತಃ ಸ್ಥಿತಃ । 
ಸುಧನ್ವಾ ತಂ ಸಮಾಗಚ್ಛತ್‌ ಪ್ರಾಹ್ಲಾದಿಂ ಕೇಶಿನೀ ತಥಾ HOA 


ವಿದುರ- ಎಲೈ ರಾಜಸತ್ತಮನೇ, ರಾತ್ರಿಯು ಕಳೆದು ಸೂರ್ಯನು 
ಉದಯಿಸುತ್ತಿರಲು ಎಲ್ಲಿವಿರೋಚನನು ಕೇಶಿನಿಯ ಜೊತೆಯಲ್ಲಿದ್ದನೋ ಆ ದೇಶಕ್ಕೆ 
ಸುಧನ್ನನು ಬಂದನು. ಕೇಶಿನಿಯು ಹೇಗೆ ವಿರೋಚನನ ಜೊತೆಯಲ್ಲಿ ಬಂದು 


ಸೇರಿದಳೋ ಅದರಂತೆ ಸುಧನ್ನನೂ ಬಂದು ಪ್ರಹ್ಲಾದನ ಮಗನಾದ ವಿರೋಚನನ 
ಜೊತೆಯಲ್ಲಿಸೇರಿದನು. 


ಸಮಾಗತಂ ದ್ವಿಜಂ ದೃಷ್ಟ್ವಾ ಕೇಶಿನೀ ಭರತರ್ಷಭ । 
ಪ್ರತ್ಯುತ್ಥಾಯಾಸನಂ ತಸ್ಮೈ ಪಾದ್ಯಮರ್ಫ್ಯಂ ದದೌ ಪುನಃ. ॥೧೪॥ 


ಪ್ರಜಾಗರಪರ್ವ -321- 


ಎಲೈ ಭರತರ್ಷಭನೇ, ಬ್ರಾಹ್ಮಣನು ಬಂದದ್ದನ್ನು ನೋಡಿ ಕೇಶಿನಿಯು ಎದ್ದು 
ಅವನಿಗೆ ಆಸನವನ್ನೂ, ಅರ್ಫ್ಯಪಾದ್ಯಗಳನ್ನೂ ಕೊಟ್ಟಳು ಮತ್ತು ವಿರೋಚನನನ್ನು 
ಕುರಿತು ಹೀಗೆ ಶ್ರೇಷ್ಠವಾದ ಮಾತನ್ನು ಆಡಿದಳು. 
ವಿದುರ 
ಇತಿ ಹೋವಾಚ ವಚನಂ ವಿರೋಚನಮನುತ್ತಮಮ್‌ 11೧೫1 


ವಿದುರ- ಆಗ ಸುಧನನು ವಿರೋಚನನನ್ನು ಕುರಿತು ಈ ಶ್ರೇಷ್ಠವಾದ ಮಾತನ್ನು 
ಆಡಿದನು. 


ಸುಧನ್ವಾ 
ಆಸ್ಪ ತಲೇ ಹಿ ಸೌವರ್ಣೇ ಪ್ರಾಹ್ನಾದೇ ಬ್ರಾಹಣಸ್ತ ಹಮ್‌ । 
ನ ಇ ೧೨ ೪ 5ೆಛಂ 
ಅನ್ವಾಲಭೇ ಹಿರಣ್ಣಯಂ ಪ್ರಾಹ್ಲಾದೇದಂ ವರಾಸನಮ್‌ 11೧೬॥ 
ಏಕತ್ಸ್ತಮುಪಸಂಪನ್ನೋ ನ ತ್ವಾಸೇಯಂ ತ್ಹಯಾ ಸಹ 11೧೭! 


ಸುಧನ್ವಾ- ಪ್ರಹ್ಲಾದಪುತ್ರನೇ, ಈ ಸುವರ್ಣಮಯವಾದ ಹಾಸಿಗೆಯಲ್ಲಿ 
ಕುಳಿತುಕೊ. ನಾನು ಬ್ರಾಹ್ಮಣ. ನಾನು ಈ ಇನ್ನೊಂದು ಶ್ರೇಷ್ಠವಾದ 
ಸುವರ್ಣಮಯವಾದ ಆಸನದಲ್ಲಿಕುಳಿತುಕೊಳ್ಳುತ್ತೇನೆ. ನಿನ್ನ ಜೊತೆಯಲ್ಲಿ ಒಟ್ಟಿಗೆ 
ಕೂಡುವುದಿಲ್ಲ. 
ವಿರೋಚನಃ 
ತವಾರ್ಹತೇ ತು ಫಲಕಂ ಕೂರ್ಚಂ ವಾರಪ್ಯಥವಾ ಬೃಸೀ ॥ 


ಹರಂತು ಫಲಕಂ ಕೂರ್ಚಂ ತಥಾ ಬೃಸ್ಯಸ್ಪಣಾನಿ ಚ Hoch 


ಸುಧನ್ನನ್‌ ನ ತಮರ್ಹೋತಸಿ ಮಯಾ ಸಹ ಸಮಾಸನಮ್‌ ॥1೧೯॥ 


ವಿರೋಚನ- ಅರ್ಹನಾದ ನಿನಗೆ ಮಣೆ, ಕೂರ್ಚ ಅಥವಾ ದರ್ಭಾಸನವೇ 
ಯೋಗ್ಯವಾದುದು. ಸೇವಕರು ನಿನಗಾಗಿ ಮಣೆಯನ್ನಾಗಲೀ, ಕೂರ್ಚವನ್ನಾಗಲೀ, 
ದರ್ಭಾಸನವನ್ನಾಗಲೀ, ಚಾಪೆಯನ್ನಾಗಲೀ ತರಲಿ. ಸುಧನ್ನನೇ, ನೀನು ನನ್ನ 
ಜೊತೆಯಲ್ಲಿ ಒಂದೇ ಆಸನದಲ್ಲಿಕುಳಿತುಕೊಳ್ಳಲು ಅರ್ಹನಲ್ಲ. 


-322- ಮಹಾಭಾರತ ಉದ್ಯೋಗಪರ್ವ 


ಸುಧನ್ವಾ 
ಪಿತಾಪುತ್ರೌ ಸಹಾಸೀತಾಂ ದ್ವೌ ವಿಪ್ರೌ ಕೃತ್ರಿಯಾವಪಿ । 
ವೈಶ್ಯೌ ದ್ಹೌ ಚೈವ ಶೂದ್ರೌ ಚ ನ ತ್ವನ್ಯಾವಿತರೇತರಮ್‌ 11೨೦ 


ಸುಧನ್ವಾ- ತಂದೆ-ಮಕ್ಕಳು ಒಂದೇ ಆಸನದಲ್ಲಿಕುಳಿತುಕೊಳ್ಳಬಹುದು. ಇಬ್ಬರು 
ಬ್ರಾಹ್ಮಣರು, ಇಬ್ಬರು ಕ್ಷತ್ರಿಯರು, ಇಬ್ಬರು ವೈಶ್ಯರು, ಇಬ್ಬರು ಶೂದ್ರರು ಒಂದೇ 
ಆಸನದಲ್ಲಿಕುಳಿತುಕೊಳ್ಳಬಹುದು. ಆದರೆ ಪರಸ್ಪರವಾಗಿ ಬೇರೆ ಜಾತಿಗೆ ಸೇರಿದವರು 
ಒಂದೇ ಆಸನದಲ್ಲಿಕುಳಿತುಕೊಳ್ಳುವಂತಿಲ್ಲ. 


ಪಿತಾ ಹಿ ತೇ ಸಮಾಸೀನಮುಪೋಪಾಸೀತ ಮಾಮಧಃ ಟ 
ಬಾಲಃ ಸುಖೋಷಿತೋ ಗೇಹೇ ನ ತಂ ಕಿಂಚನ ಬುಧ್ಯಸೇ 20 


ನಾನು ಆಸನದಲ್ಲಿ ಕುಳಿತಿದ್ದಾಗ ನಿನ್ನತಂದೆಯು ಕೆಳಗೆ ಕುಳಿತಿರುತ್ತಿದ್ದನು. ನೀನಿನ್ನೂ 
ಬಾಲಕ. ಮನೆಯಲ್ಲಿಸುಖವಾಗಿ ಬೆಳೆದಿದ್ದೀಯೆ. ನಿನಗೆ ಒಂದೂ ತಿಳಿಯುವುದಿಲ್ಲ. 


ವಿರೋಚನ: 


ಹಿರಣ್ಯಂ ಚ ಗವಾಶ್ಚಂ ಚ ಯದ್ವಿತ್ರಮಸುರೇಷು ನಃ । 
ಸುಧನ್ವನ್‌ ವಿಪಣೇ ತೇನ ಪ್ರಶ್ನಂ ಪೃಚ್ಛಾವ ಯೇ ವಿದುಃ ॥1೨೨॥ 


ವಿರೋಚನ- ಅಸುರರಾದ ನಮ್ಮಲ್ಲಿ ಏನು ಹಿರಣ್ಯ, ಗೋವುಗಳು, ಅಶ್ವಗಳು 
ಮೊದಲಾದ ಸಂಪತ್ತಿದೆಯೋ ಅದೆಲ್ಲವನ್ನೂ ಪಣವಾಗಿಟ್ಟು ಎಲೈ ಸುಧನ್ನನೇ, ತಿಳಿದವರ 
ಬಳಿಯಲ್ಲಿ ಪ್ರಶ್ನೆಯನ್ನುಮಾಡೋಣ. 


NS 
ಸುಧನ್ವಾ 
ಹಿರಣ್ಯಂ ಚ ಗವಾಶ್ವಂ ಚ ತವೈವಾಸ್ತು ವಿರೋಚನ । 


ಪ್ರಾಣಯೋಸ್ತು ಪಣಂ ಕೃತ್ವಾ ಪ್ರಶ್ನಂ ಪೃಚ್ಚಾವ ಯೇ ವಿದುಃ ॥1೨೩॥ 


ಸುಧನ್ವಾ- ಎಲೈ ವಿರೋಚನನೇ, ಸುವರ್ಣ ಮತ್ತು ಗವಾಶ್ಚಗಳು ನಿನಗೇ ಇರಲಿ. 
ನಮ್ಮಪ್ರಾಣಗಳನ್ನು ಪಣಕ್ಕಿಟ್ಟುತಿಳಿದವರನ್ನು ಪ್ರಶ್ನೆ ಮಾಡೋಣ. 
8 ಕೆ ಊ El aA 


ಪ್ರಜಾಗರಪರ್ವ -323- 


ವಿರೋಚನಃ 
ಆವಾಂ ಕುತ್ರ ಗಮಿಷ್ಯಾವಃ ಪ್ರಾಣಯೋರ್ವಿಪಣೇ ಕೃತೇ । 
ನ ತು ದೇವೇಷಹಂ ಸ್ಥಾತಾ ನ ಮನುಷ್ಯೇಷು ಕರ್ಹಿಚಿತ್‌ 11೨೪॥॥ 
ವಿರೋಚನ- ಪ್ರಾಣಗಳನ್ನು ಪಣಕ್ಕಿಟ್ಟಮೇಲೆ ನಾವು ಯಾರಲ್ಲಿಗೆ ಹೋಗೋಣ? 
ನಾನು ದೇವತೆಗಳ ಬಳಿಗೆ ಹೋಗುವುದಿಲ್ಲ, ಮನುಷ್ಯರ ಬಳಿಗೂ ಹೋಗುವವನಲ್ಲ. 
ಸುಧನಾ 
ಛೆ 
ಪಿತರಂ ತೇ ಗಮಿಷ್ಯಾವಃ ಪ್ರಾಣಯೋರ್ವಿಪಣೇ ಕೃತೇ ॥ 
ಪುತ್ರಸ್ಯಾಪಿ ಸ ಹೇತೋರ್ಹಿ ಪ್ರಹ್ಲಾದೋ ನಾನೃತಂ ವದೇತ್‌ ॥1೨೫॥ 
ಸುಧನ್ವಾ- ಪ್ರಾಣಗಳನ್ನು ಪಣಕ್ಕಿಟ್ಟುನಿನ್ನತಂದೆಯ ಬಳಿಗೆ ಹೋಗೋಣ. ಮಗನ 
ಸಲುವಾಗಿಯೂ ಸಹ ಪ್ರಹ್ಲಾದನು ಸುಳನ್ನು ಹೇಳುವುದಿಲ್ಲ. 
ವಿದುರಃ 
ಏವಂ ಕೃತಪಣೆ ಕ್ರುದ್ದೌ ತದಾ ತತ್ರೆವ ಜಗ್ಗತುಃ | 
೦ | ಅ 
ವಿರೋಚನಸುಧನ್ವಾನೌ ಪ್ರಹ್ಲಾದೋ ಯತ್ರ ತಿಷ್ಠತಿ 11೨೬।! 
ವಿದುರ- ಹೀಗೆ ವಿರೋಚನ, ಸುಧನ್ವಾ ಇಬ್ಬರೂ ಪಣವನ್ನು ಇಟ್ಟು ಸಿಟ್ಟಿನಿಂದ 
ಕೂಡಿದವರಾಗಿ ಪ್ರಹ್ಲಾದನು ಎಲ್ಲಿಇದ್ದನೋ ಅಲ್ಲಿಗೆ ಹೋದರು. 
ಪ್ರಹ್ಲಾದಃ 
ಇಮೌ ತೌ ಸಂಪ್ರದೃಶ್ಯೇತೇ ಯಾಭ್ಯಾಂ ನ ಚರಿತಂ ಸಹ । 
ಆಶೀವಿಷಾವಿವ ಕ್ರುದ್ಧಾವೇಕಮಾರ್ಗಾವಿಹಾಗತೌ 1೨೭1 
ಪ್ರಹ್ಲಾದ- ಎಂದೂ ಒಟ್ಟಿಗೆ ಸಂಚರಿಸದ ಇವರಿಬ್ಬರೂ ಸಿಟ್ಟುಗೊಂಡ ಸರ್ಪಗಳಂತೆ 
ಒಂದೇ ಮಾರ್ಗದಲ್ಲಿಜೊತೆಯಲ್ಲಿಇಲ್ಲಿಗೆ ನಡೆದು ಬರುತ್ತಿದ್ದಾರೆ. 
ಕಿಂ ವಾ ಸಹೈವ ಚರಥೋ ನ ಪುರಾ ಚರಥಃ ಸಹ । 
ವಿರೋಚನೈತತ್‌ ಪೃಚ್ಚಾಮಿ ಕಿಂ ತೇ ಸಖ್ಯಂ ಸುಧನ್ನನಾ 1೨೮1 


-324- ಮಹಾಭಾರತ ಉದ್ಯೋಗಪರ್ವ 


ಎಲೈ ವಿರೋಚನನೇ, ಹೀಗೆ ಎಂದೂ ಒಟ್ಟಿಗೆ ನಡೆಯದಿದ್ದವರು ಈ ದಿನ ಒಟ್ಟಿಗೆ 
ಏಕೆ ನಡೆದು ಬರುತ್ತಿದ್ದೀರಿ? ವಿರೋಚನನೇ, ನಿನ್ನನ್ನು ಈ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. 
ಸುಧನ್ನನ ಜೊತೆಯಲ್ಲಿನಿನ್ನ ಸಖ್ಯಕ್ಕೆ ಕಾರಣವೇನು? 

ವಿರೋಚನಃ 

ನ ಮೇ ಸುಧನನಾ ಸಖ್ಯಂ ಪ್ರಾಣಯೋರ್ವಿಪಣಾವಹೇ । 

ತತ್‌ ತ್ವಾಂ ಪೃಚ್ಛಾವಹೇ ತಾತ ಮಾ ಪ್ರಶ್ನಮನೃತಂ ವದೇಃ 11೨೯ 

ವಿರೋಚನ- ನನಗೆ ಸುಧನ್ನನ ಜೊತೆಯಲ್ಲಿ ಸಖ್ಯವಿಲ್ಲ. ನಮ್ಮ ಪ್ರಾಣಗಳನ್ನು 
ಪಣಕ್ಕೆ ಇಟ್ಟಿದ್ದೇವೆ. ತಂದೆಯೇ, ಆದ್ದರಿಂದ ನಾವಿಬ್ಬರೂ ನಿನ್ನನ್ನುಕೇಳುತ್ತಿದ್ದೇವೆ. ನಮ್ಮ 
ಪ್ರಶ್ನೆಗೆ ಸುಳ್ಳು ಉತ್ತರವನ್ನು ಹೇಳಬೇಡ. 

ಪ್ರಹ್ಲಾದಃ 

ಉದಕಂ ಮಧುಪರ್ಕಂ ಚಾಪ್ಯಾನಯಂತು ಸುಧನ್ನನೇ । 

ಬ್ರಹ್ಮನಭ್ಯರ್ಚ್ಛನೀಯೋಶಸಿ ಶ್ವೇತಾ ಗೌಃ ಪೀವರೀಕೃತಾ HAO 

ಪ್ರಹ್ನಾದ- ಸುಧನ್ನನಿಗೋಸ್ಕರ ಉದಕವನ್ನೂ ಮತ್ತು ಮಧುಪರ್ಕವನ್ನೂ 
ತೆಗೆದುಕೊಂಡು ಬನ್ನಿ. ಬ್ರಾಹ್ಮಣನೇ, ನೀನು ಪೂಜನೀಯನಾಗಿದ್ದೀಯೆ. ಚೆನ್ನಾಗಿ ಸಾಕಿದ 
ಒಂದು ಬಿಳಿಯ ಬಣ್ಣದ ಗೋವು ನಿನ್ನ ದಾನಕ್ಕಾಗಿ ಸಿದ್ಧವಾಗಿದೆ. 

ಸುಧನ್ವಾ 

ಉದಕಂ ಮಧುಪರ್ಕಂ ಚ ಪ್ರಶ್ಷವಾಚಾತರ್ಪಿತಂ ಮಮ HAO 

ಪ್ರಹ್ಲಾದ ತ್ವಂ ತು ಮೇ ತಥ್ಯಂ ಪ್ರಶ್ನಂ ಪ್ರಬ್ರೂಹಿ ಪೃಚ್ಛತಃ । 

ಕಿಂ ಬ್ರಾಹ್ಮಣಾಃ ಸ್ವಿಚ್ಛೇಯಾಂಸ ಉತಾಹೋಸ್ಟಿದ್‌ ವಿರೋಚನಃ ॥೩೨॥ 

ಸುಧನ್ವಾ- ನಿನ್ನ ಮಾತಿನಿಂದಲೇ ನೀನು ನನಗೆ ಉದಕವನ್ನೂ ಮತ್ತು 


ಮಧುಪರ್ಕವನ್ನೂನೀಡಿದಂತಾಗಿದೆ. ರಾಜನೇ, ಪ್ರಶ್ನೆಯನ್ನುಮಾಡುವ ನನಗೆ ನೀನು 
ಸರಿಯಾದ ಉತ್ತರವನ್ನು ಹೇಳು. ಬ್ರಾಹ್ಮಣರು ಶ್ರೇಷ್ಠರೋ ಅಥವಾ ವಿರೋಚನನು 


ಶ್ರೇಷ್ಠೋ? 


ಪ್ರಜಾಗರಪರ್ವ -325- 


ಕ್ರ ° 
ಪ್ರಹ್ಲಾದ: 


ನ ಕಲ್ಮಾಹೋ ನ ಕಪಿಲೋ ನ ಕೃಷ್ಣೋ ನ ಚ ಲೋಜಹಿತಃ । 
ಅಣೀಯಾನ್‌ ಕ್ಲುರಧಾರಾಯಾಃ ಕೋ ಧರ್ಮಂ ವಕ್ತುಮರ್ಹಸಿ ॥೩೩॥॥ 


ಪ್ರಹ್ಲಾದ- ಕಲ್ಮಾಷ ಗೋವಾಗಲೀ, ಕಪಿಲ ಗೋವಾಗಲೀ, ಕೃಷ್ಣಗೋವಾಗಲೀ 
ಅಥವಾ ಕೆಂಪು ಬಣ್ಣದ ಗೋವಾಗಲೀ ಯಾವುದೂ ಕತ್ತಿಯ ಅಲುಗಿನ ಮುಂದೆ 
ಸಣ್ಣದಲ್ಲ (ನ್ಯಾಯದ ಕತ್ತಿಗೆ ಎಲ್ಲರೂ ಸಮಾನರು). ಧರ್ಮವನ್ನು ಯಾವನು ಹೇಳಲು 
ಸಾಧ್ಯ? 

ಪುತ್ರ ಏಕೋ ಮಮ ಬ್ರಹ್ಮನ್‌ ತ್ತಂ ಚ ಸಾಕ್ಷ್ಯೇ ವ್ಯವಸ್ಥಿತಃ । 

ತಯೋರ್ವಿವದತೋಃ ಪ್ರಶ್ನಂ ಕಥಮಸ್ಥದ್ದಿಧೋ ವದೇತ್‌ 11೩೪! 

ಎಲೈ ಬ್ರಾಹ್ಮಣನೇ, ನಿಮ್ಮಿಬ್ಬರಲ್ಲಿ ಒಬ್ಬನು ನನ್ನ ಪುತ್ರ. ನೀನು ಸಾಕ್ಷಿಯನ್ನು 
ಹುಡುಕಿಕೊಂಡು ಬಂದಿದ್ದೀಯೆ. ನೀವಿಬ್ಬರೂ ಹೀಗೆ ವಿವಾದ ಮಾಡುವಾಗ 
ನನ್ನಂತಹವನು ಹೇಗೆ ಪ್ರಶ್ನೆಗೆ ಉತ್ತರವನ್ನು ಹೇಳಲು ಸಾಧ್ಯ ? 

ಸುಧನ್ಹಾ 

ಯದ್ಯತತ್ಪಂ ತು ವಕ್ತಾಸಿ ಯದಿ ವಾಪಿ ನ ವಕ್ಚಸಿ । 

ಪ್ರಹ್ಲಾದ ಪ್ರಶ್ನಮತುಲಂ ಮೂರ್ಧಾ ತೇ ವಿಫಲಿಷ್ಯತಿ 11೩೫1 

ಸುಧನ್ವಾ- ಪ್ರಹ್ಲಾದನೇ, ನಮ್ಮ ಅಸದೃಶವಾದ ಪ್ರಶ್ನೆಗೆ ನೀನು ಉತ್ತರವನ್ನು 
ಹೇಳದಿದ್ದರೆ ಅಥವಾ ತಪ್ಪುಉತ್ತರವನ್ನು ಹೇಳುವವನಾದರೆ ನಿನ್ನತಲೆಯು ಬಿರಿದು 
ಹೋಗುತ್ತದೆ. 

ವಿದುರಃ 

ಆದಿತ್ಯೇನ ಸಹಾಯಾಂತಂ ಪ್ರಹ್ಲಾದೋ ಹಂಸಮಬ್ರವೀತ್‌ । 

ಧೃತರಾಷ್ಟ್ರಂ ಮಹಾಪ್ರಾಜ್ಞಂ ಸರ್ವಜ್ಞಂ ಸರ್ವದರ್ಶಿನಮ್‌ 11೩೬॥( 

ವಿದುರ- ಆಗ ಪ್ರಹ್ಲಾದನು ಸೂರ್ಯನ ಜೊತೆಯಲ್ಲಿ ಬರುತ್ತಿದ್ದಂತಹ 
ಧೃತರಾಷ್ಟನೆಂಬ ಮಹಾಪ್ರಾಜ್ಞನೂ, ಸರ್ವಜ್ಞನೂ, ಎಲ್ಲವನ್ನೂ ಪ್ರತ್ಯಕ್ಷದಿಂದ 


-326- ಮಹಾಭಾರತ ಉದ್ಯೋಗಪರ್ವ 


ನೋಡುವವನೂ ಆದ ಹಂಸನನ್ನು ಕುರಿತು ಹೇಳಿದನು (ಹಂಸ ಎಂದರೆ ಸಂನ್ಯಾಸಿಗಳ 
ಒಂದು ಪ್ರಭೇದ). 


ಪ್ರಹ್ಲಾದ: 
ಪುತ್ರೋ ವಾಠನ್ಯೋ ಭವೇದ್‌ ಬ್ರಹ್ಮನ್‌ ಸಾಕ್ಷ್ಯೇ ಚಾಪಿ ಭವೇತ್‌ ಸ್ಥಿತಃ। 
ತಯೋರ್ವಿವದತೋರ್ಹಂಸ ಕಥಂ ಧರ್ಮಃ ಪ್ರವರ್ತತೇ 11೩೭11 


ಪ್ರಹ್ನಾದ- ಎಲೈ ಬ್ರಾಹ್ಮಣನೇ, ಮಗನೇ ಆಗಲಿ ಅಥವಾ ಇನ್ನೊಬ್ಬನಾಗಲೀ 
ವಿವಾದವನ್ನು ಮಾಡಿಕೊಂಡು ಸಾಕ್ಷಿಯನ್ನು ಕೇಳಲು ಬಂದಾಗ ಎಲೈ ಹಂಸನೇ, 
ಧರ್ಮವು ಹೇಗೆ ಪ್ರವೃತ್ತವಾಗುತ್ತದೆ? 


ಹಂಸಃ 
ಗಾಂ ವೈ ದದ್ಯಾತ್‌ ತೌರಸಾಯ ಯದ್ರಾsನ್ಯತ್‌ ಸ್ಯಾತ್‌ ಪ್ರಿಯಂ ಧನಮ್‌ । 
ದ್ವಯೋರ್ವಿವದತೋಸ್ತಥ್ಯಂ ವಾಚ್ಯಂ ಚ ಮತಿಮಂಸ್ತ್ರಯಾ 11೩೮॥ 


ಹಂಸ- ಎಲೈ ಮತಿವಂತನೇ, ಔರಸ ಪುತ್ರನಿಗೆ ಗೋವನ್ನು ಕೊಡಬಹುದು ಅಥವಾ 
ಬೇರೆ ಏನಾದರೂ ಪ್ರಿಯವಿದ್ದರೆ ಅದನ್ನೂ ಧನವನ್ನೂ ಕೊಡಬಹುದು. ಆದರೆ ಇಬ್ಬರು 
ವಿವಾದವನ್ನುಮಾಡುವಾಗ ನೀನು ಸತ್ಯವನ್ನೇ ನುಡಿಯಬೇಕು. 


ಪ್ರಹ್ಲಾದ: 
ಅಥ ಯೋ ನೈವ ಪ್ರಬ್ರೂಯಾತ್‌ ಸತ್ಯಂ ವಾ ಯದಿ ವಾನೃತಮ್‌ । 
ಹಂಸ ತತ್ಹೇನ ಪೃಚ್ಛಾಮಿ ದುರ್ವಿವೇಕ್ವಾಸ್ಥಿ ಕಿಂ ವದೇ 11೩೯॥॥ 


ಪ್ರಹ್ಲಾದ- ಎಲೈ ಹಂಸನೇ, ಯಾವನು ಸತ್ಯವನ್ನು ನುಡಿಯುವುದಿಲ್ಲವೋ ಅಥವಾ 
ಸುಳ್ಳನ್ನು ನುಡಿಯುತ್ತಾನೋ ಅವರಲ್ಲಿಉತ್ತಮರು, ಅಧಮರನ್ನುನಾನು ತಿಳಿದುಕೊಳ್ಳಲು 
ಸಾಧ್ಯವಿಲ್ಲ. ಆದ್ದರಿಂದ ನಿನ್ನನ್ನು ಕೇಳುತ್ತಿದ್ದೇನೆ. 
ಹಂಸಃ 
ಪೃಷ್ಟೋ ಧರ್ಮಂ ನ ವಿಬ್ರೂಯಾತ್‌ ಗೋಕರ್ಣಶಿಥಿಲಂ ಚರನ್‌ । 
ಧರ್ಮಾದ್‌ ಭ್ರಶ್ಯತಿ ರಾಜಂಸ್ತು ನಾಸ್ಯ ಲೋಕೋಶಸ್ತಿ ನ ಪ್ರಜಾಃ ॥೪೦॥ 


ಪ್ರಜಾಗರಪರ್ವ -327- 


ಹಂಸ- ಧರ್ಮದ ಪ್ರಶ್ನೆಯನ್ನು ಕೇಳಿದಾಗ ಕೇಳಿಸಿದರೂ ಕೇಳಿಸದೆ ಇದ್ದಂತೆ 
ಸುಮ್ಮನಿರುವವನು ತನ್ನ ಧರ್ಮವನ್ನು ಕಳೆದುಕೊಳ್ಳುತ್ತಾನೆ. ಎಲೈ ರಾಜನೇ, ಅವನಿಗೆ 
ಪರಲೋಕವೂ ಇಲ್ಲ, ಸಂತತಿಯೂ ಇಲ್ಲ. 


ಧರ್ಮ ಏತಾನ್‌ ಸಂರುಜತಿ ಯಥಾ ನದ್ಯನುಕೂಲಜಾನ್‌ 11೪೧॥ 


ನದಿಯ ಪ್ರವಾಹವು ತೀರದಲ್ಲಿದ್ದ ವೃಕ್ಷಗಳನ್ನು ಕೊಚ್ಚಿಕೊಂಡು ಹೋಗುವಂತೆ 
ಧರ್ಮವೇ ಅವನನ್ನು ಕೊಚ್ಚಿಕೊಂಡು ಹೋಗುತ್ತದೆ. 


ಯೇ ಧರ್ಮಮನುಪಶ್ಯಂತಃ ತೂಷ್ಣೀಂ ಧ್ಯಾಯಂತ ಆಸತೇ । 
ಶ್ರೇಷ್ಠೋ5ರ್ಧಂ ತು ಹರೇತ್‌ ತತ್ರ ಭವೇತ್‌ ಪಾದಶ್ಚ ಕರ್ತರಿ ॥೪೨॥ 


ಪಾದಸ್ಟೇಷು ಸಭಾಸತ್ತು ಯತ್ರ ನಿಂದ್ಯೋ ನ ನಿಂದ್ಯತೇ NYA 


ಪ್ರಶ್ನೆಯನ್ನು ಕೇಳಿದಾಗ ಯಾರು ಧರ್ಮವು ಗೊತ್ತಿದ್ದರೂ ಸುಮ್ಮನೆ ಧ್ಯಾನ 
ಮಾಡುವವರಂತೆ ಕುಳಿತಿರುತ್ತಾರೋ ಅವರ ಪುಣ್ಯದ ಅರ್ಧಭಾಗವನ್ನು ಪ್ರಶ್ನೆಯನ್ನು 
ಮಾಡಿದ ಶ್ರೇಷ್ಠನಾದವನು ತೆಗೆದುಕೊಳ್ಳುತ್ತಾನೆ. ಇನ್ನು ಕಾಲುಭಾಗವು ಅವರಲ್ಲಿಅಪಕಾರ 
ಮಾಡಿದವನಿಗೆ ಸೇರುತ್ತದೆ. ನಿಂದನೀಯನಾದವನನ್ನುನಿಂದಿಸದಿದ್ದರೆ ಸಭಾಸದರಿಗೆ 
ಉಳಿದ ಕಾಲುಭಾಗವು ಸೇರುತ್ತದೆ. 


ಅನೇನಾ ಭವತಿ ಶ್ರೇಷ್ಠೋ ಮುಚ್ಯಂತೇ ಚ ಸಭಾಸದಃ । 
ಕರ್ತಾರಮೇನೋ ಗಚ್ಚೇಚ್ಚೆ ನಿಂದ್ಯೋ ಯತ್ರ ಹಿ ನಿಂದ್ಯತೇ 1೪೪॥ 


ನಿಂದನೀಯನಾದವನು ಯಾವ ಸಭೆಯಲ್ಲಿ ನಿಂದಿಸಲ್ಪಡುತ್ತಾನೆಯೋ ಅಲ್ಲಿ 
ವಿವಾದವನ್ನುತಂದವರಲ್ಲಿ ಶ್ರೇಷ್ಠನಾದವನು ನಿರ್ದೋಷಿಯಾಗುತ್ತಾನೆ. ಸಭಾಸದರಿಗೆ 
ಯಾವ ದೋಷವೂ ಉಂಟಾಗುವುದಿಲ್ಲ ಮತ್ತು ನಿಂದನೀಯವಾದ ಕರ್ಮವನ್ನು 
ಮಾಡಿದವರಿಗೆ ಪಾಪವು ಉಂಟಾಗುತ್ತದೆ. 
ಪ್ರಹ್ಲಾದಃ 
ಮೋಹಾದ್ವಾ ಚೈವ ಕಾಮಾದ್ದಾ ಮಿಥ್ಯಾವಾದಂ ಯದಿ ಬ್ರುವನ್‌ । 
ದೃತರಾಷ್ಟ್ರ ತತ್‌ ತ್ನಂ ಪೃಚ್ಛಾಮಿ ದುರ್ವಿವಕ್ತಾ ತು ಕಿಂ ವಸೇತ್‌ ॥೪೫॥ 


-328- ಮಹಾಭಾರತ ಉದ್ಯೋಗಪರ್ವ 


ಪ್ರಹ್ನಾದ- ಎಲೈ ಧೃತರಾಷ್ಟ್ರ ಹಂಸನೇ, ಮೋಹದಿಂದಲಾಗಲೀ, 
ಕಾಮದಿಂದಾಗಲೀ ಯಾವನು ಸುಳ್ಳು ಮಾತನ್ನು ಆಡುವವನಾಗಿ ವಿವಾದವನ್ನು 
ಕೆಟ್ಟದಾಗಿ ಪರಿಹರಿಸಲು ನೋಡುತ್ತಾನೆಯೋ ಅವನು ಎಲ್ಲಿಗೆ ಹೋಗುತ್ತಾನೆ ಎಂದು 
ನಿನ್ನನ್ನು ಕೇಳುತ್ತೇನೆ. 


ಯಾಂ ರಾತ್ರಿಮಧಿವಿನ್ನಾ ಸ್ವ್ರೀ ಯಾಂ ಚೈವಾಕ್ಷಪರಾಜಿತಃ । 
ಯಾಂ ಚ ಭಾರಾಭಿತಪ್ತಾಂಗೋ ದುರ್ವಿವಕ್ತಾ ತು ತಾಂ ವಸೇತ್‌॥೪೬॥ 


ಹಂಸ- ಪತಿಯನ್ನು ಕಳೆದುಕೊಂಡ ಸ್ಟೀಯು ಆ ದಿನ ರಾತ್ರಿಯಲ್ಲಿಹೇಗೆ ವಾಸ 
ಮಾಡುತ್ತಾಳೆಯೋ ದ್ಯೂತದಲ್ಲಿ ಪರಾಜಿತನಾದವನು ಆ ರಾತ್ರಿಯಲ್ಲಿಹೇಗೆ ವಾಸ 
ಮಾಡುತ್ತಾನೆಯೋ, ದೊಡ್ಡ ಭಾರದಿಂದ ತಪ್ಪವಾದ ಶರೀರವುಳ್ಳವನು ರಾತ್ರಿಯಲ್ಲಿ 
ಹೇಗೆ ವಾಸ ಮಾಡುತ್ತಾನೆಯೋ ಸಭೆಯಲ್ಲಿಅನ್ಯಾಯವನ್ನುನುಡಿಯುವವನು ಹಾಗೆ 
ವಾಸ ಮಾಡುತ್ತಾನೆ (ಅಂತಹ ದುಃಖವನ್ನು ಹೊಂದುತ್ತಾನೆ). 


ನಗರೇ ಪ್ರತಿರುದ್ಧ; ಸನ್‌ ಬಹಿರ್ದ್ವಾರೋ ಬುಭುಕ್ತಿತಃ । 
ಅಮಿತ್ರಾನ್‌ ಭೂಯಸಃ ಪಶ್ಯನ್‌ ದುರ್ವಿವಕ್ತಾ ತು ತಾಂ ವಸೇತ್‌ ॥ 


ನಗರದ ಹೊರಗೆ ಕೋಟೆಯ ಬಾಗಿಲಿನಿಂದ ಆಚೆಗೆ ಉಳಿದು ನಗರಕ್ಕೆ 
ಪ್ರವೇಶಿಸದಂತೆ ತಡೆಯಲ್ಪಟ್ಟ ಹಸಿದ ರಾಜನು ತನ್ನ ಸುತ್ತಲೂ ಅನೇಕ ಶತ್ರುಗಳನ್ನು 
ನೋಡುವಾಗ ಹೇಗಿರುತ್ತಾನೆಯೋ ಅದರಂತೆ ಕೆಟ್ಟದಾಗಿ ನಿರ್ಣಯವನ್ನುಕೊಡುವವನು 
ದುಃಖವನ್ನು ಅನುಭವಿಸುತ್ತಾನೆ. 


ಯಾಂ ಚ ರಾತ್ರಿಮಭಿದ್ರುಗ್ನೋ ಯಾಂ ಚ ಪುತ್ರೇ ಪ್ರಿಯೇ ಮೃತೇ । 
ಸರ್ವಸ್ನೇನ ಚ ಯೋ ಹೀನೋ ದುರ್ವಿವಕ್ತಾ ತು ತಾಂ ವಸೇತ್‌ ॥೪೮॥ 


ಮೋಸವನ್ನುಮಾಡಲ್ಪಟ್ಟವನು ಆ ರಾತ್ರಿಯನ್ನುಕಳೆದಂತೆ, ಪ್ರಿಯನಾದ ಪುತ್ರನು 
ಮೃತನಾದ ದಿವಸದಲ್ಲಿರಾತ್ರಿಯನ್ನು ಕಳೆದಂತೆ, ಸರ್ವಸ್ವವನ್ನು ಕಳೆದುಕೊಂಡವನು 
ದುಃಖವನ್ನು ಅನುಭವಿಸುವಂತೆ, ಅನ್ಯಾಯದ ನಿರ್ಣಯವನ್ನು ಕೊಡುವವನು ವಾಸ 
ಮಾಡುತ್ತಾನೆ. 


ಪ್ರಜಾಗರಪರ್ವ -329- 


ಪಂಚ ಪಶ್ಚನೃತಂ ಹಂತಿ ದಶ ಹಂತಿ ಗವಾನ್ಫತೇ । 
ಶತಮಶ್ಚಾನೃತೇ ಹಂತಿ ಸಹಸ್ರಂ ಪುರುಷಾನ್ಸತೇ YE 


ಪಶುವಿನ ಸಲುವಾಗಿ ಅನೃತವನ್ನು ಹೇಳಿದರೆ ಐದು ಜನರನ್ನು ಕೊಲ್ಲುತ್ತದೆ. 
ಗೋವಿನ ಸಲುವಾಗಿ ಅನ್ಭತವನ್ನು ಹೇಳಿದರೆ ಹತ್ತು ಜನರನ್ನು ಕೊಲ್ಲುತ್ತದೆ. ಅಶ್ಚದ 
ಸಲುವಾಗಿ ಅನ್ಭತವನ್ನು ಹೇಳಿದರೆ ನೂರುಜನರನ್ನು ಕೊಲ್ಲುತ್ತದೆ. ಮನುಷ್ಯನ ಸಲುವಾಗಿ 
ಅನ್ಭತವನ್ನು ಹೇಳಿದರೆ ಸಹಸ್ರ ಜನರನ್ನು ಕೊಲ್ಲುತ್ತದೆ. 


ಹಂತಿ ಜಾತಾನಜಾತಾಂಶ್ಚ ಹಿರಣ್ಯಾರ್ಥೇನನೃತಂ ವದನ್‌ । 
ಸರ್ವಂ ಭೂಮ್ಯನೃತೇ ಹಂತಿ ಮಾ ಸ್ಮ ಭೂಮ್ಯನೃತಂ ವದೇಃ ॥೫೦॥ 


ಸುವರ್ಣದ ಸಲುವಾಗಿ ಅನೃತವನ್ನುಹೇಳಿದರೆ ಅದು ಹುಟ್ಟಿದ ಮತ್ತು ಮುಂದೆ 
ಹುಟ್ಟುವ ಮಕ್ಕಳನ್ನೆಲ್ಲಾಕೊಲ್ಲುತ್ತದೆ. ಭೂಮಿಯ ಸಲುವಾಗಿ ಅನೃತವನ್ನುಹ ಹೇಳಿದರೆ 
ಎಲ್ಲವನ್ನೂ ನಾಶಮಾಡುತ್ತದೆ. ಆದ್ದರಿಂದ ಭೂಮಿಯ ಸಲುವಾಗಿ ಅನೃತವನ್ನು 
ಹೇಳಬೇಡ. 

ಪ್ರಹ್ಲಾದಃ 

ಮತ್ತಃ ಶ್ರೇಯಾನಂಗಿರಾ ವೈ ಸುಧನ್ವಾ ತ್ತದ್‌ ವಿರೋಚನ । 

ಮಾತಾತಸ್ಯ ಶ್ರೇಯಸೀ ಮಾತುಸ್ತಸ್ಕಾತ್‌ ತಂ ತೇನ ವೈ ಜಿತಃ ॥೫೧॥ 

ಪ್ರಹ್ಲಾದ- ಅಂಗಿರಸರು ನನಗಿಂತ ಶ್ರೇಷ್ಠರಾದವರು. ಸುಧನ್ವನ ತಾಯಿಯು ನಿನ್ನ 
ತಾಯಿಗಿಂತಲೂ ಶ್ರೇಷ್ಠಳಾದವಳು. ಆದ್ದರಿಂದ ಸುಧನ್ನನು ಎಲೈ ವಿರೋಚನನೇ, 
ನಿನಗಿಂತಲೂ ಶ್ರೇಷ್ಠನಾದವನು. ನೀನು ಈ ಪಣದಲ್ಲಿಸುಧನ್ನನಿಗೆ ಸೋತಿದ್ದೀಯೆ. 

ವಿರೋಚನ ಸುಧನ್ವಾಂಯಂ ಪ್ರಾಣಾನಾಮೀಶ್ನರಸ್ತವ । 

ಸುಧನ್ನನ್‌ ಪುತ್ರಮಿಚ್ಛಾಮಿ ತ್ವಯಾ ದತ್ತಂ ವಿರೋಚನಮ್‌ TET 


ಎಲೈ ವಿರೋಚನನೇ, ಈಗ ಈ ಸುಧನ್ನನು ನಿನ್ನಪ್ರಾಣಗಳಿಗೆ ಒಡೆಯನಾಗಿದ್ದಾನೆ. 
ಎಲೈ ಸುಧನ್ನನೇ, ನೀನು ನನಗೆ ಮಗನಾದ ವಿರೋಚನನನ್ನು ದಾನ ಮಾಡು ಎಂದು 
ಕೇಳುತ್ತಿದ್ದೇನೆ. 


-330- ಮಹಾಭಾರತ ಉದ್ಯೋಗಪರ್ವ 


ಸುಧನ್ವಾ 

ಯದ್ಭರ್ಮಮವೃಣೀಥಾಸ್ತ್ಯಂ ನ ಕಾಮಾದನೃತಂ ವದೀಃ । 

ಪುನರ್ದದಾಮಿ ತೇ ಪುತ್ರಂ ತಸ್ಮಾತ್‌ ಪ್ರಹ್ಲಾದ ದುರ್ಲಭಮ್‌ ॥೫೩॥ 

ಸುಧನ್ವಾ- ಯಾವ ಕಾರಣದಿಂದ ನೀನು ಧರ್ಮವನ್ನೇ ಆಶ್ರಯಿಸಿದೆಯೋ, 
ಕಾಮದಿಂದ ಸುಳ್ಳನ್ನು ಹೇಳಲಿಲ್ಲವೋ, ಆದ್ದರಿಂದ ಎಲೈ ಪ್ರಹ್ಲಾದನೇ, ದುರ್ಲಭನಾದ 
ಪುತ್ರನನ್ನು ನಿನಗೆ ಪುನಃ ಕೊಡುತ್ತೇನೆ. 

ಏಷ ಪ್ರಹ್ಲಾದ ಪುತ್ರಸ್ತೇ ಮಯಾ ದತ್ರೋ ವಿರೋಚನಃ । 

ಪಾದಪ್ರಕ್ಷಾಲನಂ ಕುರ್ಯಾತ್‌ ಕುಮಾರ್ಯಾಃ ಸನ್ನಿಧೌ ಮಮ ॥೫೪॥ 

ಪ್ರಹ್ಲಾದನೇ, ಇದೋ ನಿನ್ನ ಪುತ್ರನಾದ ವಿರೋಚನನನ್ನುನಿನಗೆ ಕೊಡುತ್ತಿದ್ದೇನೆ. 
ಅವನು ಈ ಕೇಶಿನಿಯ ಸನ್ನಿಧಿಯಲ್ಲಿನನ್ನ ಪಾದಪ್ರಕ್ಷಾಲನೆಯನ್ನು ಮಾಡಲಿ. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಚತುಸ್ವಿಂಶೋ5ಧ್ಯಾಯಃ ॥ 


॥ ಪ್ರಜಾಗರಪರ್ವಣಿ ತೃತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿಮೂವತ್ನಾಲ್ಕನೆಯ 
ಅಧ್ಯಾಯ ಮುಗಿಯಿತು. 


La Ss 
ಮೂವತ್ತೈದನೆಯ ಅಧ್ಯಾಯ 
ವಿದುರನೀತಿ ಮತ್ತು ಧೃತರಾಷ್ಟ್ರನಿಗೆ ಪಾಂಡವರಲ್ಲಿ ಪುತ್ರದೃಷ್ಟಿವಿಧಾನ. 
ವಿದುರಃ 
ತಸ್ಯಾದ್‌ ರಾಜೇಂದ್ರ ಭೂಮ್ಯರ್ಥೇ ನಾನೃತಂ ವಕ್ತುಮರ್ಹಸಿ । 
ಮಾ ಗಮಃ ಸಸುತಾಮಾತ್ಯೋ ನಾಶಂ ಪುತ್ರಾರ್ಥಮಬ್ರುವನ್‌ ॥೧॥ 


ವಿದುರ- ಎಲೈ ರಾಜೇಂದ್ರನೇ, ಆದ್ದರಿಂದ ಭೂಮಿಯ ವಿಷಯದಲ್ಲಿಎಂದೂ 
ಸುಳ್ಳನ್ನು ಹೇಳಬೇಡ. ಮಕ್ಕಳ ಹಿತಕ್ಕಾಗಿ ಏನೂ ಮಾತನಾಡದೆ ಪುತ್ರಾಮಾತ್ಯರ 
ಜೊತೆಯಲ್ಲಿನಾಶವನ್ನು ಹೊಂದಬೇಡ. 


ಪ್ರಜಾಗರಪರ್ವ -331- 


ನ ದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್‌ ।ಟ 
ಯಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್‌ 11೨ 


ದೇವತೆಗಳು ಗೋಪಾಲಕರಂತೆ ಕೋಲನ್ನು ಹಿಡಿದು ರಕ್ಷಿಸುವುದಿಲ್ಲ | ಯಾರನ್ನು 
ರಕ್ಷಿಸಲು ಬಯಸುತ್ತಾರೆಯೋ ಅವರಿಗೆ ಒಳ್ಳೆಯ ಬುದ್ದಿಯನ್ನು ಕೊಡುತ್ತಾರೆ. 


ಯಥಾ ಯಥಾ ಹಿ ಪುರುಷಃ ಕಲ್ಯಾಣೇ ಕುರುತೇ ಮನಃ । 
ತಥಾ ತಥಾತಸ್ಯ ಸರ್ವಾರ್ಥಾಃ ಸಿದ್ಧ 5೦ತೇ ನಾತ್ರ ಸಂಶಯಃ 11೩.1! 


ಹೇಗೆ ಹೇಗೆ ಪುರುಷನು ಒಳ್ಳೆಯದನ್ನೇ ಮಾಡಲು ಮನಸ್ಸುಮಾಡುತ್ತಾನೆಯೋ 
ಹಾಗೆ ಹಾಗೆ ಅವನಿಗೆ ಎಲ್ಲಾಅರ್ಥಗಳೂ ಸಿದ್ಧಿಸುತ್ತವೆ. ಇದರಲ್ಲಿಸಂಶಯವಿಲ್ಲ. 


ನೈನಂ ಛಿಂದಂತಿ ವೃಜಿನಾತ್‌ ತಾರಯಂತಿ 
ಮಾಯಾವಿನಂ ಮಾಯಯಾ ವರ್ತಮಾನಮ್‌ । 
ನೀಡಂ ಶಕುಂತಾ ಇವ ಜಾತಪಕ್ಷಾಃ 
ಛಂದಾಂಸ್ಕೇನಂ ಪ್ರಜಹತ್ಯಂತಕಾಲೇ 11೪ 


ಇನ್ನೊಬ್ಬರಿಗೆ ಮೋಸವನ್ನು ಮಾಡಿ ಕಪಟದಿಂದ ಜೀವಿಸುವವನನ್ನು ವೇದಗಳು 
ಪಾಪದಿಂದ ಪಾರು ಮಾಡುವುದಿಲ್ಲ. ರೆಕ್ಕೆಯು ಮೂಡಿದ ಪಕ್ಷಿಗಳು ಗೂಡನ್ನು ಬಿಟ್ಟು 
ಹೋಗುವಂತೆ ಅಂತಕಾಲದಲ್ಲಿವೇದಗಳು ಅವನನ್ನು ತೊರೆಯುತ್ತವೆ. 


ಮದ್ಯಪಾನಂ ಕಲಹಂ ಪೂಗವೈರಂ 
ಭಾರ್ಯಾಪತ್ಯೋರಂತರಂ ಜ್ಞಾತಿಭೇದಮ್‌ | 
ರಾಜದ್ದೇಷಂ ಸ್ಪೀಪುಂಸಯೋರ್ವಿವಾದಂ 
ವರ್ಜ್ಯಾನ್ಯಾಹುರ್ಯಶ್ಚ ಪಂಥಾ ಪ್ರದುಷ್ಠ 11೫ 
ಮದ್ಯಪಾನ, ಕಲಹ, ಸಮೂಹದ್ದೇಷ, ಗಂಡ-ಹೆಂಡಿರನ್ನು ಒಡೆಯುವುದು, 
ದಾಯಾದಿಗಳನ್ನು ಒಡೆಯುವುದು, ರಾಜದ್ದೇಷ, ಸ್ವೀ-ಪುರುಷರ ಜಗಳಗಳು ಮತ್ತು 
ದುಷ್ಠವಾದ ಮಾರ್ಗ ಇವೆಲ್ಲವೂ ವರ್ಜ್ಯವಾದವು. 


ಸಾಮುದ್ರಿಕಂ ವಣಿಜಂ ಚೋರಪೂರ್ವಂ 
ಶಲಾಕಸೂತ್ರಂ ಚ ಚಿಕಿತಕಂ ಚ | 


-332- ಮಹಾಭಾರತ ಉದ್ಯೋಗಪರ್ವ 


ಅರಿಂ ಚ ಮಿತ್ರಂ ಚ ಕುಶೀಲವಂ ಚ 
ನೈತಾನ್‌ ಸಾಕ್ಸ್ಯೇ ತ್ತಧಿಕುರ್ಮೀತ ಸಪ್ತ WEI 


ಸಮುದ್ರದಲ್ಲಿ ವ್ಯಾಪಾರ ಮಾಡುವ ವರ್ತಕನನ್ನು ಹಿಂದೆ ಕಳ್ಳನಾಗಿದ್ದವನನ್ನು 
ಶಲಾಕಿಗೆ ಬಟ್ಟೆಯನ್ನುಸುತ್ತಿ ಬೀದಿಯಲ್ಲಿ ಮಾರುವವನನ್ನು, ವೈದ್ಯನನ್ನು ಶತ್ರುವನ್ನು 
ಮಿತ್ರನನ್ನು ಮತ್ತು ನಟನನ್ನೂ - ಈ ಏಳು ಜನರನ್ನು ಎಂದೂ ಸಾಕ್ಟ್ಯಸ್ಥಾನದಲ್ಲಿ 
(ನಿರ್ಣಾಯಕ ಸ್ಥಾನದಲ್ಲಿ) ಕೂಡಿಸಬಾರದು. 


ಮಾನಾಗ್ನಿಹೋತ್ರಮುತ ಮಾನಮೌನಂ 
ಮಾನೇನಾಧೀತಮುತ ಮಾನಯಜ್ಞ । 
ಏತಾನಿ ಚತ್ಹ್ವಾರ್ಯಭಯಂಕರಾಣಿ ' 
ಭಯಂ ಪ್ರಯಚ್ಛಂತ್ಯಯಥಾಕೃತಾನಿ 11೭ 


ಅಗ್ನಿಹೋತ್ರ, ಮೌನ, ಅಧ್ಯಯನ ಮತ್ತು ಯಜ್ಞ - ಈ ನಾಲ್ಕು 
ಅಭಯಪ್ರದವಾದವು. ಆದರೆ ಅದನ್ನೇ ಬೇರೆ ರೀತಿಯಲ್ಲಿ ಮಾಡಿದರೆ ಎಂದರೆ 
ಅಹಂಕಾರದಿಂದ ಮಾಡಿದ ಅಗ್ನಿಹೋತ್ರ, ಮೌನ, ಅಧ್ಯಯನ ಮತ್ತು ಯಜ್ಞಗಳು 
ಭಯವನ್ನುಂಟು ಮಾಡುತ್ತವೆ. 


ಅಗಾರದಾಹೀ ಗರದಃ ಕುಂಡಾಶೀ ಸೋಮವಿಕ್ರಯೀ ಟ 

ಚರ್ಮಕಾರಶ್ಚ ಸೂಚೀ ಚ ಮಿತ್ರಧ್ರುಕ್‌ ಪಾರದಾರಿಕಃ WS 

ಭ್ರೂಣಹಾ ಗುರುತಲ್ಲೀ ಚ ಯಶ್ಚ ಸ್ಯಾತ್‌ ಪಾನಪೋ ದ್ವಿಜಃ । 

ಅತಿತೀಕ್ಷೃಶ್ಣ ಕಾರುಶ್ಚ ನಾಸ್ತಿಕೋ ವೇದನಿಂದಕಃ Tal 

ಸುರಾಪ್ರಹಾಪಣೋ ವ್ರಾತ್ಯಃ ಕೀನಾಶಶ್ಚಾತ್ಮಹಾನಪಿ ಚ । 

ರಕ್ಷ್ಯೈತ್ಯುಕತ್ಹ ಯೋ ಹಿಂಸ್ಕಾತ್‌ ಸರ್ವೇ ಬ್ರಹ್ಮಹಭಿಃ ಸಮಾಃ ॥೧೦॥ 

ಮನೆಗೆ ಬೆಂಕಿಯನ್ನು ಕೊಟ್ಟು ಸುಡುವವನೂ, ವಿಷವನ್ನು ಕೊಡುವವನೂ, 
ವ್ಯಭಿಚಾರವನ್ನು ಪ್ರೋತ್ಸಾಹಿಸಿ ಜೀವಿಸುವವನೂ, ಸೋಮವಿಕ್ರಯವನ್ನು 
ಮಾಡುವವನೂ, ಚರ್ಮಕಾರನೂ, ಚಾಡಿಯನ್ನುಹೇಳುವವನೂ, ಮಿತ್ರದ್ರೋಹವನ್ನು 


ಪ್ರಜಾಗರಪರ್ವ -333- 


ಮಾಡುವವನೂ, ಪರಪತ್ನೀ ಗಮನವನ್ನು ಮಾಡುವವನೂ, ಭ್ರೂಣಹತ್ಯೆಯನ್ನು 
ಮಾಡುವವನೂ, ಗುರುತಲ್ಲಗಾಮಿಯಾದವನೂ, ಬ್ರಾಹ್ಮಣನಾಗಿ ಮದ್ಯಪಾನವನ್ನು 
ಮಾಡುವವನೂ, ಬಹಳ ಉಗ್ರನಾದವನೂ, ಕಾರುವೂ, ನಾಸ್ತಿಕನೂ, ವೇದನಿಂದಕನೂ, 

ಮದ್ಯವನ್ನು ಮಾಡುವುದಕ್ಕಾಗಿ ಹೂವನ್ನು ಕಿತ್ತು ಎಸೆಯುವವನೂ, ವ್ರತಹೀನನೂ, 

ದೈನ್ಯದಿಂದ ಜೀವಿಸುವವನೂ, ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವವನೂ, 

ಶರಣಾಗತರನ್ನು ಹಿಂಸಿಸುವವನೂ ಇವರೆಲ್ಲರೂ ಬ್ರಹ್ಮಹತ್ಯೆಯನ್ನು ಮಾಡಿದವನಿಗೆ 

ಸಮಾನರಾದವರು. 


ತೃಣೋಲ್ಕಯಾ ಜ್ಞಾಯತೇ ಜಾತರೂಪಂ 
ವೃತ್ತೇನ ಭದ್ರೋ ವ್ಯವಹಾರೇಣ ಸಾಧು: । 
ಶೂರೋ ಭಯೇಷರ್ಥಕಚ್ಛೇಷು ಧೀರಃ 
ವ ಲ ಲು 
ಕೃಚ್ಚಾಸ್ಥಾಹತ್ಸು ಸುಹೃದಶ್ಚಾರಯಶ್ಚ 1೧೧॥ 
ಲ್ರ ವ ~ ಲ ಚ ಚ 


ತೃಣದ ಮೇಲೆ ಬಿದ್ದಕಾಂತಿಯಿಂದ ಸುವರ್ಣವು ತಿಳಿಯುತ್ತದೆ. ನಡತೆಯಿಂದ 
ಮಂಗಳ ಸ್ವಭಾವವು ತಿಳಿಯಲ್ಪಡುತ್ತದೆ. ವ್ಯವಹಾರದಿಂದ ಸಜ್ಜನನು ತಿಳಿಯಲ್ಪಡುತ್ತಾನೆ. 
ಭಯ ಉಂಟಾದಾಗ ಶೂರನು ತಿಳಿಯಲ್ಪಡುತ್ತಾನೆ. ಕಷ್ಟಗಳು ಒದಗಿದಾಗ ಧೀರನು 
ತಿಳಿಯಲ್ಪಡುತ್ತಾನೆ. ಆಪತ್ತುಗಳು ಒದಗಿದಾಗ ಶತ್ರುಗಳು ಮತ್ತು ಮಿತ್ರರು 
ತಿಳಿಯಲಡುತ್ತಾರೆ. 


ಜರಾ ರೂಪಂ ಹರತಿ ಹಿ ಧೈರ್ಯಮಾಶಾ 
ಮೃತ್ಯುಃ ಪ್ರಾಣಾನ್‌ ಧರ್ಮಚರ್ಯಾಮಸೂಯಾ ।ಟ 
ಕ್ರೋಧಃ ಶ್ರಿಯಂ ಶೀಲಮನಾರ್ಯಸೇವಾ 
ಹ್ರಿಯಂ ಕಾಮಃ ಸರ್ವಮೇವಾಭಿಮಾನಃ 11೧೨1 


ಮುಪ್ಪುರೂಪವನ್ನುನಾಶಪಡಿಸುತ್ತದೆ. ಆಸೆಯು ಧೈರ್ಯವನ್ನು ನಾಶಪಡಿಸುತ್ತದೆ. 
ಮೃತ್ಯುವು ಪ್ರಾಣವನ್ನು, ಅಸೂಯೆಯು ಧರ್ಮವನ್ನು ನಾಶಪಡಿಸುತ್ತದೆ. ಕ್ರೋಧವು 
ಸಂಪತ್ತನ್ನೂ, ಅನಾರ್ಯಸೇವೆಯು ಶೀಲವನ್ನೂ, ಕಾಮವು ನಾಚಿಕೆಯನ್ನೂ, 
ಅಭಿಮಾನವು ಎಲ್ಲವನ್ನೂನಾಶಪಡಿಸುತ್ತದೆ. 


-334- ಮಹಾಭಾರತ ಉದ್ಯೋಗಪರ್ವ 


ನ ಕ್ರೋಧಿನೋತರ್ಥೋ ನ ನೃಶಂಸಸ್ಯ ಮಿತ್ರಂ 
ಕ್ರೂರಸ್ಯ ನ ಸ್ಪೀ ಸುಖಿನೋ ನ ವಿದ್ಯಾ । 
ನ ಕಾಮಿನೋ ಹ್ರೀರಲಸಸ್ಯ ನ ಶ್ರೀಃ 
ಸರ್ವಂ ತು ನ ಸ್ಯಾದನವಸ್ಥಿತಸ್ಯ 11೧೩1 


ಕೋಪದ ಸ್ವಭಾವವುಳ್ಳವನು ಯಾವ ಅರ್ಥವನ್ನೂ ಸಂಪಾದಿಸುವುದಿಲ್ಲ. ಕ್ರೂರಿಗೆ 
ಮಿತ್ರರಿರುವುದಿಲ್ಲ. ಕ್ರೂರನಾದವನಿಗೆ ಪತ್ನಿಯು ಇರುವುದಿಲ್ಲ. ಸುಖವನ್ನು 
ಬಯಸುವವನಿಗೆ ವಿದ್ಯೆಯು ಇರುವುದಿಲ್ಲ. ಕಾಮಿಗೆ ನಾಚಿಕೆಯೂ, ಸೋಮಾರಿಗೆ 
ಸಂಪತ್ತೂ ಇರುವುದಿಲ್ಲ. ಚಂಚಲನಾದವನಿಗೆ ಏನೂ ಇರುವುದಿಲ್ಲ. 


ಶ್ರೀರ್ಮಂಗಲಾತ್‌ ಪ್ರಭವತಿ ಪ್ರಾಗಲ್ಫ್ರಾತ್‌ ಸಂಪ್ರವರ್ಧತೇ । 
ದಾಕ್ಚ್ಯಾತ್ತು ಕುರುತೇ ಮೂಲಂ ಸಂಯಮಾತ್‌ ಪ್ರತಿತಿಷ್ಯತಿ 11೧೪॥ 


 ಮಂಗಳಕಾರ್ಯಗಳನ್ನು ಮಾಡುವುದರಿಂದ ಸಂಪತ್ತು ಉಂಟಾಗುತ್ತದೆ. 
ಔದಾರ್ಯದಿಂದ ಅದು ಹೆಚ್ಚುತ್ತದೆ. ದಕ್ಷತೆಯಿಂದ ಅದು ಬೇರನ್ನು ಪಡೆಯುತ್ತದೆ. 
ಸಂಯಮಗಳಿಂದ ಭದ್ರವಾಗಿ ನಿಲ್ಲುತ್ತದೆ. 


ಅಷ್ಟ್‌ ಗುಣಾಃ ಪರುಷಂ ದೀಪಯಂತಿ 

ಪ್ರಜ್ಞಾಚ ಕೌಲ್ಯಂ ಚ ದಮಃ ಶ್ರುತಂ ಚ | 
ಪರಾಕ್ರಮಶ್ಚಾಬಹುಭಾಷಿತಾ ಚ 

ದಾನಂ ಯಥಾಶಕ್ತಿ ಕೃತಜ್ಞತಾ ಚ 11೧೫॥॥ 


ಪ್ರಜ್ಞಾ, ಕುಲ, ದಮ, ವಿದ್ಯೆ, ಪರಾಕ್ರಮ, ಅಲ್ಲಭಾಷಿತಾ, ಯಥಾಶಕ್ತಿ ದಾನ 
ಮತ್ತು ಕೃತಜ್ಞತೆ - ಈ ಎಂಟುಗುಣಗಳು ಮನುಷ್ಯನನ್ನು ಬೆಳಗುತ್ತವೆ. 


ಏತಾನ್‌ ಗುಣಾಂಸ್ತಾತ ಮಹಾನುಭಾವಾನ್‌ 
ಏಕೋ ಗುಣಃ ಸಂಶ್ರಯತೇ ಪ್ರಸಹ್ಯ । 
ರಾಜಾ ಯದಾ ಸಂಶ್ರಯತೇ ಮನುಷ್ಯಾನ್‌ 
ಸರ್ವಾನ್‌ ಗುಣಾನೇಷ ಗುಣೋಂತಿಭಾತಿ 11೧೬॥! 


ಪ್ರಜಾಗರಪರ್ವ -335- 


ಪ್ರೀತಿಪಾತ್ರನೇ, ಈ ಮಹಾಸಾಮರ್ಥ್ಯವುಳ್ಳ ಎಂಟುಗುಣಗಳನ್ನು ಒಂದೇ ಗುಣವು 
ತನ್ನ ಬಲದಿಂದ ಆಶ್ರಯಿಸಿಕೊಂಡಿರುತ್ತದೆ. ರಾಜನು ಯೋಗ್ಯರಾದ ಮನುಷ್ಯರನ್ನು 
ಸತ್ತರಿಸಿದರೆ ಆ ಗುಣವು ಉಳಿದ ಎಲ್ಲಾಗುಣಗಳಿಗಿಂತಲೂ ಹೆಚ್ಚಾಗಿ ಮೆರೆಯುತ್ತದೆ. 


ಅಷ್ಟ್‌ ನೃಪೇಮಾನಿ ಮನುಷ್ಯಲೋಕೇ 

ಸ್ವರ್ಗಸ್ಯ ಲೋಕಸ್ಯ ನಿದರ್ಶನಾನಿ । 
ಯಜ್ಞೋ ದಾನಮಧ್ಯಯನಂ ತಪಶ್ಚ 

ಚತ್ವಾರ್ಯೇತಾನ್ಯನ್ವವೇತಾನಿ ಸದ್ದಿಃ eA 
ದಮಃ ಸತ್ಯಮಾರ್ಜವಮಾನೃಶಂಸ್ಕಂ 

ಚತ್ವಾರ್ಯೇತಾನ್ಯನ್ಹವಯಂತಿ ಸಂತಃ 11೧೮॥॥ 


ಎಲೈ ರಾಜೇಂದ್ರನೇ, ಮನುಷ್ಯಲೋಕದಲ್ಲಿಎಂಟು ವಸ್ತುಗಳು ಸ್ವರ್ಗಲೋಕಕ್ಕೆ 
ಕಾರಣವಾದವುಗಳು. ಯಜ್ಞ, ದಾನ, ಅಧ್ಯಯನ ಮತ್ತು ತಪಸ್ಸು ಇವು ಸ್ವರ್ಗಕ್ಕೆ 
ಸಾಧನವಾಗಿ ಸ್ವರ್ಗಕ್ಕೆ ಹೋಗುವುದಕ್ಕಿಂತಲೂ ಮುಂಚೆಯಿಂದಲೂ ಇರಬೇಕೆಂದು 
ಸಜ್ಜನರು ತಿಳಿಯುತ್ತಾರೆ. ದಮ, ಸತ್ಯ, ಆರ್ಜವ ಮತ್ತು ಮಾರ್ದವ- ಈ ನಾಲ್ಕು 
ಗುಣಗಳು ಸ್ಪರ್ಗಕ್ಕಿಂತ ಮುಂಚೆಯೂ ಮತ್ತು ಸರ್ಗದಲ್ಲಿಯೂ ಇರಬೇಕಾದುದೆಂದು 
ಸಜ್ಜನರು ತಿಳಿಯುತ್ತಾರೆ. 

ಇಜ್ಯಾಧ್ಯಯನದಾನಾನಿ ತಪಃ ಸತ್ಯಂ ಫೃಣಾ ಕ್ಷಮಾ । 

ಅಲೋಭ ಇತಿ ಮಾರ್ಗೋರಯಂ ಧರ್ಮಸ್ಯಾಷ್ಟವಿಧಃ ಸ ಕೃತಃ 11೧೯॥! 

ಯಾಗ, ಅಧ್ಯಯನ, ದಾನ, ತಪಸ್ಸು, ಸತ್ಯ, ಕರುಣೆ, ಕ್ಷಮೆ, ಅಲೋಭ ಇವು 
ಧರ್ಮದ ಎಂಟು ವಿಧವಾದ ಮಾರ್ಗಗಳು. 


ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾ 
ನ ತೇ ವೃದ್ಧಾಯೇ ನ ವದಂತಿ ಧರ್ಮಮ್‌ । 
ನಾಸೌ ಧರ್ಮೋ ಯತ್ರ ನ ಸತ್ಯಮಸ್ತಿ 
ನ ತತ್ನತ್ಯಂ ಯಚ್ಚಲೇನಾನುವಿದ್ದಮ್‌ 11೨೦॥ 


-336- ಮಹಾಭಾರತ ಉದ್ಯೋಗಪರ್ವ 


ಎಲ್ಲಿ ವೃದ್ಧರು ಇರುವುದಿಲ್ಲವೋ ಅದು ಸಭೆಯಲ್ಲ. ಯಾರು ಧರ್ಮವನ್ನು 
ಹೇಳುವುದಿಲ್ಲವೋ ಅವರು ವೃದ್ದರಲ್ಲ . ಎಲ್ಲಿ ಸತ್ಯವಿಲ್ಲವೋ ಅದು ಧರ್ಮವಲ್ಲ. 
ಯಾವುದು ಕಪಟದಿಂದ ಸೇರಿರುತ್ತದೆಯೋ ಅದು ಸತ್ಯವಲ್ಲ. 

ಸತ್ಯಂ ರೂಪಂ ಶ್ರುತಂ ವಿದ್ಯಾ ಕೌಲ್ಯಂ ಶೀಲಂ ಬಲಂ ಧನಮ್‌ । 

ಶೌರ್ಯಂ ಚ ಚಿತ್ರಭಾಷ್ಯಂ ಚ ದಶೇಮೇ ಸ್ಪರ್ಣಯೋನಯಃ ॥೨೧॥ 


ಸತ್ಯ, ರೂಪ, ಶ್ರವಣ, ವಿದ್ಯೆ, ಕುಲ, ಶೀಲ, ಬಲ, ಧನ, ಶೌರ್ಯ ಮತ್ತು 
ಒಳ್ಳೆಯ ಮಾತು- ಈ ಹತ್ತು ಸ್ಪರ್ಗಕ್ಕೆ ಕಾರಣವಾದವುಗಳು. 


ಪಾಪಂ ಕುರ್ವನ್‌ ಪಾಪಕೀರ್ತಿಃ ಪಾಪಮೇವಾಶ್ನುತೇ ಫಲಮ್‌ ।ಟ 


ಪುಣ್ಯಂ ಕುರ್ವನ್‌ ಪುಣ್ಯಕೀರ್ತಿಃ ಪುಣ್ಯಮತ್ಯಂತಮಶ್ನುತೇ 2೨1 
ತಸ್ಮಾತ್‌ ಪಾಪಂ ನ ಕುರ್ವೀತ ಪುರುಷಃ ಸಂಶಿತವ್ರತಃ 2೩ 


ಪಾಪವನ್ನು ಮಾಡುವವನು ಅಪಕೀರ್ತಿಯನ್ನು ಪಡೆದು ಪಾಪದ ಫಲವನ್ನೇ 
ಹೊಂದುತ್ತಾನೆ. ಪುಣ್ಯವನ್ನು ಮಾಡುವವನು ಪವಿತ್ರವಾದ ಕೀರ್ತಿಯನ್ನು ಹೊಂದಿ 
ಪುಣ್ಯರೂಪವಾದ ಫಲವನ್ನೇ ಪಡೆಯುತ್ತಾನೆ. ಆದ್ದರಿಂದ ಒಳ್ಳೆಯ ವ್ರತಶೀಲನಾದ 
ಪುರುಷನು ಪಾಪವನ್ನುಮಾಡಬಾರದು. 


ಚ 


ಪಾಪಂ ಪ್ರಜ್ಞಾಂ ನಾಶಯತಿ ಕ್ರಿಯಮಾಣಂ ಪುನಃ ಪುನಃ । 
ನಷ್ಟಪ್ರಜ್ಞ ಸಾತು ನಿತ್ಯಮಾರಭತೇ ನರಃ 11೨೪! 


ಪುನಃ ಪುನಃ ಪಾಪವನ್ನು ಮಾಡಿದರೆ ಅದು ಪ್ರಜ್ಞೆಯನ್ನು ನಾಶಮಾಡುತ್ತದೆ. 


ಪ್ರಜ್ಞೆಯು ನಾಶವಾದ ಮೇಲೆ ಮನುಷ್ಯನು ಯಾವಾಗಲೂ ಪಾಪವನ್ನೇ ಮಾಡಲು 
ಆರಂಭಿಸುತ್ತಾನೆ. 


ಪುಣ್ಯಂ ಪ್ರಜ್ಞಾಂವ ವರ್ಧಯತಿ ಕ್ರಿಯಮಾಣಂ ಪುನಃ ಪುನಃ । 

ವೃದ್ಧಪ್ರಜ್ಞ ಪುಣ್ಯಮೇವ ನಿತ್ಯಮಾರಭತೇ ನರಃ 11೨೫1 

ಪುನಃ ಪುನಃ ಮಾಡಲ್ಪಡುವ ಪುಣ್ಯವು ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ಅಂತಹ 
ಪ್ರಜ್ಞೆಯು ಮನುಷ್ಯನು ನಿತ್ಯವೂ ಪುಣ್ಯವನ್ನೇ ಡಲು ಪ್ರಾರಂಭಿಸುತ್ತಾನೆ. 


ಪ್ರಜಾಗರಪರ್ವ -337- 


ಪುಣ್ಯಂ ಕುರ್ವನ್‌ ಪುಣ್ಯಕೀರ್ತಿಃ ಪುಣ್ಯಂ ಸ್ಥಾನಂ ಸ್ಮ ಗಚ್ಛತಿ । 
ತಸ್ಮಾತ್‌ ಪುಣ್ಯಂ ನಿಷೇವೇತ ಪುರುಷಃ ಸುಸಮಾಹಿತಃ 11೨೬।( 


ಪುಣ್ಯವನ್ನು ಮಾಡುವವನು ಪವಿತ್ರವಾದ ಕೀರ್ತಿಯನ್ನು ಪಡೆದು ಪುಣ್ಯಸ್ಥಾನಕ್ಕೆ 
ಹೋಗುತ್ತಾನೆ. ಆದ್ದರಿಂದ ಸಮಾಧಾನವುಳ್ಳ ಪುರುಷನು ಪುಣ್ಯವನ್ನೇ ಮಾಡಬೇಕು. 

ಅಸೂಯಕೋ ಅಕೃತಪ್ರಜ್ಞ ನಿಷ್ಕುರೋ ವೈರಕೃಚ್ಛಠಃ । 

ಸ ಕೃಚ್ಛ ೦ ಮಹದಾಪ್ಲೋತಿ ನಚಿರಾತ್‌ ಪಾಪಮಾಚರನ್‌ 1೨೭1 

ಅಸೂಯೆಯನ್ನು ಪಡುವವನು ಮತ್ತು ಅವಿವೇಕಿಯಾದವನು ನಿಷ್ಠುರಿಯು, 
ವೈರವನ್ನು ಮಾಡುವವನು ಮತ್ತು ಶಠನು ಶೀಘ್ರವಾಗಿ ಪಾಪವನ್ನು ಆಚರಿಸಿ ದೊಡ್ಡ 
ಕಷ್ಟಕ್ಕೆ ಸಿಲುಕುತ್ತಾನೆ. 

ಅನಸೂಯುಃ ಕೃತಪ್ರಜ್ಞ ಶೋಭನಾನ್ಯಾಚರನ್‌ ಸದಾ । 

ಶುಭಂ ಮಹದವಾಪ್ಟೋತಿ ಸರ್ವತ್ರ ಚ ವಿರೋಚತೇ 11೨೮॥ 

ಅಸೂಯೆ ಇಲ್ಲದವನು, ವಿವೇಕಿಯಾದವನು ಯಾವಾಗಲೂ ಒಳ್ಳೆಯ 
ಕಾರ್ಯವನ್ನೇ ಮಾಡುತ್ತಾ ದೊಡ್ಡಶುಭವನ್ನುಹೊಂದುತ್ತಾನೆ. ಎಲ್ಲಕಡೆಗಳಲ್ಲಿಯೂ 
ಶೋಭಿಸುತ್ತಾನೆ. 

ಪ್ರಜ್ಞಾಮೇವಾಭಿಗಮಯತಿ ಯಃ ಪ್ರಾಜ್ಞೇಭ್ಯಃ ಸ ಪಂಡಿತಃ । 
ಪ್ರಾಜ್ಞೋ ಹ್ಯವಾಪ್ಯ ಧರ್ಮಾರ್ಥೌ ಶಕೋತಿ ಸುಖಮೇಧಿತುಮ್‌॥ಟ೨೯॥। 


ಲ್ಕ 
ಯಾವನು ಪ್ರಾಜ್ಞರಿಂದ ಪ್ರಜ್ಞೆಯನ್ನೇ ಸಂಪಾದಿಸುತ್ತಾನೆಯೋ ಅವನು 
ಪಂಡಿತನಾದವನು. ಪ್ರಾಜ್ಞನಾದವನು ಧರ್ಮಾರ್ಥಗಳನ್ನು ಹೊಂದಿ ಸುಖವನ್ನು 
ಅನುಭವಿಸಲು ಸಮರ್ಥನಾಗುತ್ತಾನೆ. 
ದಿವಸೇನೈವ ತತ್ಕುರ್ಯಾದ್‌ ಯೇನ ರಾತ್ರೌ ಸುಖಂ ವಸೇತ್‌ । 
ಅಷ್ಟಮಾಸೇನ ತತ್‌ ಕುರ್ಯಾದ್‌ ಯೇನ ವರ್ಷಂ ಸುಖಂ ವಸೇತ್‌ ॥ 


ರಾತ್ರಿಯಲ್ಲಿ ಸುಖವಾಗಿರಬೇಕಾದರೆ ಹಗಲಿನಲ್ಲಿಯೇ ಎಲ್ಲ ಕೆಲಸವನ್ನೂ 
ಮುಗಿಸಬೇಕು. ಒಂದು ವರ್ಷದ ಕಾಲ ಸುಖವಾಗಿರಬೇಕಾದರೆ ವರ್ಷದ ಕೆಲಸವನ್ನು 
ಎಂಟು ತಿಂಗಳಿನಲ್ಲಿಯೇ ಮುಗಿಸಬೇಕು. 


-338- ಮಹಾಭಾರತ ಉದ್ಯೋಗಪರ್ವ 


ಪೂರ್ವೇ ವಯಸಿ ತತ್‌ ಕುರ್ಯಾದ್‌ ಯೇನ ವೃದ್ಧಃ ಸುಖಂ ವಸೇತ್‌ । 
ಯಾವಜ್ಜೀವಂ ತು ತತ್‌ ಕುರ್ಯಾದ್‌ ಯೇನ ಪ್ರೇತ್ಯ ಸುಖಂ ವಸೇತ್‌ 


ವೃದ್ಧನಾಗಿ ಸುಖವಾಗಿರಬೇಕಾದರೆ ಪೂರ್ವವಯಸ್ಸಿನಲ್ಲಿಎಲ್ಲವನ್ನೂ ಮಾಡಬೇಕು. 
ಮರಣಾನಂತರದಲ್ಲಿಸುಖವಾಗಿರಬೇಕಾದರೆ ಜೀವನದುದ್ದಕ್ಕೂಅಂತಹ ಕಾರ್ಯವನ್ನು 
ಮಾಡಬೇಕು. 


ಜೀರ್ಣಮನ್ನಂ ಪ್ರಶಂಸಂತಿ ಭಾರ್ಯಾಂ ಚ ಗತಯೌವನಾಮ್‌ । 
ಶೂರಂ ವಿಜಿತಸಂಗ್ರಾಮಂ ಗತಪಾರಂ ತಪಸ್ಸಿನಮ್‌ 11೩ ೨॥॥ 


ಅರಗಿದ ಅನ್ನವನ್ನು ಪ್ರಶಂಸಿಸುತ್ತಾರೆ. ಯೌವನವನ್ನು ಕಳೆದ ಭಾರ್ಯೆಯನ್ನು 
ಪ್ರಶಂಸಿಸುತ್ತಾರೆ. ಯುದ್ಧದಲ್ಲಿ ಗೆದ್ದ ಶೂರನನ್ನು ಮತ್ತು ಸಂಕಲ್ಪವನ್ನು ಪೂರೈಸಿದ 
ತಪಸ್ವಿಯನ್ನು ಪ್ರಶಂಸಿಸುತ್ತಾರೆ. 


ಧನೇನಾಧರ್ಮಲಬ್ಬೇನ ಯಚ್ಛಿದ್ರಮಪಿಧೀಯತೇ | 
ಅಸಂವೃತಂ ತದ್‌ ಭವತಿ ತತೋತನ್ಯದವದೀರ್ಯತೇ TEEN] 


ಅಧರ್ಮದಿಂದ ಪ್ರಾಪ್ತವಾದ ಧನದಿಂದ ನಡತೆಯ ಛಿದ್ರವನ್ನು ಮುಚ್ಚಲು 
ಪ್ರಯತ್ನಿಸಿದರೆ ಅದು ಮುಚ್ಚಿಕೊಳ್ಳುವುದಿಲ್ಲ. ಇನ್ನೊಂದು ಕಡೆ ಬಿರಿಯುತ್ತದೆ. 


ಗುರುರಾತ್ಮವತಾಂ ಶಾಸ್ತಾ ಶಾಸ್ತಾ ರಾಜಾ ದುರಾತ್ಮನಾಮ್‌ । 
ಅಂತಃಪ್ರಚ್ಛನ್ನಪಾಪಾನಾಂ ಶಾಸ್ತಾ ವೈವಸ್ಥ್ತತೋ ಯಮಃ 11೩೪॥॥ 
«4 ದಿ ವ 


ಮುನಿಗಳಿಗೆ ಗುರುವು ಶಾಸನವನ್ನು ಮಾಡುತ್ತಾನೆ. ದುಷ್ಟರಿಗೆ ರಾಜನು ಶಾಸನವನ್ನು 
ಮಾಡುತ್ತಾನೆ. ಇನ್ನೊಬ್ಬರಿಗೆ ಕಾಣದಂತೆ ಮಾಡಿದ ಪಾಪಗಳಿಗೆಲ್ಲಾ ಯಮನು 
ಶಾಸನವನ್ನು ಮಾಡುತ್ತಾನೆ. 

ಯಷೀಣಾಂ ಚ ನದೀನಾಂ ಚ ಕುಲಾನಾಂ ಚ ಮಹಾತ್ಮನಾಮ್‌ I 

ಪ್ರಭವೋ ನಾಧಿಗಂತವ್ಯಃ ಸ್ತ್ರೀಣಾಂ ದುಶ್ಚರಿತಸ್ಯ ಚ 11೩೫1! 


ಜುಷಿಗಳ, ನದಿಗಳ, ಕುಲಗಳ ಮತ್ತು ಮಹಾತ್ಮರ ಮೂಲವನ್ನು ಹುಡುಕಬಾರದು. 
ಸ್ತೀಯರ ದುಶ್ಚರಿತ್ರದ ಮೂಲವನ್ನೂ ಹುಡುಕಬಾರದು. 


ಆ 


ಪ್ರಜಾಗರಪರ್ವ -339- 


ದ್ವಿಜಾತಿಪೂಜಾಭಿರತೋ ದಾತಾ ಜ್ಞಾತಿಷು ಚಾರ್ಜವೀ । 
ಕೃತ್ರಿಯಃ ಶೀಲಭಾಗ್‌ ರಾಜನ್‌ ಚಿರಂ ಪಾಲಯತೇ ಮಹೀಮ್‌ ॥೩೬॥ 


ಬ್ರಾಹ್ಮಣರ ಪೂಜೆಯಲ್ಲಿನಿರತನಾಗಿ ದಾನವನ್ನುಮಾಡುವ ಜ್ಞಾತಿಗಳಲ್ಲಿನೇರವಾಗಿ 
ನಡೆದುಕೊಳ್ಳುವ ಶೀಲವಂತನಾದ ಕ್ಷತ್ರಿಯನು ಎಲೈ ರಾಜನೇ, ಬಹುಕಾಲ 
ಭೂಮಿಯನ್ನು ಆಳುತ್ತಾನೆ. 

ಸುವರ್ಣಪುಷ್ಪಾಂ ಪೃಥಿವೀಂ ಚಿನ್ನಂತಿ ಪುರುಷಾಸ್ತಯಃ | 

ಶೂರಶ್ಚ ಕೃತವಿದ್ಯಶ್ಚ ಯಶ್ಚ ಜಾನಾತಿ ಸೇವಿತುಮ್‌ TEEN] 


ಶೂರನಾದವನು, ವಿದ್ಯೆಯನ್ನು ಸಂಪಾದಿಸಿದವನು, ಇನ್ನೊಬ್ಬನ ಸೇವೆಯನ್ನು 
ಮಾಡಲು ತಿಳಿದಿರುವವನು - ಈ ಮೂರು ಜನರು ಭೂಮಿಯಿಂದ ಸುವರ್ಣ 
ಪುಷ್ಪವನ್ನು ಆರಿಸಿಕೊಳ್ಳುತ್ತಾರೆ. 

ಬುದ್ದಿಶ್ರೇಷ್ಠಾನಿ ಕರ್ಮಾಣಿ ಬಾಹುಮಧ್ಯಾನಿ ಭಾರತ । 

ತಾನಿ ಜಹ್ಯಾಜ್ಞಫನ್ಯಾನಿ ಭಾರಪ್ರತ್ಯವರಾಣಿ ಚ 11೩೮॥! 


ಬುದ್ಧಿಯಿಂದ ಮಾಡುವ ರಾಜ್ಯಪರಿಪಾಲನೆ ಮುಂತಾದ ವೀರಕ್ಷತ್ರಿಯ 
ಕರ್ಮಗಳು ಶ್ರೇಷ್ಠವಾದವುಗಳು. ಬಾಹುವಿನಿಂದ ಮಾಡುವ ಕೃಷಿ-ವಾಣಿಜ್ಯಾದಿ 
ವೈಶ್ಯಕರ್ಮಗಳು ಮಧ್ಯಮವಾದವು. ಭಾರವನ್ನು ಹೊರುವುದು ಮುಂತಾದ 
ಕಾರ್ಯಗಳು ನೀಚಕಾರ್ಯಗಳು. ಮನುಷ್ಯನು ನೀಚಕಾರ್ಯಗಳನ್ನೇ ತ್ಯಜಿಸಬೇಕು 
(ಉತ್ತಮ, ಮಧ್ಯಮ ಕಾರ್ಯಗಳನ್ನುತ್ಯಜಿಸಬಾರದು). 


ದುರ್ಯೋಧನೇsಥ ಶಕುನೌ ಮೂಢೇ ದುಃಶಾಸನೇ ತಥಾ । 

ಕರ್ಣೇ ಚೈಶ್ಚರ್ಯಮಾಧಾಯ ಕಥಂ ತ್ಹಂ ಭೂತಿಮಿಚ್ಛಸಿ AFH 

ನೀನು ದುರ್ಯೋಧನ, ಶಕುನಿ, ಮೂಢನಾದ ದುಃಶಾಸನ ಮತ್ತುಕರ್ಣರಲ್ಲಿ 
ಐಶ್ಚರ್ಯವನ್ನುತುಂಬಿ ಹೇಗೆ ಕ್ಷೇಮವನ್ನು ಬಯಸುತ್ತೀಯೆ? 

ಸರ್ವೈರ್ಗುಣೈರುಪೇತಾಸ್ತು ಪಾಂಡವಾ ಭರತರ್ಷಭ । 

ಪಿತೃವತ್‌ ತ್ವಯಿ ವರ್ತಂತೇ ತೇಷು ವರ್ತಸ್ವ ಪುತ್ರವತ್‌ IPO 


-340- ಮಹಾಭಾರತ ಉದ್ಯೋಗಪರ್ವ 


ಎಲೈ ಭರತರ್ಷಭನೇ, ಪಾಂಡವರು ಎಲ್ಲ ಗುಣಗಳಿಂದಲೂ ಕೂಡಿದವರು. 
ನಿನ್ನನ್ನು ತಂದೆಯಂತೆ ಅವರು ನೋಡುತ್ತಾರೆ. ನೀನು ಅವರೊಂದಿಗೆ ನಿನ್ನ ಮಕ್ಕಳಂತೆ 
ವರ್ತಿಸು. 

|| ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 

ಉದ್ಯೋಗಪರ್ವಣಿ ಪಂಚತ್ರಿಂಶೋತಧ್ಯಾಯಃ ॥ 
ಪ್ರಜಾಗರಪರ್ವಣಿ ಚತುರ್ಥೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಮೂವತ್ವೆದನೆಯ 
ಅಧ್ಯಾಯ ಮುಗಿಯಿತು. 


Xk 
ಮೂವತಾರನೆಯ ಅಧ್ಯಾಯ 
ವಿದುರನಿಂದ ಧೃತರಾಷ್ಟ್ರನಿಗೆ ಆತ್ರೇಯೋಕ್ತನೀತಿಕಥನ. 
ವಿದುರಃ 
ಅತ್ರೆವೋದಾಹರಂತೀಮಮ್‌ ಇತಿಹಾಸಂ ಪುರಾತನಮ್‌ । 
ಆತ್ರೇಯಸ್ಯ ಚ ಸಂವಾದಂ ಸಾಧ್ಯಾನಾಂ ಚೇತಿ ನಃ ಶ್ರುತಮ್‌ ॥!೧॥ 


ವಿದುರ- ಇದೇ ವಿಷಯದಲ್ಲಿ ಆತ್ರೇಯರಿಗೂ ಮತ್ತು ಸಾಧ್ಯರಿಗೂ ನಡೆದ 
ಪುರಾತನವಾದ ಇತಿಹಾಸವನ್ನು ಹಿರಿಯರು ಹೇಳುತ್ತಾರೆ ಎಂದು ನಾವು ಕೇಳಿದ್ದೇವೆ. 


ಚರಂತಂ ಹಂಸರೂಪೇಣ ಮಹರ್ಷಿಂ ಸಂಶಿತವ್ರತಮ್‌ । 
ಸಾಧ್ಯಾ ದೇವಾ ಮಹಾಪ್ರಾಜ್ಞ ಪರ್ಯಪೃಚ್ಛಂತ ವೈ ಪುರಾ 11೨11 


ಒಳ್ಳೆಯ ವ್ರತಧಾರಿಗಳಾದ ಹಂಸರೂಪದಿಂದ ಚಲಿಸುತ್ತಿದ್ದ ಮಹಾಪ್ರಾಜ್ಞರಾದ 
ಮಹರ್ಷಿಗಳಾದ ಆತ್ರೇಯರನ್ನು ಕುರಿತು ಹಿಂದೆ ಸಾಧ್ಯ ದೇವತೆಗಳು ಪ್ರಶ್ನೆಯನ್ನು 
ಮಾಡಿದರು. 


ಸಾಧ್ಯಾಃ 
ಸಾಧ್ಯಾ ದೇವಾ ವಯಮೇತೇ ಮಹರ್ಷೇ 
ದೃಷ್ಟ್ವಾ ಭವಂತಂ ನ ಶಕ್ನುಮೋತನುಮಾತುಮ್‌ । 


ಪ್ರಜಾಗರಪರ್ವ -341- 


ಶ್ರುತೇನ ಧೀರೋ ಬುದ್ಧಿಮಾಂಸ್ತ್ರಂ ಮತೋ ನಃ 
ಕಾವ್ಯಾಂ ವಾಚಂ ವಕ್ತುಮರ್ಹಸ್ಯುದಾರಮ್‌ 11೩11 


ಸಾಧ್ಯರು- ಮಹರ್ಷಿಗಳೇ, ಈ ನಾವು ಸಾಧ್ಯಗಣಕ್ಕೆ ಸೇರಿದ ದೇವತೆಗಳು. ನಿಮ್ಮನ್ನು 
ನೋಡಿ ನೀವು ಯಾರೆಂದು ತಿಳಿಯಲು ಸಾಧ್ಯವಾಗುತ್ತಿಲ್ಲ. ನಿಮ್ಮವಿದ್ಯೆಯಿಂದ ನೀವು 
ಧೀರರು ಮತ್ತು ಮೇಧಾವಿಗಳು ಎಂದು ನಾವು ತಿಳಿದಿದ್ದೇವೆ. ನೀವು ಉದಾರವಾದ 


ಮತ್ತು ಜ್ಞಾನಪೂರ್ವಕವಾದ ಮಾತುಗಳನ್ನು ಆಡಬೇಕು. 
ಹಂಸಃ 
ಏತತ್‌ ಕಾರ್ಯಮಮರಾಃ ಸಂಶ್ರುತಂ ಮೇ 
ಧೃತಿಃ ಶಮಃ ಸತ್ಯಧರ್ಮಾನುವ್ಧತ್ತಿಃ । 
ಗ್ರಂಥಿಂ ವಿಭಿದ್ಯ ಹೃದಯಸ್ಯ ಸರ್ವಂ 
ಪ್ರಿಯಾಪ್ರಿಯೇ ಚಾನುಶಮಂ ನಯೀತ IYI 


ಹಂಸ- ದೇವತೆಗಳೇ, ಧೈರ್ಯ, ಶಮ, ಸತ್ಯ, ಧರ್ಮಗಳ ಪಾಲನೆ ಇದನ್ನು 
ಮಾಡಬೇಕೆಂದು ನಾನು ಬಹಳವಾಗಿ ಕೇಳಿದ್ದೇನೆ. ಇವು ಹೃದಯಗ್ರಂಥಿಯಾದ 
ಅಜ್ಞಾನವನ್ನು ಭೇದಿಸಿ ಮನುಷ್ಯನನ್ನು ಮೋಕ್ಷದ ಕಡೆಗೆ ಕರೆದೊಯ್ಯುತ್ತವೆ. 


ಆಕ್ರುಶ್ಯಮಾನೋ ನಾಕ್ರೋಶೇನ್ಶನ್ಯುರೇವ ತಿತಿಕ್ಕತಃ । 
ಆಕ್ರೋಷ್ಟಾರಂ ನಿರ್ದಹತಿ ಸುಕೃತಂ ಚಾಸ್ಯ ವಿಂದತಿ 11೫1 


ಕಿರುಚಿ ನಿಂದಿಸುವವರನ್ನು ಕುರಿತು ಪ್ರತಿಯಾಗಿ ಕಿರುಚಬಾರದು. ಅದನ್ನು 
ಸಹಿಸುವವನ ಕೋಪವೇ ನಿಂದಿಸುವವನನ್ನು ಜಯಿಸುತ್ತದೆ ಮತ್ತು ಅವನ ಪುಣ್ಯವನ್ನು 
ಅಪಹರಿಸುತ್ತದೆ. 


ನಾಕ್ರೋಶೀ ಸ್ಯಾನ್ನಾವಮಾನೀ ಪರಸ್ಯ 
ಮಿತ್ರದ್ರೋಹೀ ನೋತ ನೀಚೋಷಸೇವೀ ॥ 
ನ ಚಾಭಿಮಾನೀ ನ ಚ ನೀಚವೃತ್ತೋ 
ನೀಚಾಂ ವಾಚಂ ರುಶತೀಂ ವರ್ಜಯೇತ 11೬1! 


-342- ಮಹಾಭಾರತ ಉದ್ಯೋಗಪರ್ವ 


ಇನ್ನೊಬ್ಬರ ಬಗ್ಗೆ ಆಕ್ರೋಶವನ್ನು ಮಾಡಬಾರದು. ಅವಮಾನವನ್ನಾಗಲೀ, 
ಮಿತ್ರದ್ರೋಹವನ್ನಾಗಲೀ, ನೀಚಸೇವೆಯನ್ನಾಗಲೀ ಮಾಡಬಾರದು. ಅಹಂಕಾರವನ್ನು 
ಮಾಡಬಾರದು. ನೀಚವಾದ ನಡತೆಯನ್ನು ಹೊಂದಬಾರದು. ನೀಚವಾದ 
ಅಮಂಗಳವಾದ ಮಾತುಗಳನ್ನು ಆಡಬಾರದು. 


ಮರ್ಮಾಣ್ಯಸ್ಟೀನಿ ಹೃದಯಂ ತಥಾ5ಸೂನ್‌ 
ರೂಕ್ಷಾ ವಾಚೋ ನಿರ್ದಹಂತೀಹ ಪುಂಸಾಮ್‌ । 
ತಸ್ಥಾದ್‌ ವಾಚಂ ರುಶತೀಂ ರೂಕ್ಕರೂಪಾಂ 
ಧರ್ಮಾರಾಮೋ ನಿತ್ಯಶೋ ವರ್ಜಯೀತ 1೭1 


ಕ್ರೂರವಾದ ಮಾತುಗಳು ಮನುಷ್ಯರ ಮರ್ಮಗಳನ್ನೂ, ಅಸ್ಥಿಗಳನ್ನೂ 
ಹೃದಯವನ್ನೂ ಮತ್ತು ಪ್ರಾಣಗಳನ್ನೂ ದಹಿಸುತ್ತವೆ. ಆದ್ದರಿಂದ ಧರ್ಮಾಸಕ್ತನಾದವನು 
ಅಮಂಗಳವಾದ ಮತ್ತು ಕ್ರೂರವಾದ ಮಾತುಗಳನ್ನು ಯಾವಾಗಲೂ ವರ್ಜಿಸಬೇಕು. 


ಅರುಂತುದಂ ಪರುಷಂ ರೂಕ್ನವಾಚಂ 
ವಾಕ್ಕಂಟಕೈರ್ವಿತುದಂತಂ ಮನುಷ್ಯಾನ್‌ । 
ವಿದ್ಯಾದಲಕ್ಷ್ಮೀ €ಕತಮಂ ಜನಾನಾಂ 
ಮುಖೇ ನಿಬದ್ದಾಂ ನಿರ್ಯತಿಂ ವೈ ವಹಂತಮ್‌ HSI 


ಇನ್ನೊಬ್ಬರ ಮರ್ಮವನ್ನು ಭೇದಿಸುವಂತಹ ಒರಟಾದ ಮತ್ತು ಕ್ರೂರವಾದ 
ಮಾತುಗಳನ್ನು ಆಡುವಂತಹ ತನ್ನ ಮಾತು ಎಂಬ ಬಿಲ್ಲುಗಳಿಂದ ಇನ್ನೊಬ್ಬರನ್ನು 
ಚುಚ್ಚುವಂತಹ ಮನುಷ್ಯನನ್ನು ಪುರುಷರಲ್ಲಿ ಅಮಂಗಳಸ್ನರೂಪನೆಂದೂ, 
ಮುಖದಲ್ಲಿಯೇ ರಾಕ್ಷಸನನ್ನು ಹೊಂದಿರುವವನೆಂದೂ ತಿಳಿಯಬೇಕು. 


ಪರಶ್ಚೇದೇನಮಭಿವಿದ್ದೆ ತ ಬಾಣೈಃ: 

ಭೃಶಂ ಸುತೀಕ್ಷೈರನಲಾರ್ಕದೀಷ್ಟೆ: | 
ವಿರಿಂಚಮಾನೋತಪ್ಯತಿರಿಚ್ಛಮಾನೋ 

ವಿದ್ಯಾತ್‌ ಕವಿಃ ಸುಕೃತಂ ಮೇ ದಧಾತಿ Tal 


ಇನ್ನೊಬ್ಬನು ಬಹಳ ತೀಕ್ಷ್ಣವಾದ ಅಗ್ನಿ-ಸೂರ್ಯರಂತೆ ದೀಪ್ತವಾದ 
ವಾಗ್ದಾಣಗಳಿಂದ ಹಿಂಸಿಸಿದರೂ ಬ್ರಹ್ಮಾದಿಗಳೂ ಕೂಡ ತಾವು ಅತಿಶಯವನ್ನು 


ಪ್ರಜಾಗರಪರ್ವ _343- 


ಹೊಂದುವುದಾದರೆ, ಪ್ರತಿಯಾಗಿ ವಾಗ್ದಾಣಗಳಿಂದ ಅವನನ್ನು ಹಿಂಸಿಸದಿದ್ದರೆ ಅವನನ್ನು 
ಜ್ಞಾನಿ ಎಂದು ತಿಳಿಯಬೇಕು. ಅವನು ನನಗೆ ತನ್ನ ಪುಣ್ಯವನ್ನು ಕೊಡುತ್ತಿದ್ದಾನೆ ಎಂದು 
ತಿಳಿಯಬೇಕು. 


ಯದಿ ಸಂತಂ ಸೇವತೇ ಯದ್ಯಸಂತಂ 
ತಪಸ್ವಿನಂ ಯದಿ ವಾ ಸ್ತೇನಮೇವ । 
ವಾಸೋ ಯಥಾ ರಾಗವಶಂ ಪ್ರಯಾತಿ 
ತಥಾ ಸ ತೇಷಾಂ ವಶಮಭ್ಯಪೈತಿ [ele] 


ಸಜ್ಜನರನ್ನು ಅಥವಾ ದುರ್ಜನರನ್ನು ಸೇವಿಸಿದರೆ, ತಪಸ್ವಿಯನ್ನು ಅಥವಾ ಕಳ್ಳನನ್ನು 
ಸೇವಿಸಿದರೆ, ಬಣ್ಣಗಳ ಜೊತೆಯಲ್ಲಿಟ್ಟವಸ್ತವು ಹೇಗೆ ಬಣ್ಣಗಳ ವಶವಾಗುತ್ತದೆಯೋ 
ಹಾಗೆಯೇ ಅವರಿಗೆ ವಶನಾಗುತ್ತಾನೆ. 


ಅತಿವಾದಂ ನ ಪ್ರವದೇನ್ನ ವಾದಯೇದ್‌ 
ಯೋ ನಾ ಹತಃ ಪ್ರತಿಹನ್ಯಾನ್ನ ಘಾತಯೇತ್‌ । 
ಹಂತುಶ್ಚ ಯೋ ನೇಚ್ಛತಿ ಪಾಪಕಂ ವೈ 
ತಸ್ಮೈ ದೇವಾಃ ಸ್ಪೃಹಯಂತ್ಯಾಗತಾಯ 11೧೧॥ 


ನಿಂದನೀಯ ಮಾತುಗಳನ್ನು ಆಡಬಾರದು. ಇನ್ನೊಬ್ಬರಿಂದ ಆಡಿಸಬಾರದು. 
ತಾಡಿತನಾದ ಪುರುಷನು ಪ್ರತಿಯಾಗಿ ತಾಡನೆಯನ್ನು ಮಾಡಬಾರದು. ಅವನನ್ನು 
ಕೊಲ್ಲಲೂ ಬಾರದು. ತನ್ನನ್ನು ಹಿಂಸಿಸುವವನಿಗೂ ಯಾವನು ಅಮಂಗಳವನ್ನು 
ಬಯಸುವುದಿಲ್ಲವೋ ಅಂತಹವನು ಸ್ಪರ್ಗಕ್ಕೆ ಬರಲಿ ಎಂದು ದೇವತೆಗಳು ಆಶಿಸುತ್ತಾರೆ 
(ಸ್ವರ್ಗಕ್ಕೆ ಬಂದ ಮೇಲೆ ಅವನಲ್ಲಿ ಪ್ರೀತಿಯನ್ನು ಮಾಡುತ್ತಾರೆ). 
ಅವ್ಯಾಹೃತಂ ವ್ಯಾಹೃತಾಚ್ಛೇಯ ಆಹುಃ 
ಸತ್ಯಂ ವದೇತ್‌ ವ್ಯಾಹೃತಂ ತದ್‌ ದ್ವಿತೀಯಮ್‌ । 
ಪ್ರಿಯಂ ವದೇದ್‌ ವ್ಯಾಹೃತಂ ತತ್‌ ತೃತೀಯಂ 
ಧರ್ಮ್ಯಂ ವದೇತ್‌ ವ್ಯಾಹೃತಂ ತಚ್ಚತುರ್ಥಮ್‌ 11೧೨1 


ಮೌನವು ಮಾತನಾಡುವುದಕ್ಕಿಂತ ಶ್ರೇಷ್ಠವಾದುದು. ಮಾತನಾಡಿದರೆ ಸತ್ಯವನ್ನು 
ಮಾತನಾಡುವುದು ಶ್ರೇಷ್ಠವಾದುದು. ಪ್ರಿಯವನ್ನುಮಾತನಾಡುವುದು ಅದಕ್ಕಿಂತಲೂ 


-344- ಮಹಾಭಾರತ ಉದ್ಯೋಗಪರ್ವ 


ಶ್ರೇಷ್ಠವಾದುದು. ಧರ್ಮಕ್ಕೆ ಅನುಗುಣವಾದ ಮಾತುಗಳನ್ನಾಡುವುದು ಅದಕ್ಕಿಂತಲೂ 
ಶ್ರೇಷ್ಠವಾದುದು. 


ಯಾದೃಶೈಃ ಸನ್ನಿವಿಶತೇ ಯಾದೃಶಾಂಶ್ಟೋಪಜೀವತೇ | 
ಯಾದೃಗಿಚ್ಛೇಚ್ಚ ಭವಿತುಂ ತಾದೃಗ್‌ ಭವತಿ ಪೂರುಷಃ WHOA 


ಎಂತಹ ಜನರ ಜೊತೆಯಲ್ಲಿ ವಾಸ ಮಾಡುತ್ತಾನೆಯೋ, ಎಂತಹ ಜನರನ್ನು 
ಸೇವಿಸುತ್ತಾನೆಯೋ, ಹೇಗೆ ಆಗಬೇಕೆಂದು ಬಯಸುತ್ತಾನೆಯೋ ಮನುಷ್ಯನು ಅದರಂತೆ 
ಆಗುತ್ತಾನೆ. 


ಯತೋ ಯತೋ ನಿವರ್ತೇತ ತತಸ್ತತೋ ವಿಮುಚ್ಯತೇ । 
ನಿವರ್ತಿತಾತ್‌ ತು ಸರ್ವತೋ ಚ ನಾಸ್ತಿ ದುಖಮಣಪಿ 11೧೪॥ 


ಮನುಷ್ಯನು ಯಾವ ಯಾವುದರಿಂದ ಹಿಂದೆ ಸರಿಯುತ್ತಾನೆಯೋ, 
ಅದರಿಂದಾಗುವ ದುಃಖದಿಂದ ನಿರ್ಮುಕ್ಷನಾಗುತ್ತಾನೆ. ಎಲ್ಲದರಿಂದಲೂ ಹಿಂದೆ 
ಸರಿದರೆ ಅಣುವಿನಷ್ಟೂದುಃಖವಿರುವುದಿಲ್ಲ. 


ನ ಜೀಯತೇ ನಾನುಜಿಗೀಷತೇಶನ್ಯಾನ್‌ 
ನ ವೈರಕೃಚ್ಚಾಪ್ರತಿಘಾತಕಶ್ಚ । 
ನಿಂದಾಪ್ರಶಂಸಾಸು ಸಮಸ್ವಭಾವೋ 
ನ ಶೋಚತೇ ಹೃಷ್ಯತಿ ನೈವ ಚಾಯಮ್‌ Tek] 


ಅವನು ಇನ್ನೊಬ್ಬರನ್ನು ಜಯಿಸುವುದಿಲ್ಲ, ಜಯಿಸಲು ಬಯಸುವುದಿಲ್ಲ, 
ಇನ್ನೊಬ್ಬರಿಗೆ ಸೋಲುವುದೂ ಇಲ್ಲ, ಇನ್ನೊಬ್ಬರ ವೈರವನ್ನು ಮಾಡುವುದಿಲ್ಲ, 
ಇನ್ನೊಬ್ಬರಿಗೆ ಹೊಡೆಯುವುದಿಲ್ಲ ತನ್ನನ್ನುನಿಂದಿಸಿದರೂ ಅಥವಾ ಪ್ರಶಂಸೆ ಮಾಡಿದರೂ 
ಸಮನಾಗಿರುತ್ತಾನೆ. ಅಂತಹವನು ಶೋಕ ಮತ್ತು ಹರ್ಷಗಳನ್ನು ಪಡುವುದಿಲ್ಲ. 


ಭಾವಮಿಚ್ಛತಿ ಸರ್ವಸ್ಯ ನಾಭಾವೇ ಕುರುತೇ ಮನಃ । 
ಸತ್ಯವಾದೀ ಮೃದುರ್ದಾಂತೋ ಯಃ ಸ ಉತ್ತಮಪೂರುಷಃ HOE I 


ಪ್ರಜಾಗರಪರ್ವ _೨(5- 


ಯಾವನು ಎಲ್ಲರಿಗೂ ಮಂಗಳವನ್ನೇ ಬಯಸುತ್ತಾನೆಯೋ, ಅಮಂಗಳದಲ್ಲಿ 
ಎಂದೂ ಮನಸ್ಸನ್ನು ಹಾಕುವುದಿಲ್ಲವೋ, ಸತ್ಯವನ್ನುನುಡಿಯುವವನೂ, ಮೃದುವೂ, 
ದಾಂತನೂ ಆಗಿರುತ್ತಾನೆಯೋ ಅವನು ಉತ್ತಮ ಪುರುಷ. 


ನಾನರ್ಥಕಂ ಸಾಂತ್ತಯತಿ ಪ್ರತಿಜ್ಞಾಯ ದದಾತಿ ಚ । 
ರಂಧ್ರಂ ಪರಸ್ಯ ಜಾನಾತಿ ಯಃ ಸ ಮಧ್ಯಮಪೂರುಷಃ 11೧೭। 


ಯಾವನು ವ್ಯರ್ಥವಾಗಿ (ತನಗೆ ಪ್ರಯೋಜನವಿಲ್ಲದೆ) ಇನ್ನೊಬ್ಬರಿಗೆ 
ಸಮಾಧಾನವನ್ನು ಮಾಡುವುದಿಲ್ಲವೋ, ವಾಗ್ದಾನವನ್ನು ಮಾಡಿ ದಾನವನ್ನು 
ಮಾಡುತ್ತಾನೆಯೋ, ಇನ್ನೊಬ್ಬರ ದೋಷಗಳನ್ನು ತಿಳಿಯುತ್ತಾನೆಯೋ ಅವನು 
ಮಧ್ಯಮಪುರುಷ. 


ದುಃಶಾಸನಸ್ಪೂಪಹತೋತಭಿಶಸ್ತೋ 
ನಾವರ್ತತೇ ಮನ್ಯುವಶಾತ್‌ ಕೃತಪ್ಪು I 
ನ ಕಸ್ಯಚಿನ್ಠಿತ್ರಮಥೋ ದುರಾತ್ಮಾ 
ಕಲಾಶ್ವೆತಾ ಅಧಮಸ್ಯೇಹ ಪುಂಸಃ 11೧೮॥ 


ಯಾವ ಮನುಷ್ಯನನ್ನು ಶಾಸನ ಮಾಡುವುದು ಅಸಾಧ್ಯವೋ, ಯಾವನು 
ನಿಂದಿಸಿದರೆ ಅಥವಾ ಹಿಂಸಿಸಿದರೆ ಕೋಪದಿಂದ ಹಿಂತಿರುಗಿ ಬೀಳುತ್ತಾನೆಯೋ, 
ಕೃತಘ್ಲನೋ, ಯಾವನಿಗೆ ಯಾರೂ ಮಿತ್ರರಾಗಿರುವುದಿಲ್ಲವೋ ಅವನು ದುರಾತ್ಮನು. 
ಇವು ಅಧಮಪುರುಷನ ಲಕ್ಷಣಗಳು. 

ನ ಶ್ರದ್ಧಧಾತಿ ಕಲ್ಯಾಣಂ ಪರೇಭ್ಯೋತಪ್ಯಾತ್ಗಶಂಕಿತಃ । 

ನಿರಾಕರೋತಿ ಮಿತ್ರಾಣಿ ಯೋ ವೈ ಸೋ5ಧಮಪೂರುಷಃ 11೧೯॥ 

ಒಳ್ಳೆಯ ವಿಷಯಗಳಲ್ಲಿ ಶ್ರದ್ದೆ ಇರುವುದಿಲ್ಲ, ಇನ್ನೊಬ್ಬರಿಂದ ತನಗೆ ಕೇಡಾಗುತ್ತದೆ 
ಎಂದು ಯಾವಾಗಲೂ ಶಂಕಿಸುತ್ತಾನೆ, ಮಿತ್ರರನ್ನು ನಿರಾಕರಿಸುತ್ತಾನೆ. ಅಂತಹವನು 
ಅಧಮಪುರುಷ. | 

ಉತ್ತಮಾನೇವ ಸೇವೇತ ಪ್ರಾಪ್ತಕಾಲೇ ತು ಮಧ್ಯಮಾನ್‌ । 

ಅಧಮಾಂಸ್ತು ನ ಸೇವೇತ ಯ ಇಚ್ಛೇತ್‌ ಭೂತಿಮಾತ್ಮನಃ 11೨೦ 


-346- ಮಹಾಭಾರತ ಉದ್ಯೋಗಪರ್ವ 


ಉತ್ತಮರನ್ನೇ ಸೇವಿಸಬೇಕು. ಕಾರ್ಯವಾಗಬೇಕಾದಾಗ ಮಧ್ಯಮರನ್ನು 
ಸೇವಿಸಬೇಕು. ಯಾವನು ತನ್ನ ಏಳಿಗೆಯನ್ನು ಬಯಸುತ್ತಾನೆಯೋ ಅವನು ಅಧಮರನ್ನು 
ಮಾತ್ರ ಎಂದೂ ಸೇವಿಸಬಾರದು. 


ಪ್ರಾಪ್ನೋತಿ ವೈ ವಿತ್ತಮಯಂ ಬಲೇನ 
ನಿತ್ಯೋತ್ಸಾನಾತ್‌ ಪ್ರಜ್ಞಯಾ ಪೌರುಷೇಣ । 
ಸದೈವ ಸಮ್ಯಗ್‌ ಲಭತೇ ಪ್ರಶಂಸಾಂ 
ನ ವೃತ್ತಿಮಾಪ್ನೋತಿ ಮಹಾಕುಲಾನಾಮ್‌ 11೨೧॥॥ 


ಸತ್ಪುರುಷನಾದವನು ತನ್ನ ಬಲದಿಂದಲೂ, ನಿತ್ಯೋತ್ಸಾಹದಿಂದಲೂ, 
ಪ್ರಜ್ಞೆಯಿಂದಲೂ ಮತ್ತು ಪರಾಕ್ರಮದಿಂದಲೂ ಧನವನ್ನು ಗಳಿಸುತ್ತಾನೆ. ಅವನು 
ಯಾವಾಗಲೂ ಪ್ರಶಂಸೆಯನ್ನು ಪಡೆಯುತ್ತಾನೆ. ಕುಲರಹಿತರಾದವರ ನಡತೆಯನ್ನು 
ಅವನು ಎಂದೂ ಅನುಸರಿಸುವುದಿಲ್ಲ. 
ಧೃತರಾಷ್ಟ್ರ 
ಮಹಾಕುಲಾನಾಂ ಸ್ಪಹಯಂತಿ ದೇವಾ 
ಧಮಾರ್ಥನಿತ್ಯಾಶ್ಚ ಬಹುಶ್ರುತಾಶ್ಚ । 
ಪೃಚ್ಛಾಮಿ ತ್ಹಾಂ ವಿದುರ ಪ್ರಶಮೇತಂ 
ವಂತಿ ವೈ ಕಾನಿ ಮಹಾಕುಲಾನಿ (|೨೨॥| 
ನಿತ್ಯವೂ ಧರ್ಮಾರ್ಥರತರಾದ ಮತ್ತು ಬಹುಶ್ರುತರಾದ ದೇವತೆಗಳು 
ಮಹಾಕುಲದಲ್ಲಿ ಹುಟ್ಟಿದ ಪುರುಷರಲ್ಲಿ ಪ್ರೀತಿಯುಳ್ಳವರಾಗುತ್ತಾರೆ. ವಿದುರನೇ, 
ಮಹಾಕುಲಗಳು ಯಾವುವು ಎಂಬ ಈ ಪ್ರಶ್ನೆಯನ್ನುನಾನು ನಿನ್ನನ್ನು ಕೇಳುತ್ತಿದ್ದೇನೆ. 
ವಿದುರಃ 
ತಪೋ ದಮೋ ಬ್ರಹ್ಮವಿತ್ಮಂ ತಿತಿಕ್ಷಾ 
ಪುಣ್ಯಾ ವಿವಾಹಾಃ ಸಾಂತ್ಟನಂ ಚಾನ್ನದಾನಮ್‌ । 
ಅಷ್ಟಾವೇತೇ ನಿತ್ಯಮೇವಂ ಭವಂತಿ 
ಸತಾಂ ಗುಣಾಸ್ತಾನಿ ಮಹಾಕುಲಾನಿ 11೨೩ 


ಪ್ರಜಾಗರಪರ್ವ -347- 


ವಿದುರ- ತಪಸ್ಸು, ದಮ, ಬ್ರಹ್ಮಜ್ಞಾನ, ದ್ವಂದ್ವಸಹಿಷ್ಣುತೆ, ಪವಿತ್ರಕಾರ್ಯಗಳು, 
ವಿವಾಹ, ಇನ್ನೊಬ್ಬರನ್ನು ಸಂತೈಸುವುದು, ಅನ್ನದಾನ - ಈ ಎಂಟುಗುಣಗಳು ಯಾವ 
ಸಜ್ಜನರಲ್ಲಿಯಾವಾಗಲೂ ಇರುತ್ತವೆಯೋ ಅಂತಹವರ ಕುಲಗಳು ಮಹಾಕುಲಗಳು. 


ಯೇಷಾಂ ನ ವೃತ್ತಂ ವ್ಯಥತೇ ನ ಯೋನಿಃ 
ಚಿತ್ತಪ್ರಸಾದೇನ ಚರಂತಿ ಧರ್ಮಮ್‌ । 
ಯೇ ಕೀರ್ತಿಮಿಚ್ಛಂತಿ ಕುಲೇ ವಿಶಿಷ್ಟಾಂ 
ತ್ಯಕ್ತಾನೃತಾಸ್ತಾನಿ ಮಹಾಕುಲಾನಿ 291 


ಯಾರಿಗೆ ತಮ್ಮ ನಡತೆಯಾಗಲೀ ಅಥವಾ ಯೋನಿಯಾಗಲೀ ಯಾವಾಗಲೂ 
ದುಃಖವನ್ನು ತಂದುಕೊಡುವುದಿಲ್ಲವೋ, ಮನಸ್ಸಿನ ಹರ್ಷದಿಂದಲೇ ಯಾರು 
ಧರ್ಮಗಳನ್ನು ಆಚರಿಸುತ್ತಾರೆಯೋ, ಯಾರು ತಮ್ಮ ಕುಲಕ್ಕೆ ವಿಶಿಷ್ಟವಾದ ಕೀರ್ತಿಯನ್ನು 
ಬಯಸುತ್ತಾರೆಯೋ, ಅನ್ಫತವಚನವನ್ನುವರ್ಜಿಸಿರುತ್ತಾರೆಯೋ ಅಂತಹವರ ಕುಲಗಳು 
ಮಹಾಕುಲಗಳು. ` 


ಅನಿಜ್ಯಯಾವಿವಾಹೈಶ್ವ ವೇದಸ್ಯೋತ್ಪಾದನೇನ ಚ। 
ಕುಲಾನ್ಯಕುಲತಾಂ ಯಾಂತಿ ಧರ್ಮಸ್ಥಾತಿಕ್ರಮೇಣ ಚ 11೨೫॥॥ 


ಅರ್ಚನೆಯ ಅಭಾವ, ವಿವಾಹವಿಲ್ಲದಿರುವಿಕೆ, ವೇದದ ವಿನಾಶ, ಧರ್ಮದ 
ಅತಿಕ್ರಮಣ - ಇವುಗಳಿಂದ ಕುಲಗಳು ಅಕುಲಗಳಾಗುತ್ತವೆ. 


ದೇವದ್ರವ್ಯವಿನಾಶೇನ ಬ್ರಹ್ಮಸ್ಮಹರಣೇನ ಚ । 
ಕುಲಾನ್ಯಕುಲತಾಂ ಯಾಂತಿ ಬ್ರಾಹ್ಮಣಾತಿಕ್ರಮೇಣ ಚ ILI 


ದೇವದ್ರವ್ಯದ ವಿನಾಶವನ್ನು ಮಾಡುವುದರಿಂದ, ಬ್ರಹ್ಮಸ್ತವನ್ನು ಅಪಹಾರ 


ಮಾಡುವುದರಿಂದ ಮತ್ತು ಬ್ರಾಹ್ಮಣರ ಅತಿಕ್ರಮಣವನ್ನು ಮಾಡುವುದರಿಂದ ಕುಲಗಳು 
ಅಕುಲಗಳಾಗುತ್ತವೆ, ನಾಶವನ್ನು ಹೊಂದುತ್ತವೆ. 


ಬ್ರಾಹ್ಮಣಾನಾಂ ಪರಿಭವಾತ್‌ ಪರಿವಾದಾಚ್ಚ ಭಾರತ । 
ಕುಲಾನ್ಯಕುಲತಾಂ ಯಾಂತಿ ನ್ಯಾಸಾಪಹರಣೇನ ಚ 12೭ 


-348- ಮಹಾಭಾರತ ಉದ್ಯೋಗಪರ್ವ 


ಎಲ್ಫೆ ಭಾರತನೇ, ಬ್ರಾಹ್ಮಣರನ್ನು ಅವಮಾನ ಮಾಡುವುದರಿಂದ, ಅವರ ನಿಂದನೆ 
ಮಾಡುವುದರಿಂದ ಮತ್ತು ನ್ಯಾಸವಾಗಿಟ್ಟವಸ್ತುಗಳನ್ನು ಅಪಹಾರ ಮಾಡುವುದರಿಂದ 
ಕುಲಗಳು ನಾಶವನ್ನು ಹೊಂದುತ್ತವೆ. 


ಕುಲಾನಿ ಸಮವೇತಾನಿ ಗೋಭಿ: ಪುರುಷತೋsರ್ಥತಃ । 
ಕುಲಸಂಖ್ಯಾಂ ನ ಗಚ್ಛಂತಿ ಯಾನಿ ಹೀನಾನಿ ವೃತ್ತತಃ 11೨೮॥॥ 


ಒಳ್ಳೆಯ ಮಾತುಗಳಿಂದ, ಸತ್ತುರುಷರಿಂದ ಮತ್ತು ಪರೋಪಕಾರಗಳಿಂದ ಕೂಡಿದ 
ಕುಲಗಳು ಕುಲಗಳೆನಿಸುತ್ತವೆ. ನಡತೆಯಿಂದ ಹೀನವಾದ ಕುಲಗಳು ಕುಲಗಳ ಮಧ್ಯದಲ್ಲಿ 
ಗಣನೆಗೆ ಬರುವುದಿಲ್ಲ. 


ವೃತ್ತತಃ ತ್ವವಿಹೀನಾನಿ ಕುಲಾನ್ಯಲ್ಪಧನಾನ್ಯಪಿ । 
ಕುಲಸಂಖ್ಯಾಂ ತು ಗಚ್ಛಂತಿ ಕರ್ಷಂತಿ ಚ ಮಹಾಜನಮ್‌ 1೨೯1 


ನಡತೆಯಿಂದ ಹೀನವಾಗದಿದ್ದ ಕುಲಗಳು ಅಲ್ಪಧನವನ್ನು ಹೊಂದಿದ್ದರೂ ಸಹ 
ಕುಲಗಳಲ್ಲಿ ಗಣನೆಯನ್ನು ಹೊಂದುತ್ತವೆ ಮತ್ತು ಮಹಾಜನರನ್ನು ತಮ್ಮ ಕಡೆಗೆ 
ಆಕರ್ಷಿಸುತ್ತವೆ. 


ವೃತ್ತಂ ಯತ್ನೇನ ಸಂರಕ್ಷೇದ್‌ ವಿತ್ತಮೇತಿ ಚ ಯಾತಿ ಚ । 
ಅಕ್ಬೀಣೋ ವಿತ್ತತಃ ಕ್ಷೀಣೋ ವೃತ್ತತಸ್ತು ಹತೋ ಹತಃ 11೩೦॥। 


ನಡತೆಯನ್ನು ಪ್ರಯತ್ನಪೂರ್ವಕವಾಗಿ ರಕ್ಷಿಸಬೇಕು. ಧನವು ಬರುತ್ತದೆ ಮತ್ತು 
ಹೋಗುತ್ತದೆ. ಧನದಿಂದ ಕ್ಲೀಣನಾಗದೆ ನಡತೆಯಿಂದ ಕ್ಲೀಣನಾದರೆ ಅವನು 
ಸತ್ತಂತೆಯೇ. 


ಗೋಭಿಃ ಪಶುಭಿರಶ್ವೈಶ್ಚ ಕೃಷ್ಯಾ ಚ ಸುಸಮೃದ್ಧಯಾ । 


ಕುಲಾನಿ ನ ಪ್ರರೋಹಂತಿ ಯಾನಿ ಹೀನಾನಿ ವೃತ್ರತಃ 11೩೧॥ 

ನಡತೆಯಿಂದ ಹೀನವಾದ ಕುಲಗಳು ಗೋವುಗಳಿಂದಾಗಲೀ, ಅಶ್ವಮೊದಲಾದ 
ಪಶುಗಳಿಂದಾಗಲೀ, ಕೃಷಿಯಿಂದಾಗಲಿ ಅಥವಾ ಸಮೃದ್ದಿಯಿಂದಲೇ ಆಗಲಿ 
ಏಳಿಗೆಯನ್ನು ಹೊಂದುವುದಿಲ್ಲ. 


ಪ್ರಜಾಗರಪರ್ವ -349- 


ಮಾ ನಃ ಕುಲೇ ವೈರಕೃತ್‌ ಶಶ್ಚಿದಸ್ತು 
ರಾಜ್ಞಾ ವಧ್ಯೋ ಮಾ ಪರಸ್ವಾಹಹಾರೀ I 
ಮಿತ್ರದ್ರೋಹೀ ನೈಕೃತಿಕೋ5ನೃತೀ ವಾ 
ಪೂರ್ವಾಶೀ ವಾ ಪಿತೃದೇವಾತಿಥಿಭ್ಯಃ 1೩೨1 


ನಮ್ಮಕುಲದಲ್ಲಿ ವೈರ ಮಾಡುವವನು ಯಾವನೂ ಬೇಡ. ಪರರಾಷ್ಟ್ರದ ರಾಜ್ಯದಿಂದ 
ವಧ್ಯನಾಗುವವನು, ಪರಸ್ಪತ್ತನ್ನು ಅಪಹಾರ ಮಾಡುವವನು, 
ಮಿತ್ರದ್ರೋಹಿಯಾದವನು, ಮೋಸಗಾರನು, ಸುಳ್ಳನ್ನು ಹೇಳುವವನು, ಪಿತೃ-ದೇವತಾ 
ಅತಿಥಿಗಳಿಗಿಂತ ಮೊದಲು ಭೋಜನ ಮಾಡುವವನು ಯಾವನೂ ಬೇಡ. 


ಯಶ್ಚ ನೋ ಬ್ರಾಹ್ಮಣಾನ್‌ ಹನ್ಯಾದ್‌ ಯಶ್ಚ ನೋ ಬ್ರಾಹ್ಮಣಾನ್‌ ದ್ವಿಷೇತ್‌ । 
ನ ನಃ ಸ ಸಮಿತಿಂ ಗಚ್ಛೇದ್‌ ಯಶ್ಚ ನೋ ನಿರ್ವಪೇತ್‌ ಕೃಷಿಮ್‌  1೩೩॥ 


ಯಾವನು ಬ್ರಾಹ್ಮಣರನ್ನು ಹಿಂಸಿಸುವುದಿಲ್ಲವೋ, ಯಾವನು ಬ್ರಾಹ್ಮಣರನ್ನು 
ದ್ವೇಷಿಸುವುದಿಲ್ಲವೋ, ಯಾವನು ಕೃಷಿಯನ್ನು ಮಾಡುವುದಿಲ್ಲವೋ ಅಂತಹ 
ಬ್ರಾಹ್ಮಣನು ನಮ್ಮಸಭೆಗೆ ಬರಲಿ. 


€್ರ 
ತೃಣಾನಿ ಭೂಮಿರುದಕಂ ವಾಕ್‌ ಚತುರ್ಥೀ ಚ ಸೂನೃತಾ । 
ಸತಾಮೇತಾನಿ ಗೇಹೇಷು ನೋಚ್ಚಿದ್ಯಂತೇ ಕದಾಚನ AVI 


ತೃಣಮಯವಾದ ಚಾಪೆ, ಕುಳಿತುಕೊಳ್ಳುವುದಕ್ಕೆ ಭೂಮಿ, ಕುಡಿಯಲು ನೀರು 
ಮತ್ತು ನಾಲ್ಕನೆಯದಾದ ಮಧುರವಾದ ಮಾತುಗಳು - ಇವುಗಳು ಸಜ್ಜನರ ಮನೆಯಲ್ಲಿ 
ಎಂದೂ ವಿನಾಶವನ್ನು ಹೊಂದುವುದಿಲ್ಲ. 

ಶ್ರದ್ಧಯಾ ಪರಯಾ ರಾಜನ್ನುಪನೀತಾನಿ ಸತೃತಿಮ್‌ । 

ಪ್ರವೃತ್ತಾನಿ ಮಹಾಪ್ರಾಜ್ಞ ಧರ್ಮಿಣಾಂ ಪುಣ್ಯಕರ್ಮಿಣಾಮ್‌ 1೩೫॥ 

ಎಲೈ ಮಹಾಪ್ರಾಜ್ಞನೇ, ಪುಣ್ಯಕರ್ಮವನ್ನು ಮಾಡುವವರ ಶ್ರೇಷ್ಠವಾದ 
ವರ್ತನೆಗಳು ಅವರ ಶ್ರೇಷ್ಠವಾದ ಶ್ರದ್ಧೆಯಿಂದ ಅತಿಥಿ-ಅಭ್ಯಾಗತರ ಪೂಜೆಗೆ 
ಯೋಗ್ಯವಾಗಿ ಉಪಪನ್ನವಾಗುತ್ತವೆ. 


-350- ಮಹಾಭಾರತ ಉದ್ಯೋಗಪರ್ವ 


ಸೂಕ್ಲೋತಪಿ ಭಾರಂ ನೃಪತೇ ಸ್ಕಂದನೋ ವೈ 
ಶಕ್ತೋ ವೋಢುಂ ನ ತಥಾರನ್ಯೇ ಮಹೀಜಾಃ | 
ಏವಂ ಯುಕ್ತಾ ಭಾರಸಹಾ ಭವಂತಿ 
ಮಹಾಕುಲೀನಾ ನ ತಥಾಠನ್ಯೇ ಮನುಷ್ಯಾಃ TERT 


ಎಲೈ ರಾಜನೇ, ರಥವು ಚಿಕ್ಕದಾಗಿದ್ದರೂ ದೊಡ್ಡಭಾರವನ್ನು ಹೊರಲು 
ಸಮರ್ಥವಾಗಿರುತ್ತದೆ. ಉಳಿದ ಮರಗಳು ಸಮರ್ಥವಾಗುವುದಿಲ್ಲ. ಹೀಗೆ 
ಜೊತೆಯಲ್ಲಿ ಕೂಡಿದ್ದರೆ ಮಹಾಕುಲೀನರಾದವರು ಎಂತಹ ಭಾರವನ್ನಾದರೂ 
ಸಹಿಸುತ್ತಾರೆ. ಬೇರೆ ಮನುಷ್ಯರು ಸಹಿಸುವುದಿಲ್ಲ. 


ನ ತನ್ನಿತ್ರಂ ಯಸ್ಯ ಕೋಪಾದ್‌ ಬಿಭೇತಿ 
ಯದ್ವೈ ಮಿತ್ರಂ ಕೋಪನೇ ನೋಪಶಕ್ಕಮ್‌ । 
ಯಸ್ಮಿನ್‌ ಮಿತ್ರೇ ಪಿತರೀವಾಶ್ಯಸೀತ 
ತದ್ವೈ ಮಿತ್ರಂ ಸಂಗತಾನೀತರಾಣಿ 11೩೭ 


ಯಾವನ ಕೋಪಕ್ಕೆ ಹೆದರುತ್ತಾನೆಯೋ ಅವನು ಮಿತ್ರನಲ್ಲ. ಯಾವನನ್ನು 
ಕೋಪಗೊಳಿಸಲು ಸಾಧ್ಯವಿಲ್ಲವೋ ಅವನೇ ಮಿತ್ರ. ಯಾವನಲ್ಲಿ ತಂದೆಯಂತೆ 
ವಿಶ್ವಾಸವನ್ನು ಮಾಡಬಹುದೋ ಅವನು ಮಿತ್ರ. ಉಳಿದವರು ಜೊತೆಯಲ್ಲಿರುವವರು 
ಮಾತ್ರ. 


ಯದಿ ಚೇದತ್ರ ಸಂಬಂಧೋ ಮಿತ್ರಭಾವೇನ ವರ್ತತೇ । 
ಸ ಏವ ಬಂಧುಸ್ತನ್ನಿತ್ರಂ ಸಾ ಗತಿಸ್ತತ್‌ ಪರಾಯಣಮ್‌ WASH 


ಯಾವನ ಜೊತೆಯಲ್ಲಿ ಇಲ್ಲಿಮಿತ್ರಭಾವದಿಂದ ಸಂಬಂಧವಿರುತ್ತದೆಯೋ ಅವನೇ 
ಬಂಧು, ಅವನೇ ಮಿತ್ರ, ಅವನೇ ಗತಿ, ಅವನೇ ಪರಮಾಶ್ರಯ. 

ಚಲಚಿತ್ತಸ್ಯ ವೈ ಪುಂಸೋ ವೃದ್ಧಾನನುಷಸೇವತಃ । 

ಪಾರಿಷ್ಠವಮತೇರ್ನಿತ್ಯಮಧ್ರುವೋ ಮಿತ್ರಸಂಗ್ರಹಃ 1೩೯11 

ಚಂಚಲವಾದ ಚಿತ್ರವುಳ್ಳ ಹಿರಿಯರ ಸೇವೆಯನ್ನು ಮಾಡದಿರುವ, ಚಪಲಚಿತ್ತನಾದ 
ಮನುಷ್ಯನು ಮಿತ್ರರನ್ನು ಶಾಶತವಾಗಿ ಸಂಗ್ರಹಿಸಲು ಎಂದೂ ಸಾಧ್ಯವಿಲ್ಲ. 


ಪ್ರಜಾಗರಪರ್ವ -351- 


ಚಲಚಿತ್ತಮನಾತ್ಕಾನಮಿಂದ್ರಿಯಾಣಾಂ ವಶಾನುಗಮ್‌ । 
ಅರ್ಥಾಃ ಸಮತಿವರ್ತಂತೇ ಹಂಸಾಃ ಶುಷ್ಕಂ ಸರೋ ಯಥಾ ॥೪೦॥ 


ಚಂಚಲಚಿತ್ತನೂ, ಮನಸ್ಸು ಮತ್ತು ಇಂದ್ರಿಯಗಳಿಗೆ ವಶನಾದವನೂ ಆದ 
ಮನುಷ್ಯನನ್ನು ಅರ್ಥಗಳು, ಹಂಸಗಳು ಒಣಗಿದ ಸರೋವರವನ್ನು ದಾಟುವಂತೆ 
ದಾಟಿ ಹೋಗುತ್ತವೆ. ಐ 

ಅಕಸ್ನಾದೇವ ಕುಪ್ಯಂತಿ ಪ್ರಸೀದಂತ್ಯನಿಮಿತ್ತತಃ । 

ಶೀಲಮೇತದಸಾಧೂನಾಮಭ್ರಂ ಹಾರಿಷ್ಟವಂ ಯಥಾ 11೪೧॥ 

ಕಾರಣವಿಲ್ಲದೆಯೇ ಕೋಪಗೊಳ್ಳುತ್ತಾರೆ, ಕಾರಣವಿಲ್ಲದೆಯೇ ಪ್ರಸನ್ನರಾಗುತ್ತಾರೆ. 
ಇದು ಚಂಚಲವಾದ ಮೋಡಗಳಂತಿರುವ ಅಸಜ್ಜನರ ನಡತೆ. 

ಸತೃತಾಶ್ಚ ಕೃತಾರ್ಥಾಶ್ಚ ಮಿತ್ರಾಣಾಂ ನ ಭವಂತಿ ಯೇ । 

ತಾನ್‌ ಮೃತಾನಪಿ ಕ್ರವ್ಯಾದಾಃ ಕೃತಘ್ನಾನ್‌ ನೋಪಭುಂಜತೇ ॥ಟ1೪೨॥ 
ಬರುವುದಿಲ್ಲವೋ ಅಂತಹ ಕೃತಘ್ನರು ಮೃತರಾದರೆ ಹದ್ದುಗಳೂ ಅವರನ್ನು 
ಮುಟ್ಟುವುದಿಲ್ಲ. 

ಅರ್ಥಯೇದೇವ ಮಿತ್ರಾಣಿ ಸತಿ ವಾಠಸತಿ ವಾ ಧನೇ । 

ನಾನರ್ಥಯನ್‌ ವಿಜಾನಾತಿ ಮಿತ್ರಾಣಾಂ ಸಾರಫಲ್ಲುತಾಮ್‌ 11೪೩॥ 


ಯಾರು ಪೂಜಿಸಲ್ಪಟ್ಟರೂ, ತೃಪ್ತಿಪಡಿಸಲ್ಪಟ್ಟರೂ, ಮಿತ್ರರ ಸಹಾಯಕ್ಕೆ 


ಧನವಿರಲಿ ಅಥವಾ ಇಲ್ಲದಿರಲಿ ಮಿತ್ರರನ್ನು ಯಾಚಿಸಬೇಕು. ಯಾಚಿಸದಿದ್ದರೆ 
ಮಿತ್ರರಲ್ಲಿಯಾರು ಶ್ರೇಷ್ಠಮತ್ತು ಯಾರು ಕನಿಷ್ಠಎಂದು ತಿಳಿಯುವುದಿಲ್ಲ. 

ಸಂತಾಪಾದ್‌ ಭ್ರಶ್ಯತೇ ರೂಪಂ ಸಂತಾಪಾದ್‌ ಭ್ರಶ್ಯತೇ ಬಲಮ್‌ । 

ಸಂತಾಪಾದ್‌ ಭ್ರಶ್ಯತೇ ಜ್ಞಾನಂ ಸಂತಾಪಾದ್‌ ವ್ಯಾಧಿಮೃಚ್ಛತಿ 11೪೪ 

ಸಂತಾಪದಿಂದ ರೂಪವು ನಾಶವಾಗುತ್ತದೆ. ಸಂತಾಪದಿಂದ ಬಲವು 
ನಾಶವಾಗುತ್ತದೆ. ಸಂತಾಪದಿಂದ ಜ್ಞಾನವು ನಾಶವಾಗುತ್ತದೆ. ಸಂತಾಪದಿಂದ 
ವ್ಯಾಧಿಯು ಉಂಟಾಗುತ್ತದೆ. 


-352- ಮಹಾಭಾರತ ಉದ್ಯೋಗಪರ್ವ 


ಅನವಾಪ್ಯಂ ಚ ಶೋಕೇನ ಶರೀರಂ ಚೋಪತಪ್ಯತೇ । 
ಅಮಿತ್ರಾಶ್ಚ ಪ್ರಹೃಷ್ಯಂತಿ ಮಾ ಸ್ಮ ಶೋಕೇ ಮನಃ ಕೃಥಾಃ 11೪೫ 


ಶೋಕದಿಂದ ಯಾವ ಪ್ರಯೋಜನವನ್ನೂಹೊಂದಲು ಸಾಧ್ಯವಿಲ್ಲ. ಶರೀರವು 
ತಾಪಕ್ಕೆ ಈಡಾಗುತ್ತದೆ. ಶತ್ರುಗಳು ಸಂತೋಷಪಡುತ್ತಾರೆ. ಶೋಕದಲ್ಲಿ ಮನಸ್ಸನ್ನು 
ಮಾಡಬೇಡ. 


ಪುನರ್ನರೋ ಮ್ರಿಯತೇ ಜಾಯತೇ ಚ 
ಪುನರ್ನರೋ ಹೀಯತೇ ವರ್ಧತೇ ಚ ಚ 
ಪುನರ್ನರೋ ಯಾಚತಿ ಯಾಚ್ಯತೇ ಚ 
ಪುನರ್ನರಃ ಶೋಚತಿ ಶೋಚ್ಛತೇ ಚ IVE I 


ಮನುಷ್ಯನು ಪುನಃ ಸಾಯುತ್ತಾನೆ ಮತ್ತು ಹುಟ್ಟುತ್ತಾನೆ. ಪುನಃ ಸಂಪತ್ತನ್ನು 
ಕಳೆದುಕೊಳ್ಳುತ್ತಾನೆ ಮತ್ತು ಸಂಪತ್ತಿನ ಅಭಿವೃದ್ಧಿಯನ್ನು ಹೊಂದುತ್ತಾನೆ. ಪುನಃ 
ಇನ್ನೊಬ್ಬರನ್ನು ಬೇಡುತ್ತಾನೆ ಮತ್ತು ಇನ್ನೊಬ್ಬರಿಂದ ಬೇಡಲ್ಪಡುತ್ತಾನೆ. ಪುನಃ 
ಶೋಕಪಡುತ್ತಾನೆ ಮತ್ತು ಇನ್ನೊಬ್ಬರಿಂದ ಶೋಕಿಸಲ್ಪಡುತ್ತಾನೆ. 


ಸುಖಂ ಚ ದುಃಖಂ ಚ ಭವಾಭವೌ ಚ 
ಲಾಭಾಲಾಭೌ ಮರಣಂ ಜೀವಿತಂ ಚ । 
ಪರ್ಯಾಯಶಃ ಸರ್ವಮೇತೇ ಸ್ಪೃಶಂತಿ 
ತಸ್ಥಾದ್‌ ವೀರೋ ನ ಚ ಹೃಷ್ಯೇನ್ನ ಶೋಚೇತ್‌ ೪೭ 


ಸುಖ-ದುಃಖಗಳು, ಸಮೃದ್ಧಿ-ಅಸಮೃದ್ಧಿಗಳು, ಲಾಭಾಲಾಭಗಳು, ಜೀವನ- 
ಮರಣಗಳು ಪರ್ಯಾಯವಾಗಿ ಎಲ್ಲರಿಗೂ ಉಂಟಾಗುತ್ತವೆ. ಆದ್ದರಿಂದ 
ವೀರನಾದವನು ಇವುಗಳಿಗೆ ಹರ್ಷವನ್ನೂ ಪಡಬಾರದು, ಶೋಕವನ್ನೂಪಡಬಾರದು. 


ಚಲಾನಿ ಹೀಮಾನಿ ಷಡಿಂದ್ರಿಯಾಣಿ 
ತೇಷಾಂ ಯದ್ಯದ್‌ ವರ್ಧತೇ ಯತ್ರ ಯತ್ರ । 
ತತಸ್ತತಃ ಸ್ರವತೇ ಬುದ್ದಿರಸ್ಯ 
ಚ್ಛದ್ರೋದಕುಂಭಾದಿವ ನಿತ್ಯಮಂಭಃ Tosi 


ಪ್ರಜಾಗರಪರ್ವ -353- 


ಈ ಆರು ಇಂದ್ರಿಯಗಳು ಚಂಚಲವಾದವು. ಅವುಗಳಲ್ಲಿ ಯಾವುದು ಯಾವ 
ಯಾವ ವಿಷಯಗಳಲ್ಲಿ ಬೆಳೆಯುತ್ತದೆಯೋ ಆಯಾ ವಿಷಯದ ಮೂಲಕವಾಗಿ 
ಮನುಷ್ಯನ ಬುದ್ಧಿಯು ಒಡಕು ಮಡಕೆಯಿಂದ ನೀರು ಹರಿದುಹೋಗುವಂತೆ ನಿತ್ಯವೂ 
ಹರಿದುಹೋಗುತ್ತವೆ. 

ಧೃತರಾಷ್ಟ್ರ 
ತನುರುಚ್ಛಶಿಖೀ ರಾಜಾ ಮಿಥ್ಯೋಪಚರಿತೋ ಮಯಾ । 
ಮಂದಾನಾಂ ಮಮ ಪುತ್ರಾಣಾಂ ಯುದ್ದೇನಾಂತಂ ಕರಿಷ್ಯತಿ ॥೪೯॥ 


ಧೃತರಾಷ್ಟ್ರ: ಅಲ್ಪನೂ, ಆತ್ಮಾಭಿಮಾನಿಯೂ ಆದ ದುರ್ಯೋಧನನನ್ನುನಾನು 
ವ್ಯರ್ಥವಾಗಿ ರಾಜನೆಂದು ಉಪಚಾರ ಮಾಡಿದೆ. ಆ ಮಂದನು ಯುದ್ದದಿಂದ ನನ್ನ 
ಎಲ್ಲಾಪುತ್ರರಿಗೂ ವಿನಾಶವನ್ನು ತಂದೊಡ್ಡುವನು. 

ನಿತ್ಯೋದ್ಧಿಗ್ದಮಿದಂ ಸರ್ವಂ ನಿತ್ಯೋದ್ಧಿಗ್ದಮಿದಂ ಮನಃ । 

ಯತ್ತತ್‌ ಪದಮನುದ್ದಿಗ್ಲಂ ತನ್ನೇ ವದ ಮಹಾಮತೇ 11೫೦1 

ಇದೆಲ್ಲವೂ ಯಾವಾಗಲೂ ಉದ್ವೇಗದಿಂದ ಕೂಡಿದೆ. ನನ್ನ ಈ ಮನಸ್ಸೂ 
ಉದ್ವೇಗದಿಂದ ಕೂಡಿದೆ. ಮಹಾಮತಿಯೇ, ಉದ್ವೇಗವಿಲ್ಲದಿರುವ ಒಂದು ವಸ್ತು 
ಸ್ವರೂಪವನ್ನುನನಗೆ ಹೇಳು. 

ವಿದುರಃ 

ನಾನ್ಯತ್ರ ವಿದ್ಯಾತಪಸೋರ್ನಾನ್ಯತ್ರೇಂದ್ರಿಯನಿಗ್ರಹಾತ್‌ । 

ನಾನ್ಯತ್ರ ಲೋಭಸಂತ್ಯಾಗಾತ್‌ ಶಾಂತಿಂ ಪಶ್ಯಾಮಿ ತೇಕನಘ  11೫೧॥ 

ವಿದುರ- ಎಲೈ ಅನಘನೇ, ವಿದ್ಯಾ-ತಪಸ್ಸುಗಳನ್ನು ಬಿಟ್ಟು ಇಂದ್ರಿಯನಿಗ್ರಹಗಳನ್ನು 
ಬಿಟ್ಟು, ಲೋಭತ್ಯಾಗವನ್ನುಮಾಡುವುದನ್ನು ಬಿಟ್ಟುಬೇರೆ ಎಲ್ಲಿಯೂ ನಾನು ನಿನಗೆ 
ಶಾಂತಿಯನ್ನುಕಾಣುವುದಿಲ್ಲ. 

ಬುದ್ಧ್ಯಾ ಭಯಂ ಪ್ರಣುದತಿ ತಪಸಾ ವಿಂದತೇ ಮಹತ್‌ । 

ಗುರುಶುಶ್ರೂಷಯಾ ಜ್ಞಾನಂ ಶಾಂತಿಂ ಯೋಗೇನ ವಿಂದತಿ 11೫೨1 


-354- ಮಹಾಭಾರತ ಉದ್ಯೋಗಪರ್ವ 


ಬುದ್ದಿಯಿಂದ ಭಯವನ್ನು ದೂರಮಾಡಬೇಕು. ತಪಸ್ಸಿನಿಂದ ಮಹತ್ವವನ್ನು 
ಪಡೆಯಬೇಕು. ಗುರುಶುಶ್ರೂಷೆಯಿಂದ ಜ್ಞಾನವನ್ನೂ , ಯೋಗದಿಂದ ಶಾಂತಿಯನ್ನೂ 
ಪಡೆಯಬೇಕು. 


ಅನಾಶ್ರಿತಾ ದಾನಪುಣ್ಯಂ ವೇದಪುಣ್ಯಮನಾಶ್ರಿತಾಃ । 
ರಾಗದ್ದೇಷವಿನಿರ್ಮುಕ್ತಾ ವಿಚರಂತೀಹ ಮೋಕ್ಟಿಣಃ 11೫೩1 


ದಾನಪುಣ್ಯವನ್ನು ಬಯಸದೆ, ವೇದಾಧ್ಯಯನಾದಿ ಜನ್ಯಪುಣ್ಯವನ್ನೂ ಬಯಸದೆ, 
ರಾಗ-ದ್ವೇಷದಿಂದ ಮುಕ್ತರಾದವರು ಮುಮುಕ್ಕುಗಳಾಗಿ ಇಲ್ಲಿ ಸಂಚರಿಸುತ್ತಾರೆ. 


ಸಧೀತಸ್ಯ ಸುಯುದ್ಧಸ್ಯ ಸುಕೃತಸ್ಯ ಚ ಕರ್ಮಣಃ | 
ತಪಸಶ್ಚ ಸುತಪ್ಪಸ್ಯ ತಸ್ಕಾಂತೇ ಸುಖಮೇಧತೇ 11೫೪॥ 


ಒಳ್ಳೆಯ ಅಧ್ಯಯನ, ಒಳ್ಳೆಯ ಯುದ್ಧ, ಚೆನ್ನಾಗಿ ಮಾಡಿದ ಕರ್ಮ, ಚೆನ್ನಾಗಿ 
ಮಾಡಿದ ತಪಸ್ತುಇವುಗಳ ಕೊನೆಯಲ್ಲಿ ಸುಖವನ್ನು ಅನುಭವಿಸುತ್ತಾರೆ. 


ಸ್ವಾಸ್ತೀರ್ಣಾನಿ ಶಯನಾನಿ ಪ್ರಪನ್ನಾ 
ನವೈ ಭಿನ್ನಾ ಜಾತು ನಿದ್ರಾಂ ಲಭಂತೇ ॥ 
ನ ಸೀಷು ರಾಜನ್‌ ರತಿಮಾಪ್ಪವಂತಿ 


ಈ 


ನ ಮಾಗಧೈಃ ಸ್ತೂಯಮಾನಾ ನ ಸೂತೈಃ 11೫೫।॥ 


ಯಾರಿಗೆ ಬುದ್ದಿಭೇದವು ಉಂಟಾಗಿದೆಯೋ ಅವರು ಚೆನ್ನಾಗಿ ಹಾಸಿದ 
ಸುಪತಿಗೆಯಲ್ಲಿ ಮಲಗಿದರೂ ನಿದ್ರೆಯನ್ನು ಹೊಂದುವುದಿಲ್ಲ. ಎಲೈ ರಾಜನೇ, 


ಛಂ ೧೨ 


ಸ್ತ್ರೀಯರಲ್ಲಿ ರತಿಯನ್ನು ಪಡೆಯುವುದಿಲ್ಲ. ಸೂತ ಮಾಗಧರಿಂದ ಸ್ತೋತ್ರ 


ಈ Ro 


ಮಾಡಲ್ಪಟ್ಟರೂ ಸಂತೋಷ ಪಡುವುದಿಲ್ಲ. 


ಅ 


ನವೈ ಭಿನ್ನಾ ಜಾತು ಚರಂತಿ ಧರ್ಮಂ 
ನ ವೈ ಸುಖಂ ಪ್ರಾಪ್ನವಂತೀಹ ಭಿನ್ನಾ! । 
ನ ವೈ ಭಿನ್ನಾ ಗೌರವಂ ಪ್ರಾಪ್ಪುವಂತಿ 
ನ ವೈ ಭಿನ್ನಾ ಪ್ರಶಮಂ ರೋಚಯಂತಿ NSE 


ಪ್ರಜಾಗರಪರ್ವ _355- 


ಬುದ್ಧಿಭೇದವನ್ನುಹೊಂದಿದವರು ಧರ್ಮವನ್ನುಆಚರಿಸುವುದಿಲ್ಲ. ಸುಖವನ್ನು 
ಹೊಂದುವುದಿಲ್ಲ. ಗೌರವವನ್ನೂ ಪಡೆಯುವುದಿಲ್ಲ. ಅಂತಹವರಿಗೆ ಸಂಧಿಯೂ 
ರುಚಿಸುವುದಿಲ್ಲ (ಶಾಂತಿಯೂ ರುಚಿಸುವುದಿಲ್ಲ). 


ನ ವೈ ತೇಷಾಂ ಸ್ವದತೇ ಪಥ್ಯಮುಕ್ತಂ 
ಯೋಗಕ್ಷೇಮಂ ಕಲ್ಪತೇ ನೈವ ತೇಷಾಮ್‌ । 
ಭಿನ್ನಾನಾಂ ವೈ ಮನುಜೇಂದ್ರ ಪರಾಯಣಂ 
ನ ವಿದ್ಯತೇ ಕಿಂಚಿದನ್ಯದ್‌ ವಿನಾಶಾತ್‌ 11೫೭1! 


ಅವರಿಗೆ ಪಠ್ಯವಾದ ಮಾತುಗಳು ರುಚಿಸುವುದಿಲ್ಲ. ಅವರಿಗೆ ಯೋಗಕ್ಷೇಮಗಳೂ 
ಉಂಟಾಗುವುದಿಲ್ಲ. ಎಲೈ ಮನುಷ್ಯೇಂದ್ರನೇ, ಬುದ್ದಿಭೇದವನ್ನು ಹೊಂದಿದ 
ಮನುಷ್ಯರಿಗೆ ವಿನಾಶವನ್ನು ಬಿಟ್ಟು ಬೇರೆ ಗತಿಯೇ ಇಲ್ಲ. 

ಸಂಭಾವ್ಯಂ ಗೋಷು ಸಂಪನ್ನಂ ಸಂಭಾವ್ಯಂ ಬ್ರಾಹ್ಮಣೇ ತಪಃ । 

ಸಂಭಾವ್ಯಂ ಚಾಪಲಂ ಸ್ವೀಷು ಸಂಭಾವ್ಯಂ ಜ್ಞಾತಿತೋತಭಯಮ್‌ ॥ 

ಗೋವುಗಳಲ್ಲಿ ಕ್ಷೀರವು ಪ್ರಶಂಸನೀಯವಾದುದು. ಬ್ರಾಹ್ಮಣನಲ್ಲಿ ತಪಸ್ಸು 
ಪ್ರಶಂಸನೀಯವಾದುದು. ಸ್ತ್ರೀಯರಲ್ಲಿ ಚಂಚಲತೆಯು ಪ್ರಶಂಸನೀಯವಾದುದು. 
ಜ್ಞಾತಿಗಳಿಂದ ಅಭಯವು ಪ್ರಶಂಸನೀಯವಾದುದು. 

ತಂತವೋತಪ್ಯಾಯತಾ ನಿತ್ಯಂ ತನವೋ ಬಹುಲಾಃ ಸಮಾಃ । 

ಬಹೂನ್‌ ಬಹುತ್ವಾದಾಯಾಸಾನ್‌ ಸಹಂತೀತ್ಯುಪಮಾ ಸತಾಮ್‌॥೫೯॥ 

ತೆಳುವಾದ, ದೀರ್ಪವಾದ, ಸಮವಾದ ತಂತು (ದಾರ)ಗಳಿಗೂ ಸಹ 


ಬಹುತ್ತವಿರುವ ಕಾರಣದಿಂದ ಬಹಳ ಆಯಾಸವನ್ನು (ಭಾರವನ್ನು) ಸಹಿಸುತ್ತವೆ 
ಎಂಬುದು ಸಜ್ಜನರಿಗೆ ದೃಷ್ಟಾಂತ. 


ಧೂಮಾಯಂತೇ ವ್ಯಪೇತಾನಿ ಜ್ವಲಂತಿ ಸಹಿತಾನಿ ಚ । 
ಧೃತರಾಷ್ಟೋಲ್ಲುಕಾನೀವ ಜ್ಞಾತಯೋ ಭರತರ್ಷಭ IOI 


ಎಲೈ ಭರತರ್ಷಭನೇ, ಎಲೈ ಧೃತರಾಷ್ಟನೇ, ಜ್ಞಾತಿಗಳು ಬೇರೆ ಬೇರೆಯಾದರೆ 
ಕೊಳ್ಳಿಗಳಂತೆ ಹೊಗೆಯನ್ನುಕಾರುತ್ತಾರೆ. ಒಟ್ಟುಗೂಡಿದರೆ ಕೊಳ್ಳಿಗಳಂತೆ ಉರಿಯುತ್ತಾರೆ. 


-354- ಮಹಾಭಾರತ ಉದ್ಯೋಗಪರ್ವ 


ಬುದ್ದಿಯಿಂದ ಭಯವನ್ನು ದೂರಮಾಡಬೇಕು. ತಪಸಿನಿಂದ ಮಹತ್ವವನ್ನು 
ಪಡೆಯಬೇಕು. ಗುರುಶುಶ್ರೂಷೆಯಿಂದ ಜ್ಞಾನವನ್ನೂ , ಯೋಗದಿಂದ ಶಾಂತಿಯನ್ನೂ 
ಪಡೆಯಬೇಕು. 


ಅನಾಶ್ರಿತಾ ದಾನಪುಣ್ಯಂ ವೇದಪುಣ್ಯಮನಾಶ್ರಿತಾಃ । 
ರಾಗದ್ವೇಷವಿನಿರ್ಮುಕ್ತಾ ವಿಚರಂತೀಹ ಮೋಕ್ಟಿಣಃ 11೫೩1 


ದಾನಪುಣ್ಯವನ್ನು ಬಯಸದೆ, ವೇದಾಧ್ಯಯನಾದಿ ಜನ್ಯಪುಣ್ಯವನ್ನೂ ಬಯಸದೆ, 
ರಾಗ-ದ್ವೇಷದಿಂದ ಮುಕ್ತರಾದವರು ಮುಮುಕ್ಟುಗಳಾಗಿ ಇಲ್ಲಿಸಂಚರಿಸುತ್ತಾರೆ. 


ಸ್ದಧೀತಸ್ಯ ಸುಯುದ್ಧಸ್ಯ ಸುಕೃತಸ್ಯ ಚ ಕರ್ಮಣಃ । 
ತಪಸಶ್ಚ ಸುತಪ್ಪಸ್ಯ ತಸ್ಯಾಂತೇ ಸುಖಮೇಧತೇ TT 


ಒಳ್ಲೆಯ ಅಧ್ಯಯನ, ಒಳ್ಳೆಯ ಯುದ್ಧ, ಚೆನ್ನಾಗಿ ಮಾಡಿದ ಕರ್ಮ, ಚೆನ್ನಾಗಿ 
ಮಾಡಿದ ತಪಸ್ತುಇವುಗಳ ಕೊನೆಯಲ್ಲಿ ಸುಖವನ್ನು ಅನುಭವಿಸುತ್ತಾರೆ. 


ಸಾಸ್ತೀರ್ಣಾನಿ ಶಯನಾನಿ ಪ್ರಪನ್ನಾ 
ಪಾ a 


ಮ 
ನ ಸ್ತ್ರೀಷು ರಾಜನ್‌ ರತಿಮಾಪ್ನವಂತಿ 
ನ ಮಾಗಧೈಃ ಸ್ತೂಯಮಾನಾ ನ ಸೂತೈಃ 11೫೫1 


ಯಾರಿಗೆ ಬುದ್ಧಿಭೇದವು ಉಂಟಾಗಿದೆಯೋ ಅವರು ಚೆನ್ನಾಗಿ ಹಾಸಿದ 
ಸುಪ್ಪತ್ತಿಗೆಯಲ್ಲಿ ಮಲಗಿದರೂ ನಿದ್ರೆಯನ್ನು ಹೊಂದುವುದಿಲ್ಲ. ಎಲೈ ರಾಜನೇ, 


[ne] 


ಸ್ತ್ರೀಯರಲ್ಲಿ ರತಿಯನ್ನು ಪಡೆಯುವುದಿಲ್ಲ. ಸೂತ ಮಾಗಧರಿಂದ ಸ್ತೋತ್ರ 


ಅ 
ಮಾಡಲ್ಲಟರೂ ಸಂತೋಷ ಪಡುವುದಿಲ್ಲ. 


ನ ವೈ ಭಿನ್ನಾ ಜಾತು ಚರಂತಿ ಧರ್ಮಂ 


೩ 


ವೈ ಭಿನ್ನಾ ಪ್ರಶಮಂ ರೋಚಯಂತಿ 11೫೬! 


ಪ್ರಜಾಗರಪರ್ವ -355- 


ಬುದ್ಧಿಭೇದವನ್ನು ಹೊಂದಿದವರು ಧರ್ಮವನ್ನು ಆಚರಿಸುವುದಿಲ್ಲ. ಸುಖವನ್ನು 
ಹೊಂದುವುದಿಲ್ಲ. ಗೌರವವನ್ನೂ ಪಡೆಯುವುದಿಲ್ಲ. ಅಂತಹವರಿಗೆ ಸಂಧಿಯೂ 
ರುಚಿಸುವುದಿಲ್ಲ (ಶಾಂತಿಯೂ ರುಚಿಸುವುದಿಲ್ಲ). 


ನ ವೈ ತೇಷಾಂ ಸ್ವದತೇ ಪಥ್ಯಮುಕ್ತಂ 
ಯೋಗಕ್ಷೇಮಂ ಕಲ್ಪತೇ ನೈವ ತೇಷಾಮ್‌ । 
ಭಿನ್ನಾನಾಂ ವೈ ಮನುಜೇಂದ್ರ ಪರಾಯಣಂ 
ನ ವಿದ್ಯತೇ ಕಿಂಚಿದನ್ಯದ್‌ ವಿನಾಶಾತ್‌ 11೫೭।! 


ಅವರಿಗೆ ಪಥ್ಯವಾದ ಮಾತುಗಳು ರುಚಿಸುವುದಿಲ್ಲ. ಅವರಿಗೆ ಯೋಗಕ್ಷೇಮಗಳೂ 
ಉಂಟಾಗುವುದಿಲ್ಲ. ಎಲೈ ಮನುಷ್ಯೇಂದ್ರನೇ, ಬುದ್ದಿಭೇದವನ್ನು ಹೊಂದಿದ 
ಮನುಷ್ಯರಿಗೆ ವಿನಾಶವನ್ನು ಬಿಟ್ಟು ಬೇರೆ ಗತಿಯೇ ಇಲ್ಲ. 


ಸಂಭಾವ್ಯಂ ಗೋಷು ಸಂಪನ್ನಂ ಸಂಭಾವ್ಯಂ ಬ್ರಾಹ್ಮಣೇ ತಪಃ । 

ಸಂಭಾವ್ಯಂ ಚಾಪಲಂ ಸ್ವ್ರೀಷು ಸಂಭಾವ್ಯಂ ಜ್ಞಾತಿತೋತಭಯಮ್‌ || 

ಗೋವುಗಳಲ್ಲಿ ಕ್ಷೀರವು ಪ್ರಶಂಸನೀಯವಾದುದು. ಬ್ರಾಹ್ಮಣನಲ್ಲಿ ತಪಸ್ಸು 
ಪ್ರಶಂಸನೀಯವಾದುದು. ಸ್ತ್ರೀಯರಲ್ಲಿ ಚಂಚಲತೆಯು ಪ್ರಶಂಸನೀಯವಾದುದು. 
ಜ್ಞಾತಿಗಳಿಂದ ಅಭಯವು ಪ್ರಶಂಸನೀಯವಾದುದು. 

ತಂತವೋತಪ್ಯಾಯತಾ ನಿತ್ಯಂ ತನವೋ ಬಹುಲಾಃ ಸಮಾಃ । 

ಬಹೂನ್‌ ಬಹುತ್ವಾದಾಯಾಸಾನ್‌ ಸಹಂತೀತ್ಯುಪಮಾ ಸತಾಮ್‌॥॥೫೯॥ 

ತೆಳುವಾದ, ದೀರ್ಫ್ಥವಾದ, ಸಮವಾದ ತಂತು (ದಾರ)ಗಳಿಗೂ ಸಹ 


ಬಹುತ್ತವಿರುವ ಕಾರಣದಿಂದ ಬಹಳ ಆಯಾಸವನ್ನು (ಭಾರವನ್ನು) ಸಹಿಸುತ್ತವೆ 
ಎಂಬುದು ಸಜ್ಜನರಿಗೆ ದೃಷ್ಟಾಂತ. 


ಧೂಮಾಯಂತೇ ವ್ಯಪೇತಾನಿ ಜ್ವಲಂತಿ ಸಹಿತಾನಿ ಚ । 
ಧೃತರಾಷ್ಟ್ರೋಲ್ಮುಕಾನೀವ ಜ್ಞಾತಯೋ ಭರತರ್ಷಭ 11೬೦॥| 


ಎಲೈ ಭರತರ್ಷಭನೇ, ಎಲೈ ಧೃತರಾಷ್ಟ್ರನೇ, ಜ್ಞಾತಿಗಳು ಬೇರೆ ಬೇರೆಯಾದರೆ 
ಕೊಳ್ಳಿಗಳಂತೆ ಹೊಗೆಯನ್ನುಕಾರುತ್ತಾರೆ. ಒಟ್ಟುಗೂಡಿದರೆ ಕೊಳ್ಳಿಗಳಂತೆ ಉರಿಯುತ್ತಾರೆ. 


-356- ಮಹಾಭಾರತ ಉದ್ಯೋಗಪರ್ವ 


ಬ್ರಾಹ್ಮಣೇಷು ಚ ಯೇ ಶೂರಾಃ ಸ್ವೀಷು ಜ್ಞಾತಿಷು ಗೋಷು ಚ । 
ವೃಂತಾದಿವ ಫಲಂ ಪಕ್ಷಂ ಧೃತರಾಷ್ಟ್ರ ಪತಂತಿ ತೇ 11೬೧॥ 


ಯಾರು ಬ್ರಾಹ್ಮಣರ ವಿಷಯದಲ್ಲಿ ಸ್ತ್ರೀಯರ ವಿಷಯದಲ್ಲಿ ಜ್ಞಾತಿಗಳ 
ವಿಷಯದಲ್ಲಿಮತ್ತು ಗೋವುಗಳ ಮೇಲೆ ತಮ್ಮಶೌರ್ಯವನ್ನುತೋರಿಸುತ್ತಾರೆಯೋ 
ಅವರು ಎಲೈ ಧೃತರಾಷ್ಟ್ರನೇ, ಮಾಗಿದ ಫಲವು ತೊಟ್ಟಿನಿಂದ ಕಳಚಿ ಬೀಳುವಂತೆ 
ಬೀಳುತ್ತಾರೆ. 


ಮಹಾನಪ್ಯೇಕಜೋ ವೃಕ್ಷೋ ಬಲವಾನ್‌ ಸುಪ್ರತಿಷ್ಠಿತಃ । 
ಪ್ರಸಹ್ಯ ಏವ ವಾತೇನ ಸಸ್ಕಂಧೋ ಮರ್ದಿತುಂ ಕ್ಷಣಾತ್‌ 11೬.೨॥| 


ಒಂದೇ ವೃಕವು ದೊಡ್ಡದಾಗಿದ್ದರೂ, ಬಲಿಷ್ಠವಾಗಿದ್ದರೂ, ಒಳ್ಳೆಯ ಬೇರುಗಳನ್ನು 
ಹೊಂದಿದ್ದರೂ ಅದು ವಾಯುವಿನಿಂದ ಒಂದು ಕ್ಷಣದಲ್ಲಿಕೊಂಬೆಗಳ ಜೊತೆಯಲ್ಲಿ 
ಬಲಾತ್ತರಿಸಲ್ಪಟ್ಟುಬೀಳಿಸಲು ಸಾಧ್ಯವಾಗುತ್ತದೆ. 

ಅಥ ಯೇ ಸಹಿತಾ ವೃಶ್ಚಾ ಸಂಘಶಃ ಸುಪ್ರತಿಷ್ಠಿತಾಃ | 

ತೇ ಹಿ ಶೀಘ್ರತಮಾನ್‌ ವಾತಾನ್‌ ಸಹಂತೇಠನ್ಯೋನ್ಯಸಂಶ್ರಯಾತ್‌ ॥ 

ಮತ್ತು ಯಾವ ವೃಕ್ಷಗಳು ಗುಂಪಾಗಿ ಚೆನ್ನಾಗಿ ಬೇರುಬಿಟ್ಟಿರುತ್ತವೆಯೋ ಅವು 
ಪರಸ್ಪರವಾಗಿ ಅವಲಂಬಿಸಿರುವುದರಿಂದ ಎಷ್ಟೇ ದೊಡ್ಡ ಬಿರುಗಾಳಿಯನ್ನೂಸಹಿಸುತ್ತವೆ. 

ಏವಂ ಮನುಷ್ಯಮಪ್ಯೇಕಂ ಗುಣೈರಪಿ ಸಮನ್ನಿತಮ್‌ । 

ಶಕ್ಯಂ ದ್ವಿಷಂತೋ ಮನ್ಯಂತೇ ವಾಯುರ್ದ್ರುಮಮಿವೈಕಜಮ್‌ ॥೬೪॥ 

ಹೀಗೆ ಮನುಷ್ಯನೂ ಒಬ್ಬನೇ ಇದ್ದರೆ ಅವನು ಗುಣಗಳಿಂದ ಕೂಡಿದ್ದರೂ ಅವನ 
ಶತ್ರುಗಳು ಒಂದು ವೃಕ್ಷವು ವಾಯುವಿನಿಂದ ಬೀಳಿಸಲ್ಪಟ್ಟಂತೆ ಅವನನ್ನು ಬೀಳಿಸಲು 
ಸಾಧ್ಯ ಎಂದು ತಿಳಿಯುತ್ತಾರೆ. 

ಅನ್ಯೋನ್ಯಸಮುಪಸ್ತಂಭಾದ್‌ ಅನ್ಯೋನ್ಯಾಶ್ರಯಣೇನ ಚ । 

ಜ್ಞಾತಯಃ ಸಂಪ್ರವರ್ಧಂತೇ ಸರಸೀವೋತ್ಪಲಾನ್ಯುತ 11೬೫1 


ಪ್ರಜಾಗರಪರ್ವ -357- 


ಮತ್ತು ಪರಸ್ಪರವಾಗಿ ಬಲವನ್ನು ಕೊಡುವುದರಿಂದ ಮತ್ತು ಪರಸ್ಪರವಾಗಿ 
ಆಶ್ರಯಿಸುವುದರಿಂದ ಜ್ಞಾತಿಗಳು ಸರೋವರದ ಉತ್ಸಲಗಳಂತೆ ಅಭಿವೃದ್ದಿಯನ್ನು 
ಹೊಂದುತ್ತಾರೆ. 

ಅವಧ್ಯಾ ಬ್ರಾಹ್ಮಣಾ ಗಾವೋ ಜ್ಲಾತಯಃ ಶಿಶವಃ ಸ್ವಿಯಃ । 

ಯೇಷಾಂ ಚಾನ್ನಾನಿ ಭುಂಜೀತ ಯೇ ಚ ಸ್ಯುಃ ಶರಣಾಗತಾಃ ॥೬೬॥ 


ಬ್ರಾಹ್ಮಣರು, ಗೋವುಗಳು, ಜ್ಞಾತಿಗಳು, ಶಿಶುಗಳು, ಸ್ಟೀಯರು ಮತ್ತು ಯಾರ 
ಅನ್ನವನ್ನು ಊಟ ಮಾಡುತ್ತಾರೆಯೋ ಅವರು ಮತ್ತು ಶರಣಾಗತರು - ಇಷ್ಟುಜನರು 
ಅವಧೃರಾಗುತ್ತಾರೆ. 


ನ ಮನುಷ್ಯೇ ಗುಣಃ ಕಶ್ಚಿದನ್ಯೋ ಧನವತಾಮಪಿ । 
ಅನಾತುರತ್ವಾದ್‌ ಭದ್ರಂ ತೇ ಮೃತಕಲ್ಪಾ ಹಿ ರೋಗಿಣಃ 11೬೭ 


ನಿನಗೆ ಮಂಗಳವಾಗಲಿ. ಧನವುಳ್ಳ ಮನುಷ್ಯರಿಗೂ ಸಹ ಆರೋಗ್ಯವನ್ನು ಬಿಟ್ಟು 
ಬೇರೆ ಯಾವುದೂ ಗುಣವಿಲ್ಲ. ರೋಗಗ್ರಸ್ತರೂ ಸತ್ತವರಂತೆ ಇರುತ್ತಾರಷ್ಟೆ? 


ಅವ್ಯಾಧಿಜಂ ಕಟುಕಂ ಶೀರ್ಷರೋಗಿ 
ಪಾಪಾನುಬಂಧಂ ಪರುಷಂ ತೀಕ್ಷ್ಣಮುಗ್ರಮ್‌ ।ಟ 
ಸತಾಂ ಪೇಯಂ ಯನ್ನ ಪಿಬಂತ್ಯಸಂತೋ 
ಮನ್ಯುಂ ಮಹಾರಾಜ ಪಿಬ ಪ್ರಶಾಮ್ಯ LSI 


ಎಲೈ ಮಹಾರಾಜನೇ, ವ್ಯಾಧಿಯಿಂದ ಹುಟ್ಟದ, ಕಹಿಯಾದ, ತಲೆಯ 
ಶೂಲೆಯನ್ನುಂಟು ಮಾಡುವ, ಪಾಪಾನುಬಂಧಿಯಾದ, ಒರಟಾದ, ಹರಿತವಾದ, 
ಭಯಂಕರವಾದ, ಸಜ್ಜನರು ಮಾತ್ರ ಕುಡಿಯಲು (ಅರಗಿಸಿಕೊಳ್ಳಲು ಸಾಧ್ಯವಾದ) 
ಅಸಜ್ಜನರು ಕುಡಿಯಲು ಸಾಧ್ಯವಿಲ್ಲದಿರುವ ಕೋಪವನ್ನು ಪಾನ ಮಾಡು. ಶಾಂತಿಯನ್ನು 
ಹೊಂದುವವನಾಗು. 


ರೋಗಾರ್ದಿತಾ ನ ಫಲಾನ್ಯಾದ್ರಿಯಂತೇ 
ನ ವೈ ಲಭಂತೇ ವಿಷಯೇಷು ತತ್ತಮ್‌ । 


-356- ಮಹಾಭಾರತ ಉದ್ಯೋಗಪರ್ವ 


ಬ್ರಾಹ್ಮಣೇಷು ಚ ಯೇ ಶೂರಾಃ ಸ್ವೀಷು ಜ್ಞಾತಿಷು ಗೋಷು ಚ । 
ವೃಂತಾದಿವ ಫಲಂ ಪಕ್ಚಂ ಧೃತರಾಷ್ಟ್ರ ಪತಂತಿ ತೇ ILO 


ಯಾರು ಬ್ರಾಹ್ಮಣರ ವಿಷಯದಲ್ಲಿ ಸ್ತ್ರೀಯರ ವಿಷಯದಲ್ಲಿ ಜ್ಞಾತಿಗಳ 
ವಿಷಯದಲ್ಲಿಮತ್ತು ಗೋವುಗಳ ಮೇಲೆ ತಮ್ಮಶೌರ್ಯವನ್ನುತೋರಿಸುತ್ತಾರೆಯೋ 
ಅವರು ಎಲೈ ಧೃತರಾಷ್ಟ್ರನೇ, ಮಾಗಿದ ಫಲವು ತೊಟ್ಟಿನಿಂದ ಕಳಚಿ ಬೀಳುವಂತೆ 
ಬೀಳುತ್ತಾರೆ. 


ಮಹಾನಪ್ಯೇಕಜೋ ವೃಕ್ಷೋ ಬಲವಾನ್‌ ಸುಪ್ರತಿಷ್ಠಿತಃ । 
ಪ್ರಸಹ್ಯ ಏವ ವಾತೇನ ಸಸ್ಕಂಧೋ ಮರ್ದಿತುಂ ಕ್ಷಣಾತ್‌ W911 


ಒಂದೇ ವ್ಯಕ್ಷವು ದೊಡ್ಡದಾಗಿದ್ದರೂ, ಬಲಿಷ್ಠವಾಗಿದ್ದರೂ, ಒಳ್ಳೆಯ ಬೇರುಗಳನ್ನು 
ಹೊಂದಿದ್ದರೂ ಅದು ವಾಯುವಿನಿಂದ ಒಂದು ಕ್ಷಣದಲ್ಲಿಕೊಂಬೆಗಳ ಜೊತೆಯಲ್ಲಿ 
ಬಲಾತ್ತರಿಸಲ್ಲಟ್ಟು ಬೀಳಿಸಲು ಸಾಧ್ಯವಾಗುತ್ತದೆ. 

ಅಥ ಯೇ ಸಹಿತಾ ವೃಶ್ಚಾ ಸಂಘಶಃ ಸುಪ್ರತಿಷ್ಠಿತಾಃ । 

ತೇ ಹಿ ಶೀಘ್ರತಮಾನ್‌ ವಾತಾನ್‌ ಸಹಂತೇಠ5ನ್ಯೋನ್ಯಸಂಶ್ರಯಾತ್‌ ॥ 

ಮತ್ತು ಯಾವ ವೃಕ್ಷಗಳು ಗುಂಪಾಗಿ ಚೆನ್ನಾಗಿ ಬೇರುಬಿಟ್ಟಿರುತ್ತವೆಯೋ ಅವು 
ಪರಸ್ಪರವಾಗಿ ಅವಲಂಬಿಸಿರುವುದರಿಂದ ಎಷ್ಟೇ ದೊಡ್ಡ ಬಿರುಗಾಳಿಯನ್ನೂ ಸಹಿಸುತ್ತವೆ. 

ಏವಂ ಮನುಷ್ಯಮಪ್ಯೇಕಂ ಗುಣೈರಪಿ ಸಮನ್ನಿತಮ್‌ । 

ಶಕ್ಯಂ ದ್ವಿಷಂತೋ ಮನ್ಯಂತೇ ವಾಯುರ್ದ್ರುಮಮಿವೈಕಜಮ್‌ ॥೬೪॥ 

ಹೀಗೆ ಮನುಷ್ಯನೂ ಒಬ್ಬನೇ ಇದ್ದರೆ ಅವನು ಗುಣಗಳಿಂದ ಕೂಡಿದ್ದರೂ ಅವನ 
ಶತ್ರುಗಳು ಒಂದು ವೃಕ್ಷವು ವಾಯುವಿನಿಂದ ಬೀಳಿಸಲ್ಪಟ್ಟಂತೆ ಅವನನ್ನು ಬೀಳಿಸಲು 
ಸಾಧ್ಯ ಎಂದು ತಿಳಿಯುತ್ತಾರೆ. 

ಅನ್ಯೋನ್ಯಸಮುಪಸ್ತಂಭಾದ್‌ ಅನ್ಯೋನ್ಯಾಶ್ರಯಣೇನ ಚ । 

ಜ್ಞಾತಯಃ ಸಂಪ್ರವರ್ಧಂತೇ ಸರಸೀವೋತ್ಸಲಾನ್ಯುತ 11೬೫। 


ಪ್ರಜಾಗರಪರ್ವ -357- 


ಮತ್ತು ಪರಸ್ಪರವಾಗಿ ಬಲವನ್ನು ಕೊಡುವುದರಿಂದ ಮತ್ತು ಪರಸ್ಪರವಾಗಿ 
ಆಶ್ರಯಿಸುವುದರಿಂದ ಜ್ಞಾತಿಗಳು ಸರೋವರದ ಉತ್ಪಲಗಳಂತೆ ಅಭಿವೃದ್ದಿಯನ್ನು 
ಹೊಂದುತ್ತಾರೆ. 


ಅವಧ್ಯಾ ಬ್ರಾಹ್ಮಣಾ ಗಾವೋ ಜ್ಲಾತಯಃ ಶಿಶವಃ ಸ್ವಿಯಃ | 
ಯೇಷಾಂ ಚಾನ್ನಾನಿ ಭುಂಜೀತ ಯೇ ಚ ಸ್ಯುಃ ಶರಣಾಗತಾಃ ॥೬೬॥ 


ಬ್ರಾಹ್ಮಣರು, ಗೋವುಗಳು, ಜ್ಞಾತಿಗಳು, ಶಿಶುಗಳು, ಸ್ತ್ರೀಯರು ಮತ್ತು ಯಾರ 
ಅನ್ನವನ್ನು ಊಟ ಮಾಡುತ್ತಾರೆಯೋ ಅವರು ಮತ್ತು ಶರಣಾಗತರು - ಇಷ್ಟು ಜನರು 
ಅವಧ್ಯರಾಗುತ್ತಾರೆ. 


ನ ಮನುಷ್ಯೇ ಗುಣಃ ಕಶ್ಚಿದನ್ಯೋ ಧನವತಾಮಪಿ । 
ಅನಾತುರತ್ವಾದ್‌ ಭದ್ರಂ ತೇ ಮೃತಕಲ್ಪಾ ಹಿ ರೋಗಿಣಃ 11೭೭1 


ನಿನಗೆ ಮಂಗಳವಾಗಲಿ. ಧನವುಳ್ಳ ಮನುಷ್ಯರಿಗೂ ಸಹ ಆರೋಗ್ಯವನ್ನು ಬಿಟ್ಟು 
ಬೇರೆ ಯಾವುದೂ ಗುಣವಿಲ್ಲ. ರೋಗಗ್ರಸ್ತರೂ ಸತ್ತವರಂತೆ ಇರುತ್ತಾರಷ್ಟೆ? 


ಅವ್ಯಾಧಿಜಂ ಕಟುಕಂ ಶೀರ್ಷರೋಗಿ 
ಪಾಪಾನುಬಂಧಂ ಪರುಷಂ ತೀಕ್ಷ್ಣಮುಗ್ರಮ್‌ । 
ಸತಾಂ ಪೇಯಂ ಯನ್ನ ಪಿಬಂತ್ಯಸಂತೋ 
ಮನ್ಯುಂ ಮಹಾರಾಜ ಪಿಬ ಪ್ರಶಾಮ್ಯ 11೬೮1 


ಎಲೈ ಮಹಾರಾಜನೇ, ವ್ಯಾಧಿಯಿಂದ ಹುಟ್ಟದ, ಕಹಿಯಾದ, ತಲೆಯ 
ಶೂಲೆಯನ್ನುಂಟು ಮಾಡುವ, ಪಾಪಾನುಬಂಧಿಯಾದ, ಒರಟಾದ, ಹರಿತವಾದ, 
ಭಯಂಕರವಾದ, ಸಜ್ಜನರು ಮಾತ್ರ ಕುಡಿಯಲು (ಅರಗಿಸಿಕೊಳ್ಳಲು ಸಾಧ್ಯವಾದ) 
ಅಸಜ್ಜನರು ಕುಡಿಯಲು ಸಾಧ್ಯವಿಲ್ಲದಿರುವ ಕೋಪವನ್ನುಪಾನ ಮಾಡು. ಶಾಂತಿಯನ್ನು 
ಹೊಂದುವವನಾಗು. 


ರೋಗಾರ್ದಿತಾ ನ ಫಲಾನ್ಯಾದ್ರಿಯಂತೇ 
ನ ವೈ ಲಭಂತೇ ವಿಷಯೇಷು ತತ್ತಮ್‌ । 


-358- ಮಹಾಭಾರತ ಉದ್ಯೋಗಪರ್ವ 


ದುಃಖೋಪೇತಾ ರೋಗಿಣೋ ನಿತ್ಯಮೇವ 
ನ ಬುದ್ಧ ಚ9ತೇ ಧನಯೋಗಾನ್ನ ಸೌಖ್ಯಮ್‌ Nal 


ರೋಗಗ್ರಸ್ತರಾದವರು ಹಣ್ಣುಗಳನ್ನು ಬಯಸುವುದಿಲ್ಲ. ವಿಷಯಗಳ 
ಸಾರಭಾಗವನ್ನು ಪಡೆಯುವುದಿಲ್ಲ. ರೋಗಿಗಳು ಯಾವಾಗಲೂ ದುಃಖದಿಂದ 
ಕೂಡಿರುತ್ತಾರೆ. ಅವರು ಧನಪ್ರಾಪ್ತಿಯಿಂದಲೂ ಸುಖವನ್ನು ಹೊಂದುವುದಿಲ್ಲ. 


ಪುರಾಪುಕ್ಷಂ ನಾಕರೋಸ್ತ್ವಂ ವಚೋ ಮೇ 
ದ್ಯೂತೇ ಜಿತಾಂ ದ್ರೌಪದೀಂ ಪ್ರೇಕ್ಷ್ಯ ರಾಜನ್‌ । 
ದುರ್ಯೋಧನಂ ವಾರಯೇತೃಕ್ಕವತ್ಯಾಂ 
ಕಿತವತ್ತಂ ವೈ ಪಂಡಿತಾ ವರ್ಜಯಂತಿ !1೭೦॥ 


ಎಲೈ ರಾಜನೇ, ದ್ಯೂತದಲ್ಲಿಜಿತಳಾದ ದ್ರೌಪದಿಯನ್ನುನೋಡಿ ನಾನು ಹಿಂದೆಯೇ 
ನಿನಗೆ ಅಕ್ಷಕ್ರೀಡೆಯಲ್ಲಿದುರ್ಯೋಧನನನ್ನುತಡೆ ಎಂದು ಹೇಳಿದೆನು. ನೀನು ನನ್ನ 
ಮಾತನ್ನುನಡೆಸಿಕೊಡಲಿಲ್ಲ. ದ್ಯೂತವನ್ನುಪಂಡಿತರು ಪರಿತ್ಯಜಿಸುತ್ತಾರೆ. 
ನ ತದ್‌ ಬಲಂ ಯನೃದುನಾ ವಿರುಧ್ಯತೇ 
ಸೂಕ್ಷ್ಮೋ ಧರ್ಮಸ್ತರಸಾ ಸೇವಿತವ್ಯಃ । 
ಪ್ರಧ್ಧಂಸಿನೀ ಕ್ರೂರಸಮಾಹಿತಾ ಶ್ರೀಃ 
ಮೃದುಪ್ರೋಢಾ ಗಚ್ಛತಿ ಪುತ್ರಪೌತ್ರಾನ್‌ 11೭೧॥ 


ಮೃದುವಾದ ಮನುಷ್ಯನ ಮೇಲೆ ವಿರೋಧ ಮಾಡಿ ಪ್ರಯೋಗಿಸಿದ ಬಲವು 
ಬಲವೇ ಅಲ್ಲ. ಸೂಕ್ಷ್ಮವಾದ ಧರ್ಮವನ್ನು ಶೀಘ್ರವಾಗಿ ತಿಳಿಯಬೇಕು. ತಿಳಿದು 
ಸೇವಿಸಬೇಕು. ಕ್ರೂರನಲ್ಲಿರುವ ಸಂಪತ್ತು ಅವನ ನಾಶವನ್ನು ಉಂಟುಮಾಡುತ್ತದೆ. 
ಮೃದುವಾದ ಮನುಷ್ಯರು ಗಳಿಸಿದ ಸಂಪತ್ತು ಮಕ್ಕಳು ಮತ್ತು ಮೊಮ್ಮಕ್ಷಳವರೆಗೂ 
ಹೋಗುತ್ತದೆ. | 
ಧಾರ್ತರಾಷ್ಟ್ರಾ ಪಾಂಡವಾನ್‌ ಪಾಲಯಂತು 
ಪಾಂಡೋಃ ಪುತ್ರಾಸ್ತವ ಪುತ್ರಾಂಶ್ಚ ಪಾಂತು । 
ಏಕಾರಿಮಿತ್ರಾಃ ಕುರವೋ ಹ್ಯೇಕಕಾರ್ಯಾ 
ಜೀವಂತು ರಾಜನ್‌ ಸುಖಿನಃ ಸಮೃದ್ಧಾಃ 1೨1 


ಪ್ರಜಾಗರಪರ್ವ -359- 


ಧೃತರಾಷ್ಟಪುತ್ರರು ಪಾಂಡವರನ್ನು ರಕ್ಷಿಸಲಿ. ಪಾಂಡುಪುತ್ರರು ನಿನ್ನ ಪುತ್ರರನ್ನು 
ರಕ್ಷಿಸಲಿ. ಎಲೈ ರಾಜನೇ, ಕುರುಗಳು ಸಮಾನವಾದ ಶತ್ರು-ಮಿತ್ರರನ್ನು 
ಹೊಂದಿದವರಾಗಿ, ಸಮಾನವಾದ ಕಾರ್ಯಗಳನ್ನು ಹೊಂದಿದವರಾಗಿ 
ಸುಖ-ಸಮೃದ್ದಿಗಳಿಂದ ಜೀವಿಸಲಿ. 


ಮೇಢೀಭೂತ: ಕೌರವಾಣಾಂ ತ್ವಮದ್ಯ 
ತ್ಹಯ್ಯಾಯತ್ತಂ ಕುರುಕುಲಮಾಜಮೀಢ । 
ಪಾರ್ಥಾನ್‌ ಬಾಲಾನ್‌ ವನವಾಸಪ್ರತಪ್ಪಾನ್‌ 
ಗೋಪಾಯಸ್ವ ಸ್ವಂ ಯಶಸ್ತಾತ ರಕ್ಕನ್‌ 11೭೩1! 


ಎಲೈ ಆಜಮೀಢನೇ, ನೀನು ಕೌರವರಿಗೆ ಈ ದಿನ ಮೇಢಿಯಂತೆ ಇದ್ದೀಯೆ. 
ಕುರುಕುಲವು ನಿನ್ನನ್ನು ಅವಲಂಬಿಸಿದೆ. ನೀನು ನಿನ್ನ ಕೀರ್ತಿಯನ್ನು ರಕ್ಚಿಸಿಕೊಂಡು 
ವನವಾಸದ ಕ್ಲೇಶವನ್ನು ಅನುಭವಿಸಿರುವ ಬಾಲಕರಾದ ಪಾಂಡವರನ್ನು 
ರಕ್ಷಿಸುವವನಾಗು. 
ಸಂಧತ್ತ್ವ್ವ ತಂ ಕೌರವ ಪಾಂಡುಪುತ್ರೆ: 
ಮಾ ತೇಠಂತರಂ ರಿಹವಃ ಪ್ರಾರ್ಥಯಂತು । 
ಸತ್ಯೇ ಸ್ಥಿತಾಸ್ತೇ ನರದೇವ ಸರ್ವೇ 
ದುರ್ಯೋಧನಂ ಸ್ಥಾಪಯ ತಂ ಸುಮಾರ್ಗೇ 11೭೪। 
ಎಲೈ ಕೌರವನೇ, ನೀನು ಪಾಂಡುಪುತ್ರರ ಜೊತೆಯಲ್ಲಿಸಂಧಿಯನ್ನು ಮಾಡಿಕೊ. 
ಶತ್ರುಗಳು ನಿಮ್ಮಿಬ್ಬರ ನಡುವೆ ಛಿದ್ರವನ್ನು ಆಶಿಸುವುದು ಬೇಡ. ಎಲೈ ನರದೇವನೇ, 
ಪಾಂಡವರೆಲ್ಲರೂ ಸತ್ಯದಲ್ಲಿಸ್ಥಿತರಾಗಿದ್ದಾರೆ. ನೀನು ದುರ್ಯೋಧನನನ್ನುಸನ್ನಾರ್ಗದಲ್ಲಿ 
ಇಡುವವನಾಗು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಷಟ್‌ತ್ರಿಶೋ5ಧ್ಯಾಯಃ ॥ 
॥ ಪ್ರಜಾಗರಪರ್ವಣಿ ಪಂಚಮೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಮೂವತ್ತಾರನೆಯ 
ಅಧ್ಯಾಯ ಮುಗಿಯಿತು. 


La A 


-360- ಮಹಾಭಾರತ ಉದ್ಯೋಗಪರ್ವ 


ಮೂವತ್ತೇಳನೆಯ ಅಧ್ಯಾಯ 
ವಿದುರ ನೀತಿ. ಪಾಂಡವರಿಗೆ ರಾಜ್ಯ ಕೊಡುವಂತೆ ನಿರ್ಬಂಧ. 
ವಿದುರಃ 


ಸಪ್ತದಶೇಮಾನ್‌ ರಾಜೇಂದ್ರ ಮನುಃ ಸ್ಹಾಯಂಭುವೋತಬ್ರವೀತ್‌ ।ಟ 
ವೈಚಿತ್ರವೀರ್ಯ ಪುರುಷಾನ್‌ ಆಕಾಶಂ ಮುಷ್ಟಿಭಿರ್ಫುತಃ Tell 


ತಾನೇವೇಂದ್ರಸ್ಯ ಹಿ ಧನುರನಾಮ್ಯಂ ನಮತೋತಬ್ರವೀತ್‌ । 
ಅಥೋ ಮರೀಚಿನಃ ಪಾದಾನಗ್ರಾಹ್ಯಾನ್‌ ಗೃಹ್ಣತಸ್ತಥಾ 11೨1 


ವಿದುರ- ಎಲೈ ರಾಜೇಂದ್ರನೇ, ವಿಚಿತ್ರವೀರ್ಯಪುತ್ರನೇ, ಈ ಹದಿನೇಳು 
ಪುರುಷರನ್ನು ಆಕಾಶವನ್ನು ಮುಷ್ಟಿಯಿಂದ ಗುದ್ದುವವರು ಎಂದು ಸ್ವಾಯಂಭುವ 
ಮನುವು ಹೇಳಿದ್ದಾನೆ. ಅವರನ್ನೇ ಬಗ್ಗಿಸಲಾರದ ಇಂದ್ರನ ಧನುಸ್ಸನ್ನು (ಕಾಮನ ಬಿಲ್ಲನ್ನು) 
ಬಗ್ಗಿಸುವವರೆಂದೂ ಮತ್ತು ಕೈಯಲ್ಲಿಹಿಡಿಯಲಾಗದ ಸೂರ್ಯಕಿರಣಗಳನ್ನುಕೈಯಲ್ಲಿ 
ಹಿಡಿಯುವವರೆಂದೂ ಹೇಳಿದ್ದಾನೆ. 


ಯಚ್ಚಾಶಿಷ್ಯಂ ಶಾಸ್ತಿ ವೈ ಯಶ್ಚ ತುಷ್ಕೇದ್‌ 
ಯಶ್ಚಾತಿವೇಲಂ ಭಜತೇ ದ್ವಿಷಂತಮ್‌ । 
ಸ್ವಿಯಶ್ಚ ನೋ ರಕ್ಚತಿ ಭದ್ರಮಸ್ತು ತೇ 
ಯಶ್ಚಾಯಾಚ್ಯಂ ಯಾಚತೇ ಕಥ್ಯತೇ ವಾ TERT 


ಯಾವನು ಶಿಷ್ಯನಲ್ಲದವನಿಗೆ ಶಾಸನ ಮಾಡುತ್ತಾನೆಯೋ, ಯಾವನು ತೃಪ್ತಿಯನ್ನು 
ಪಡುತ್ತಾನೆಯೋ, ಯಾವನು ಶತ್ರುವನ್ನುಬಹಳವಾಗಿ ಭಜಿಸುತ್ತಾನೆಯೋ, ಯಾವನು 
ಸ್ತ್ರೀಯರನ್ನು ರಕ್ಷಿಸುವುದಿಲ್ಲವೋ, ಯಾವನು ಬೇಡಬಾರದವನನ್ನು ಬೇಡುತ್ತಾನೆಯೋ 
ಅಥವಾ ಹೊಗಳುತ್ತಾನೆಯೋ; 


ಯಶ್ಚಾಭಿಜಾತಃ ಪ್ರಕರೋತ್ಯಕಾರ್ಯಂ 
ಯಶ್ಚಾಬಲೋ ಬಲಿನಾಂ ನಿತ್ಯವೈರೀ । 
ಅಶ್ರದ್ದ್ಧಧಾನಾಯ ಚ ಯೋ ಬ್ರವೀತಿ 
ಯಶ್ಚಾಕಾಮಂ ಕಾಮಯತೇ ನರೇಂದ್ರ 11೪॥| 


ಪ್ರಜಾಗರಪರ್ವ -361- 


ಯಾವನು ಒಳ್ಳೆಯ ಕುಲದಲ್ಲಿ ಹುಟ್ಟಿ ಅಕಾರ್ಯವನ್ನು ಮಾಡುತ್ತಾನೆಯೋ, 
ಯಾವನು ದುರ್ಬಲನಾಗಿ ಬಲಿಷ್ಠರ ಜೊತೆಯಲ್ಲಿ ನಿತ್ಯವೂ ವೈರವನ್ನು 
ಮಾಡುತ್ತಾನೆಯೋ, ಯಾವನು ಶ್ರದ್ದೆ ಇಲ್ಲದವರಿಗೆ ಉಪದೇಶ ಮಾಡುತ್ತಾನೆಯೋ, 
ಯಾವನು ಕಾಮವಿಲ್ಲದವನನ್ನುಕಾಮಿಸುತ್ತಾನೆಯೋ; 


ವಧ್ವಾ ವಾಸಂ ಶ್ಹಶುರೋ ಯಶ್ಚ ಮನ್ಯತೇ 
ವಧ್ವಾ ವಾಸಂ ಸಹತೇ ಮಾನಕಾಮಃ । 
ಪರಕ್ಷೇತ್ರೇ ನಿರ್ವಪತಿ ಯಶ್ಚ ಬೀಜಂ 
ಸ್ವಿಯಶ್ಚ ಯಃ ಪರಿವದತೇತತಿವೇಲಮ್‌ 11೫1! 


ಎಲೈ ನರೇಂದ್ರನೇ, ಯಾವ ಮಾವನು ಸೊಸೆಯ ಜೊತೆಯಲ್ಲಿ ವಾಸ 
ಮಾಡುವುದನ್ನು ಅಂಗೀಕರಿಸುತ್ತಾನೆಯೋ, ಯಾವ ಮಾನವುಳ್ಳವನು ಸೊಸೆಯ 
ಜೊತೆಯಲ್ಲಿವಾಸವನ್ನು ಸಹಿಸುತ್ತಾನೆಯೋ, ಯಾವನು ಪರಕ್ಷೇತ್ರದಲ್ಲಿಬೀಜಾವಾಪ 
ಮಾಡುತ್ತಾನೆಯೋ, ಯಾವನು ಸ್ವೀಯರನ್ನು ಬಹಳವಾಗಿ ನಿಂದಿಸುತ್ತಾನೆಯೋ; 


ಯಶ್ಚಾಪಿ ಲಬ್ದ್ವಾ ನ ಸ್ಥರಾಮೀತಿ ವಾದೀ 
ದತ್ತ್ವಾ ಚ ಯಃ ಕತ್ಥತಿ ಯಾಚ್ಛಮಾನಮ್‌ । 
ಯಶ್ಚಾಸತಃ ಸತಮುಪಾನಯೀತ 
ಏತಾನ್‌ ನಯಂತಿ ನಿರಯಂ ಪಾಶಹಸ್ತಾಃ IE 11 


ಯಾವನು ಒಬ್ಬನಿಂದ ವಸ್ತುವನ್ನು ತೆಗೆದುಕೊಂಡು ನನಗೆ ಅದರ ಸ್ಥರಣೆ ಇಲ್ಲ 
ಎಂದು ಹೇಳುತ್ತಾನೆಯೋ, ಬೇಡುವವನಿಗೆ ನೀಡಿ ಯಾವನು ತನ್ನನ್ನೇ ಹೊಗಳಿ 
ಕೊಳ್ಳುತ್ತಾನೆಯೋ, ಯಾವನು ಅಸಜ್ಜನರಿಂದ ವಸ್ತುಗಳನ್ನು ಸ್ವೀಕರಿಸುತ್ತಾನೆಯೋ ಈ 
ಹದಿನೇಳು ಜನರನ್ನು ಪಾಶಹಸ್ತರಾದ ಯಮಭಟರು ನರಕಕ್ಕೆ ಒಯ್ಯುತ್ತಾರೆ. 


ಯಸ್ಮಿನ್‌ ಯಥಾ ವರ್ತತೇ ಯೋ ಮನುಷ್ಯಃ 
ತಸ್ಥಿಂಸ್ತಥಾ ವರ್ತಿತವ್ಯಂ ಸ ಧರ್ಮಃ । 
ಮಾಯಾಚಾರೋ ಮಾಯಯಾ ಬಾಧಿತವ್ಯಃ 
ಸಾಧ್ವಾಚಾರಃ ಸಾಧುನಾ ಪ್ರತ್ಯುಪೇಯಃ 11೭ 


-362- ಮಹಾಭಾರತ ಉದ್ಯೋಗಪರ್ವ 


ಯಾವ ಮನುಷ್ಯನು ಯಾರಲ್ಲಿಯಾವ ರೀತಿಯಲ್ಲಿನಡೆದುಕೊಳ್ಳುತ್ತಾನೆಯೋ, 
ಆ ಮನುಷ್ಯನ ವಿಷಯದಲ್ಲಿಯೂ ಹಾಗೆಯೇ ನಡೆದುಕೊಳ್ಳುವುದು ಧರ್ಮ. 
ಕಪಟದಿಂದ ನಡೆದುಕೊಳ್ಳುವವರನ್ನು ಕಪಟದಿಂದಲೇ ಬಾಧಿಸಬೇಕು. ಒಳ್ಳೆಯ 
ನಡತೆಯುಳ್ಳವರನ್ನು ಒಳ್ಳೆಯ ನಡತೆಯಿಂದಲೇ ಸ್ವೀಕರಿಸಬೇಕು. 


ಜರಾ ರೂಪಂ ಹರತಿ ಹಿ ಧೈರ್ಯಮಾಶಾ 
ಮೃತ್ಯುಃ ಪ್ರಾಣಾನ್‌ ಧರ್ಮಚರ್ಯಾಮಸೂಯಾ ।ಟ 
ಕಾಮೋ ಹ್ರಿಯಂ ವೃತ್ತಮನಾರ್ಯಸೇವಾ 
ಕ್ರೋಧಃ ಶ್ರಿಯಂ ಸರ್ವಮೇವಾಭಿಮಾನಃ 11೮॥॥ 


ಮುಘ್ಪುರೂಪವನ್ನುನಾಶಪಡಿಸುತ್ತದೆ. ಆಸೆಯು ಧೈರ್ಯವನ್ನುನಾಶಪಡಿಸುತ್ತದೆ. 
ಮೃತ್ಯುವು ಪ್ರಾಣಗಳನ್ನು ನಾಶಪಡಿಸುತ್ತದೆ. ಅಸೂಯೆಯು ಧರ್ಮಾಚರಣೆಯನ್ನು 
ನಾಶಪಡಿಸುತ್ತದೆ. ಕಾಮವು ನಾಚಿಕೆಯನ್ನು ನಾಶಪಡಿಸುತ್ತದೆ. ಅನಾರ್ಯಸೇವೆಯು 
ನಡತೆಯನ್ನುನಾಶಪಡಿಸುತ್ತದೆ. ಕ್ರೋಧವು ಸಂಪತ್ತನ್ನು ನಾಶಪಡಿಸುತ್ತದೆ. ಅಹಂಕಾರವು 
ಎಲ್ಲವನ್ನೂನಾಶಪಡಿಸುತ್ತದೆ. 
ದೃತರಾಷ್ಟ್ರ 
ಶತಾಯುರುಕ್ತಃ ಪುರುಷಃ ಸರ್ವವೇದೇಷು ವೈ ಯದಾ । 
ಪ್ರಾಪ್ನೋತ್ಯಥ ಚ ತತ್‌ ಸರ್ವಮಾಯುಃ ಕೇನೇಹ ಹೇತುನಾ Tal 
ಧೃತರಾಷ್ಟ್ರ ಎಲ್ಲ ವೇದಗಳಲ್ಲಿ ಪುರುಷನಿಗೆ ನೂರುವರ್ಷ ಆಯುಸ್ಸು ಎಂದು 
ಹೇಳಲ್ಪಟ್ಟಿದೆ. ಪುರುಷನು ಆ ಪೂರ್ಣವಾದ ಆಯುಸ್ಸನ್ನು ಯಾವ ಕಾರಣದಿಂದ 
ಪಡೆಯುತ್ತಾನೆ? 
ವಿದುರಃ 
ಅಭಿಮಾನೋತತಿವಾದಶ್ಚ ತಥಾ5ತ್ಯಾಗೋ ನರಾಧಿಪ । 
ಕ್ರೋಧಶ್ಚಾಶ್ಟವಿಧಿತ್ಸಾ ಚ ಮಿತ್ರದ್ರೋಹಶ್ಚ ತಾನಿ ಷಟ್‌ Wool 


ಏತ ಏವಾಯಸಸ್ತೀಕ್ಟ್ಯಾ; ಕೃಂತಂತ್ಯಾಯೂಂಷಿ ದೇಹಿನಾಮ್‌ । 
ಏತಾನಿ ಮಾನವಾನ್‌ ಫುಂತಿ ನ ಮೃತ್ಯುರ್ಭದ್ರಮಸ್ತು ತೇ 11೧೧॥ 


ಪ್ರಜಾಗರಪರ್ವ -ತ63- 


ವಿದುರ- ಎಲೈ ನರಾಧಿಪನೇ, ಅಹಂಕಾರ, ಪರನಿಂದೆ, ಅತ್ಯಾಗ, ಕ್ರೋಧ, 
ಸ್ವಾರ್ಥಪರತೆ, ಮಿತ್ರದ್ರೋಹ ಈ ಆರು ಪದಾರ್ಥಗಳೇ ಹರಿತವಾದ ಕತ್ತಿಗಳು. ಅವು 
ಪುರುಷನ ಆಯಸ್ಸನ್ನು ಕತ್ತರಿಸುತ್ತವೆ. ಮನುಷ್ಯರನ್ನು ಇವೇ ಕೊಲ್ಲುತ್ತವೆ. ಮೃತ್ಯುವು 
ಕೊಲ್ಲುವುದಲ್ಲ. ನಿನಗೆ ಮಂಗಳವಾಗಲಿ. 

ವಿಶಸ್ತಸ್ಕೈತಿ ಯೋ ದಾರಾನ್‌ ಯಶ್ಚಾಪಿ ಗುರುತಲ್ಪಗಃ । 


ವೃಷಲೀಪತಿರ್ದಿಜೋ ಯಶ್ಚ ಪಾನಪಶ್ಚೆವ ಭಾರತ 11೧೨1 

ಆದೇಶಕೃದ್‌ ವೃತ್ತಿಹಂತಾ ದ್ವಿಜಾನಾಂ ಪ್ರೇಷಕಶ್ಚ ಯಃ । 

ಶರಣಾಗತಹಾ ಚೈವ ಸರ್ವೇ ಬ್ರಹಹಣ್ಯೆಃ ಸಮಾಃ 11೧೩ಟ 
೬ ಲ 

ಏತೈಃ ಸಮೇತ್ಯ ಕರ್ತವ್ಯಂ ಪ್ರಾಯಶ್ಚಿತ್ರಮಿತಿ ಸ್ಕೃತಮ್‌ 11೧೪॥ 


ಯಾವನು ವಿಶ್ವಾಸಪಾತ್ರನ ಪತ್ನಿಯ ಮೇಲೆ ಅತ್ಯಾಚಾರ ಮಾಡುತ್ತಾನೆಯೋ, 
ಯಾವನು ಗುರುಪತ್ನಿಯ ಸಹವಾಸವನ್ನು ಮಾಡುತ್ತಾನೆಯೋ, ಎಲೈ ಭಾರತನೇ, 
ಯಾವ ದ್ವಿಜನು ಶೂದ್ರಳನ್ನು ಮದುವೆ ಮಾಡಿಕೊಳ್ಳುತ್ತಾನೆಯೋ ಮತ್ತು 
ಮದ್ಯಪಾನವನ್ನು ಮಾಡುತ್ತಾನೆಯೋ, ಯಾವನು ಬ್ರಾಹ್ಮಣರಿಗೆ ಆಜ್ಞೆ 
ಮಾಡುತ್ತಾನೆಯೋ, ಬ್ರಾಹ್ಮಣರನ್ನು ಯಾವನು ಸೇವಕನನ್ನಾಗಿ 
ಮಾಡಿಕೊಳ್ಳುತ್ತಾನೆಯೋ, ಯಾವನು ಶರಣಾಗತರಾದವರನ್ನು ಕೊಲ್ಲುತ್ತಾನೆಯೋ 
ಇವರೆಲ್ಲರೂ ಬ್ರಹ್ಮಹತ್ಯೆಯನ್ನು ಮಾಡಿದವರಿಗೆ ಸಮಾನರಾದವರು. ಇವರ 
ಸಹವಾಸವನ್ನು ಮಾಡಿದರೆ ಪ್ರಾಯಶ್ಚಿತ್ವವನ್ನು ಮಾಡಿಕೊಳ್ಳಬೇಕು. 


ಗೃಹೀ ವದಾನ್ಯೋತನಪವಿದ್ದಾಗ್ನಿಹೋತ್ರ: 
ಶೇಷಾನ್ನಭೋಕ್ತಾ ಹ್ಯವಿಹಿಂಸಕಶ್ಚ । 
ನಾನರ್ಥಕೃತ್ಯಾಕುಲಿತಃ ಕೃತಜ್ಞಃ 
ಸತ್ಯೋ ಮೃದುಃ ಸರ್ಗಮುಖೈತಿ ವಿದ್ವಾನ್‌ HOI 
ಉದಾರಿಯೂ, ಅಗ್ನಿಹೋತ್ರವನ್ನು ಬಿಡದವನೂ, ಯಜ್ಞ ಮತ್ತು ಅತಿಥಿಗಳ 
ಶೇಷವನ್ನು ಭುಂಜಿಸುವವನೂ, ಇನ್ನೊಬ್ಬರನ್ನು ಹಿಂಸೆ ಮಾಡದವನೂ, ಅನರ್ಥವಾದ 
ಕಾರ್ಯಗಳನ್ನು ಮಾಡದವನೂ, ಕೃತಜ್ಞನಾದವನೂ, ಸತ್ಯವಚನನೂ, ಮೃದುವೂ, 
ವಿದ್ವಾಂಸನೂ ಆದ ಗೃಹಸ್ಥನು ಸ್ವರ್ಗವನ್ನು ಪಡೆಯುತ್ತಾನೆ. 


-364- ಮಹಾಭಾರತ ಉದ್ಯೋಗಪರ್ವ 


ಸುಲಭಾಃ ಪುರುಷಾ ರಾಜನ್‌ ಸತತಂ ಪ್ರಿಯವಾದಿನಃ । 
ಅಪ್ರಿಯಸ್ಯ ತು ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ WOE 


ರಾಜನೇ, ಸತತವಾಗಿ ಪ್ರಿಯವನ್ನು ಮಾತನಾಡುವ ಪುರುಷರು ಸುಲಭವಾಗಿ 
ದೊರೆಯುತ್ತಾರೆ. ಅಪ್ರಿಯವಾದರೂ ಹಿತವನ್ನು ಹೇಳುವವನು ಮತ್ತು ಕೇಳುವವನು 
ಇಬ್ಬರೂ ದುರ್ಲಭರು. 


ಯೋ ಹಿ ಧರ್ಮಂ ಸಮಾಶ್ರಿತ್ಯ ಹಿತ್ವಾ ಭರ್ತುಃ ಪ್ರಿಯಾಪ್ರಿಯೇ । 
ಅಪ್ರಿಯಾಣ್ಯಾಹ ಪಥ್ಯಾನಿ ತೇನ ರಾಜಾ ಸಹಾಯವಾನ್‌ 11೧೭! 


ಯಾವನು ಧರ್ಮವನ್ನು ಅವಲಂಬಿಸಿ ಸ್ವಾಮಿಯ ಪ್ರಿಯಾಪ್ರಿಯಗಳನ್ನು ಲೆಕ್ಕಿಸದೆ 
ಅವನಿಗೆ ಹಿತವಾದುದನ್ನೇ ನುಡಿಯುತ್ತಾನೆಯೋ ರಾಜನು ಅಂತಹವನಿಂದ 
ಸಹಾಯವುಳ್ಳವನಾಗುತ್ತಾನೆ. 


ತ್ಯಜೇತ್‌ ಕುಲಾರ್ಥೇ ಪುರುಷಂ ಗ್ರಾಮಸ್ಕಾರ್ಥೇ ಕುಲಂ ತ್ಯಜೇತ್‌ । 
ಗ್ರಾಮಂ ಜನಪದಸ್ಕಾರ್ಥೇ ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್‌ 11೧೮॥| 


ಒಂದು ಕುಲದ ಸಲುವಾಗಿ ಒಬ್ಬ ಪುರುಷನನ್ನು ಬಿಡಬೇಕಾದೀತು. ಒಂದು 
ಗ್ರಾಮದ ಸಲುವಾಗಿ ಒಂದು ಕುಲವನ್ನು ಬಿಡಬೇಕಾದೀತು. ಜನಪದದ (ರಾಜ್ಯದ) 
ಸಲುವಾಗಿ ಒಂದು ಗ್ರಾಮವನ್ನು ಬಿಡಬೇಕಾದೀತು. ತನ್ನ ಸಲುವಾಗಿ ಇಡೀ 
ಭೂಮಿಯನ್ನೇ ಬಿಡಬೇಕಾದೀತು. 


ಆಪದರ್ಥಂ ಧನಂ ರಕ್ಷೇದ್‌ ದಾರಾನ್‌ ರಕ್ಷೇದ್‌ ಧನೈರಪಿ । 
ಆತ್ಮಾನಂ ಸರ್ವತೋ ರಕ್ಷೇದ್‌ ದಾರೈರಪಿ ಧನೈರಪಿ Meal 


ಆಪತ್ತಿಗೋಸ್ಕರವಾಗಿ (ಆಪತ್ತನ್ನು ಪರಿಹಾರ ಮಾಡಿಕೊಳ್ಳಲು) ಧನವನ್ನು 
ರಕ್ಷಿಸಬೇಕು. ಧನದಿಂದ ಪತ್ನಿಯರನ್ನು ರಕ್ಷಿಸಬೇಕು. ಪತ್ನಿಯರಿಂದಲೂ ಮತ್ತು 
ಧನದಿಂದಲೂ ತನ್ನನ್ನುಎಲ್ಲರೀತಿಯಲ್ಲಿಯೂ ರಕ್ಷಿಸಿಕೊಳ್ಳಬೇಕು. 

ದ್ಯೂತಮೇತತ್‌ ಪುರಾ ಕಲ್ಪೇ ದೃಷ್ಟಂ ವೈರಕರಂ ನೃಣಾಮ್‌ । 

ತಸ್ಮಾದ್‌ ದ್ಯೂತಂ ನ ಸೇವೇತ ಹಾಸ್ಯಾರ್ಥಮಪಿ ಬುದ್ಧಿಮಾನ್‌ le] 


ಪ್ರಜಾಗರಪರ್ವ -365- 


ಹಿಂದಿನ ಕಲ್ಪದಲ್ಲಿ ಈ ದ್ಯೂತವು ಮನುಷ್ಯರಿಗೆ ವೈರವನ್ನು 
ಉಂಟುಮಾಡುವಂತಹದು ಎಂದು ದೃಷ್ಟವಾಗಿದೆ. ಆದ್ದರಿಂದ ವಿವೇಕಿಯಾದವನು 
ಹಾಸ್ಯದ ಸಲುವಾಗಿಯೂ ದ್ಯೂತವನ್ನು ಸೇವಿಸಬಾರದು. 


ಉಕ್ತಂ ಮಯಾ ದ್ಯೂತಕಾಲೇಆಪಿ ರಾಜನ್‌ 
ನೇದಂ ಯುಕ್ತಂ ವಚನಂ ಪ್ರಾತಿಪೇಯಮ್‌ । 
ಯಥೌಷಧಂ ಪಥ್ಯಮಿವಾತುರಸ್ಯ 
ನ ರೋಚತೇ ತವ ವೈಚಿತ್ರವೀರ್ಯ 11೨೧॥॥ 


ರಾಜನೇ, ದ್ಯೂತಕಾಲದಲ್ಲಿಯೂ ನಾನು ನಿನಗೆ ಈ ಮಾತನ್ನು ಹೇಳಿದೆ. ಆದರೆ 
ವಿಚಿತ್ರವೀರ್ಯಪುತ್ರನೇ, ರೋಗಿಗೆ ಔಷಧವು ಹಿಡಿಸದಿರುವಂತೆ ನನ್ನಯೋಗ್ಯವಾದ 
ಈ ಮಾತುಗಳು ನಿನಗೆ ಹಿಡಿಸುವುದಿಲ್ಲ. 


ಕಾಕೈರಿಮಾಂಶ್ಚಿತ್ರಬರ್ಹಾನ್‌ ಮಯೂರಾನ್‌ 
ಪರಾಜಯೇಥಾಃ ಪಾಂಡವಾನ್‌ ಧಾರ್ತರಾಷ್ಟ್ರಃ | 
ಹಿತ್ವಾ ಸಿಂಹಾನ್‌ ಕ್ರೋಷ್ಣುಕಾನ್‌ ಗೂಹಮಾನಃ 
ಪ್ರಾಪ್ರೇ ಕಾಲೇ ಶೋಚಿತಾ ತ್ಪಂ ನರೇಂದ್ರ 1೨೨1 


ನರೇಂದ್ರನೇ, ಕಾಗೆಗಳಂತಿರುವ ನಿನ್ನ ಪುತ್ರರಿಂದ ಸುಂದರವಾದ ಪುಕ್ಕಗಳಿರುವ 
ನವಿಲುಗಳಾದ ಈ ಪಾಂಡವರನ್ನು ನೀನು ಪರಾಜಯಿಸುತ್ತಿದ್ದೀಯೆ. ಸಿಂಹಗಳನ್ನು 
ತ್ಯಜಿಸಿ ನರಿಗಳನ್ನು ರಕ್ಷಿಸುವ ನೀನು ಕಾಲವು ಬಂದಾಗ ಶೋಕಪಡುವವನಾಗುವಿ. 


ಯಸ್ತಾತ ನೋ ಕ್ರುದ್ಧೃತಿ ಸರ್ವಕಾಲಂ 
ಭೃತ್ಯಸ್ಯ ಭಕ್ತಸ್ಯ ಹಿತೇ ರತಸ್ಯ । 
ಯಸಿನ್‌ ಭತ್ನಾ ಭರ್ತರಿ ವಿಶಸಂತಿ 
೪ ಲ ವ 
ನ ಚೈನಮಾಪತ್ತು ಪರಿತ್ಯಜಂತಿ ೨A 


ಪ್ರೀತಿಪಾತ್ರನೇ, ಯಾವನು ಭೃತ್ಯರಲ್ಲಿ, ಭಕ್ತರಲ್ಲಿ ಮತ್ತು ತನ್ನ ಹಿತದಲ್ಲಿ 
ರತರಾದವರ ವಿಷಯದಲ್ಲಿ ಯಾವಾಗಲೂ ಕೋಪಗೊಳ್ಳುವುದಿಲ್ಲವೋ, ಯಾವ 
ಪ್ರಭುವಿನಲ್ಲಿ ಭೃತ್ಯರು ವಿಶ್ವಾಸ ಮಾಡುತ್ತಾರೆಯೋ ಅಂತಹ ಭೃತ್ಯರು ಆ ಪ್ರಭುವನ್ನು 
ಆಪತ್ತುಗಳು ಒದಗಿದಾಗ ಪರಿತ್ಯಜಿಸುವುದಿಲ್ಲ. 


-366- ಮಹಾಭಾರತ ಉದ್ಯೋಗಪರ್ವ 


ನ ಭೃತ್ಯಾನಾಂ ವೃತ್ತಿಸಂರೋಧನೇನ 
ರಾಜ್ಯಂ ಧನಂ ಸಂಜಿಫೃಕ್ಷೇದಪೂರ್ವಮ್‌ । 
ತ್ಯಜಂತಿ ಹ್ಯೇನಂ ವಂಚಿತಾ ವೈ ವಿರುದ್ಧಾ 
ಸಿಗ್ತಾ ಹ್ಯಮಾತ್ಯಾಃ ಪರಿಹೀನಭೋಗಾಃ 12೪1 


ಭೃತ್ಯರ ವೇತನವನ್ನು ನಿಲ್ಲಿಸಿ ರಾಜ್ಯವನ್ನಾಗಲೀ, ಹೊಸದಾದ ಧನವನ್ನಾಗಲೀ 
ಸಂಗ್ರಹ ಮಾಡಬಾರದು. ಸ್ಥಿಗ್ಗರಾದ ಅಮಾತ್ಯರು ತಮ್ಮ ಭೋಗವನ್ನು ಕಳೆದುಕೊಂಡು 
ವಂಚಿತರಾದರೆ ಆ ರಾಜನಿಗೆ ವಿರುದ್ಧವಾಗಿ ನಿಲ್ಲುತ್ತಾರೆ. 


ಕೃತ್ಯಾನಿ ಪೂರ್ವಂ ಪರಿಸಂಖ್ಯಾಯ ಸರ್ವಾ- 

ಣ್ಯಾಯವ್ಯಯೌ ಚಾನುರೂಪಾಂ ಚ ವೃತ್ತಿಮ್‌ । 
ಸಂಗೃಹ್ಹೀಯಾದನುರೂಪಾನ್‌ ಸಹಾಯಾನ್‌ 

ಸಹಾಯಸಾಧ್ಯಾನಿ ಹಿ ದುಷ್ಕರಾಣಿ 12೫1 


ಮಾಡಬೇಕಾದ ಕಾರ್ಯಗಳನ್ನು ಮೊದಲು ಗಣನೆ ಮಾಡಿ, ಅದಕ್ಕೆ ಬೇಕಾದ 
ಆಯವ್ಯಯಗಳನ್ನು ಗಮನಿಸಿ, ಮಾಡಬೇಕಾದ ರೀತಿಯನ್ನೂ ಗಮನಿಸಿ, ಅದನ್ನು 
ಮಾಡುವ ತನಗೆ ಸಹಾಯಕರಾದ ಅನುರೂಪರಾದ ಪುರುಷರನ್ನೂ ಸಂಗ್ರಹಿಸಿ 
ಕಾರ್ಯವನ್ನು ಮಾಡಬೇಕು. ಕಷ್ಟವಾದ ಕೆಲಸಗಳನ್ನು ಸಹಾಯದಿಂದಲೇ ಮಾಡಬೇಕು. 


ಅಭಿಪ್ರಾಯಂ ಯೋ ವಿದಿತ್ವಾ ತು ಭರ್ತುಃ 
ಸರ್ವಾಣಿ ಕಾರ್ಯಾಣಿ ಕರೋತ್ಯವಕ್ರಃ । 
ವಕ್ತಾ ಹಿತಾನಾಮನುರಕ್ತ ಆರ್ಯಃ 
ಶಕ್ತಿಜ್ಞ ಆತ್ಮೇವ ಹಿ ಸೋತನುಕಂಪ್ಯಃ 11೨೬ 


ಸ್ವಾಮಿಯ ಅಭಿಪ್ರಾಯವನ್ನುತಿಳಿದು ಎಲ್ಲಕಾರ್ಯಗಳನ್ನೂಯಾವನು ನೇರವಾಗಿ 
ಮಾಡುತ್ತಾನೆಯೋ, ಯಾವನು ಹಿತವನ್ನುನುಡಿಯುತ್ತಾನೆಯೋ, ಯಾವನು ಪ್ರಭುವಿನ 
ಶಕ್ತಿಯನ್ನು ತಿಳಿದು ಅವನಲ್ಲಿ ಅನುರಕ್ತನಾಗುತ್ತಾನೆಯೋ ಅಂತಹ ಆರ್ಯನು 
ತನ್ನಂತೆಯೇ ಅನುಕಂಪೆಗೆ ಅರ್ಹನಾದವನು. 


ವಾಕ್ಯಂ ತು ಯೋ ನಾದ್ರಿಯತೇಶನುತಿಷ್ಟು 
ಪ್ರತ್ಯಾಹ ಯಶ್ಚಾಪಿ ನಿಯುಜ್ಯಮಾನಃ । 


ಪ್ರಜಾಗರಪರ್ವ -367- 


ಪ್ರಾಜ್ಞಾಭಿಮಾನೀ ಪ್ರತಿಕೂಲವಾದೀ 
ತ್ಯಾಜ್ಯಃ ಸ ತಾದ್ಭಕ್‌ ತ್ವರಯೈವ ಭೃತ್ಯಃ 12೭1 


ಆಜ್ಞೆಯನ್ನು ಮಾಡಿದರೂ ಯಾವನು ಅದನ್ನು ಆದರಿಸುವುದಿಲ್ಲವೋ, 
ಕಾರ್ಯದಲ್ಲಿ ನಿಯೋಗವನ್ನು ಮಾಡಿದಾಗ' ಯಾವನು ಎದುರು 
ಮಾತನಾಡುತ್ತಾನೆಯೋ, ಯಾವನು ತನ್ನನ್ನು ಪ್ರಾಜ್ಞನೆಂದು ತಿಳಿದಿದ್ದಾನೆಯೋ ಮತ್ತು 
ಪ್ರತಿಕೂಲವಾಗಿ ಮಾತನಾಡುತ್ತಾನೆಯೋ ಅಂತಹ ಬೃತ್ಯನನ್ನು ಬೇಗ ಪರಿತ್ಯಜಿಸಬೇಕು. 


ಅಸ್ತಬ್ದಮಕ್ಬೀಬಮದೀರ್ಥಸೂತ್ರಂ 

ಸಾನುಕ್ರೋಶಂ ಶಕ್ಷ್ಯಮಹಾರ್ಯಮನ್ಯೆೈ,ಃ । 
ಅರೋಗಜಾತೀಯಮುದಾರವಾಕ್ಯಂ 

ದೂತಂ ವದಂತ್ಯಷ್ಠಗುಣೋಪಪನ್ನಮ್‌ 11೨೮॥॥ 


ಬ 

ಸ್ವಬ್ದನಲ್ಲದವನು, ಹೇಡಿಯಲ್ಲದವನು, ವಿಲಂಬಕಾರಿಯಲ್ಲದವನು, ದಯೆಯಿಂದ 
ಕೂಡಿದವನು, ಸೂಕ್ಷ್ಮಕಾರಿಯಾದವನು, ಇನ್ನೊಬ್ಬರಿಂದ ಹಾರಿಸಲ್ಪಡದವನು, 
ಆರೋಗ್ಯವಾಗಿರುವವನು ಮತ್ತು ಉದಾರವಾಕ್ಯವನ್ನು ಮಾತನಾಡುವವನೂ - ಈ 
ಎಂಟು ಗುಣವುಳ್ಳವನಿಗೆ ದೂತನೆಂದು ಹೇಳುತ್ತಾರೆ. 


ನ ವಿಶ್ವಾಸಾಜ್ಞಾತು ಪರಸ್ಯ ಗೇಹಂ 
ಗಚ್ಛೇನ್ನರಶ್ಲೇತಯಾನೋ ವಿಕಾಲೇ । 
ನ ಚತ್ತರೇ ನಿಶಿ ತಿಷ್ಕೇನಿಗೂಢೋ 
ನ ರಾಜಕಾಮ್ಯಾಂ ಯೋಷಿತಂ ಪ್ರಾರ್ಥಯೀತ 11೨೯॥! 


ಇನ್ನೊಬ್ಬನ ಮೇಲಿನ ವಿಶ್ವಾಸದಿಂದ ಬುದ್ಧಿ ಇದ್ದಮನುಷ್ಯನು ಅಕಾಲದಲ್ಲಿ ಅವನ 
ಮನೆಗೆ ಹೋಗಬಾರದು. ಅಂಗಳದಲ್ಲಿ ರಾತ್ರಿಯ ವೇಳೆಯಲ್ಲಿ ಮರೆಯಲ್ಲಿ 
ನಿಲ್ಲಬಾರದು. ರಾಜನಿಗೆ ಇಷ್ಟವಾಗುವ ಸ್ತ್ರೀಯನ್ನು ಬಯಸಬಾರದು. 


ನ ನಿಷ್ನವಂ ಮಂತ್ರಗತಸ್ಯ ಗಚ್ಚೇತ್‌ 
ಸಂಸ್ಕಷ್ಠಮಂತ್ರಸ್ಯ ಕುಸಂಗತಸ್ಯ । 
ನ ಚ ಬ್ರೂಯಾನ್ಹಾಶಸಿಮಿ ತಯೀತಿ 
ಇವ ವ 


ಸಕಾರಣಂ ವ್ಯಪದೇಶಂ ಚ ಕುರ್ಯಾತ್‌ 11೩೦॥॥ 


-368- ಮಹಾಭಾರತ ಉದ್ಯೋಗಪರ್ವ 


ರಾಜನು ಮಂತ್ರಾಲೋಚನೆಗೆ ಬಂದ ಕೆಟ್ಟಪ್ರರುಷನನ್ನು ಪರಿಹರಿಸಬಾರದು. ನಿನ್ನಲ್ಲಿ 
ವಿಶ್ವಾಸವಿಲ್ಲಎಂದು ಹೇಳಬಾರದು. ಕಾರ್ಯವನ್ನುಮಾಡುವುದು ಇಷ್ಟವಾಗದಿದ್ದರೆ 
ಅಥವಾ ಕಷ್ಟವಾದರೆ ಮಧ್ಯದಲ್ಲಿನದಿ ಇದೆ, ಈಗ ಮಳೆಗಾಲ, ರಾಜಕಾರ್ಯವನ್ನು 
ಹೇಗೆ ಮಾಡುವುದು ಮೊದಲಾಗಿ ಕಾರಣಸಹಿತವಾಗಿ ಕಾರ್ಯವನ್ನು 
ಮುಂದೂಡಬೇಕು. ಮೌನವಹಿಸಿ ಇರಬಾರದು (ವಾದಿರಾಜರು). 


ಫ್ಸಣೀ ರಾಜಾ ಪುಂಶ್ಚಲೀ ರಾಜಬೃತ್ಯಃ 
ಪುತ್ರೋ ಭ್ರಾತಾ ವಿಧವಾ ಬಾಲಪುತ್ರಾ । 
ಸೇನಾಜೀವೀ ಚೋದ ಕ`ೃತಭೂತಿರೇವ 
ವ್ಯವಹಾರೇ ವೈ ವರ್ಜನೀಯಾ ಸ್ಕುರೇತೇ 11೩೧॥ 


ನ “೨? 
ಸೈನ್ಯದಲ್ಲಿ ಜೀವಿಸುವವನು, ತನ್ನ ಸಂಪತ್ತನ್ನು ಕಳೆದುಕೊಂಡವನು ಇಷ್ಟು ಜನರನ್ನು 
ವ್ಯವಹಾರ ಮಾಡುವಾಗ ಪರಿತ್ಯಜಿಸಬೇಕು. 


ದಯಾಳು, ರಾಜ, ವೇಶ್ಯೆ, ರಾಜಬೃತ್ಯ, ಪುತ್ರ, ಬ್ರಾತ್ನ ಚಿಕ್ಕಮಕ್ಕಳುಳ್ಳ ವಿಧವೆ, 


ಗುಣಾ ದಶ ಸ್ಥಾನಶೀಲಂ ಭಜಂತೇ 
ಬಲಂ ರೂಪಂ ಸರವರ್ಣಪ್ರಶುದ್ಧಿ; । 
ವ ಆ 
ಸ್ಫರ್ಶಶ್ಚ ಗಂಧಶ್ಚ ವಿಶುದ್ಧತಾ ಚ 


ಶ್ರೀಃ ಸೌಕುಮಾರ್ಯಂ ಪ್ರವರಾಶ್ಚ ನಾರ್ಯಃ 112.೨11 


ಬಲ, ರೂಪ, ಸರವರ್ಣಗಳ ಶುದ್ದಿ, ಸ್ಪರ್ಶ, ಗಂಧ, ದೇಹದ ಶುದ್ದಿ, ಕಾಂತಿ, 
ಕೋಮಲತೆ ಮತ್ತು ಸುಂದರಸ್ವೀಯರು ಈ ಹತ್ತುಗುಣಗಳು ಸ್ನಾನಶೀಲನನ್ನು ಬಂದು 
ಸೇರುತ್ತವೆ. 


ಗುಣಾಶ್ಚ ಷಣ್ಗಿತಭುಕ್ತಂ ಭಜಂತೇ 
ಆರೋಗ್ಯಮಾಯುಶ್ಚ ಬಲಂ ಸುಖಂ ಚ । 
ಅನಾವಿಲಂ ಚಾಸ್ಯ ಭವತ್ಯಪತ್ಯಂ 
ನ ಚೈನಾಮಾದ್ಯೂನ ಇತಿ ಕ್ಲಿಪಂತಿ HAAN 


ಪ್ರಜಾಗರಪರ್ವ -369- 


ಆರೋಗ್ಯ, ಆಯುಷ್ಯ, ಬಲ, ಸುಖ, ಆರೋಗ್ಯವುಳ್ಳ ಮಕಳು ಮತ್ತು 
ಹೊಟ್ಟೆಬಾಕನೆಂಬ ನಿಂದೆಗೆ ಗುರಿಯಾಗದಿರುವುದು ಈ ಆರು ಗುಣಗಳು 
ಮಿತಭೋಜನವನ್ನುಮಾಡುವವನನ್ನು ಬಂದು ಸೇರುತ್ತವೆ. 


ಅಕರ್ಮಶೀಲಂ ಚ ಮಹಾಶನಂ ಚ 

ಲೋಕದ್ದಿಷು ಬಹುಮಾಯಂ ನೃಶಂಸಮ್‌ । 
ಅದೇಶಕಾಲಜ್ಯಮನಿಷ್ಠವೇಷಮ್‌ 

ಏತಾನ್‌ ಗೃಹೇ ನ ಪ್ರತಿವಾಸಯೇತ NAH 


ಕಾರ್ಯವನ್ನು ಮಾಡದಿರುವವನು, ಬಹಳ ಭೋಜನವನ್ನು ಮಾಡುವವನು, 
ಎಲ್ಲ ಜನರ ದ್ವೇಷಕ್ಕೆ ಗುರಿಯಾದವನು, ಕಪಟಿಯಾದವನು, ಕ್ರೂರಿಯಾದವನು, 
ದೇಶ-ಕಾಲಜ್ಞಾನವಿಲ್ಲದವನು, ಕೆಟ್ಟ ಅಲಂಕಾರವನ್ನು ಮಾಡಿಕೊಳ್ಳುವವನು ಇಷ್ಟು 
ಜನರನ್ನುಮನೆಯಲ್ಲಿವಾಸಿಸಲು ಇಟ್ಟುಕೊಳ್ಳಬಾರದು. 


ಕದರ್ಯಮಾಕ್ರೋಶಕಮಶ್ರುತಂ ಚ 
ವನೌಕಸಂ ಧೂರ್ತಮಮಾನ್ಯಮಾನಿನಮ್‌ । 
ನಿಷ್ಠೂರಿಣಂ ಕೃತವೈರಂ ಕೃತಫ್ತಮ್‌ 
ಏತಾನ್‌ ಭೃಶಾರ್ತೋಠಪಿ ನ ಜಾತು ಯಾಚೇತ್‌ 11೩೫1! 
ಕೆಟ್ಟ ಸ್ವಾಮಿ, ಕಿರುಚಿ ನಿಂದಿಸುವವನು, ಶಾಸ್ತ್ರಶ್ರವಣವಿಲ್ಲದವನು, ಕಿರಾತ, 
ಧೂರ್ತನಾದವನು, ಮಾನಕ್ಕೆ ಅಯೋಗ್ಯರಾದವರನ್ನುಸನ್ಮಾನಿಸುವವನು, ನಿಷ್ಠೂರವಾಗಿ 
ಮಾತನಾಡುವವನು, ವೈರವನ್ನು ಮಾಡಿದವನು, ಕೃತಫ್ನನಾದವನು ಇವರನ್ನು ಎಷ್ಟೇ 
ಸಂಕಟ ಒದಗಿದರೂ ಯಾಚಿಸಬಾರದು. 


ಸಂಶ್ಲಿಷ್ಠಕರ್ಮಾಣಮತಿಪ್ರಮಾದಂ 
ನಿತ್ಯಾನೃತಂ ಚಾದೃಢಭಕ್ತಿಕಂ ಚ । 
ವಿಸ್ಟಷ್ಠರಾಗಂ ಪಟುಮಾನಿನಂ ಚಾ- 


ಪ್ಯೇತಾನ್‌ ನ ಸೇವೇತ ನರಾಧಮಾನ್‌ ಷಟ್‌ HAI 


-370- ಮಹಾಭಾರತ ಉದ್ಯೋಗಪರ್ವ 


ಜನರ ಗುಂಪು ಇದ್ದಾಗ ಮಾತ್ರ ಸತ್ಕರ್ಮವನ್ನು ಮಾಡುವವನು 
(ಡಾಂಭಿಕನಾದವನು), ಯಾವಾಗಲೂ ಮರೆಯುವವನು, ನಿತ್ಯವೂ ಸುಳ್ಳನ್ನು 
ಹೇಳುವವನು, ತನ್ನಲ್ಲಿದೃಢವಾದ ಪ್ರೀತಿಯಿಲ್ಲದವನು, ತನ್ನ ಆಸೆಯನ್ನು ಸ್ಪಷ್ಟವಾಗಿ 
ಹೇಳಿಕೊಳ್ಳುವವನು, ತಾನು ಸಮರ್ಥನೆಂದು ತಿಳಿದಿರುವವನು - ಈ ಆರು 
ನರಾಧಮರನ್ನುಎಂದೂ ಸೇವಿಸಬಾರದು. 


ಸಹಾಯಬಂಧನಾ ಹ್ಯರ್ಥಾಃ: ಸಹಾಯಾಶ್ಚಾರ್ಥಬಂಧನಾಃ | 
ಅನ್ಯೋನ್ಯಬಂಧನಾವೇತೌ ವಿನಾನನ್ಯೋನ್ಯಂ ನ ಸಿದ್ಧ (ತಃ EEA] 


ಅರ್ಥಗಳು ಸಹಾಯದಿಂದ ಸಿದ್ಧಿಸುತ್ತವೆ. ಸಹಾಯಗಳು ಅರ್ಥದಿಂದ 
ಒದಗುತ್ತವೆ. ಹೀಗೆ ಅರ್ಥ ಮತ್ತು ಸಹಾಯಗಳು ಪರಸ್ಪರ ಬಂಧನವುಳ್ಳವುಗಳು. 
ಒಂದಿಲ್ಲದೆ ಇನ್ನೊಂದು ಸಿದ್ದಿಸುವುದಿಲ್ಲ. 


ಉತ್ಪಾದ್ಯ ಪುತ್ರಾನನೃಣಾಂಕ್ಚ ಕೃತ್ವಾ 
ವೃತ್ತಿಂ ಚ ತೇಭ್ಯೋರನುವಿಧಾಯ ಕಾಂಚಿತ್‌ । 
ಸ್ಥಾನೇ ಕುಮಾರೀಃ ಪ್ರತಿಪಾದ್ಯ ಸರ್ವಾ 
ಅರಣ್ಯಸಂಸ್ಥೋ5ಥ ಮುನಿರ್ಬುಭೂಷೇತ್‌ HAC 
ಮಕ್ಕಳನ್ನು ಪಡೆದು, ಅವರಿಗೆ ಸಾಲವನ್ನು ಹೊರಿಸದೆ, ಅವರಿಗೆ 
ಜೀವನೋಪಾಯವನ್ನುಕಲ್ಪಿಸಿ, ಎಲ್ಲಾಹೆಣ್ಣುಮಕ್ಕಳನ್ನು ಯೋಗ್ಯರಿಗೆ ದಾನ ಮಾಡಿ, 
ಅರಣ್ಯಕ್ಕೆ ಹೋಗುವ ಮುನಿಯು ಸಿದ್ದಿಯನ್ನು ಪಡೆಯುತ್ತಾನೆ. 


ಹಿತಂ ಯತ್‌ ಸರ್ವಭೂತಾನಾಮಾತ್ಮನಶ್ಚ ಸುಖಾವಹಮ್‌ । 
ತತ್‌ ಕುರ್ಯಾದೀಶ್ದರೋ ಹ್ಯೇತನ್ಮೂಲಂ ಧರ್ಮಾರ್ಥಸಿದ್ದಯೇ Ea 


ಎಲ್ಲಪ್ರಾಣಿಗಳಿಗೂ ಯಾವುದು ಹಿತವೋ ಮತ್ತು ತನಗೆ ಯಾವುದು ಸುಖವನ್ನು 
ತಂದುಕೊಡುತ್ತದೆಯೋ ಪ್ರಭುವಾದವನು ಅಂತಹ ಕಾರ್ಯವನ್ನು ಮಾಡಬೇಕು. 
ಇದು ಧರ್ಮಾರ್ಥ ಸಿದ್ದಿಗಳಿಗೆ ಮೂಲವಾದುದು. 


ಪ್ರಜಾಗರಪರ್ವ _371- 


ವೃದ್ಧಿ; ಪ್ರಭಾವಸ್ತೇಜಶ್ಚ ಸತ್ತ್ಯಮುತ್ನಾನಮೇವ ಚ । 
ವ್ಯವಸಾಯಶ್ಚ ಯಸ್ಯ ಸ್ಯಾದ್‌ ತಸ್ಯ ವೃತ್ತಿಭಯಂ ಕುತಃ Te) 


ಯಾವನಿಗೆ ವೃದ್ಧಿ, ಪ್ರಭಾವ, ತೇಜಸ್ಸು, ಸತ್ತ್ವ, ಉತ್ಸಾನ ಮತ್ತು ನಿಷ್ಠೆಗಳು 


ಇರುತ್ತವೆಯೋ ಅವನಿಗೆ (ಜೀವನ) ವೃತ್ತಿಯ ಭಯವೇಕೆ? . 
ಪಶ್ಯ ದೋಷಾನ್‌ ಪಾಂಡವೈರ್ವಿಗ್ರಹೇ ತಂ 
ಯತ್ರ ವ್ಯಥೇಯುರಪಿ ದೇವಾಃ ಸಶಕ್ರಾಃ । 
ಪುತ್ರೈರ್ಶೈರಂ ನಿತ್ಯಮುದ್ದಿಗ್ಗವಾಸೋ 
ಯಶಃಪ್ರಣಾಶೋ ದ್ವಿಷತಾಂ ಚ ಹರ್ಷಃ 11೪೧॥ 
ಇಂದ್ರನಿಂದ ಸಹಿತರಾದ ದೇವತೆಗಳೂ ಸಹ ಯಾವ ವಿರೋಧಕ್ಕೆ 
ಹೆದರುತ್ತಾರೆಯೋ ಅಂತಹ ಪಾಂಡವರ ಜೊತೆಯಲ್ಲಿವಿರೋಧವನ್ನು ಮಾಡಿದರೆ 
ಉಂಟಾಗುವ ದೋಷಗಳನ್ನು ಗಮನಿಸು. ಮಕ್ಕಳ ಜೊತೆಯಲ್ಲಿವೈರವು ನಿತ್ಯವಾಗಿ 
ಭಯದಿಂದ ವಾಸ ಮಾಡುವುದನ್ನು ಕೀರ್ತಿಯ ನಾಶವನ್ನು, ಶತ್ರುಗಳ ಹರ್ಷವನ್ನು 
ಉಂಟುಮಾಡುತ್ತದೆ. 


ಭೀಷ್ಮಸ್ಯ ಕೋಪಸ್ತವ ಚೈವೇಂದ್ರಕಲ್ಪ 
ದ್ರೋಣಸ್ಯ ರಾಜ್ಯಶ್ಚ ಯುಧಿಷ್ಠಿರಸ್ಯ । 
ಉತ್ಸಾದಯೇಲ್ಲೋಕಮಿಮಂ ಪ್ರವೃದ್ಧ 


ಶೇತೋ ಗ್ರಹಸ್ತಾಪತನ್‌ ವೈ ಯಥೈವ NYS 
ವ ಐಂ 


ಎಲೈ ಇಂದ್ರನಿಗೆ ಸಮಾನನಾದವನೇ, ಭೀಷ್ಠರ, ದ್ರೋಣರ, ರಾಜನಾದ ಯುಧಿ 
ಷ್ಠಿರನ ಕೋಪವು ಮತ್ತು ನಿನ್ನ ಕೋಪವು ದೊಡ್ಡದಾಗಿ ಬೆಳೆದು ಧೂಮಕೇತುವು 
ಎರಗಿದಂತೆ ಈ ಲೋಕವನ್ನೇ ನಾಶ ಮಾಡೀತು. 


ತವ ಪುತ್ರಶತಂ ಚೈವ ಕರ್ಣಃ ಪಂಚ ಚ ಪಾಂಡವಾಃ । 
ಪೃಥಿವೀಮನುಶಾಸೇಯುರಖಿಲಾಂ ಸಾಗರಾಂಬರಾಮ್‌ 11೪೩ 


-372- ಮಹಾಭಾರತ ಉದ್ಯೋಗಪರ್ವ 


ನಿನ್ನ ನೂರುಮಕ್ಕಳು, ಕರ್ಣ ಮತ್ತು ಪಂಚಪಾಂಡವರು, ಸಮುದ್ರ ವಸನಳಾದ 
ಸಮಗ್ರವಾದ ಭೂಮಿಯನ್ನು ಅಳಿಯಾರು. 


ಧಾರ್ತರಾಷ್ಟ್ರಾ ವನಂ ರಾಜನ್‌ ವ್ಯಾಘ್ರಾಃ ಪಾಂಡುಸುತಾ ಮತಾಃ । 

ಮಾ ವನಂ ಛಿಂಧಿ ಸವ್ಯಾಘ್ರಂ ಮಾ ವ್ಯಾಘ್ರಾ ನೀನಶನ್‌ ವನಾತ್‌ ॥ 

ರಾಜನೇ, ಧೃತರಾಷ್ಟ್ರ ಪುತ್ರರು ವನ. ಪಾಂಡುಪುತ್ರರು ವ್ಯಾಘುದಂತಿದ್ದಾರೆ. 
ವ್ಯಾಘ್ರಸಹಿತವಾದ ವನವನ್ನು ಕಡಿಯಬೇಡ. ವನದಿಂದ ವ್ಯಾಘ್ರಗಳು 
ನಾಶವಾಗದಿರಲಿ. 

ನ ಸ್ಯಾದ್‌ ವನಮೃತೇ ವ್ಯಾಘ್ರೋ ವ್ಯಾಫ್ರೋ ನ ಸ್ಯಾದೃತೇ ವನಮ್‌ । 

ವನಂ ಹಿ ರಕ್ಷ್ಯತೇ ವ್ಯಾಫೈರ್ವ್ಯಾಘ್ರಾನ್‌' ರಕ್ಡತಿ ಕಾನನಮ್‌  11೪೫॥ 

ವನವಿಲ್ಲದೆ ವ್ಯಾಘುವಿರುವುದಿಲ್ಲ. ವ್ಯಾಪ್ರವಿಲ್ಲದೆ ವನವೂ ಉಳಿಯುವುದಿಲ್ಲ. 
ವ್ಯಾಪ್ರಗಳು ವನವನ್ನು ರಕ್ಷಿಸುತ್ತವೆ, ವನವು ವ್ಯಾಘುಗಳನ್ನು ರಕ್ಷಿಸುತ್ತದೆ. 

ನ ತಥೇಚ್ಛಂತಿ ಕಲ್ಯಾಣಾನ್‌ ಪರೇಷಾಂ ವೇದಿತುಂ ಗುಣಾನ್‌ । 

ಯದೇಷಾಂ ಜ್ಞಾತುಮಿಚ್ಛಂತಿ ನೈರ್ಗುಣ್ಯಂ ಪಾಪಚೇತಸಃ 11೪೬॥ 

ಪಾಪಬುದ್ಧಿಯುಳ್ಳವರು ಇನ್ನೊಬ್ಬರ ದೋಷವನ್ನು ತಿಳಿದುಕೊಳ್ಳಲು ಹೇಗೆ 
ಬಯಸುತ್ತಾರೆಯೋ ಹಾಗೆ ಅವರ ಕಲ್ಯಾಣಗುಣಗಳನ್ನುತಿಳಿಯಲು ಬಯಸುವುದಿಲ್ಲ. 

ಅರ್ಥಸಿದ್ದಿಂ ಪರಾಮಿಚ್ಛನ್‌ ಧರ್ಮಮೇವಾದಿತಶ್ನರೇತ್‌ । 

ನ ಹಿ ಧರ್ಮಾದಪೈತೃರ್ಥಃ ಸರ್ಗಲೋಕಾದಿವಾಮೃತಮ್‌ 11೪೭। 

ಶ್ರೇಷ್ಠವಾದ ಅರ್ಥಸಿದ್ಧಿಯನ್ನು ಬಯಸುವವನು ಮೊದಲು ಧರ್ಮವನ್ನು 
ಆಚರಿಸಬೇಕು. ಅಮೃತವು ಸ್ವರ್ಗಲೋಕವನ್ನು ಬಿಟ್ಟುಹೋಗದಂತೆ ಅರ್ಥವು 
ಧರ್ಮವನ್ನು ಬಿಟ್ಟುಇರುವುದಿಲ್ಲ. 


ಯಸ್ಯಾತ್ಮಾ ವಿರತಃ ಪಾಪಾತ್‌ ಕಲ್ಯಾಣೇ ಚ ನಿವೇಶಿತಃ । 
ತೇನ ಸರ್ವಮಿದಂ ಬುದ್ಧಂ ಪ್ರಕೃತಿರ್ವಿಕೃತಿಶ್ಚ ಯಾ 11೪೮॥। 


ಪ್ರಜಾಗರಪರ್ವ -373- 


ಯಾವನ ಮನಸ್ಸು ಪಾಪದಿಂದ ಹಿಂದಕ್ಕೆ ಬಂದು ಕಲ್ಯಾಣದಲ್ಲಿಯೇ 
ನೆಲೆಗೊಂಡಿರುತ್ತದೆಯೋ ಅವನು ಪ್ರಕೃತಿ-ವಿಕೃತಿಮಯವಾದ ಈ ಜಗತ್ತೆಲ್ಲವನ್ನೂ 
ತಿಳಿದವನಾಗಿರುತ್ತಾನೆ. 


ಯೋ ಧರ್ಮಮರ್ಥಂ ಕಾಮಂ ಚ ಯಥಾಕಾಲಂ ನಿಷೇವತೇ । 
ಧರ್ಮಾರ್ಥಕಾಮಸಂಯೋಗಂ ಸೋತಮುತ್ರೇಹ ಚ ವಿಂದತಿ ॥೪೯॥ 


ಯಾವನು ಧರ್ಮ, ಅರ್ಥ ಮತ್ತು ಕಾಮಗಳನ್ನು ಯೋಗ್ಯಕಾಲದಲ್ಲಿ 
ಸೇವಿಸುತ್ತಾನೆಯೋ ಧರ್ಮಾರ್ಥಕಾಮಗಳ ಸಂಯೋಗವನ್ನು ಯೋಗ್ಯಕಾಲದಲ್ಲಿ 
ಸೇವಿಸುತ್ತಾನೆಯೋ ಅವನು ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ 
ಸುಖವನ್ನು ಹೊಂದುತ್ತಾನೆ. 


ಶ್ರಿಯೋ ಭಾಜನಂ ರಾಜನ್‌ ಯಶ್ಚಾಹತ್ಸು ನ ಮುಹ್ಯತಿ. 1೫೦॥ 

ಎಲ್ಫೆ ರಾಜನೇ, ಯಾವನು ಉತ್ಪನ್ನವಾದ ಕ್ರೋಧ-ಹರ್ಷಗಳ ವೇಗವನ್ನು 
ನಿಯಂತ್ರಿಸುತ್ತಾನೆಯೋ ಮತ್ತು ಯಾವನು ಆಪತ್ತುಗಳಲ್ಲಿ ಮೋಹಕ್ಕೆ 
ಒಳಗಾಗುವುದಿಲ್ಲವೋ ಅವನು ಸಂಪತ್ತಿಗೆ ಭಾಜನನಾಗುತ್ತಾನೆ. 

ಬಲಂ ಪಂಚವಿಧಂ ನಿತ್ಯಂ ಪುರುಷಾಣಾಂ ನಿಬೋಧ ಮೇ ।॥ 

ಯತ್ತು ಬಾಹುಬಲಂ ನಾಮ ಪ್ರಥಮಂ ಬಲಮುಚ್ಛತೇ Te 

ಅಮಾತ್ಯಲಾಭೋ ಭದ್ರಂ ತೇ ದ್ವಿತೀಯಂ ಬಲಮುಚ್ಯತೇ । 

ತೃತೀಯಂ ಧನಲಾಭಂ ತು ಬಲಮಾಹುರ್ಮನೀಷಿಣಃ 11೫೨1 

ಯತ್ತಸ್ಯ ಸಹಜಂ ರಾಜನ್‌ ಪಿತೃಪೈತಾಮಹಂ ಬಲಮ್‌ । 

ಅಭಿಜಾತಬಲಂ ನಾಮ ತಚ್ಚತುರ್ಥಂ ಬಲಂ ಸ್ಥ ಕೃತಮ್‌ SAI 


ಯೇನ ತ್ವೇತಾನಿ ಸರ್ವಾಣಿ ಸಂಗೃಹೀತಾನಿ ಭಾರತ । 
ಯದ್‌ ಬಲಾನಾಂ ಬಲಂ ಶ್ರೇಷ್ಠಂ ತತ್‌ ಪ್ರಜ್ಞಾಬಲಮುಚ್ಛತೇ ॥೫೪। 


-374- ಮಹಾಭಾರತ ಉದ್ಯೋಗಪರ್ವ 


ಪುರುಷರಿಗೆ ಯಾವಾಗಲೂ ಐದುವಿಧವಾದ ಬಲವಿದೆ. ಅದನ್ನುನನ್ನಿಂದ ಕೇಳು. 
ಬಾಹುಬಲವೆಂದು ಕರೆಯಲ್ಪಡುವುದು ಮೊದಲನೆಯ ಬಲ. ಅಮಾತ್ಯಲಾಭವು 
ಎರಡನೆಯ ಬಲವೆನಿಸುತ್ತದೆ. ಧನಲಾಭವು ಮೂರನೆಯ ಬಲವೆಂದು ವಿವೇಕಿಗಳು 
ಹೇಳುತ್ತಾರೆ. ಎಲೈ ರಾಜನೇ, ಪಿತೃ-ಪಿತಾಮಹರಿಂದ ಬಂದ ಯಾವ ತನ್ನ ಸ್ಪಂತ 
ಬಲವಿದೆಯೋ ಅದು ನಾಲ್ಕನೆಯ ಬಲವೆಂದು ಹೇಳಲ್ಪಡುತ್ತದೆ. ಎಲೈ ಭಾರತನೇ, 
ಯಾವುದು ಈ ಎಲ್ಲಾಬಲಗಳನ್ನೂಸಂಗ್ರಹಿಸುತ್ತದೆಯೋ, ಬಲಗಳಲ್ಲಿ ಶ್ರೇಷ್ಠ ಬಲವಾದ 
ಅದು ಪ್ರಜ್ಞಾಬಲವೆನಿಸುತ್ತದೆ. 

ಮಹತೇ ಯೋತಪಕಾರಾಯ ನರಸ್ಯ ಪ್ರಭವೇನ್ನರಃ । 

ತೇನ ವೈರಂ ಸಮಾಸಜ್ಯ ದೂರಸ್ಫೋಶಸ್ಥೀತಿ ನಾಶ್ನಸೇತ್‌ 11೫೫11 

ಯಾವ ಮನುಷ್ಯನು ತನಗೆ ದೊಡ್ಡ ಅಪಕಾರವನ್ನು ಮಾಡಲು ಶಕ್ತನಾಗಿದ್ದಾನೆಯೋ 
ಅವನ ವೈರವನ್ನು ಸಂಪಾದಿಸಿ ನಾನು ಅವನಿಂದ ದೂರದಲ್ಲಿದ್ದೇನೆ ಎಂದು 
ಸಮಾಧಾನವನ್ನು ಹೊಂದಬಾರದು. 
ಸ್ಲೀಷು ರಾಜಸು ಸರ್ಪೇಷು ಸ್ವಾಧ್ಯಾಯೇ ಶತ್ರುಸೇವಿಷು । 
ಭೋಗೇಷ್ವಾಯುವಿ ವಿಶ್ವಾಸಂ ಕಃ ಪ್ರಾಜ್ಞ ಕರ್ತುಮರ್ಹತಿ 11೫೬ 


( 


ಸ್ಟ್ರೀಯರು, ರಾಜು, ಸರ್ಪಗಳು, ಅಧ್ಯಯನ, ಶತ್ರುಗಳನ್ನು ಸೇವಿಸುವವರು, 
ಭೋಗಗಳು, ಆಯುಸ್ಸು, ಪ್ರಾಜ್ಞನಾದವನು ಈ ವಸ್ತುಗಳಲ್ಲಿ ವಿಶ್ವಾಸವನ್ನು 
ಮಾಡಬಾರದು (ಸ್ಥಿರವೆಂದು ನಂಬಬಾರದು). 


ಪ್ರಜ್ಞಾಶರೇಣಾಭಿಹತಸ್ಯ ಜಂತೋಃ 
ಚಿಕಿತಕಾಃ ಸಂತಿ ನ ಚೌಷಧಾನಿ । 
ನ ಹೋಮಮಂತ್ರಾ ನ ಚ ಮಂಗಲಾನಿ 
ನಾಥರ್ವಣಾ ನಾಷ್ಯಗದಾಃ ಸುಸಿದ್ಧಾಃ 1೫೭1 


ಪ್ರಜ್ಞಾಬಾಣದಿಂದ ತಾಡಿತನಾದ ಮನುಷ್ಯನಿಗೆ (ಪ್ರಜ್ಞಾಶೂನ್ಯನಾದವನಿಗೆ) 
ಚಿಕಿತ್ಸಕರು ಇದ್ದಾರೆ, ಔಷಧಿಗಳಿಲ್ಲ. ಹೋಮಮಂತ್ರಗಳಾಗಲೀ, ಮಂಗಳಗಳಾಗಲೀ, 
ಅಥರ್ವಮಂತ್ರಗಳಾಗಲೀ ಅಥವಾ ಪ್ರಸಿದ್ದವಾದ ಔಷಧಿಗಳಾಗಲೀ ಇಲ್ಲ. 


ಪ್ರಜಾಗರಪರ್ವ -375- 


ಸರ್ಪಶ್ಚಾಗಿಶ್ಚ ಸಿಂಹಶ್ಚ ಕುಲಪುತ್ರಶ್ಚ ಭಾರತ । 

ನಾವಚ್ಚೇಯಾ ಮನುಷ್ಯೇಣ ಸರ್ವೇ ಹ್ಯೇತೇತತಿತೇಜಸಃ HSC 

ಭಾರತನೇ, ಸರ್ಪ, ಅಗ್ನಿ, ಸಿಂಹ ಮತ್ತು ಕುಲಪುತ್ರ ಇವರಿಗೆ ಮನುಷ್ಯನು 
ಅವಮಾನವನ್ನುಮಾಡಬಾರದು. ಇವರೆಲ್ಲರೂ ಬಹಳ ತೇಜಸನ್ನು ಹೊಂದಿದವರು. 


ಅಗ್ಗಿಸ್ತೇಜೋ ಮಹಲ್ಲೋಕೇ ಗೂಡಸ್ತಿಷ್ಠತಿ ದಾರುಷು । 
ನ ಚೋಪಯುಂಕ್ಷೇ ತದ್‌ ದಾರು ಯಾವನ್ನೋದ್ದೀಪ್ಯತೇ ಪರೈಃ ॥॥೫೯॥॥ 


ಸ ಏವ ಖಲು ದಾರುಭ್ಯೋ ಯದಾ ನಿರ್ಮಥ್ಯ ದೀಪ್ಯತೇ । 
ತದ್‌ ದಾರು ಚ ವನಂ ಚಾನ್ಯನ್ನಿರ್ದಹತ್ಯಾಶು ತೇಜಸಾ 11೭0೦1 


ಲೋಕದಲ್ಲಿ ದೊಡ್ಡ ತೇಜಸ್ಸಾದ ಅಗ್ನಿಯು ಕಟ್ಟಿಗೆಯಲ್ಲಿ ಗೂಢವಾಗಿರುತ್ತದೆ. 
ಇನ್ನೊಬ್ಬರು ಅದನ್ನು ಹತ್ತಿಸುವವರೆಗೆ ಅದು ಮರವನ್ನು ಭಕ್ಷಿಸುವುದಿಲ್ಲ. ಅದೇ 
ಕಟ್ಟಿಗೆಗಳಿಂದ ಮಥನ ಮಾಡಿ ಅಗ್ನಿಯನ್ನು ಹತ್ತಿಸಿದರೆ ಆ ಕಟ್ಟಿಗೆಯನ್ನು ಮತ್ತು ಆ 
ವನವನ್ನೂತನ್ನತೇಜಸ್ಸಿನಿಂದ ಶೀಘ್ರವಾಗಿ ಸುಡುತ್ತದೆ. 

ಏವಮೇವ ಕುಲೇ ಜಾತಾಃ ಪಾವಕೋಪಮತೇಜಸಃ | 

ಕ್ಹಮಾವಂತೋ ನಿರಾಕಾರಾಃ ಕಾಷ್ಠೇತಗ್ಡಿರಿವ ಶೇರತೇ 11೬೧॥ 


ಹೀಗೆಯೇ ಕುಲದಲ್ಲಿ ಹುಟ್ಟಿದವರೂ, ಅಗ್ನಿಯಂತೆ ತೇಜಸ್ಸುಳ್ಳವರೂ, 
ಕ್ಹಮಾವಂತರೂ ಆದ ಪಾಂಡವರು ತಮ್ಮ ಆಕಾರವನ್ನು ತೋರ್ಗೊಡದೆ ಕಾಷ್ಠದಲ್ಲಿ 
ಅಗ್ನಿಯಂತೆ ಇದ್ದಾರೆ. 

ಲತಾಧರ್ಮಾ ತ್ನಂ ಸಪುತ್ರಃ ಸಾಲಾಃ ಪಾಂಡುಸುತಾ ಮತಾಃ । 

ನ ಲತಾ ವರ್ಧತೇ ಜಾತು ಮಹಾದ್ರುಮಮನಾಶ್ರಿತಾ WL 

ಪುತ್ರರಿಂದ ಒಡಗೂಡಿದ ನೀನು ಲತೆಯ ಧರ್ಮವನ್ನು ಹೊಂದಿದವನು. 
ಪಾಂಡುಸುತರು ಸಾಲವೃಕ್ಷಗಳೆಂದು ತಿಳಿಯಲ್ಲಡುತ್ತಾರೆ. ಮಹಾವೃಕ್ಷವನ್ನು ಆಶ್ರಯಿಸದ 
ಲತೆಯು ಎಂದೂ ಅಭಿವೃದ್ದಿಯನ್ನು ಹೊಂದುವುದಿಲ್ಲ. 


-376- ಮಹಾಭಾರತ ಉದ್ಯೋಗಪರ್ವ 


ವನಂ ರಾಜಂಸ್ತವ ಪುತ್ರೋತಂಬಿಕೇಯ 
ಸಿಂಹಾನ್‌ ವನೇ ಪಾಂಡವಾಂಸ್ತಾತ ವಿದ್ಧಿ । 
ಸಿಂಹೈರ್ವಿಹೀನಂ ಹಿ ವನಂ ವಿನಶ್ಯೇತ್‌ 
ಸಿಂಹಾ ವಿನಶ್ಯೇಯುರ್ಜುತೇ ವನೇನ WLAN 


ಅಂಬಿಕೇಯನೇ, ರಾಜನೇ, ನಿನ್ನಮಗನು ವನ. ಪಾಂಡವರನ್ನುವನದಲ್ಲಿರುವ 
ಸಿಂಹಗಳೆಂದು ತಿಳಿ. ಸಿಂಹಗಳಿಲ್ಲದಿದ್ದರೆ ವನವು ನಾಶವನ್ನು ಹೊಂದುತ್ತದೆ. 
ವನವಿಲ್ಲದಿದ್ದರೆ ಸಿಂಹಗಳೂ ನಾಶವನ್ನು ಹೊಂದುತ್ತವೆ. 
॥। ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಸಪ್ತತ್ರಿಶೋ5ಧ್ಯಾಯಃ ॥ 
॥ ಪ್ರಜಾಗರಪರ್ವಣಿ ಷಷ್ಯೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿಮೂವತ್ತೇಳನೆಯ 
ಅಧ್ಯಾಯ ಮುಗಿಯಿತು. 
La SS 
ಮೂವತೆಂಟನೆಯ ಅಧ್ಯಾಯ 
ವಿದುರನೀತಿ. 
ವಿದುರಃ 
ಊರ್ಧ್ವಂ ಪ್ರಾಣಾ ಹ್ಯುತ್ತಮಂತಿ ಯೂನಃ ಸ್ಥಿರ ಆಗತೇ । 
ಪ್ರತ್ಯುತ್ನಾನಾಭಿವಾದಾಭ್ಯಾಂ ಪುನಸ್ತಾನ್‌ ಪ್ರತಿಪದ್ಯತೇ ell 
ವಿದುರ- ಹಿರಿಯರು ಬಂದಾಗ ಯುವಕರ ಪ್ರಾಣಗಳು ತಮ್ಮ ಸ್ಥಾನದಿಂದ 
ಏಳುತ್ತವೆ. ಎದ್ದು ಹಿರಿಯರಿಗೆ ನಮಸ್ಕಾರವನ್ನು ಮಾಡುವುದರಿಂದ ಆ ಪ್ರಾಣಗಳು 
ಮೊದಲಿನ ಸ್ಥಾನವನ್ನು ಹೊಂದುತ್ತವೆ. 
ಪೀಠಂ ದತ್ತ್ವಾ ಸಾಧವೇ5ಭ್ಯಾಗತಾಯ 
ಆನೀಯಾಪಃ ಪರಿನಿರ್ಣಿಜ್ಯ ಪಾದೌ । 
ಸುಖಂ ಪೃಷ್ಟ್ವಾ ಪ್ರತಿವೇದ್ಯಾತ್ಮಸಂಸ್ಥಾಂ 
ತತೋ ದದ್ಯಾದನ್ನಮವೇಕ್ಸ ; ಧೀರಃ 1121 


ಪ್ರಜಾಗರಪರ್ವ ದ 


ಧೀರನಾದವನು ಮನೆಗೆ ಬಂದ ಸಜ್ಜನರಿಗೆ ಕುಳಿತುಕೊಳ್ಳಲು ಆಸನವನ್ನು ಕೊಟ್ಟು 
ನೀರನ್ನು ತಂದು, ಪಾದಗಳನ್ನು ತೊಳೆದು, ಅವರ ಕ್ಷೇಮವನ್ನು ಕೇಳಿ, ತನ್ನ ಕ್ಷೇಮವನ್ನು 
ತಿಳಿಸಿ ಅವನನ್ನುನೋಡಿ ಅನಂತರ ಅನ್ನದಾನವನ್ನು ಮಾಡಬೇಕು. 


ಯಸ್ಕೋದಕಂ ಮಧುಪರ್ಕಂ ಚ ಗಾಂ ಚ 
ನ ಮಂತ್ರವಿತ್‌ ಪ್ರತಿಗೃಹ್ನಾತಿ ಗೇಹೇ । 
ಲೋಭಾದ್‌ ಭಯಾದರ್ಥಕಾರ್ಪಣ್ಯತೋ ವಾ 
ತಸ್ಯಾನರ್ಥಂ ಜೀವಿತಮಾಹುರಾರ್ಯಾಃ 11೩.1 


ಸಜ್ಜನನು ಮನೆಗೆ ಬಂದಾಗ ಯಾವನ ಮನೆಯಲ್ಲಿ ಮನೆಯ ಯಜಮಾನನ 
ಲೋಭದಿಂದಾಗಲೀ, ಭಯದಿಂದಾಗಲೀ, ಅರ್ಥಕಾರ್ಪಣ್ಯದಿಂದಾಗಲೀ 
ಮಂತ್ರಜ್ಞನಾದ ಸಜ್ಜನನು ಜಲವನ್ನು, ಮಧುಪರ್ಕವನ್ನು, ಗೋವನ್ನು 
ಸ್ವೀಕರಿಸುವುದಿಲ್ಲೋ ಅಂತಹ ಮನೆಯ ಯಜಮಾನನ ಜೀವನವು ವ್ಯರ್ಥ ಎಂದು 
ದೊಡ್ಡವರು ಹೇಳುತ್ತಾರೆ. 


ಚಿಕಿತಕಃ ಶಲೃಕರ್ತಾರವಕೀರ್ಣೀ 
ಸ್ವೇನ: ಪಾಪೋ ಮದ್ಯಪೋ ಭ್ರೂಣಹಾ ಚ ॥ 
ಸೇನಾಜೀವೀ ಶ್ರುತಿವಿಕ್ರಾಯಕಶ್ಚ 
ಭೃಶಂ ಪ್ರಿಯೋತಪ್ಯತಿಧಿರ್ನೋದಕಾರ್ಹ:ಃ Tal 


ವೈದ್ಯ, ಆಯುಧವನ್ನು ಮಾಡುವವನು, ವ್ರತಭ್ರಷ್ಟನಾದವನು, ಕಳ್ಳ, ಪಾಪಿ, 
ಮದ್ಯಪಾನವನ್ನು ಮಾಡುವವನು, ಭ್ರೂಣಹಂತಕ, ಸೈನ್ಯದಲ್ಲಿ ಜೀವನವನ್ನು 
ಮಾಡುವವನು, ವೇದವನ್ನು ಮಾರುವವನು, ಅತ್ಯಂತ ಪ್ರಿಯನಾದವನು ಇವರು 
ಅತಿಥಿಗಳಾದರೂ ಉದಕಕ್ಕೆ ಅರ್ಹರಲ್ಲ. 


ಅವಿಕ್ರೇಯಂ ಲವಣಂ ಪಕ್ಚಮನ್ನಂ 
ದಧಿ ಕ್ಷೀರಂ ಮಧು ತೈಲಂ ಫೃತಂ ಚ । 
ತಿಲಾ ಮಾಂಸಂ ಮೂಲಫಲಾನಿ ಶಾಕಂ 
ರಕ್ತಂ ವಾಸಃ ಸರ್ವಗಂಧಾ ಗುಡಂ ಚ 11೫1 


-378- ಮಹಾಭಾರತ ಉದ್ಯೋಗಪರ್ವ 


ಉಪ್ಪು, ಬೇಯಿಸಿದ ಅನ್ನ, ದಧಿ, ಕ್ಷೀರ, ಮಧು, ತೈಲ, ಫೃತ, ಎಳ್ಳು, ಮಾಂಸ, 
ಮೂಲಫಲಗಳು, ತರಕಾರಿ, ಕೆಂಪು ವಸ್ತ್ರ, ಎಲ್ಲಾವಿಧವಾದ ಸುಗಂಧ ದ್ರವ್ಯಗಳು 
ಮತ್ತು ಬೆಲ್ಲಇವುಗಳನ್ನುಮಾರಬಾರದು. 


ಅರೋಷಣೋ ಯಃ ಸಮಲೋಷ್ಠಾಂಚನಃ 
ಪ್ರಹೀಣಶೋಕೋ ಗತಸಂಧಿವಿಗ್ರಹಃ । 
ನಿಂದಾಪ್ರಶಂಸೋಪರತಃ ಪ್ರಿಯಾಪ್ರಿಯೇ 
ಚರನ್ನುದಾಸೀನವದೇವ ಭಿಕ್ಬುಕಃ 11೬ 


ಯಾವನು ರೋಷವನ್ನು ತೊರೆದಿರುತ್ತಾನೆಯೋ, ಮಣ್ಣುಮತ್ತು ಸುವರ್ಣಗಳನ್ನು 
ಸಮವಾಗಿ ನೋಡುತ್ತಾನೆಯೋ, ಶೋಕವನ್ನೂ ತೊರೆದಿರುತ್ತಾನೆಯೋ, ಯಾರ 
ಜೊತೆಯಲ್ಲಿಯೂ ಸಂಧಿಯನ್ನಾಗಲೀ ವಿರೋಧವನ್ನಾಗಲೀ ಮಾಡುವುದಿಲ್ಲವೋ, 
ನಿಂದಾ-ಪ್ರಶಂಸೆಗಳನ್ನು ಪ್ರಿಯಾಪ್ರಿಯಗಳನ್ನು ಬಿಟ್ಟು ಉದಾಸೀನನಂತೆಯೇ 
ಸಂಚರಿಸುತ್ತಾನೆಯೋ ಅವನು ಸಂನ್ಯಾಸಿ. 

ನೀವಾರಮೂಲೇಂಗುದಶಾಕವೃತ್ತಿಃ 

ಸುಸಂಯತಾತ್ಮಾರ ಗ್ಡಿಕಾರ್ಯೇಷ್ಟಶೋಧ್ಯಃ | 
ವನೇ ವಸನ್ನತಿಥಿಷ್ಟಪ್ರಮತ್ತೋ 


ದುರಂಧರಃ ಪುಣ್ಯಕೃದೇಷ ತಾಪಸಃ 1೭11 


ನೀವಾರ, ಗೆಡ್ಡೆಗಳು, ಇಂಗುದ ಮತ್ತು ತರಕಾರಿಗಳಿಂದ ಜೀವನ ನಡೆಸುತ್ತಾ, 
ಇಂದ್ರಿಯನಿಗ್ರಹವುಳವನಾಗಿ ಇನ್ನೊಬ್ಬರಿಗೆ ಸಂಶಯ ಬರದಂತೆ ಅಗ್ನಿಕಾರ್ಯವನ್ನು 
ಮಾಡುವವನಾಗಿ, ಅತಿಥಿಗಳನ್ನು ಎಚ್ಚರಿಕೆಯಿಂದ ಪೂಜಿಸಿ, ತನ್ನ ಕಾರ್ಯದ ಭಾರವನ್ನು 
ಹೊತ್ತು ಕಾಡಿನಲ್ಲಿವಾಸ ಮಾಡಿ ಪುಣ್ಯವನ್ನು ಸಂಪಾದಿಸುವವನು ವಾನಪ್ರಸ್ಥ. 

ಅಪಕೃತ್ಯ ಬುದ್ಧಿಮತೋ ದೂರಸ್ಥೋಶಸ್ಥೀತಿ ನಾಶಸೇತ್‌ । 

ದೀರ್ಪೌ ಬುದ್ಧಿಮತೋ ಬಾಹೂ ಯಾಭ್ಯಾಂ ಹಿಂಸತಿ ಹಿಂಸಿತಃ  ॥1೮॥॥ 

ಬುದ್ಧಿವಂತರಿಗೆ ಅಪಕಾರವನ್ನು ಮಾಡಿ ದೂರದಲ್ಲಿದ್ದೇನೆ ಎಂದು 
ವಿಶ್ವಾಸದಿಂದಿರಬಾರದು. ಬುದ್ಧಿವಂತರ ಬಾಹುಗಳು ದೀರ್ಥವಾಗಿರುತ್ತವೆ. ತಮಗೆ 
ಹಿಂಸೆ ಕೊಟ್ಟವನನ್ನು ಅವು ಹಿಂಸಿಸುತ್ತವೆ. 


ಪ್ರಜಾಗರಪರ್ವ -379- 


ನ ವಿಶ್ವಸೇದವಿಶ್ಚಸ್ತೇ ವಿಶ್ಟಸ್ತೇ ನಾತಿವಿಶಸೇತ್‌ । 
ವಿಶ್ವಾಸಾದ್‌ ಭಯಮುತ್ಪನ್ನಂ ಮೂಲಾನ್ಯಪಿ ನಿಕೃಂತತಿ Tal 


ವಿಶ್ವಾಸಹೀನರನ್ನು ನಂಬಬಾರದು. ನಂಬಿದವನನ್ನು ಅತಿಯಾಗಿ ನಂಬಬಾರದು. 
ನಂಬಿದವನಿಂದ ಉಂಟಾಗುವ ಭಯವು ಮೂಲಸಹಿತವಾಗಿ ನಾಶವನ್ನು ಮಾಡುತ್ತದೆ. 


ಅನಿಷ್ಠುರೋ ಗುಪ್ತದಾರಃ ಸಂವಿಭಾಗೀ ಪ್ರಿಯಂವದಃ । 
ಶ್ಲಕೊ ಫೀ ಮಧುರವಾಕ್‌ ಸ್ತ್ರೀಣಾಂ ನ ಚಾಸಾಂ ವಶಗೋ ಭವೇತ್‌ ॥ 


ನಿಷ್ಠುರವಾಗಿ ಮಾತನಾಡದೆ ತನ್ನ ಪತ್ನಿಯನ್ನು ರಕ್ಷಿಸಿಕೊಂಡು, ತನ್ನ ದ್ರವ್ಯವನ್ನು 
ಇನ್ನೊಬ್ಬರಿಗೆ ಹಂಚಿ, ಪ್ರಿಯವಾಗಿ ಮಾತನಾಡುವವನಾಗಿ ನಿಪುಣನೂ ಮತ್ತು ಸ್ತ್ರೀಯರಿಗೆ 
ಮಧುರವಾಗಿ ಮಾತನಾಡುವವನೂ ಆಗಿರಬೇಕು. ಸ್ತ್ರೀಯರ ವಶನಾಗಬಾರದು. 


ಪೂಜನೀಯಾ ಮಹಾಭಾಗಾ: ಪುಣ್ಯಾಶ್ಚ ಗೃಹದೀಪ್ರಯಃ ಟ 
ಸಿಯಃ ಶ್ರಿಯೋ ಗ್ರಹಸ್ಯೋಕ್ರಾಃ ತಸ್ನಾದ್‌ ರಕ್ಷ್ವಾ ವಿಶೇಷತಃ 11೧೧॥ 
ಅ ಲ ೪೨ ಅ ಬರೆ 


ಮಹಾನುಭಾವರೂ, ಪವಿತ್ರರೂ, ಮನೆಯ ಬೆಳಕೂ ಆದ ಸ್ತ್ರೀಯರು 
ಪೂಜನೀಯರು. ಅವರನ್ನು ಮನೆಯ ಲಕ್ಷ್ಮೀ ಎಂದು ಹೇಳುತ್ತಾರೆ. ಆದ್ದರಿಂದ ಅವರನ್ನು 
ವಿಶೇಷವಾಗಿ ರಕ್ಷಿಸಬೇಕು. 


ಭೋಜನೇ ಮಾತರಂ ಕುರ್ಯಾತ್‌ ಪಿತರಂ ಚಾತ್ಸರಕ್ಷಣೇ | 
ಗೋಷು ಚಾತ್ಮಸಮಂ ದದ್ಯಾತ್‌ ಸ್ವಯಮೇವ ಕೃಷಿಂ ವ್ರಜೇತ್‌ ॥1೧೨॥ 


ಭೃತ್ಯೈರ್ವಾಣಿಜ್ಯಚಾರಂ ಚ ಪುತ್ರಃ ಸೇವೇತ ಚ ದ್ವಿಜಾನ್‌ 10೩1 


ಭೋಜನದಲ್ಲಿ ಬಡಿಸಲು ತಾಯಿಯನ್ನು ಅಪೇಕ್ಟಿಸಬೇಕು. ತನ್ನ ರಕ್ಷಣೆಯನ್ನು 
ಮಾಡಲು ತಂದೆಯನ್ನು ಬಯಸಬೇಕು. ಗೋವುಗಳ ರಕ್ಷಣೆಯನ್ನು ಮಾಡಲು ತನಗೆ 
ಸಮಾನನಾದವನನ್ನು ನಿಯೋಜಿಸಬೇಕು. ಕೃಷಿಯನ್ನುನೋಡಲು ತಾನೇ ಹೋಗಬೇಕು. 
ವ್ಯಾಪಾರವನ್ನು ನೋಡಿಕೊಳ್ಳಲು ಭೃತ್ಯರನ್ನು ನಿಯೋಜಿಸಬೇಕು ಮತ್ತು ಬ್ರಾಹ್ಮಣರ 
ಸೇವೆಯನ್ನು ಮಾಡಲು ಪುತ್ರರನ್ನು ನಿಯೋಜಿಸಬೇಕು. 


-380- ಮಹಾಭಾರತ ಉದ್ಯೋಗಪರ್ವ 


ಅದ್ಧೋರಗಿರ್ಬ್ರಹತಃ ಕತ್ರಮಶನೋ ಲೋಹಮುತಿತಮ್‌ ।ಟ 
ಬರೆ ಎ "ಜ್‌ ಛಿ 
ತೇಷಾಂ ಸರ್ವತ್ರಗಂ ತೇಜು ಸ್ನಾಸು ಯೋನಿಷು ಶಾಮ್ಯತಿ 11೧೪॥ 


ಜಲದಿಂದ ಅಗ್ನಿಯೂ, ಬ್ರಾಹ್ಮಣರಿಂದ ಕೃತ್ರಿಯರೂ, ಕಲ್ಲಿನಿಂದ ಕಬ್ಬಿಣವೂ 
ಉಂಟಾಗುತ್ತದೆ. ಬೇರೆ ಎಲ್ಲಕಡೆಯಲ್ಲಿಯೂ ತೋರಿ ಬರುವ ಅವುಗಳ ಸಾಮರ್ಥ್ಯವು 
ತಮ್ಮ ಮೂಲಕಾರಣವನ್ನು ಸೇರಿ ನಾಶವನ್ನು ಹೊಂದುತ್ತದೆ. 


ನಿತ್ಯಂ ಸಂತಃ ಕುಲೇ ಜಾತಾಃ ಪಾವಕೋಪಮತೇಜಸಃ । 
ಕ್ಲಮಾವಂತೋ ನಿರಾಕಾರಾಃ ಕಾಷ್ಠೇರಗ್ನಿರಿವ ಶೇರತೇ 11೧೫॥ 


ಕುಲದಲ್ಲಿ ಹುಟ್ಟಿದ ಸಜ್ಜನರು ಅಗ್ನಿಗೆ ಸಮಾನವಾದ ತೇಜಸ್ಸುಳ್ಳವರಾಗಿ, 
ಕ್ಹಮಾಗುಣವನ್ನು ಹೊಂದಿದವರಾಗಿ, ಯಾರಿಗೂ ತಮ್ಮನ್ನು ತೋರಗೊಡದೆ 
ಕಟ್ಟಿಗೆಯಲ್ಲಿರುವ ಅಗ್ನಿಯಂತೆ ಯಾವಾಗಲೂ ಸುಪ್ತರಾಗಿರುತ್ತಾರೆ. 


ಯಸ್ಯ ಮಂತ್ರಂ ನ ಜಾನಂತಿ ಬಾಹ್ಯಾಶ್ಚಾಭ್ಯಾಂತರಾಶ್ಚ ಯೇ । 
ಸ ರಾಜಾ ಸರ್ವತಶ್ಚಕ್ಷು ಚಿರಮೈಶ್ಚರ್ಯಮಶ್ನುತೇ 11೧೬॥ 


ಯಾವ ರಾಜನ ಮಂತ್ರವನ್ನು (ರಹಸ್ಯ) ಹೊರಗಿನವರಾಗಲೀ ಅಥವಾ 
ಒಳಗಿನವರಾಗಲೀ ತಿಳಿಯಲಾಗುವುದಿಲ್ಲವೋ ಅಂತಹ ಎಲ್ಲ ಕಡೆಯಲ್ಲಿಯೂ 
ಕಣ್ಣಿರುವ ರಾಜನು ಬಹುಕಾಲ ಐಶ್ವರ್ಯವನ್ನುಹೊಂದುತ್ತಾನೆ. 


ಕರಿಷ್ಯನ್‌ ನ ಪ್ರಭಾಷೇತ ಕೃತಾನ್ಯೇವ ತು ದರ್ಶಯೇತ್‌ । 
ಧರ್ಮಕಾಮಾರ್ಥಕಾರ್ಯಾಣಿ ತಥಾ ಮಂತ್ರೋ ನ ಭಿದ್ಯತೇ ॥೧೭॥ 


ಮುಂದೆ ಮಾಡಲಿರುವ ಧರ್ಮಕಾಮಾರ್ಥಕಾರ್ಯಗಳನ್ನು ಯಾರಿಗೂ 
ತಿಳಿಸಬಾರದು. ಮಾಡಿ ಮುಗಿಸಿದ ಕಾರ್ಯವನ್ನು ಮಾತ್ರ ತೋರಿಸಬೇಕು. ಹಾಗೆ 
ಮಾಡಿದರೆ ಮಂತ್ರವು ಭಿನ್ನವಾಗುವುದಿಲ್ಲ (ಮಂತ್ರಾಲೋಚನೆಯು ಸೋರಿ 
ಹೋಗುವುದಿಲ್ಲ). 


ಗಿರಿಪೃಷ್ಠಮುಪಾರುಹ್ಯ ಪ್ರಾಸಾದಂ ವಾ ರಹೋಗತಃ । 
ಅರಣ್ಯೇ ನಿಃಶಲಾಕೇ ವಾ ತತ್ರ ಮಂತ್ರೋ ವಿಧೀಯತೇ 11೧೮॥ 


ಪ್ರಜಾಗರಪರ್ವ -381- 


ಪರ್ವತಶಿಖರವನ್ನೇರಿ ಅಥವಾ ಉಪ್ಪರಿಗೆಯಲ್ಲಿ ಅಥವಾ ಏಕಾಂತ ಸ್ಥಳದಲ್ಲಿ 
ಅಥವಾ ಮುಳ್ಳುಕಡ್ಡಿಗಳು ಇಲ್ಲದಿರುವ ಅರಣ್ಯ ಪ್ರದೇಶದಲ್ಲಿಮಂತ್ರಾಲೋಚನೆಯನ್ನು 
ಮಾಡಬೇಕೆಂದು ವಿಧಿಸಲ್ಪಡುತ್ತದೆ. 


ನಾಸುಹೃತ್‌ ಪರಮಂ ಮಂತ್ರಂ ಭಾರತಾರ್ಹತಿ ವೇದಿತುಮ್‌ । 
ಅಪಂಡಿತೋ ವಾಪಿ ಸುಹೃತ್‌ ಪಂಡಿತೋ ವಾಠಷ್ಯನಾತ್ಮವಾನ್‌॥॥೧೯॥ 


ಎಲೈ ಭಾರತನೇ, ವಿಶ್ವಾಸವಿಲ್ಲದವನು ರಾಜನ ಮಂತ್ರವನ್ನು ತಿಳಿಯಲು 
ಅರ್ಹನಲ್ಲ. ಅಪಂಡಿತನಾದ ವಿಶ್ವಾಸಿಯಾಗಲೀ ಅಥವಾ ಮನೋಜಯವಿಲ್ಲದ 
ಪಂಡಿತನಾಗಲೀ ರಾಜನ ಮಂತ್ರವನ್ನುತಿಳಿಯಲು ಅರ್ಹನಲ್ಲ. 


ನಾಪರೀಕ್ಷ್ಯ ಮಹೀಪಾಲಃ ಕುರ್ಯಾತ್‌ ಸಚಿವಮಾತ್ಮನಃ [je] 
ಅಮಾತ್ಯೇತಪ್ಯರ್ಥಲಿಪ್ಪಾ ಚ ಮಂತ್ರರಕ್ಷಣಮೇವ ಚ ಚ 


ರಾಜನು ಪರೀಕ್ಷೆ ಮಾಡದೆ ಯಾರನ್ನೂ ತನ್ನಸಚಿವರನ್ನಾಗಿ ಮಾಡಿಕೊಳ್ಳಬಾರದು. 
ಸಚಿವನಾಗಿ ಮಾಡಿಕೊಳ್ಳುವವನಲ್ಲಿ ಇರುವ ಧನದ ಆಸೆಯನ್ನುಮತ್ತು ಮಂತ್ರ ರಕ್ಷಣ 
ಸಾಮರ್ಥ್ಯವನ್ನು ಗಮನಿಸಬೇಕು. 

ಕೃತಾನಿ ಸರ್ವಕಾರ್ಯಾಣಿ ಯಸ್ಯ ಪಾರಿಷದಾ ವಿದುಃ 11೨೧॥! 

ಗೂಢಮಂತ್ರಸ್ಯ ನೃಪತೇಃ ತಸ್ಯ ಸಿದ್ದಿರಸಂಶಯಮ್‌ 1೨೨ 

ಯಾವ ರಾಜನು ಮಾಡಿದ ಕಾರ್ಯಗಳನ್ನು ಮಾತ್ರ ಸಭಾಸದರು 
ತಿಳಿಯುತ್ತಾರೆಯೋ ಮತ್ತು ಯಾವ ಅವನ ಮಂತ್ರಗಳು ಗೂಢವಾಗಿರುತ್ತವೆಯೋ 
ಅಂತಹ ರಾಜನು ನಿಸ್ಸಂಶಯವಾಗಿ ಸಿದ್ದಿಯನ್ನು ಪಡೆಯುತ್ತಾನೆ. 


ಅಪ್ರಶಸ್ತಾನಿ ಕಾರ್ಯಾಣಿ ಯೋ ಮೋಹಾದನುತಿಷ್ಯತಿ । 
ಸ ತೇಷಾಂ ವಿಪರಿಭ್ರಂಶಾದ್‌ ಭ್ರಶ್ಯತೇ ಜೀವಿತಾದಪಿ 12೩1 


ಯಾವನು ಮೋಹದಿಂದ ಅಪ್ರಶಸ್ತವಾದ ಕಾರ್ಯವನ್ನು ಮಾಡುತ್ತಾನೆಯೋ 
ಅವನು ಅವುಗಳ ವಿಪರಿಣಾಮದಿಂದ ಜೀವಿತವನ್ನೇ ಕಳೆದುಕೊಳ್ಳುತ್ತಾನೆ. 


-382- ಮಹಾಭಾರತ ಉದ್ಯೋಗಪರ್ವ 


ಕರ್ಮಣಾಂ ತು ಪ್ರಶಸ್ತಾನಾಮನುಷ್ಕಾನಂ ಸುಖಾವಹಮ್‌ । 
ತೇಷಾಮೇವಾನನುಷ್ಠಾನಂ ಪಶ್ನಾತ್ತಾಪಕರಂ ಮಹತ್‌ 11೨೪॥॥ 


ಪ್ರಶಸ್ತವಾದ ಕರ್ಮಗಳ ಅನುಷ್ಠಾನವು ಸುಖವನ್ನು ತಂದುಕೊಡುತ್ತದೆ. ಅವುಗಳ 
ಅನುಷ್ಠಾನವನ್ನು ಮಾಡದಿದ್ದರೆ ದೊಡ್ಡ ಪಶ್ಚಾತ್ತಾಪವನ್ನು ಉಂಟುಮಾಡುತ್ತವೆ. 


ಅನಧೀತ್ಯ ತಥಾ ವೇದಾನ್‌ ನ ವಿಪ್ರಃ ಶ್ರಾದ್ಧಮರ್ಹತಿ । 
ಏವಮಶ್ರುತಷಾಡ್ಗುಣ್ಯೋ ನ ಮಂತ್ರಂ ಶ್ರೋತುಮರ್ಹತಿ 12H 


ವೇದವನ್ನು ಅಧ್ಯಯನ ಮಾಡದ ಬ್ರಾಹ್ಮಣನು ಶ್ರಾದ್ಧಕ್ಕೆ ಅರ್ಹನಲ್ಲ. ಅದರಂತೆ 
ಸ್ಥಾನ, ವೃದ್ಧಿ, ಕ್ಷಯ, ದ್ವೈಧ, ಯಾನ, ಸಂಧಿ ಮೊದಲಾದ ರಾಜನೀತಿಯ ಆರು 
ಅಂಗಗಳನ್ನು ತಿಳಿಯದವನು ರಾಜನ ಮಂತ್ರಾಲೋಚನೆಗೆ ಅರ್ಹನಲ್ಲ. 


ಸ್ಥಾನವೃದ್ಧಿಕ್ಷಯಜ್ಞಶ್ಚ ಷಾಡ್ಗುಣ್ಯವಿದಿತಾತ್ಮನಃ । 
ಅನವಜ್ಞಾತಶೀಲಸ್ಯ ಸ್ವಾಧೀನಾ ಪೃಥಿವೀ ನೃಪ ILI 


ಎಲೈ ರಾಜನೇ, ಯಾವ ರಾಜನಿಗೆ ಸ್ಥಾನ-ವೃದ್ಧಿ-ಕ್ಷೆಯ ಮೊದಲಾದ 
ರಾಜನೀತಿಗಳು ತಿಳಿದಿವೆಯೋ ಮತ್ತು ತನ್ನ ಸ್ಥಾನ-ವೃದ್ಧಾ ,ದಿಗಳು ತಿಳಿದಿವೆಯೋ 
ಮತ್ತು ಯಾವನ ಶೀಲವು ತಿರಸ್ಕಾರಕ್ಕೆ ಒಳಗಾಗುವುದಿಲ್ಲವೋ ಅಂತಹ ರಾಜನು 
ಪೃಥಿವಿಯನ್ನುವಶಪಡಿಸಿಕೊಳ್ಳುತ್ತಾನೆ. 


ಅಮೋಘಕ್ರೋಧಹರ್ಷಸ್ಯ ಸಯಂ ಕೃತ್ಯಾನ್ಯವೇಕ್ಷತಃ | 


ಎ 
ಆತ್ಮಪ್ರತ್ಯಯಕೋಶಸ್ಯ ವಸುದೈವ ವಸುಂಧರಾ 12೭1 


ಯಾವನ ಕ್ರೋಧ ಮತ್ತು ಹರ್ಷಗಳು ವ್ಯರ್ಥವಲ್ಲವೋ, ಯಾವನು ತನ್ನ 
ಕಾರ್ಯಗಳನ್ನು ತಾನೇ ನೋಡಿಕೊಳ್ಳುತ್ತಾನೆಯೋ, ಯಾವನಿಗೆ ತನ್ನಲ್ಲಿಯೇ ನಂಬಿಕೆಯ 
ದೊಡ್ಡ ಕೋಶವಿದೆಯೋ ಅಂತಹವನಿಗೆ ಭೂಮಿಯು ಸಂಪತ್ತನ್ನು ಕೊಡುತ್ತದೆ. 


ನಾಮಮಾತ್ರೇಣ ತುಷ್ಯೇತ ಚತ್ರೇಣ ಚ ಮಹೀಪತಿಃ । 
ಭೃತ್ಯೇಭ್ಯೋ ವಿಸೃಜೇದರ್ಥಾನ್‌ ನೈಕಃ ಸರ್ವಹರೋ ಭವೇತ್‌ ॥೨೮॥ 


ಪ್ರಜಾಗರಪರ್ವ -383- 


ರಾಜನು ರಾಜ ಎಂಬ ಹೆಸರಿನಿಂದಲೇ ಮತ್ತು ಶ್ವೇತಚ್ಛತ್ರದಿಂದಲೇ 
ತೃಪ್ರನಾಗಿರಬೇಕು. ತನ್ನನ್ನು ಆಶ್ರಯಿಸಿದವರಿಗೆ ಎಲ್ಲಾ ವಸ್ತುಗಳನ್ನೂ ಕೊಡಬೇಕು. 
ತಾನೊಬ್ಬನೇ ಎಲ್ಲವನ್ನೂ ಸ್ವೀಕರಿಸಬಾರದು. 


ಬ್ರಾಹ್ಮಣೋ ಬ್ರಾಹ್ಮಣಂ ವೇದ ಭರ್ತಾ ವೇದ ಸ್ತ್ರಿಯಂ ತಥಾ । 
ಅಮಾತ್ಯಂ ನೃಪತಿರ್ವೇದ ರಾಜಾ ರಾಜಾನಮೇವ ಚ 11೨೯॥ 


ಬ್ರಾಹ್ಮಣನು ಬ್ರಾಹ್ಮಣನನ್ನುತಿಳಿದಿರುತ್ತಾನೆ. ಪತಿಯು ಪತ್ನಿಯನ್ನು ತಿಳಿದಿರುತ್ತಾನೆ. 
ರಾಜನು ಅಮಾತ್ಯನನ್ನು ತಿಳಿದಿರುತ್ತಾನೆ. ಒಬ್ಬ ರಾಜನು ಇನ್ನೊಬ್ಬ ರಾಜನನ್ನು 
ತಿಳಿದಿರುತ್ತಾನೆ. 


ನ ಶತ್ರುರ್ವಶಮಾಪನ್ನೋ ಮೋಕ್ತವ್ಯೋ ವಧ್ಯತಾಂ ಗತಃ । 
ಅಹತಾದ್ದಿ ಭಯಂ ತಸ್ಮಾದ್‌ ಜಾಯತೇ ನಚಿರಾದಿವ 11೩೦॥! 


ವಧೆಗೆ ಯೋಗ್ಯವಾದ ಶತ್ರುವು ಕರವಶನಾದಾಗ ಅವನನ್ನು ಬಿಡಬಾರದು. 
ಅವನನ್ನು ಬಿಡುಗಡೆಗೊಳಿಸಿದರೆ ಹತನಾಗದಿದ್ದ ಅವನಿಂದ ಶೀಘ್ರದಲ್ಲಿಯೇ ಭಯ 
ಉಂಟಾಗುತ್ತದೆ. 

ದೈವತೇಷು ಚ ಯತ್ನೇನ ರಾಜಸು ಬ್ರಾಹ್ಮಣೇಷು ಚ । 

ನಿಯಂತವ್ಯಃ ಸದಾ ಕ್ರೋಧೋ ವೃದ್ಧಬಾಲಾತುರೇಷು ಚ 11೩೧॥ 

ದೇವತೆಗಳ ವಿಷಯದಲ್ಲಿರಾಜರು, ಬ್ರಾಹ್ಮಣರು, ವೃದ್ಧರು, ಬಾಲರು ಮತ್ತು 
ರೋಗಿಗಳ ವಿಷಯದಲ್ಲಿ ಪ್ರಯತ್ನಪಟ್ಟು ಕ್ರೋಧವನ್ನು ಯಾವಾಗಲೂ 
ನಿಯಂತ್ರಿಸಬೇಕು. 


ನಿರರ್ಥಂ ಕಲಹಂ ಪ್ರಾಜ್ಞೋ ವರ್ಜಯೇನ್ನೂಢಸೇವಿತಮ್‌ । 
ಕೀರ್ತಿಂ ಚ ಲಭತೇ ಲೋಕೇ ನ ಚಾನರ್ಥೇನ ಯುಜ್ಯತೇ TET 


ವಿವೇಕಿಯಾದವನು ಮೂಢರಂತೆ ವ್ಯರ್ಥವಾದ ಕಲಹವನ್ನುಮಾಡಬಾರದು. 
ಆಗ ಲೋಕದಲ್ಲಿ ಕೀರ್ತಿಯನ್ನು ಪಡೆಯುತ್ತಾನೆ ಮತ್ತು ಅನರ್ಥಗಳಿಗೆ ಸಿಲುಕುವುದಿಲ್ಲ. 


-384- ಮಹಾಭಾರತ ಉದ್ಯೋಗಪರ್ವ 


ಪ್ರಸಾದೋ ನಿಷ್ಠಲೋ ಯಸ್ಯ ಕ್ರೋಧಶ್ಚಾಪಿ ನಿರರ್ಥಕಃ । 
ನತಂ ಭರ್ತಾರಮಿಚ್ಛಂತಿ ಷಂಡಂ ಪತಿಮಿವ ಸ್ವಿಯಃ 112411 


ಯಾವನ ಪ್ರಸನ್ನತೆಯು ನಿಷ್ಠಲವೋ, ಯಾವನ ಕ್ರೋಧವು ವ್ಯರ್ಥವೋ 
ಅಂತಹವನನ್ನು ಸ್ಟೀಯರು ಷಂಡನನ್ನು ಪತಿಯಾಗಿ ಬಯಸದಂತೆ ಭೃತ್ಯರು ಅಥವಾ 
ಪ್ರಜೆಗಳು ಸ್ವಾಮಿಯಾಗಿ ಬಯಸುವುದಿಲ್ಲ. 


ನ ಬುದ್ದಿರ್ಧನಲಾಭಾಯ ನ ಜಾಡ್ಯಮಸಮೃದ್ಧಯೇ | 
ಲೋಕಪರ್ಯಾಯವೃತ್ತಾಂತಂ ಪ್ರಾಜ್ಞೋ ಜಾನಾತಿ ನೇತರಃ 11೩೪॥ 


ಬುದ್ಧಿಯು ಧನಲಾಭಕ್ಕಾಗಿ ಅಲ್ಲ. ಸುಮ್ಮನಿರುವುದು ಅಸಂಪತ್ತಿಗಾಗಿ ಅಲ್ಲ. 
ಲೋಕದಲ್ಲಿ ನಡೆಯುವ ವೃತ್ತಾಂತವನ್ನು ಪ್ರಾಜ್ಞನು ತಿಳಿಯುತ್ತಾನೆ, ಇನ್ನೊಬ್ಬನು 
ತಿಳಿಯುವುದಿಲ್ಲ. 


ವಿದ್ಯಾಶೀಲವಯೋವೃದ್ದಾನ್‌ ಬುದಿವದಾಂಶ ಭಾರತ । 


ಎಲ ಇಚ 
ಧನಾಭಿಜಾತವೃದ್ಧಾಂಶ್ಚ ನಿತ್ಯಂ ಮೂಢೋತವಮನ್ಯತೇ EEA 
ಎಲೈ ಭಾರತನೇ, ವಿದ್ಯಾಶೀಲವಯೋವೃದ್ಧರನ್ನೂ ಬುದ್ಧಿವೃದ್ಧರನ್ನೂ ಧನ ಮತ್ತು 
ಕುಲವೃದ್ಧರನ್ನೂ ಮೂಢನು ಯಾವಾಗಲೂ ಅವಮಾನ ಮಾಡುತ್ತಾನೆ. 


ಅನಾರ್ಯವೃತ್ತಮಪ್ರಾಜ್ಯಮಸೂಯಕಮಧಾರ್ಮಿಕಮ್‌ । 
ಅನರ್ಥಾಃ ಕ್ವಿಪ್ರಮಾಯಾಂತಿ ವಾಗ್ಗುಷ್ಠಂ ಕ್ರೋಧನಂ ತಥಾ WALI 


ಒಳ್ಳೆಯ ನಡತೆಯನ್ನು ಹೊಂದದವನೂ, ಪ್ರಾಜ್ಞನಲ್ಲದವನೂ, ಅಸೂಯಾ 


ಪರನೂ, ಅಧಾರ್ಮಿಕನೂ, ದುಷ್ಟಮಾತುಳ್ಳವನೂ ಮತ್ತು ಸಿಟ್ಟಾಗುವವನೂ ಆದವನಿಗೆ 
ಅನರ್ಥಗಳು ಬೇಗ ಉಂಟಾಗುತ್ತವೆ. 


ಅವಿಸಂವಾದನಂ ದಾನಂ ಸಮಯಸ್ಯಾನತಿಕ್ರಮಃ । 
ಆವರ್ತಯಂತಿ ಭೂತಾನಿ ಸಮ್ಯಕ್‌ ಪ್ರಣಿಹಿತಾ ಚ ವಾಕ್‌ 11೩೭1 


ಜಗಳವಾಡದಿರುವುದು, ದಾನ, ಕಾಲವನ್ನು ಮೀರದಿರುವುದು, ಒಳ್ಳೆಯ ಮಾತು 
ಇವುಗಳು ವಿಮುಖರಾದವರನ್ನೂ ತಮ್ಮಕಡೆಗೆ ತಿರುಗಿಸುತ್ತವೆ. 


ಪ್ರಜಾಗರಪರ್ವ -38೨- 


ಅವಿಸಂವಾದಕೋ ದಕ್ಷಃ ಕೃತಜ್ಞೋ ಮತಿಮಾನ್‌ ಯಜು: । 
ಅತಿಸಂಕ್ಷೀಣಕೋಶೋತಪಿ ಲಭತೇ ಪರಿಚಾರಿಣಮ್‌ 11೩೮॥ 


ಯಾವನು ಜಗಳವಾಡುವುದಿಲ್ಲವೋ, ದಕ್ಷನೋ, ಕೃತಜ್ಞನೋ, ಮೇಧಾವಿಯೂ 
ಮತ್ತು ಸರಳನೋ ಅವನು ಅಲ್ಪಧನವುಳ್ಳವನಾದರೂ ಪರಿಚಾರಕರನ್ನು ಪಡೆಯುತ್ತಾನೆ. 


ಧೃತಿಃ ಶಮೋ ದಮಃ ಶೌಚಂ ಕಾರುಣ್ಯಂ ವಾಗನಿಷ್ಠುರಾ । 

ಮಿತ್ರಾಣಾಂ ಚಾನಭಿದ್ರೋಹಃ ಸಪ್ರೆತಾಃ ಸಮಿಧಃ ಶ್ರಿಯಃ 11೩೯॥ 

ಧೈರ್ಯ, ಶಮ, ದಮ, ಶೌಚ, ಕಾರುಣ್ಯ, ಮೃದುವಚನ, ಮಿತ್ರದ್ರೋಹ 
ಮಾಡದಿರುವುದು ಈ ಏಳು ಸಂಪತ್ತನ್ನು ಸಾಧಿಸುವ ಸಮಿತ್ತುಗಳು. 

ಅಸಂವಿಭಾಗೀ ದುಷ್ಟಾತ್ಮಾ ಕೃತಘ್ನೋ ನಿರಪತ್ರಪಃ । 

ತಾದೃಜ್‌ ನರಾಧಮೋ ಲೋಕೇ ವರ್ಜನೀಯೋ ನರಾಧಿಪ IYO 

ಎಲೈ ನರಾಧಿಪನೇ, ತನ್ನವಸ್ತುವನ್ನು ಇನ್ನೊಬ್ಬರಿಗೆ ಹಂಚದಿರುವವನು, ದುಷ್ಟನು, 
ಕೃತಘನು, ನಾಚಿಕೆಯಿಲ್ಲದವನು ಅಂತಹ ನರಾಧಮನನ್ನು ಲೋಕದಲ್ಲಿ 
ದೂರದಲ್ಲಿಡಬೇಕು. 

ನ ಸ ರಾತ್ರೌ ಸುಖಂ ಶೇತೇ ಸಸರ್ಹ ಇವ ವೇಶನಿ । 

ಯಃ ಕೋಪಯತಿ ನಿರ್ದೋಷಂ ಸದೋಷೋತಭ್ಯಂತರಂ ಜನಮ್‌ ॥ 

ಯಾವನು ತನ್ನಲ್ಲೇ ದೋಷವನ್ನಿಟ್ಟುಕೊಂಡು ನಿರ್ದೋಷರಾದ ಸಮೀಪದ 
ಜನರನ್ನು ಕೋಪಗೊಳಿಸುತ್ತಾನೆಯೋ ಅವನು ಸರ್ಪವು ಪ್ರವೇಶಿಸಿರುವ ಗೃಹದಲ್ಲಿ 
ಮಲಗಿರುವವನಂತೆ ರಾತ್ರಿಯಲ್ಲಿಸುಖವಾಗಿ ಮಲಗುವುದಿಲ್ಲ. 

ಯೇಷು ದುಷ್ಟೇಷು ದೋಷಃ ಸ್ಯಾದ್‌ ಯೋಗಕ್ಷೇಮಸ್ಯ ಭಾರತ । 

ಸದಾ ಪ್ರಸಾದನಂ ತೇಷಾಂ ದೇವತಾನಾಮಿವಾಚರೇತ್‌ IYI 


ಯಾವ ದುಷ್ಟರನ್ನು ನೋಡಿದರೆ ತನ್ನ ಯೋಗಕ್ಷೇಮಕ್ಕೆ ಭಂಗ ಬರುತ್ತದೆಯೋ 
ಅಂತಹವರನ್ನು ದೇವತೆಗಳನ್ನು ಪೂಜಿಸಿದಂತೆ ಯಾವಾಗಲೂ ಪ್ರಸನ್ನೀಕರಿಸಬೇಕು. 


-386- ಮಹಾಭಾರತ ಉದ್ಯೋಗಪರ್ವ 


ಯೇತರ್ಥಾಃ ಸ್ತ್ರೀಷು ಸಮಾಸಕ್ತಾಃ ಪ್ರಮತ್ತಪತಿತೇಷು ಚ । 


pr) 


ಯೇ ಚಾನಾರ್ಯಸಮಾಸಕಾಃ ಸರ್ವೇ ತೇ ಸಂಶಯಂ ಗತಾ: 1೪೩॥ 


ಇರಿ 


ಸ್ತೀಯರ ಕೈಯಲ್ಲಿ ಸೇರಿದ ವಸ್ತುಗಳು, ಹುಚ್ಚರ ಕೈಯಲ್ಲಿ, ಪತಿತರ ಕೈಯಲ್ಲಿ 


ಅ 
ಮತ್ತು ನೀಚರ ಕೈಯಲ್ಲಿಸೇರಿದ ವಸ್ತುಗಳು ಸಂಶಯಕ್ಕೆ ಈಡಾಗುತ್ತವೆ. 
ಯತ್ರ ಸ್ತ್ರೀ ಯತ್ರ ಕಿತವೋ ಯತ್ರ ಬಾಲೋರನುಶಾಸ್ತಿ ಚ । 
ಮಜ್ಜಂತಿ ತೇ5ವಶಾ ರಾಜನ್ನುದಧಾವಪ್ಪವಾ ಇವ 11೪೪॥ 


ಎಲ್ಲಿ ಸ್ತೀಯಾಗಲೀ, ಸುಳ್ಳನ್ನು ಹೇಳುವ ಮನುಷ್ಯನಾಗಲೀ ಅಥವಾ 
ಮೂರ್ಯನಾಗಲೀ ಶಾಸನವನ್ನು ಮಾಡುತ್ತಾರೆಯೋ ಅಲ್ಲಿಪ್ರಜೆಗಳು ನಾವೆ ಇಲ್ಲದ 
ಸಮುದ್ರದಲ್ಲಿಮುಳುಗುವಂತೆ ಅವಶರಾಗಿ ಮುಳುಗುತ್ತಾರೆ. 


ಪ್ರಯೋಜನೇಷು ಯೇ ಸಕ್ತಾ ನ ವಿಶೇಷೇಷು ಭಾರತ । 
ತಾನಹಂ ಪಂಡಿತಾನ್‌ ಮನ್ಯೇ ವಿಶೇಷಾ ವಿಘಕಾರಕಾಃ el 


ಯಾರು ತಮ್ಮ ಕಾರ್ಯಕ್ಕೆ ಸಹಾಯ ಮಾಡುವವರಲ್ಲಿಆಸಕ್ಕರಾಗಿ ಇತರ ಜನರಲ್ಲಿ 
ಉದಾಸೀನರಾಗಿರುತ್ತಾರೆಯೋ ಅವರನ್ನು ನಾನು ಪಂಡಿತರೆಂದು ತಿಳಿಯುತ್ತೇನೆ. ಇತರ 
ಜನರು ಕಾರ್ಯಕ್ಕೆ ವಿಘವನ್ನು ಮಾಡುವವರು. 


ಯಂ ಪ್ರಶಂಸಂತಿ ಕಿತವಾ ಯಂ ಪ್ರಶಂಸಂತಿ ಚೋರಕಾಃ । 
ಯಂ ಪ್ರಶಂಸಂತಿ ಬಂಧಕ್ಕೋ ನ ಸ ಜೀವತಿ ಮಾನವಃ 11೪೬॥ 


ಯಾವನನ್ನು ಮೋಸಗಾರರು ಪ್ರಶಂಸಿಸುತ್ತಾರೆಯೋ, ಚೋರರು 
ಪ್ರಶಂಸಿಸುತ್ತಾರೆಯೋ, ವೇಶ್ಯೆಯರು ಪ್ರಶಂಸಿಸುತ್ಕಾರೆಯೋ ಅಂತಹ ಮನುಷ್ಯನು 
ಬಹುಕಾಲ ಜೀವಿಸಿರುವುದಿಲ್ಲ. 


ಹಿತ್ವಾ ತಾನ್‌ ಪರಮೇಷ್ವಾಹಾನ್‌ ಪಾಂಡವಾನಮಿತೌಜಸಃ ॥ 
ಆಹಿತಂ ಭಾರತೈಶ್ಚರ್ಯಂ ತ್ವಯಾ ದುರ್ಯೋಧನೇ ಮಹತ್‌ 1೪೭0 


ಪ್ರಜಾಗರಪರ್ವ -387- 


ಎಲೈ ಭಾರತನೇ, ನೀನು ಅಮಿತಪರಾಕ್ರಮಿಗಳಾದ, ಮಹಾಧನುರ್ಧಾರಿಗಳಾದ 
ಆ ಪಾಂಡವರನ್ನು ಬಿಟ್ಟು ನಿನ್ನ ಎಲ್ಲಾ ಐಶ್ವರ್ಯವನ್ನೂ ದುರ್ಯೋಧನನಿಗೆ 
ಹೊರಿಸಿದ್ದೀಯೆ. 


ತಂ ದ್ರಕ್ಕಸಿ ಪರಿಭ್ರಷಂ ತಸ್ಮಾತ್‌ ತಂ ನಚಿರಾದಿವ । 


ಆ 
ಐಶ್ಚರ್ಯಮದಸಮ್ಮೂಡಢಂ ಬಲಿಂ ಲೋಕತ್ರಯಾದಿವ 11೪೮॥। 
ಬಲಿಯು ಲೋಕತ್ರಯದಿಂದ ಚ್ಯುತನಾದಂತೆ ಶೀಘ್ರವಾಗಿ ಐಶ್ವರ್ಯಮದ 
ಮತ್ತನಾದ ಅವನು ಐಶ್ಚರ್ಯದಿಂದ ಪರಿಭ್ರಷ್ಟನಾಗುವುದನ್ನುನೀನು ನೋಡುವಿ. 
(| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಅಷ್ಟಸ್ತಿಂಶೋ5ಧ್ಯಾಯಃ ॥1 
॥ ಪ್ರಜಾಗರಪರ್ವಣಿ ಸಪ್ತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಮೂವತ್ತೆಂಟನೆಯ 
ಅಧ್ಯಾಯ ಮುಗಿಯಿತು. 
Xk 
ಮೂವತೊಂಬತನೆಯ ಅಧ್ಯಾಯ 
ವಿದುರನೀತಿ. ಜ್ಞಾತಿಸಂಗ್ರಹದಲ್ಲಿ ಇರುವ ಗುಣನಿರೂಪಣ. 
ಧೃತರಾಷ್ಟ್ರ 
ಅನೀಶ್ಚರೋ5ಯಂ ಪುರುಷೋ ಭವಾಭವೇ 
ಸೂತ್ರಪ್ರೋತಾ ದಾರುಮಯೀವ ಯೋಹಷಾ । 
ಧಾತ್ರಾ ತು ದಿಷ್ಠಸ್ಯ ವಶೇ ಕೃತೋ5ಹಂ 
ತಸ್ಮಾದ್‌ ವದ ತಂ ಶ್ರವಣೇ ದೃತೋ5ಹಮ್‌ ell 
೪ ವ ೪ 
ಧೃತರಾಷ್ಟ- ಮನುಷ್ಯನು ಸೂತ್ರವು ಪೋಣಿಸಿದ ಮರದ ಹೆಣ್ಣುಗೊಂಬೆಯಂತೆ 
ತನ್ನ ಶುಭಾಶುಭಗಳನ್ನು ಸಂಪಾದಿಸಿಕೊಳ್ಳಲು ಅಸಮರ್ಥನಾದವನು. ಬ್ರಹ್ಮನು ನನ್ನನ್ನು 
ಅದೃಷ್ಟದ ವಶವನ್ನಾಗಿ ಮಾಡಿದ್ದಾನೆ. ನಾನು ಶ್ರವಣದಲ್ಲಿಆಸಕ್ತನಾಗಿದ್ದೇನೆ. ಆದ್ದರಿಂದ 
ನೀನು ಮಾತನಾಡು. 


-388- ಮಹಾಭಾರತ ಉದ್ಯೋಗಪರ್ವ 


ವಿದುರಃ 
ಅಪ್ರಾಪ್ತಕಾಲಂ ವಚನಂ ಬೃಹಸ್ತತಿರಪಿ ಬ್ರುವನ್‌ । 
ಲಭತೇ ಬುದ್ಧ್ಯವಜ್ಞಾನಮವಮಾನಂ ಚ ಭಾರತ W211 


ವಿದುರ- ಎಲೈ ಭಾರತನೇ, ಅಯೋಗ್ಯವಾದ ಸಮಯದಲ್ಲಿ ಬೃಹಸತಿಯೇ 
ಮಾತನಾಡಿದರೂ ಬುದ್ದಿಯ ಮಾಲಿನ್ಯವನ್ನು ಮತ್ತು ಅವಮಾನವನ್ನು ಪಡೆಯುತ್ತಾನೆ. 


ಪ್ರಿಯೋ ಭವತಿ ದಾನೇನ ಪ್ರಿಯವಾದೇನ ಚಾಪರಃ । 
ಮಂತ್ರಮೂಲಬಲೇನಾನ್ಯೋ ಯಃ ಪ್ರಿಯಃ ಪ್ರಿಯ ಏವ ಸಃ 11೩ 


ಕೆಲವರು ದಾನದಿಂದ ಪ್ರಿಯರಾಗುತ್ತಾರೆ, ಇನ್ನುಕೆಲವರು ಒಳ್ಳೆಯ ಮಾತಿನಿಂದ 
ಪ್ರಿಯರಾಗುತ್ತಾರೆ, ಇನ್ನು ಕೆಲವರು ಮಂತ್ರಮೂಲಾದಿ ಬಲದಿಂದ ಪ್ರಿಯರಾಗುತ್ತಾರೆ, 
ಪರಮಾತ್ಮನೊಬ್ಬನೇ ಯಾವಾಗಲೂ ಪ್ರಿಯನಾದವನು. 


ದ್ವೇಷ್ಯೋ ನ ಸಾಧುರ್ಭವತಿ ನ ಮೇಧಾವೀ ನ ಪಂಡಿತಃ । 
ಪ್ರಿಯೇ ಶುಭಾನಿ ಕರ್ಮಾಣಿ ದ್ದೇಷ್ಯೇ ಪಾಪಾನಿ ಚೈವ ಹ 11೪1 


ಸಾಧುವು ದ್ವೇಷಕ್ಕೆ ವಿಷಯನಾಗುವುದಿಲ್ಲ. ಮೇಧಾವಿಯು ಮತ್ತು ಪಂಡಿತನು 
ದ್ವೇಷಕ್ಕೆ ವಿಷಯರಾಗುವುದಿಲ್ಲ. ಶುಭಕರ್ಮಗಳು ಪ್ರಿಯರನ್ನು ಜ್ಞಾಪಿಸುತ್ತವೆ. 
ಪಾಪಕರ್ಮಗಳು ದ್ವೇಷಿಯನ್ನು ಜ್ಞಾಪಿಸುತ್ತವೆ. 


ಉಕ್ತಂ ಮಯಾ ಜಾತಮಾತ್ರೇಆಪಿ ರಾಜನ್‌ 
ದುರ್ಯೋಧನಂ ತ್ಯಜ ಪುತ್ರಂ ತಮೇಕಮ್‌ । 
ತಸ್ಯ ತ್ಯಾಗಾತ್‌ ಪುತ್ರಶತಸ್ಯ ವೃದ್ಧಿ 
ಅಸ್ಯಾತ್ಯಾಗಾತ್‌ ಪುತ್ರಶತಸ್ಯ ನಾಶಃ 11೫ 
ರಾಜನೇ, ಹುಟ್ಟಿದಾಗಲೇ ನಾನು ದುರ್ಯೋಧನನೆಂಬ ಒಬ್ಬ ಪುತ್ರನನ್ನು ಬಿಡು. 
ಅವನನ್ನು ತ್ಯಾಗ ಮಾಡುವುದರಿಂದ ನೂರುಮಕ್ಕಳ ವೃದ್ದಿಯುಂಟಾಗುತ್ತದೆ. ತ್ಯಾಗ 
ಮಾಡದಿದ್ದರೆ ನೂರುಮಕ್ಕಳ ನಾಶವಾಗುತ್ತದೆ ಎಂದು ಹೇಳಿದೆ. 
ನ ವೃದ್ಧರ್ಬಹುಮಂತವ್ಯಾ ಯಾ ವೃದ್ಧಿ ಕ್ಷಯಮಾವಹೇತ್‌ | 
ಕ್ಲಯೋತಪಪಿ ಬಹುಮಂತವ್ಯೋ ಯಃ ಕ್ಷಯೋ ವೃದ್ಧಿಮಾವಹೇತ್‌ ॥೬॥ 


ಪ್ರಜಾಗರಪರ್ವ -389- 


ಯಾವ ವೃದ್ದಿಯು ನಾಶವನ್ನು ಉಂಟುಮಾಡುತ್ತದೆಯೋ ಆ ವೃದ್ದಿಯು 
ಶ್ಲಾಘನೀಯವಲ್ಲ. ಯಾವ ಕ್ಷಯವು ವೃದ್ಧಿಯನ್ನು ಉಂಟುಮಾಡುತ್ತದೆಯೋ ಅಂತಹ 
ಕ್ಷಯವೂ ಶ್ಲಾಘನೀಯವಾದುದು. 


ನಸ ಕ್ಷಯೋ ಮಹಾರಾಜ ಯಃ ಕ್ಷಯೋ ವೃದ್ಧಿಮಾವಹೇತ್‌ I 
ಕ್ಹಯಃ ಸ ತ್ತಿಹ ಮಂತವ್ಯೋ ಯಂ ಲಬ್ಧ್ವಾ ಬಹು ನಾಶಯೇತ್‌ ॥೭॥ 


ಎಲೈ ಮಹಾರಾಜನೇ, ಯಾವ ಕ್ಲೆಯವು ವೃದ್ಧಿಯನ್ನು ಉಂಟು 
ಮಾಡಿಕೊಡುತ್ತದೆಯೋ ಅದು ಕ್ಷಯವೇ ಅಲ್ಲ. ಆದರೆ ಯಾವ ಲಾಭವು ಬಹಳ 
ನಾಶವನ್ನು ಉಂಟುಮಾಡುತ್ತದೆಯೋ ಅದನ್ನು ಕ್ಷಯವೆಂದು ತಿಳಿಯಬೇಕು. 


ಸಮೃದ್ಧಾ ಗುಣತಃ ಕೇಚಿದ್‌ ಭವಂತಿ ಧನತೋತಪರೇ । 
ಧನವೃದ್ಧಾನ್‌ ಗುಣೈರ್ಹೀನಾನ್‌ ಧೃತರಾಷ್ಟ್ರ ವಿವರ್ಜಯ 11೮ 
ಕೆಲವರು ಗುಣಗಳಿಂದ ಸಮೃದ್ಧರಾಗಿರುತ್ತಾರೆ. ಇನ್ನು ಕೆಲವರು ಧನದಿಂದ 
ಸಮೃದ್ಧರಾಗಿರುತ್ತಾರೆ. ಧೃತರಾಷ್ಟ್ರನೇ, ಧನದಿಂದ ಅಭಿವೃದ್ಧರಾಗಿ ಗುಣಗಳಿಂದ 
ಹೀನರಾದವರನ್ನುಪರಿತ್ಯಜಿಸು. 
ಧೃತರಾಷ್ಟ್ರ 
ಸರ್ವಂ ತ್ವಮಾಯತೀತ್ಯುಕ್ತಂ ವದಸಿ ಪ್ರಾಜ್ನಸಮತಮ್‌ । 
ನ ಚೋತ್ತಹೇ ಸುತಂ ತ್ಯಕ್ತುಂ ಯತೋ ಧರ್ಮಸ್ತತೋ ಜಯಃ ॥೯॥ 
ಧೃತರಾಷ್ಟ್ರ ನೀನು ಪ್ರಾಜ್ನಸಮ್ಮತವಾಗಿ ಮುಂದೆ ಆಗುವ ವಿಷಯಗಳನ್ನೆಲ್ಲಾ 
ಹೇಳುತ್ತಿದ್ದೀಯೆ. ನಾನು ಮಗನನ್ನು ಬಿಡಲಾರೆ. ಎಲ್ಲಿ ಧರ್ಮವಿದೆಯೋ ಅಲ್ಲಿ 
ಜಯವುಂಟಾಗುತ್ತದೆ. 
ವಿದುರಃ 
ಅತೀವಗುಣಸಂಪನ್ನೋ ನ ಜಾತು ವಿನಯಾನ್ನಿತಃ । 
ಸುಸೂಕ್ಷ್ಮ ಮಪಿ ಭೂತಾನಾಮುಪಮರ್ದಮಪೇಕ್ವತೇ 11೧೦॥ 


-390- ಮಹಾಭಾರತ ಉದ್ಯೋಗಪರ್ವ 


ವಿದುರ- ಬಹಳ ಗುಣಸಂಪನ್ನನಾದರೂ ಎಂದೂ ವಿನಯವನ್ನು ಹೊಂದದಿದ್ದರೆ 


ಅವನು ಪ್ರಾಣಿಗಳಿಗೆ ಸ್ವಲ್ಪವಾದರೂ ಸಂಘರ್ಷವನ್ನು ಬಯಸುತ್ತಾನೆ. 


ಪರಾಪವಾದನಿರತಾ ಪರದುಃಬೋದಯೇಷು ಚ । 
ಪರಸ್ಪರವಿರೋಧೇ ಚ ಯತಂತೇ ಸತತೋತ್ಲಿತಾಃ 11೧೧॥ 


ದುಷ್ಟರು ಪರಾಪವಾದದಲ್ಲಿ ನಿರತರಾಗಿ, ಪರರಿಗೆ ದುಃಖವುಂಟು 
ಮಾಡುವುದರಲ್ಲಿಯೂ ನಿರತರಾಗಿ, ಪರಸ್ಪರ ವಿರೋಧದಲ್ಲಿಯೂ ನಿರತರಾಗಿ ಆ 
ವಿಷಯದಲ್ಲಿಸತತವಾದ ಪ್ರಯತ್ನವನ್ನುಮಾಡುತ್ತಾರೆ. 


ಸದೋಷಂ ದರ್ಶನಂ ಯೇಷಾಂ ಸಂವಾಸೇ ಸುಮಹದ್ದಯಮ್‌ । 
ಅರ್ಥಾದಾನೇ ಮಹಾನ್‌ ದೋಷಃ ಪ್ರದಾನೇ ಚ ಮಹದ್ದಯಮ್‌ ॥ 


ಯಾವ ಅಂತಹವರ ದರ್ಶನವೇ ದೋಷವನ್ನು ಉಂಟುಮಾಡುತ್ತದೆ. ಅವರ 
ಜೊತೆಯಲ್ಲಿ ವಾಸ ಮಾಡುವುದು ದೊಡ್ಡ ಭಯಕ್ಕೆ ಕಾರಣ. ಅವರಿಗೆ ದ್ರವ್ಯವನ್ನು 
ಕೊಡದಿದ್ದರೆ ದೊಡ್ಡದೋಷ. ಕೊಟ್ಟರೆ ದೊಡ್ಡಭಯವು ಉಂಟಾಗುತ್ತದೆ. 


ಯೇ ವೈ ಭೇದನಶೀಲಾಸ್ತು ಸಕಾಮಾ ನಿಸ್ತಫಾಃ ಶಠಾಃ । 


ಯೇ ಪಾಪಾ ಅತಿ ವಿಖ್ಯಾತಾಃ ಸಂವಾಸೇ ಪರಿಗರ್ಹಿತಾಃ 11೧೩ಟ। 

ಯಾರು ಸ್ನೇಹಿತರನ್ನು ಒಡೆಯುವ ಸ್ವಭಾವವುಳ್ಳವರೋ, ಕಾಮಿಗಳೋ, ನಾಚಿಕೆ 
ಇಲ್ಲದವರೋ, ಶಠರೋ ಮತ್ತು ಯಾರು ಪಾಹಿಷ್ಠರೆಂದು ಪ್ರಸಿದ್ಧರಾಗಿದ್ದಾರೆಯೋ 
ಅಂತಹವರು ಜೊತೆಯಲ್ಲಿ ವಾಸಮಾಡುವುದಕ್ಕೆ ನಿಂದಿತರಾದವರು. 


ಯುಕ್ತಾಶ್ಚಾನ್ಫೈರ್ಮಹಾದೋಷೈರ್ಯೇ ನರಾಸ್ತಾನ್‌ ವಿವರ್ಜಯೇತ್‌ । 

ನೀತೇ ಯಾ ಫಲನಿರ್ವೃತ್ತಿಃ ಸೌಹೃದೇ ಚೈವ ಯತ್‌ ಸುಖಮ್‌ ॥೧೪॥ 
ನಿವರ್ತಮಾನೇ ಸೌಭಾಗ್ಯೇ ಪ್ರೀತಿರ್ನೀಚೇ ವಿನಶ್ಯತಿ 11೧೫ 
ಬೇರೆ ದೋಷಗಳಿಂದ ಯುಕ್ತರಾದ ಮನುಷ್ಯರನ್ನೂ ಪರಿತ್ಯಜಿಸಬೇಕು. ತನ್ನಿಂದ 


ಸೌಭಾಗ್ಯವು ದೂರ ಹೋದರೆ ವಿನೀತನಲ್ಲಿರುವ ಫಲನಿಷ್ಠತ್ತಿಯೂ, ಸೌಹಾರ್ದದಲ್ಲಿರುವ 
ಸುಖವೂ, ನೀಚನಲ್ಲಿರುವ ಪ್ರೀತಿಯೂ ಎಲ್ಲವೂ ನಷ್ಟವಾಗುತ್ತದೆ? 


ಪ್ರಜಾಗರಪರ್ವ -391- 


ಯತತೇ ಚಾಪವಾದಾಯ ಯತ್ನಮಾರಭತೇ ಕ್ಷಯೇ NOL II 
ಸಲೇsಪ್ಲಪಕತೇ ಮೋಹಾನ ಶಾಂತಿಮುಪಗಚತಿ HO೭H 
ನಲ್‌್‌ಲ ಎ ೪ 


ತಾದೃಶೈಃ ಸಂಗತಂ ನೀಚೈರ್ನ್ಯಶಂಸೈರಕೃತಾತೃಭಿಃ I 


ನಿಶಮ್ಯ ನಿಪುಣಂ ಬುದ್ಧ್ಯಾ ವಿದ್ವಾನ್‌ ದೂರಾದ್‌ ವಿವರ್ಜಯೇತ್‌ ॥ 


ಯಾವನು ಅಪವಾದವನ್ನು ಹೊರಿಸಲು ಪ್ರಯತ್ನಪಡುತ್ತಾನೆಯೋ, ವಿನಾಶವನ್ನು 
ಮಾಡಲು ಪ್ರಯತ್ನ ಪಡುತ್ತಾನೆಯೋ, ಸ್ವಲ್ಪ ಅಪರಾಧವನ್ನು ಮಾಡಿದರೂ 
ಮೋಹದಿಂದ ಸಮಾಧಾನವನ್ನು ಹೊಂದುವುದಿಲ್ಲವೋ ಅಂತಹ ನೀಚರ, ಕ್ರೂರಿಗಳ 
ಮತ್ತು ಮನೋಜಯವಿಲ್ಲದವರ ಜೊತೆಯಲ್ಲಿ ಸಂಗವನ್ನು ಮಾಡಬಾರದು. 
ವಿದ್ದಾಂಸನಾದವನು ಬುದ್ದಿಯಿಂದ ಚೆನ್ನಾಗಿ ವಿಚಾರ ಮಾಡಿ ಅವರನ್ನು ದೂರದಲ್ಲಿ 
ಪರಿತ್ಯಾಗ ಮಾಡಬೇಕು. 


ಯೋ ಜ್ಞಾತಿಮನುಗೃಹ್ಲಾತಿ ದರಿದ್ರಂ.ದೀನಮಾತುರಮ್‌ । 

ಸ್ಸ ಪುತ್ರಪಶುವೃದ್ಧಿಂ ಚ ಶ್ರೇಯಶ್ಚಾನಂತಮಶ್ನುತೇ 11೧೯॥ 

ಯಾವನು ದರಿದ್ರನಾದ, ದೀನನಾದ ಮತ್ತು ರೋಗಿಯಾದ ದಾಯಾದಿಗೆ 
ಉಪಕಾರ ಮಾಡುತ್ತಾನೆಯೋ ಅವನು ಪಶು-ಪುತ್ರವೃದ್ಧಿಯನ್ನೂ , ಅನಂತವಾದ 
ಶ್ರೇಯಸ್ಸನ್ನೂ ಹೊಂದುತ್ತಾನೆ. 

ಜ್ಞಾತಯೋ ವರ್ಧನೀಯಾಸ್ಟೆರ್ಯ ಇಚ್ಚಂತ್ಯಾತ್ಮನಃ ಸುಖಮ್‌ । 

ಕುಲವೃದ್ದಿಂ ಚ ರಾಜೇಂದ್ರ ತಸ್ಕಾತ್‌ ಸಾಧು ಸಮಾಚರ [be] 

ಶ್ರೇಯಸಾ ಯೋಕ್ಸ್ಯಸೇ ರಾಜನ್‌ ಕುರ್ವಾಣೋ ಜ್ಞಾತಿಸತ್ತಿಯಾಮ್‌ ॥ 

pe ಣ್‌ 

ಯಾವ ಜ್ಞಾತಿಗಳಿಂದ ನಾವು ಸುಖವನ್ನು ಬಯಸುತ್ತೇವೆಯೋ ಅಂತಹ ಜ್ಞಾತಿಗಳು 
ಪೋಷಿಸಲಡಬೇಕು. ರಾಜೇಂದ್ರನೇ, ಆದ್ದರಿಂದ ಕುಲವೃದ್ದಿಯನ್ನು ಚೆನ್ನಾಗಿ ಮಾಡು. 
ರಾಜನೇ, ಜ್ಞಾತಿಗಳಿಗೆ ಸತ್ಕಾರವನ್ನು ಮಾಡಿದರೆ ಶ್ರೇಯಸ್ಸನ್ನು ಹೊಂದುವಿ. 


ವಿಗುಣಾ ಹ್ಯಪಿ ಸಂರಕ್ಸ್ಯಾ ಜ್ಞಾತಯೋ ಭರತರ್ಷಭ । 
ಕಿಂ ಪುನರ್ಗುಣವಂತಸ್ತೇ ತೃತ್ಪಪಾದಾಭಿಕಾಂಕ್ಟಿಣಃ 1೨2೨11 


-392- ಮಹಾಭಾರತ ಉದ್ಯೋಗಪರ್ವ 


ಭರತರ್ಷಭನೇ, ಗುಣವಿಲ್ಲದ ಜ್ಞಾತಿಗಳನ್ನೂ ಸಂರಕ್ಷಣೆ ಮಾಡಬೇಕು. 
ಹೀಗಿರುವಾಗ ಗುಣವಂತರೂ ಮತ್ತು ನಿನ್ನ ಅನುಗ್ರಹವನ್ನು ಅಪೇಕ್ಷಿಸುವವರೂ ಆದ 
ಪಾಂಡವರ ವಿಷಯದಲ್ಲಿ ಹೇಳುವುದೇನಿದೆ? 


ಪ್ರಸಾದಂ ಕುರು ವೀರಾಣಾಂ ಪಾಂಡವಾನಾಂ ವಿಶಾಂಪತೇ । 
ದೀಯತಾಂ ಗ್ರಾಮಕಾಃ ಕೇಚಿತ್‌ ತೇಷಾಂ ವೃತ್ಯರ್ಥಮೀಶರ ॥೨೩॥ 


ರಾಜನೇ, ವೀರರಾದ ಪಾಂಡವರಿಗೆ ಅನುಗ್ರಹವನ್ನು ಮಾಡು. ಈಶ್ವರನೇ, ಅವರ 
ಜೀವನಕ್ಕಾಗಿ ಅವರಿಗೆ ಕೆಲವು ಗ್ರಾಮಗಳನ್ನು ಕೊಡು. 


ಏವಂ ಲೋಕೇ ಯಶಃ ಪ್ರಾಪ್ತಂ ಭವಿಷ್ಯತಿ ನರಾಧಿಪ । 
ವೃದ್ಧೇನ ಹಿ ತಯಾ ಕಾರ್ಯಂ ಪುತ್ರಾಣಾಂ ತಾತ ರಕ್ಶಣಮ್‌ ॥1೨೪॥ 


ಮಯಾ ಚಾಪಿ ಹಿತಂ ವಾಚ್ಯಂ ವಿದ್ಧಿ ಮಾಂ ತ್ದದ್ದಿತೈಷಿಣಮ್‌ 11೨೫1! 


ನರಾಧಿಪನೇ, ಹಾಗೆ ಮಾಡಿದರೆ ಲೋಕದಲ್ಲಿನಿನಗೆ ಕೀರ್ತಿ ಉಂಟಾಗುತ್ತದೆ. 
ಪ್ರೀತಿಪಾತ್ರನೇ, ನೀನು ಮಕ್ಕಳಿಗೆ ರಕ್ಷಣೆಯನ್ನು ಮಾಡಬೇಕಾದವನು. ನಾನೂ ಸಹ 
ಹಿತವನ್ನು ಹೇಳಬೇಕು. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿ. 


ಜ್ಞಾತಿಭಿರ್ವಿಗ್ರಹಸ್ತಾತ ನ ಕರ್ತವ್ಯೋ ಭವಾರ್ಥಿನಾ । 
ಸುಖಾನಿ ಸಹಭೋಜ್ಯಾನಿ ಜ್ಞಾತಿಭಿರ್ಭರತರ್ಷಭ Wk 


ಪ್ರೀತಿಪಾತ್ರನೇ, ಏಳಿಗೆಯನ್ನು ಅಪೇಕಿಸುವವನು ಜ್ಞಾತಿಗಳ ಜೊತೆಯಲ್ಲಿ 
ವಿರೋಧವನ್ನು ಮಾಡಿಕೊಳ್ಳಬಾರದು. ಭರತರ್ಷಭನೇ, ಸುಖಗಳು ಜ್ಞಾತಿಗಳ 
ಜೊತೆಯಲ್ಲಿ ಭೋಗಿಸಬೇಕಾದವುಗಳು. 


ಸಭೋಜನಂ ಸಂಕಥನಂ ಸಂಪ್ರೀತಿಶ್ಚ ಪರಸ್ತರಮ್‌ । 
ಜ್ಞಾತಿಭಃ ಸಹ ಕಾರ್ಯಾಣಿ ನ ವಿರೋಧಃ ಕದಾಚನ 11೨೭1 
ಜ್ಞಾತಿಗಳ ಜೊತೆಯಲ್ಲಿಭೋಜನವನ್ನು ಮಾಡಬೇಕು, ಒಳ್ಳೆಯ ಮಾತುಗಳನ್ನು 


ಆಡಬೇಕು, ಪರಸ್ಪರ ಪ್ರೀತಿಯನ್ನುಮಾಡಬೇಕು, ಆದರೆ ಎಂದೂ ವಿರೋಧವನ್ನು 
ಮಾಡಬಾರದು. 


ಪ್ರಜಾಗರಪರ್ವ -393- 


ಜ್ಞಾತಯಸ್ತಾರಯಂತೀಹ ಜ್ಞಾತಯೋ ಮಜ್ಜಯಂತಿ ಚ । 
ಸುವೃತ್ತಾಸ್ತಾರಯಂತೀಹ ದುರ್ವುತ್ತಾ ಮಜ್ಜಯಂತಿ ಚ 11೨೮॥॥ 


ಲ ಎ 
ಇಲ್ಲಿಜ್ಞಾತಿಗಳು ಆಪತ್ತಿನಿಂದ ದಾಟಿಸುತ್ತಾರೆ ಮತ್ತು ಮುಳುಗಿಸುತ್ತಾರೆ ಕೂಡ. 
ಒಳ್ಳೆಯ ನಡತೆಯುಳ್ಳವರು ದಾಟಿಸುತ್ತಾರೆ ಮತ್ತು ಕೆಟ್ಟ ನಡತೆಯುಳ್ಳವರು 
ಮುಳುಗಿಸುತ್ತಾರೆ. 
ಸುವೃತ್ತೋ ಭವ ರಾಜೇಂದ್ರ ಪಾಂಡವಾನ್‌ ಪ್ರತಿ ಮಾನದ । 
ಅಧರ್ಷಣೀಯಃ ಶತ್ರೂಣಾಂ ತೈರ್ವ್ವತಸ್ತ ಫಿ ಭವಿಷ್ಯಸಿ 1೨೯1 


ರಾಜೇಂದ್ರನೇ, ಮಾನದನೇ, ಪಾಂಡವರ ವಿಷಯದಲ್ಲಿ ಒಳ್ಳೆಯ ನಡತೆಯನ್ನು 
ಹೊಂದು. ಅವರಿಂದ ಯುಕ್ತನಾದ ನೀನು ಶತ್ರುಗಳಿಂದ ಅವಮಾನ ಮಾಡಲು 
ಸಾಧ್ಯವಿಲ್ಲದವನಾಗಿ ಆಗುವಿ. 


ಶ್ರೀಮಂತಂ ಜ್ಞಾತಿರಾಸಾದ್ಯ ಯೋ ಜ್ಞಾತಿಮವಸೀದತಿ 
ದಿಗ್ಗಹಸ್ತಾತ್‌ ಮೃಗ ಇವ ಸ ಏನಸ್ತಸ್ಯ ಎಂದತಿ HAO 


ಜ್ಞಾತಿಯಾದವನು ಶ್ರೀಮಂತನಾದ ಜ್ಞಾತಿಯನ್ನು ಸಮೀಪಿಸಿ ಅವನನ್ನು ವಿಷದ 
ಲೇಪವುಳ್ಳ ಹಸ್ತದಿಂದ ಮೃಗವು ನಾಶವಾಗುವಂತೆ ನಾಶ ಮಾಡಿದರೆ, ನಾಶ 
ಹೊಂದಿದವನ ಪಾಪವೆಲ್ಲವೂ ನಾಶ ಮಾಡಿದವನಿಗೆ ಸೇರುತ್ತದೆ. 

ಪಶ್ಚಾದಪಿ ನರಶ್ರೇಷ್ಠ ತವ ತಾಪೋ ಭವಿಷ್ಯತಿ । 

ತಾನ್‌ ವಾ ಹತಾನ್‌ ಸುತಾನ್‌ ವಾಠಪಿ ಶ್ರುತ್ವಾ ತದನುಚಿಂತಯ ॥ 

ರಾಜೇಂದ್ರನೇ, ಪಾಂಡವರು ಹತರಾದುದನ್ನು ಅಥವಾ ನಿನ್ನ ಮಕ್ಕಳು 
ಹತರಾದುದನ್ನು ಕೇಳಿ ಅನಂತರವೂ ಕೂಡ ನಿನಗೆ ಪಶ್ಚಾತ್ತಾಪ ಉಂಟಾಗುವುದು. 
ನರಶ್ರೇಷ್ಠನೇ, ಈ ವಿಷಯವನ್ನು ಚೆನ್ನಾಗಿ ಯೋಚಿಸು. 


ಯೇನ ಖಟ್ಟಾಂ ಸಮಾರೂಢಃ ಪರಿತಪ್ಯೇತ ಕರ್ಮಣಾ । 
ಆದಾವೇವ ನ ತತ್‌ ಕುರ್ಯಾದಧ್ರುವೇ ಜೀವಿತೇ ಸತಿ 11೩ ೨॥| 


-304- ಮಹಾಭಾರತ ಉದ್ಯೋಗಪರ್ವ 


ರಾತ್ರಿ ಮಲಗುವಾಗ ಮಂಚವನ್ನು ಏರುವವನು ತನ್ನ ಕರ್ಮದಿಂದ ಪರಿತಾಪವನ್ನು 
ಹೊಂದಬಾರದವನಾಗಿದ್ದರೆ ಜೀವನವು ಅಶಾಶತವಾಗಿರುವಾಗ ಅದಕ್ಕೆ ಬೇಕಾದ 
ಕರ್ಮವನ್ನು ಮೊದಲೇ ಮಾಡಬೇಕು. 


ನ ಕಶ್ಚಿನ್ನಾಪನಯತೇ ಪುಮಾನನ್ಯತ್ರ ಭಾರ್ಗವಾತ್‌ । 
ಶೇಷಸಂಪ್ರತಿಪತ್ತಿಸ್ತು ಬುದ್ಧಿಮತ್‌ಸ್ವವತಿಷ್ಠತಿ 11೩೩ 


ಕುಂಬಾರನನ್ನು ಬಿಟ್ಟುಬೇರೆ ಯಾರೂ ಒಮ್ಮೆ ಕೊಟ್ಟವಸ್ತುವನ್ನು ಪುನಃ ಹಿಂದಕ್ಕೆ 
ತೆಗೆದುಕೊಳ್ಳುವುದಿಲ್ಲ (ಕುಂಬಾರನು ಮಾತ್ರ ಒಮ್ಮೆ ಮಾರಿದ ಪದಾರ್ಥಗಳನ್ನು 
ತೆಗೆದುಕೊಂಡು ಅದನ್ನೇ ಸ್ವಲ್ಪ ಹೊಸದನ್ನಾಗಿ ಮಾಡಿ ಪುನಃ ಮಾರುತ್ತಾನೆ). 
ವಿವೇಕಿಗಳಾದವರು ದತ್ತಾಪಹಾರವನ್ನುಮಾಡುವುದಿಲ್ಲ (ವಾದಿರಾಜರು). 


ದುರ್ಯೋಧನೇನ ಯದ್ಯೇತತ್‌ ತತ್‌ ಪಾಪಂ ತೇ ಪುರಾಕೃತಮ್‌ । 
ತಯಾ ತತುಲವದೇನ ಪ್ರೃತ್ನಾನೇಯಂ ಜನೇಶರ HAV 
ವ ೪ ಲ ಧಂ ನ್‌ ವ 


ಎಲ್ಲೆ ಜನೇಶ್ವರನೇ, ದುರ್ಯೋಧನನ ಮೂಲಕ ನೀನು ಹಿಂದೆ ಯಾವ ಪಾಪವನ್ನು 
ಮಾಡಿದೆಯೋ ಈಗ ಕುಲವೃದ್ಧನಾದ ನೀನು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು. 


ತಾನ್‌ ಸ್ಟೇ ಪದೇ ಪ್ರತಿಷ್ಠಾಪ್ಯ ಲೋಕೇ ವಿಗತಕಲ್ಗಷಃ । 

ಭವಿಷ್ಯಸಿ ನರಶ್ರೇಷ್ಠ ಪೂಜನೀಯೋ ಮನೀಷಿಣಾಮ್‌ 11೩೫ 

ನರಶ್ರೇಷ್ಠನೇ, ಅವರನ್ನು ಅವರ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಲೋಕದಲ್ಲಿ 
ಅಪವಾದದಿಂದ ದೂರನಾಗುವಿ, ಜ್ಞಾನಿಗಳಿಂದ ಪೂಜನೀಯನೂ ಆಗುವಿ. 

ಸುವ್ಯಾಹೃತಾನಿ ಧೀರಾಣಾಂ ಫಲತಃ ಪರಿಚಿಂತ್ಯ ಚ । 

ಅಧ್ಯವಸ್ಯತಿ ಕಾರ್ಯೇಷು ಚಿರಂ ಯಶಸಿ ತಿಷ್ಕತಿ ALI 

ಯಾವನು ಧೀರರ ಒಳ್ಳೆಯ ಮಾತುಗಳನ್ನೂ, ಅದರಿಂದ ಉಂಟಾಗುವ 
ಫಲಗಳನ್ನೂ ಚೆನ್ನಾಗಿ ಚಿಂತಿಸಿ ಕಾರ್ಯವನ್ನುಮಾಡಲು ನಿಶ್ಚಯಿಸುತ್ತಾನೆಯೋ ಅವನು 
ಬಹುಕಾಲ ಕೀರ್ತಿಯನ್ನು ಹೊಂದುತ್ತಾನೆ. 


ಪ್ರಜಾಗರಪರ್ವ -395- 


ಅಸಮ್ಯಗುಪಯುಕ್ತಂ ಹಿ ಜ್ಞಾನಂ ಸುಕುಶಲೈರಪಿ I 
ಉಪಲಭ್ಯಂ ಚಾವಿದಿತಂ ವಿದಿತಂ ಚಾನನುಷ್ಠಿತಮ್‌ ALI 


ಪಾಪೋದಯಫಲಂ ವಿದ್ವಾನ್‌ ಯೋ ನಾರಭತಿ ವರ್ಧತೇ 11೩೮ 

ಒಳ್ಳೆಯ ಕುಶಲರೂ ಕೂಡ ತಮ್ಮ ಜ್ಞಾನವನ್ನು ಪೂರ್ಣವಾಗಿ 
ಉಪಯೋಗಿಸಿಕೊಳ್ಳುವುದಿಲ್ಲ. ದೊರೆತಿರುವ ಜ್ಞಾನವು ಅರ್ಥವಾಗುವುದಿಲ್ಲ, 
ಅರ್ಥವಾದುದು ಅನುಷ್ಠಾನಕ್ಕೆ ಬರುವುದಿಲ್ಲ, ಇಂತಹ ಆರಂಭವು ಪಾಪವನ್ನೇ 
ಉಂಟುಮಾಡುತ್ತದೆ ಎಂದು ತಿಳಿದು ಯಾವನು ಆರಂಭವನ್ನೇ ಮಾಡುವುದಿಲ್ಲವೋ 
ಅವನು ಅಭಿವೃದ್ಧಿಯನ್ನು ಹೊಂದುತ್ತಾನೆ. 


ಯಸ್ತು ಪೂರ್ವಕೃತಂ ಪಾಪಮವಿಮೃಶ್ಯಾನುವರ್ತತೇ । 
ಅಗಾಧಪಂಕೇ ದುರ್ಮೇಧಾ ವಿಷಮೇ ವಿನಿಪಾತ್ಯತೇ 11೩೯॥ 


ಯಾವನು ತಾನು ಮೊದಲು ಮಾಡಿದ ಪಾಪವನ್ನು ವಿಮರ್ಶೆ ಮಾಡದೆ ಅದನ್ನೇ 
ಮುಂದುವರೆಸುತ್ತಾನೆಯೋ, ಅಂತಹ ದುರ್ಮೇಧನಾದ ಅವನು ದುಃಖಕರವಾದ 
ಅಗಾಧವಾದ ಕೆಸರಿನಲ್ಲಿ ಬೀಳುತ್ತಾನೆ (ಬೀಳಿಸಲ್ಪಡುತ್ತಾನೆ). 

ಮಂತ್ರಭೇದಸ್ಯ ಷಟ್‌ ಪ್ರಾಜ್ಞೋ ದ್ವಾರಾಣೀಮಾನಿ ಲಕ್ಷಯೇತ್‌ । 

ಅರ್ಥಸಂತತಿಕಾಮಶ್ಚ ರಕ್ಷೇದೇತಾನಿ ನಿತ್ಯಶಃ IYO 

ಪ್ರಾಜ್ಞನಾದವನು ಮಂತ್ರಭೇದಕ್ಕೆ (ಮಂತ್ರವು ಸೋರಿ ಹೋಗುವುದಕ್ಕೆ) ಆರು 
ದ್ವಾರಗಳನ್ನು ಗಮನಿಸಬೇಕು. ಅರ್ಥದ ಅಭಿವೃದ್ಧಿಯನ್ನು ಬಯಸುವವನು ಇವುಗಳನ್ನು 
ಯಾವಾಗಲೂ ರಕ್ಷಿಸಬೇಕು. 

ಮದ್ಯಂ ಸ್ವಷ್ಟಮವಿಜ್ಞಾನಮಾಕಾರಂ ಚಾತ್ಮಸಂಭವಮ್‌ I 

ದುಷ್ಟಾಮಾತ್ಯೇಷು ವಿಸ್ತಂಭಂ ದೂತಾಚ್ಚಾಕುಶಲಾದಪಿ 11೪೧॥ 

ದ್ವಾರಾಣ್ಯೇತಾನಿ ಯೋ ಜ್ಞಾತ್ಲಾ ಸಂವೃಣೋತಿ ಸದಾ ನೃಷಃ । 

ಅ ಇದ ಲ ಲ 
ತ್ರಿವರ್ಗಾಚರಣೇ ಯುಕ್ತಃ ಸ ಶತ್ರೂನಧಿತಿಷ್ಯತಿ 11೪೨1 


-396- ಮಹಾಭಾರತ ಉದ್ಯೋಗಪರ್ವ 


ಮದ್ಯ , ನಿದ್ರೆ, ಅಜ್ಞಾನ, ತನ್ನ ಆಕಾರ, ದುಷ್ಟ ಅಮಾತ್ಯರಲ್ಲಿ ವಿಶ್ವಾಸ ಮತ್ತು 
ಅಕುಶಲರಾದ ದೂತರು - .ಯಾವ ರಾಜನು ಈ ಆರು ದ್ವಾರಗಳನ್ನು ತಿಳಿದು 
ಯಾವಾಗಲೂ ಮುಚ್ಚುತ್ತಾನೆಯೋ ಮತ್ತು ಧರ್ಮಾರ್ಥಕಾಮಗಳ ಆಚರಣೆಯಲ್ಲಿ 
ನಿರತನಾಗುತ್ತಾನೆಯೋ ಅವನು ಶತ್ರುಗಳನ್ನು ಮೆಟ್ಟಿ ನಿಲ್ಲುತ್ತಾನೆ. 


ನ ವೈ ಶ್ರತಮವಿಜ್ಞಾಯ ವೃದ್ಧಾನನುಪಸೇವ್ಯ ವಾ । 
ಧರ್ಮಾರ್ಥೌ ವೇದಿತುಂ ಶಕ್ಕೌ ಬೃಹಸ್ಪತಿಸಮೈರಪಿ YA 


ವಿದ್ಯೆಯನ್ನು ಅಭ್ಯಾಸ ಮಾಡದೆ, ದೊಡ್ಡವರ ಸೇವೆಯನ್ನು ಮಾಡದೆ ಬೃಹಸತಿಗೆ 
ಸಮಾನರಾದವರೂ ಸಹ ಧರ್ಮಾರ್ಥಗಳನ್ನು ತಿಳಿಯಲು ಸಾಧ್ಯವಿಲ್ಲ. 


ನಷ್ಟಂ ಸಮುದ್ರೇ ಪತಿತಂ ನಷ್ಟಂ ವಾಕ್ಯಮಶ್ಚಣ್ಣತಿ । 
ಅನಾತ್ನನಿ ಶ್ರುತಂ ನಷ್ಟಂ ನಷ್ಟಂ ಹುತಮನಗ್ಗಿಕಮ್‌ 11೪೪॥॥ 


೪ 
ಸಮುದ್ರದಲ್ಲಿಬಿದ್ದವಸ್ತುವು ನಷ್ಟವಾಗುತ್ತದೆ. ಕೇಳದಿದ್ದವನಿಗೆ ಹೇಳಿದ ಮಾತು 
ನಷ್ಟವಾಗುತ್ತದೆ. ಮನೋಜಯವಿಲ್ಲದವನ ವಿದ್ಯೆಯು ನಷ್ಟವಾಗುತ್ತದೆ. ಅಗ್ನಿ ಇಲ್ಲದೆ 
ಮಾಡಿದ ಹೋಮವು ನಷ್ಟವಾಗುತ್ತದೆ. 


ಸತ್ಯಂ ಪರೀಕ್ಷ ; ಮೇಧಾವೀ ಬುದ್ಧ್ಯಾ ಸಂಪಾದ್ಯ ಚಾಸಕೃತ್‌ । 
ಶ್ರುತ್ವಾ ದೃಷ್ಟ್ವಾನಥ ವಿಜ್ಞಾಯ ಪ್ರಾಜ್ಞೈರ್ಮೈತ್ರೀಂ ಸಮಾಚರೇತ್‌ ॥ 


ಮೇಧಾವಿಯಾದವನು ತನ್ನ ಬುದ್ದಿಯಿಂದ ಅನೇಕ ಸಲ ಒಳ್ಳೆಯ ನಡತೆಯನ್ನು 
ಪರೀಕ್ಷೆ ಮಾಡಿ, ಇನ್ನೊಬ್ಬರಿಂದ ಕೇಳಿ, ತಾನು ನೋಡಿ, ಅನಂತರ ತಿಳಿದುಕೊಂಡು 
ಪ್ರಾಜ್ಞರ ಜೊತೆಯಲ್ಲಿಸ್ನೇಹವನ್ನು ಮಾಡಬೇಕು. 


ಅವೃತ್ತಂ ವಿನಯೋ ಹಂತಿ ಹಂತ್ಯನರ್ಥಂ ಹರಾಕ್ರಮಃ । 
ಹಂತಿ ನಿತ್ಯಂ ಕ್ಷಮಾ ಕ್ರೋಧಮಾಚಾರೋ ಹಂತ್ಕಲಕ್ಷಣಮ್‌ ॥೪೬॥ 
ವಿನಯವು ದುರ್ನಡತೆಯನ್ನು ನಾಶಮಾಡುತ್ತದೆ. ಪರಾಕ್ರಮವು ಅನರ್ಥವನ್ನು 


ನಾಶಮಾಡುತ್ತದೆ. ಕ್ಷಮೆಯು ನಿತ್ಯವೂ ಕ್ರೋಧವನ್ನು ನಾಶ ಮಾಡುತ್ತದೆ. ಒಳ್ಳೆಯ 
ಆಚಾರವು ಅವಲಕ್ಷಣಗಳನ್ನು ನಾಶ ಮಾಡುತ್ತದೆ. 


ಪ್ರಜಾಗರಪರ್ವ -397- 


ಪರಿಚ್ಚದೇನ ಕ್ಷೇತ್ರೇಣ ವೇಶ್ಮನಾ ಬ್ರಹ್ಮಚರ್ಯಯಾ । 
ಪರೀಕ್ಷೇತ ಕುಲಂ ರಾಜನ್‌ ಭೋಜನಾಚ್ಚಾದನೇನ ಚ 11೪೭॥ 


ರಾಜನೇ, ಒಂದು ಕುಲವನ್ನು ಅದರ ವಾತಾವರಣದಿಂದ, ಅದರ ಕ್ಷೇತ್ರದಿಂದ 
(ಆಸಿಯಿಂದ), ಗೃಹದಿಂದ, ವೇದಾಭ್ಯಾಸದಿಂದ, ಭೋಜನ ಮತ್ತು ವಸ್ತುಗಳಿಂದ 
ಪರೀಕ್ಷಿಸಬೇಕು. 

ಯಯೋಶ್ಲಿತ್ತೇನ ವಾ ಚಿತ್ತಂ ನಿಬ್ಬತಂ ನಿಭ್ಛತೇನ ವಾ । 

ಸಮೇತಿ ಪ್ರಜ್ಞಯಾ ಪ್ರಜ್ಞಾ ತಯೋರ್ಮೈತ್ರೀ ನ ಜೀರ್ಯತೇ ॥೪೮॥ 


ಯಾವ ಇಬ್ಬರಿಗೆ ಚಿತ್ತದೊಡನೆ ಚಿತ್ತವು ಬೆರೆಯುತ್ತದೆಯೋ, ಅವಧಾನವು 
ಅವಧಾನದೊಡನೆ ಬೆರೆಯುತ್ತದೆಯೋ, ಪ್ರಜ್ಞೆಯು ಪ್ರಜ್ಞೆಯೊಡನೆ ಬೆರೆಯುತ್ತದೆಯೋ 
ಅವರಿಬ್ಬರ ಸ್ನೇಹವು ನಶಿಸಿಹೋಗುವುದಿಲ್ಲ. 

ದುರ್ಬುದ್ಧಿಮಕೃತಪ್ರಜ್ಞಂ ಛನ್ನಂ ಕೂಪಂ ತೃಣೈರಿವ । 

ಎಲ್‌ a ಲಲ 

ವಿವರ್ಜಯೀತ ಮೇಧಾವೀ ತಸ್ಮಿನ್‌ ಮೈತ್ರೀ ಪ್ರಣಶ್ಯತಿ Tal 

ಮೇಧಾವಿಯಾದವನು ದುರ್ಬುದ್ದಿಯುಳ್ಳ ಪ್ರಜ್ಞಾಶೂನ್ಯನಾದ ಮನುಷ್ಯನನ್ನು 
ತೃಣದಿಂದ ಮುಚ್ಚಲ್ಪಟ್ಟಕೂಪದಂತೆ ಪರಿತ್ಯಜಿಸಬೇಕು. ಅವನಲ್ಲಿಮಾಡಿದ ಸ್ನೇಹವು 
ನಾಶವನ್ನು ಹೊಂದುತ್ತದೆ. 

ಅವಲಿಪ್ರೇಷು ಮೂರ್ಬೇಷು ರೌದ್ರಸಾಹಸಿಕೇಷು ಚ । 

ತಥೈವಾಪೇತಧರ್ಮೇಷು ನ ಮೈತ್ರೀಮಾಚರೇದ್‌ ಬುಧಃ 11೫೦।| 

ಅಹಂಕಾರವುಳ್ಳವರಲ್ಲಿ ಮೂರರಲ್ಲಿ, ಭಯಂಕರ ಸಾಹಸಗಳನ್ನು 
ಮಾಡುವವರಲ್ಲಿ, ಧರ್ಮಭ್ರಷ್ಟರಾದವರಲ್ಲಿ ವಿವೇಕಿಯಾದವನು ಸ್ನೇಹವನ್ನು 
ಮಾಡಬಾರದು. 

ಕೃತಜ್ಞಂ ಧಾರ್ಮಿಕಂ ಸತ್ಯಮಕ್ಟುದ್ರಂ ದೃಢಭಕ್ತಿಕಮ್‌ । 

ಜಿತೇಂದ್ರಿಯಂ ಸ್ಥಿತಂ ಸ್ಥಿತ್ಯಾಂ ಮಿತ್ರಮಿತ್ಯಭಿವಾಂಛತಿ 11೫೧॥ 


-398- ಮಹಾಭಾರತ ಉದ್ಯೋಗಪರ್ವ 


ಕೃತಜ್ಞನಾದವನು, ಧಾರ್ಮಿಕನಾದವನು, ಸದ್ಗುಣಗಳುಳ್ಳವನು, ಕ್ಹುದ್ರನಲ್ಲದವನು, 
ದೃಢವಾದ ಭಕ್ತಿಯನ್ನು ಹೊಂಧಿದವನು, ಜಿತೇಂದ್ರಿಯನು, ತನ್ನಧೋರಣೆಯಲ್ಲಿಯೇ 
ನಿಲ್ಲುವವನು, ಇಂತಹವನನ್ನು ಮಿತ್ರನನ್ನಾಗಿ ಬಯಸಬೇಕು. 


ಇಂದ್ರಿಯಾಣಾಮನುತರ್ಗೋಮೃತ್ಯುನಾ ಚ ವಿಶಿಷ್ಯತೇ । 
ಅತ್ಯರ್ಥಂ ಪುನರುತರ್ಗಃ ಶಾತಯೇದ್‌ ದೈವತಾನ್ಯಪಿ 11೫೨॥1 


ಇಂದ್ರಿಯಗಳನ್ನು ನಿಗ್ರಹಿಸಿ ಅವುಗಳನ್ನು ವಿಷಯದ ಕಡೆಗೆ ಬಿಡದಿರುವುದು 
ಮೋಕ್ಬಕ್ತಿಂತಲೂ ಶ್ರೇಷ್ಠವಾದುದು. ವಿಷಯದ ಕಡೆಗೆ ಬಹಳವಾಗಿ ಬಿಟ್ಟರೆ ಅವು 
ದೇವತೆಗಳನ್ನೂ ಧ್ರಂಸ ಮಾಡುತ್ತವೆ. 


ಮಾರ್ದವಂ ಸರ್ವಭೂತಾನಾಮನಸೂಯಾ ಕ್ಷಮಾ ಧೃತಿಃ । 
ಆಯುಷ್ಯಾಣಿ ಬುಧಾಃ ಪ್ರಾಹುರ್ಮಿತ್ರಾಣಾಂ ಚಾವಿಮಾನನಾ ॥೫೩॥ 


ಮಾರ್ದವ, ಯಾರಲ್ಲೂ ಅಸೂಯೆಯನ್ನು ಮಾಡದಿರುವುದು, ಕ್ಷಮ, ದೈರ್ಯ, 
ಮಿತ್ರರನ್ನು ಅವಮಾನ ಮಾಡದಿರುವುದು ಇವು ಆಯುಷ್ಯಪ್ರದವೆಂದು ಜ್ಞಾನಿಗಳು 
ಹೇಳುತ್ತಾರೆ. 


ಅಪ(ವಿ)ನೀತಂ ಸುನೀತೇನ ಯೇಠರ್ಥಂ ಪ್ರತ್ಯಾನಿನೀಷತಿ । 
ಮತಿಮಾಸ್ನಾಯ ದೃಢಾಂ ತದೇಕಂ ಪುರುಷವ್ರತಮ್‌ 11೫೪॥ 


ಹಿಂದೆ ಇನ್ನೊಬ್ಬರಿಂದ ಅಪಹೃತವಾದುದನ್ನು ಒಳ್ಳೆಯ ನೀತಿಯನ್ನು ಅನುಸರಿಸಿ, 
ದೃಢವಾದ ಒಳ್ಳೆಯ ಬುದ್ದಿಯನ್ನು ಹೊಂದಿ ಯಾವನು ಹಿಂದಕ್ಕೆ ತರುತ್ತಾನೆಯೋ ಅದಕ್ಕೆ 
ಮುಖ್ಯವಾದ ಪುರುಷವ್ರತವೆಂದು ಹೇಳುತ್ತಾರೆ. 


ಆಯತ್ಯಾಂ ಪ್ರತಿಕಾರಜ್ಞು ತಥಾತ್ಲೇ ದೃಢನಿಶ್ಚಯ: । 
ಅತೀತೇ ಕಾರ್ಯಶೇಷಜ್ಞೋ ನರೋತರ್ಥೈರ್ನ ಪ್ರಹೀಯತೇ ॥1೫೫॥ 


ಭವಿಷ್ಯಕಾಲದಲ್ಲಿ ಉಂಟಾಗುವ ಅನರ್ಥಗಳಿಗೆ ಪ್ರತೀಕಾರವನ್ನು ಮಾಡಲು 
ತಿಳಿದವನು, ವರ್ತಮಾನಕಾಲದಲ್ಲಿ ಮಾಡಬೇಕಾದ ಕಾರ್ಯವನ್ನು ದೃಢವಾಗಿ 
ತಿಳಿದವನು ಮತ್ತು ಭೂತಕಾಲದ ಕಾರ್ಯದ ಶೇಷವನ್ನು ತಿಳಿದವನು ಎಂದೂ 
ಅರ್ಥವನ್ನು ಕಳೆದುಕೊಳ್ಳುವುದಿಲ್ಲ ಕ 


ಪ್ರಜಾಗರಪರ್ವ -399- 


ಕರ್ಮಣಾ ಮನಸಾ ವಾಚಾ ಯದಭೀಕ್ಚಂ ನಿಷೇವತೇ ॥ 
ತದೇವಾಪಹರತ್ಯೇನಂ ತಸ್ಮಾತ್‌ ಕಲ್ಯಾಣಮಾಚರೇತ್‌ 11೫೬! 


ಕರ್ಮದಿಂದ, ಮನಸ್ಸಿನಿಂದ ಮತ್ತು ಮಾತಿನಿಂದ ಸತತವಾಗಿ ಯಾವ ವಸ್ತುವನ್ನು 
ಸೇವಿಸುತ್ತಾನೆಯೋ ಆ ವಸ್ತುವೇ ಅವನನ್ನು ಅಪಹರಿಸುತ್ತದೆ. ಆದ್ದರಿಂದ 
(ಮೂರರಿಂದಲೂ) ಒಳ್ಳೆಯದನ್ನೇ ಮಾಡಬೇಕು. 


ಮಂಗಲಾಲಾಪನಂ ಯೋಗಃ ಶ್ರುತಮುತ್ನಾನಮಾರ್ಜವಮ್‌ । 
ಭೂತಿಮೇತಾನಿ ಕುರ್ವಂತಿ ಸತಾಂ ಚಾಭೀಕ್ಷ್ಯ ದರ್ಶನಮ್‌ 11೫೭! 


ಮಂಗಳವಾದ ಮಾತುಗಳು, ಯೋಗ, ಶಾಸ್ಪಶ್ರವಣ, ಉತ್ಸಾಹ, ಆರ್ಜವ 
(ಸರಳತೆ) ಮತ್ತು ಸತತವಾಗಿ ಸಜ್ಜನರ ದರ್ಶನ - ಇವು ಸಂಪತ್ತನ್ನೇ ತಂದುಕೊಡುತ್ತವೆ. 


ಅನಿರ್ವೇದಃ ಶ್ರಿಯೋ ಮೂಲಂ ಲಾಭಸ್ಯ ಚ ಶುಭಸ್ಯ ಚ । 
ಮಹಾನ್‌ ಭವತ್ಯನಿರ್ವಿಣ್ಣ ಸುಖಂ 'ಚಾನಂತಮತಶ್ನುತೇ SCI 


ತೃಪ್ತಿಯು ಸಂಪತ್ತಿಗೂ ಲಾಭಕ್ಕೂ ಮತ್ತು ಶುಭಕ್ಕೂ ಮೂಲವಾದುದು. 
ತೃಪ್ರನಾದವನು ದೊಡ್ಡವನಾಗುತ್ತಾನೆ, ಅನಂತವಾದ ಸುಖವನ್ನು ಹೊಂದುತ್ತಾನೆ. 

ನಾತಃ ಶ್ರೀಮತ್ತರಂ ಕಿಂಚಿದನ್ಯತ್‌ ಪಥ್ಯತಮಂ ಮತಮ್‌ । 

ಪ್ರಭವಿಷ್ಣೋರ್ಯಥಾ ತಾತ ಕ್ಷಮಾ ಸರ್ವತ್ರ ಸರ್ವದಾ 11೫೯! 


ಸಾಮರ್ಥ್ಯವನ್ನು ಹೊಂದಿರುವವನಿಗೆ ಯಾವಾಗಲೂ ಕ್ಷಮೆಯನ್ನು 
ಹೂಂದಿರುವುದಕ್ಕಿಂತ ಹೆಚ್ಚು ಸಂಪತ್ಕರವಾದುದಾಗಲೀ ಅಥವಾ ಹೆಚ್ಚು 
ಹಿತವಾದುದಾಗಲೀ ಬೇರೆ ಯಾವುದೂ ಇಲ್ಲ. 


ಕ್ಷಮೇದಶಕ್ಷಃ ಸರ್ವಸ್ಯ ಶಕ್ತಿಮಾನ್‌ ಧರ್ಮಕಾರಣಾತ್‌ । 
ಅರ್ಥಾನರ್ಥೌ ಸಮೌ ಯಸ್ಯ ತಸ್ಯ ನಿತ್ಯಂ ಕ್ಷಮಾ ಹಿತಾ 11೬೦॥| 


ಅಶಕ್ತನಾದವನು ಎಲ್ಲವನ್ನೂ ಕ್ಷಮಿಸಬೇಕು. ಶಕ್ತಿಯುಳ್ಳವನು ಧರ್ಮಕ್ಕಾಗಿ 
ಎಲ್ಲವನ್ನೂ ಕ್ಷಮಿಸಬೇಕು. ಯಾವನಿಗೆ ಅರ್ಥ ಮತ್ತು ಅನರ್ಥಗಳೆರಡೂ 
ಸಮವಾಗಿರುತ್ತವೆಯೋ ಅವನಿಗೆ ಕ್ಷಮೆಯು ಯಾವಾಗಲೂ ಹಿತವಾದುದು. 


-400- ಮಹಾಭಾರತ ಉದ್ಯೋಗಪರ್ವ 


ಯತುಖಂ ಸೇವಮಾನೋತಪಿ ಧಮಾರ್ಥಾಭ್ಯಾಂ ನ ಹೀಯತೇ । 
ಕಾಮಂ ತದುಪಸೇವೇತ ನ ಮೂಢವ್ರತಮಾಚರೇತ್‌ 11೬೧॥ 


ಯಾವ ಸುಖವನ್ನು ಸೇವಿಸುವಾಗ ಧರ್ಮಾರ್ಥಗಳಿಗೆ ಚ್ಯುತಿಯಾಗುವುದಿಲ್ಲವೋ 
ಅಂತಹ ಕಾಮವನ್ನು ಸೇವಿಸಬೇಕು. ಮೂಢವ್ರತವನ್ನು ಆಚರಿಸಬಾರದು. 


ದುಃಖಾರ್ತೇಷು ಪ್ರಮತ್ತೇಷು ನಾಸ್ತಿಕೇಷ್ಠಲಸೇಷು ಚ । 
ನ ಶ್ರೀರ್ವರ್ತತ್ಯದಾಂತೇಷು ಯೇ ಚೋತ್ಪಾಹವಿವರ್ಜಿತಾಃ WL 


ದುಃಖಾರ್ತರಲ್ಲಿ, ಪ್ರಮತ್ತರಲ್ಲಿ, ನಾಸ್ಸಿಕರಲ್ಲಿ, ಸೋಮಾರಿಗಳಲ್ಲಿ, ಇಂದ್ರಿಯ 
ನಿಗ್ರಹವಿಲ್ಲದವರಲ್ಲಿ ಮತ್ತು ಉತ್ಸಾಹವರ್ಜಿತರಲ್ಲಿಸಂಪತ್ತು ಉಳಿಯುವುದಿಲ್ಲ. 


ಆರ್ಜವೇನ ನರಂ ಯುಕ್ತಂ ಮಾರ್ದವಾತ್‌ ಸವ್ಯಪತ್ರಪಮ್‌ । 
ಅಶಕ್ತಂ ಮನ್ಯಮಾನಾಸ್ತು ಧರ್ಷಯಂತಿ ಕುಬುದ್ದಯಃ WEA 


ಆರ್ಜವ, ಮಾರ್ದವ ಮತ್ತು ನಾಚಿಕೆಯಿಂದ ಕೂಡಿದ ಮನುಷ್ಯನನ್ನು 
ದುರ್ಬುದ್ದಿಯುಳ್ಳವರು ಅಶಕ್ಷನೆಂದು ತಿಳಿದು ಅವಮಾನಗೊಳಿಸುತ್ತಾರೆ. 


ಅತ್ಯಾರ್ಹಮತಿದಾತಾರಮತಿಶೂರಮತಿವ್ರತಮ್‌ ।ಟ 
ಪ್ರಜ್ಞಾಭಿಮಾನಿನಂ ಚೈವ ಶ್ರೀರ್ಭಯಾನ್ನೋಪಸರ್ಪತಿ 11೬೪॥ 


ಆರ್ಯರನ್ನುಮೀರಿ ಇರುವವನು, ದಾತೃಗಳನ್ನುಮೀರಿ ಇರುವವನು, ಶೂರರನ್ನು 
ಮೀರಿ ಇರುವವನು, ವ್ರತಗಳನ್ನು ಮೀರಿ ಇರುವವನು, ತನ್ನ ಪ್ರಜ್ಞೆಯಲ್ಲಿಯೇ 
ಅಭಿಮಾನವುಳ್ಳ ಮನುಷ್ಯನ ಬಳಿಗೆ ಸಂಪತ್ತು ಭಯದಿಂದ ಹೋಗುವುದಿಲ್ಲ. 

ನ ಚಾತಿಗುಣವತ್ಹೇಷಾ ನಾತ್ಯಂತಂ ನಿರ್ಗುಣೇಷು ಚ । 

ಉನ್ನತ್ತಾ ಗೌರಿವಾಂಧಾ ಶ್ರೀಃ ಕೃಚಿದೇವಾವತಿಷ್ಠತೇ [I 

ಲಕ್ಷ್ಮಿಯು (ಸಂಪತ್ತು) ಬಹಳ ಗುಣವುಳ್ಳವರ ಬಳಿಗೆ ಹೋಗುವುದಿಲ್ಲ ನಿರ್ಗುಣರ 


ಬಳಿಗೂ ಹೋಗುವುದಿಲ್ಲ. ಹುಚ್ಚು ಹಿಡಿದ ಗೋವಿನಂತೆ ಕುರುಡುತನದಿಂದ ಎಲ್ಲೋ 
ಒಂದು ಕಡೆ ವಾಸ ಮಾಡುತ್ತದೆ. 


ಪ್ರಜಾಗರಪರ್ವ -401- 


ಅಗ್ನಿಹೋತ್ರಫಲಾ ವೇದಾಃ ಶೀಲವೃತ್ತಫಲಂ ಶ್ರುತಮ್‌ । 


ಫ್‌ 
ರತಿಪುತ್ರಫಲಾ ನಾರೀ ದತ್ತಭುಕ್ತಫಲಂ ಧನಮ್‌ RN] 
ಅಗ್ನಿಹೋತ್ರವು ವೇದದ ಫಲ. ಶೀಲ-ವೃತ್ತಗಳು ಶ್ರವಣದ ಫಲ. ರತಿ ಮತ್ತು 
ಪುತ್ರರು ಭಾರ್ಯೆಯ ಫಲ. ದಾನ ಮತ್ತು ಭೋಗವು ಧನದ ಫಲ. 


ಅಧರ್ಮೋಪಾರ್ಜಿತೈರರ್ಥೈರ್ಯಃ ಕರೋತೈೌರ್ಧ್ಗದೈಹಿಕಮ್‌ I 
ನ ಸ ತಸ್ಯ ಫಲಂ ಪ್ರೇತ್ಯ ಭುಂಕ್ಷೇರ್ಥಸ್ಯ ದುರಾಗಮಾತ್‌ ೬೭1 


ಅಧರ್ಮದಿಂದ ಧನವನ್ನು ಗಳಿಸಿ, ಅದರಿಂದ ಪರಲೋಕದಲ್ಲಿ ಸುಖಕ್ಕೆ 
ಸಾಧನವಾದ ಕರ್ಮಗಳನ್ನು ಮಾಡಿದರೆ, ಅವನು ಕೆಟ್ಟದಾಗಿ ಧನವನ್ನು ಸಂಪಾದನೆ 
ಮಾಡಿರುವುದರಿಂದ ಸ್ಪರ್ಗದಲ್ಲಿಅದರ ಫಲವನ್ನು ಭೋಗಿಸುವುದಿಲ್ಲ. 

ಕಾಂತಾರವನದುರ್ಗೇಷು ಕೃಚ್ಛಾಸ್ವಾಹತ್ಸು ಸಂಭ್ರಮೇ ॥ 

ಉದ್ಯತೇಷು ಚ ಶಸ್ತ್ರೇಷು ನಾಸ್ತಿ ಸತ್ವವತಾಂ ಭಯಮ್‌ WLC 

ಕಾಡಿನಲ್ಲಿ ದುರ್ಗಗಳಲ್ಲಿ, ಕಷ್ಠಮಯವಾದ ಆಪತ್ತುಗಳಲ್ಲಿ ಸಂಭ್ರಮದಲ್ಲಿ ಎತ್ತಿದ 
ಆಯುಧಗಳಿರುವಲ್ಲಿ ಧೈರ್ಯವಿದ್ದವರಿಗೆ ಭಯವಿಲ್ಲ. 

ಉತ್ಥಾನಂ ಸಂಯಮೋ ದಾಕ್ಚ್ಯಮಪ್ರಮಾದೋ ಧೃತಿಃ ಸ್ಕೃತಿಃ । 

ಸಮೀಕ್ಷ್ಯ ಚ ಸಮಾರಂಭೋ ವೃದ್ಧಿಮೂಲಂ ಭವಸ್ಯ ತು 11೬೯॥ 

ಉತ್ಸಾಹ, ಸಂಯಮ, ದಕ್ಷತೆ, ಅಪ್ರಮಾದ, ಧೈರ್ಯ, ಸ್ಮೃತಿ, ವಿಚಾರ ಮಾಡಿ 
ಕಾರ್ಯಾರಂಭ ಮಾಡುವುದು ಇವು ಸಂಸಾರದಲ್ಲಿ (ಜೀವನದಲ್ಲಿ) ಸಮೃದ್ಧಿಗೆ 
ಮೂಲವಾದವುಗಳು. 


ತಪೋ ಬಲಂ ತಾಪಸಾನಾಂ ಬ್ರಹ್ಮ ಬ್ರಹ್ಮವಿದಾಂ ಬಲಮ್‌ । 
ಹಿಂಸಾ ಬಲಮಸಾಧೂನಾಂ ಕ್ಷಮಾ ಗುಣವತಾಂ ಬಲಮ್‌  ॥೭೦॥॥ 


ತಪಸ್ವಿಗಳಿಗೆ ತಪಸ್ಸು ಬಲ. ಬ್ರಹ್ಮಜ್ಞಾನಿಗಳಿಗೆ ವೇದವು ಬಲ. ಅಸಜ್ಜನರಿಗೆ 
ಹಿಂಸೆಯು ಬಲ. ಗುಣವಂತರಿಗೆ ಕ್ಷಮೆಯು ಬಲ. 


-402- ಮಹಾಭಾರತ ಉದ್ಯೋಗಪರ್ವ 


ಅಷ್ಟೌ ತಾನ್ಯವ್ರತಘ್ನಾನಿ ಆಪೋ ಮೂಲಂ ಫೃತಂ ಪಯಃ । 
ಹವಿರ್ಬ್ರಾಹ್ಮಣಕಾಮಾ ಚ ಗುರೋರ್ವಚನಮೌಷಧಮ್‌ 11೭೧॥ 


ಜಲ, ಗೆಡ್ಡೆ-ಗೆಣಸುಗಳು, ಘೃತ, ಕ್ಷೀರ, ಹವಿಸ್ಸು ಸ ಬ್ರಾಹ್ಮಣ ಕಾಮನೆ, ಗುರುವಚನ 
ಮತ್ತು ಔಷಧಿ - ಈ ಎಂಟು ವಸ್ತುಗಳು ವ್ರತವನ್ನು ಕೆಡಿಸುವುದಿಲ್ಲ. 


ನ ತತ್‌ ಪರಸ್ಯ ಸಂದಿಹ್ಯಾತ್‌ ಪ್ರತಿಕೂಲಂ ಯದಾತ್ಮನಃ । 
ಸಂಗ್ರಹೇಣೈವ ಧರ್ಮಃ ಸ್ಯಾತ್‌ ಕಾಮಾದನ್ಯಃ ಪ್ರವರ್ತತೇ 11೭೨॥॥ 


ಹಿಂದೆ ಹೇಳಿದ ಅಷ್ಟಧರ್ಮವನ್ನು ಆಚರಿಸುವ ವಿಷಯದಲ್ಲಿ ತನಗೆ 
ಪ್ರತಿಕೂಲವಾದುದನ್ನು ಪರರಿಗೂ ಯೋಚಿಸಬಾರದು. ಅಂತಹವರನ್ನು 
ಸಂಗ್ರಹಿಸುವುದರಿಂದ ಧರ್ಮವುಂಟಾಗುತ್ತದೆ. ಉಳಿದವರು ಕಾಮದಿಂದ 
ಪ್ರವೃತ್ತರಾಗುತ್ತಾರೆ. 
ಅಕ್ರೋಧೇನ ಜಯೇತ್‌ ಕ್ರೋಧಮಸಾಧುಂ ಸಾಧುನಾ ಜಯೇತ್‌ । 
ಜಯೇತ್‌ ಕದರ್ಯಂ ದಾನೇನ ಜಯೇತ್‌ ಸತ್ಯೇನ ಚಾನೃತಮ್‌ ॥೭೩॥ 


ಕ್ರೋಧವನ್ನು ಮಾಡದಿರುವುದರಿಂದ ಕ್ರೋಧವನ್ನು ಜಯಿಸಬೇಕು. ಸಾಧುತ್ತದಿಂದ 
ಅಸಾಧು ಸ್ವಭಾವವನ್ನು ಜಯಿಸಬೇಕು. ಅಧಮ ಪುರುಷನನ್ನು ದಾನದಿಂದ 
ಜಯಿಸಬೇಕು. ಅನ್ಸತವನ್ನು ಸತ್ಯದಿಂದ ಜಯಿಸಬೇಕು. 


ಸೀಷು ಧೂರ್ತೇರಲಸೇ ಭೀರೌ ಚಂಡೇ ಪರುಷವಾದಿನಿ ॥ 


ಈ 

ಚೋರೇ ಕೃತಫ್ಲೇ ವಿಶ್ಠಾಸೋ ನ ಕಾರ್ಯೋ ನ ಚ ನಾಸ್ತಿಕೇ ॥೭೪॥ 

ಸ್ವೀಯರಲ್ಲಿ, ಧೂರ್ತರಲ್ಲಿ, ಸೋಮಾರಿಯಲ್ಲಿ ಭೀರುವಿನಲ್ಲಿ, ಹಠಮಾರಿಯಲ್ಲಿ, 
ಒರಟಾಗಿ ಮಾತನಾಡುವವನಲ್ಲಿ, ಚೋರನಲ್ಲಿ, ಕೃತಘನಲ್ಲಿ, ನಾಸ್ತಿಕನಲ್ಲಿವಿಶ್ವಾಸವನ್ನು 
ಮಾಡಬಾರದು. 


ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ | 
ಚತ್ವಾರಿ ಸಂಪ್ರವರ್ಧಂತೇ ಆಯುಃ ಪ್ರಜ್ಞಾ ಯಶೋ ಬಲಮ್‌ ॥೭೫॥ 


ಹಿರಿಯರ ಸೇವೆಯನ್ನುಮಾಡಿ, ನಿತ್ಯವೂ ಅವರಿಗೆ ನಮಸ್ಕಾರ ಮಾಡುವವರಿಗೆ 
ಆಯುಸ್ಸು, ಪ್ರಜ್ಞೆ, ಕೀರ್ತಿ ಮತ್ತು ಬಲ ಈ ನಾಲ್ಕು ಅಭಿವೃದ್ದಿ ಹೊಂದುತ್ತವೆ. 


೧ ಣಾ 


ಪ್ರಜಾಗರಪರ್ವ -403- 


ಅತಿಕ್ಲೇಶೇನ ಯೇರರ್ಥಾಃ ಸ್ಕುರ್ಧರ್ಮಸ್ಯಾತಿಕ್ರಮೇಣ ಚ । 
ಅರೇರ್ವಾ ಪ್ರಣಿಪಾತೇನ ಮಾ ಸ್ಥ ತೇಷು ಮನಃ ಕೃಥಾಃ ANT 


ಬಹಳ ಕ್ಷೇಶದಿಂದ ಯಾವ ಅರ್ಥವನ್ನು ಸಂಪಾದಿಸಬಹುದೋ, ಧರ್ಮವನ್ನು 
ಮೀರುವುದರಿಂದ ಅಥವಾ ಶತ್ರುವಿಗೆ ನಮಸ್ಕಾರ ಮಾಡುವುದರಿಂದ ಯಾವ 
ಅರ್ಥವನ್ನು ಸಂಪಾದಿಸಬಹುದೋ ಅದರಲ್ಲಿಮನಸ್ಸುಇಡಬೇಡ. 

ಅವಿದ್ಯಃ ಪುರುಷಃ ಶೋಚ್ಯಃ ಶೋಚ್ಯಂ ಮೈಥುನಮಪ್ರಜಮ್‌ । 

ನಿರಾಹಾರಾಃ ಪ್ರಜಾಃ ಶೋಚ್ಯಾಃ ಶೋಚ್ಯಂ ರಾಜ್ಯಮರಾಜಕಮ್‌ ॥॥೭೭॥ 

ವಿದ್ಯೆ ಇಲ್ಲದ ಪುರುಷನೂ, ಮಕ್ಕಳಿಲ್ಲದ ಮೈಥುನವೂ, ಆಹಾರವಿಲ್ಲದ ಪ್ರಜೆಗಳೂ, 
ರಾಜನಿಲ್ಲದ ರಾಷ್ಟ್ರವೂ ಶೋಚನೀಯವಾದವುಗಳು. 

ಅಧ್ಹಾ ಜರಾ ದೇಹಭೃತಾಂ ಪರ್ವತಾನಾಂ ಜಲಂ ಜರಾ | 

ಅಸಂಭೋಗೋ ಜರಾ ಸ್ತ್ರೀಣಾಂ ವಾಕ್ಚಲ್ಯಾಂ ಮನಸೋ ಜರಾ ॥೭೮॥ 

ದೇಹವನ್ನುಧರಿಸಿದವರಿಗೆ ಮಾರ್ಗವು ಮುಪ್ಪು. ಪರ್ವತಗಳಿಗೆ ಜಲವು ಮುಪ್ಪು. 
ಸಂಭೋಗ ಮಾಡದಿರುವುದು ಸ್ತ್ರೀಯರಿಗೆ ಮುಪ್ಪು. ವಾಗ್ದಾಣಗಳು ಮನಸಿಗೆ ಮುಪ್ಪು. 


ಅನಾಮ್ನಾಯಮಲಾ ವೇದಾ ಬ್ರಾಹ್ಮಣಸ್ಯಾವ್ರತಂ ಮಲಮ್‌ । 
ಮಲಂ ಪೃಥಿವ್ಯಾ ಬಾಹ್ಲೀಕಾಃ ಪುರುಷಸ್ಯಾನೃತಂ ಮಲಮ್‌ 11೭೯॥ 


ವೇದಗಳಿಗೆ ಅಭ್ಯಾಸ ಮಾಡದಿರುವ ಮಲ. ಬ್ರಾಹ್ಮಣನಿಗೆ ವ್ರತವನ್ನು 
ಮಾಡದಿರುವುದು ಮಲ. ಭೂಮಿಗೆ ಬಾಹ್ಲೀಕ ದೇಶವು ಮಲ. ಪುರುಷನಿಗೆ ಅನ್ಫತವು 
ಮಲ. 

ಕೌತೂಹಲಮಲಾ ಸಾಧ್ಹೀ ವಿಪ್ರವಾಸಮಲಾಃ ಸ್ತ್ರಿಯಃ ISO 

ಸುವರ್ಣಸ್ಯ ಮಲಂ ರೂಪ್ಯಂ ರೂಪ್ಯಸ್ಯಾಪಿ ಮಲಂ ತ್ರಪು । 

ಜ್ಞೇಯಂ ತ್ರಪುಮಲಂ ಸೀಸಂ ಸೀಸಸ್ಕಾಪಿ ಮಲಂ ಮಲಮ್‌ ॥೮೧॥ 

ಸಾಧ್ವಿಗೆ ಕುತೂಹಲವು ಮಲ. ಸ್ತ್ರೀಯರಿಗೆ ಪ್ರಯಾಣವು ಮಲ. ಸುವರ್ಣಕ್ಕೆ 
ಬೆಳ್ಳಿಯು ಮಲ. ಬೆಳ್ಳಿಗೆ ತ್ರಪುವು ಮಲ. ಸೀಸವು ತ್ರಪುವಿಗೆ ಮಲ. ಸೀಸಕ್ಕೆ ಅಮೇಧ್ಯವು 
ಮಲ. 


-404- ಮಹಾಭಾರತ ಉದ್ಯೋಗಪರ್ವ 


ನಸ್ವಪ್ಲೇನ ಜಯೇನ್ನಿದ್ರಾಂ ನಕಾಮೇನ ಜಯೇತ್‌ ಸ್ತಿಯಃ । 
ನೇಂಧನೇನ ಜಯೇದಗ್ಗಿಂ ನಪಾನೇನ ಸುರಾಂ ಜಯೇತ್‌ HOS 


ಜಾಗರಣೆಯಿಂದ ನಿದ್ರೆಯನ್ನು ಜಯಿಸಬೇಕು. ಅಕಾಮದಿಂದ ಸ್ತ್ರೀಯರನ್ನು 
ಜಯಿಸಬೇಕು. ಕಟ್ಟಿಗೆಯನ್ನು ಹಾಕದೆ ಅಗ್ನಿಯನ್ನು ಜಯಿಸಬೇಕು. ಪಾನವನ್ನು ಮಾಡದೆ 
ಮದ್ಯವನ್ನು ಜಯಿಸಬೇಕು. 


ಯಸ್ಯ ದಾನಜಿತಂ ಮಿತ್ರಂ ಶತ್ರವೋ ಯುಧಿ ನಿರ್ಜಿತಾಃ । 
ಅನ್ನಪಾನಜಿತಾ ದಾರಾಃ ಸಫಲಂ ತಸ್ಯ ಜೀವಿತಮ್‌ IS 11 


ಯಾವನಿಗೆ ಮಿತ್ರರು ದಾನದಿಂದ ಜಿತರಾಗುತ್ತಾರೋ, ಶತ್ರುಗಳು ಯುದ್ಧದಿಂದ 
ಜಿತರಾಗುತ್ತಾರೆಯೋ, ಪತ್ನಿಯರು ಅನ್ನ-ಪಾನಗಳಿಂದ ಜಿತರಾಗುತ್ತಾರೆಯೋ ಅವನ 
ಜೀವನವು ಸಾರ್ಥಕವಾದುದು. 


ಸಹಸ್ರಿಣೋಇಪಿ ಜೀವಂತಿ ಜೀವಂತಿ ಶತಿನಸ್ತಥಾ । 
ಧೃತರಾಷ್ಟ್ರ ವಿಮುಂಚೇಚ್ಛಾಂ ನ ಕಥಂಚಿನ್ನ ಜೀರ್ಯತಿ 11೮೪॥ 


ಸಹಸ್ರ ಧನವಿದ್ದವರೂ ಬದುಕುತ್ತಾರೆ, ಅದರಂತೆ ಶತಧನವಿದ್ದವರೂ 
ಬದುಕುತ್ತಾರೆ. ಧೃತರಾಷ್ಟ್ರನೇ ಆಸೆಯನ್ನು ಬಿಡು, ಆಸೆಯು ಎಂದೂ ಮುಪ್ಪನ್ನು 
ಹೊಂದುವುದಿಲ್ಲ. 


ಯತ್‌ ಪೃಥಿವ್ಯಾಂ ವ್ರೀಹಿಯವಂ ಹಿರಣ್ಯಂ ಪಶವಃ ಸ್ತ್ರಿಯಃ | 

ನಾಲಮೇಕಸ್ಯ ತತ್‌ ಸರ್ವಮಿತಿ ಪಶ್ಯನ್‌ ನ ಮುಹ್ಯತಿ 11೮೫।॥ 

ಪೃಥಿವಿಯಲ್ಲಿ ಎಷ್ಟು ಧಾನ್ಯಗಳು, ಸುವರ್ಣ, ಪಶುಗಳು ಮತ್ತು ಸ್ತ್ರೀಯರು 
ಇದ್ದಾರೆಯೋ ಅವೆಲ್ಲವೂ ಒಬ್ಬನ ಭೋಗಕ್ಕೆ ಸಾಕಾಗುವುದಿಲ್ಲ ಎಂದು ತಿಳಿದು 
ಮೋಹವನ್ನು ಬಿಡಬೇಕು. 

ರಾಜನ್‌ ಭೂಯೋ ಬ್ರವೀಮಿ ತ್ವಾಂ ಪುತ್ರೇಷು ಸಮಮಾಚರ । 

ಸಮತಾ ಯದಿ ತೇ ರಾಜನ್‌ ಸ್ವೇಷು ಪಾಂಡುಸುತೇಷು ಚ 11೮೬॥ 


ಪ್ರಜಾಗರಪರ್ವ -405- 


ರಾಜನೇ, ನಿನಗೆ ಪುನಃ ಹೇಳುತ್ತಿದ್ದೇನೆ. ನಿನ್ನಲ್ಲಿಸಮತೆ ಇರುವುದಾದರೆ ಪುತ್ರರಲ್ಲಿ 
ಸಮವಾಗಿ ವರ್ತಿಸು. ರಾಜನೇ, ನಿನ್ನಪುತ್ರರಲ್ಲೂ, ಪಾಂಡುಪುತ್ರರಲ್ಲೂಸಮನಾಗಿರು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಏಕೋನಚತ್ವಾರಿಂಶೋ5ಧ್ಯಾಯಃ ॥ 
(। ಪ್ರಜಾಗರಪರ್ವಣಿ ಅಷ್ಟಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ಮೂವತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 
La SS ರ್‌ 
ನಲವತನೆಯ ಅಧ್ಯಾಯ 
ವಿದುರನೀತಿ. ವರ್ಣಾಶ್ರಮ ಧರ್ಮಕಥನ. 
ಪಾಂಡವರಿಗೆ ರಾಜ್ಯವನ್ನು ಕೊಡಲು ಒತ್ತಾಯ. 


ವಿದುರಃ 
ಯೋತಭ್ಯರ್ಥಿತಃ ಸದ್ಧಿರಸಜ್ಜಮಾನಃ 
ಕರೋತ್ಯರ್ಥಂ ಶಕ್ತಿಮಹಾಪಯಿತ್ವಾ । 
ಕ್ವಿಪ್ರಂ ಪ್ರಶತಂ ಸಮುಪೈತಿ ಸದ್ಧಿಃ 
ಅಲಂ ಪ್ರಸನ್ನಾ ಹಿ ಸುಖಾಯ ಸಂತಃ mol 
ವಿದುರ- ಯಾವನು ಸಜ್ಜನರಿಂದ ಪ್ರಾರ್ಥಿಸಲ್ಪಟ್ಟವನಾಗಿ, ದುರ್ಜನರನ್ನು ಸೇರದೆ 
ತನ್ನ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳದೆ (ಶಕ್ತಿ ಇದ್ದಷ್ಟು, ಕಾರ್ಯವನ್ನು ಸಾಧಿ 
ಸುತ್ತಾನೆಯೋ ಅವನು ಕ್ಲಿಪ್ರವಾಗಿ ಸಜ್ಜನರಿಂದ ಪ್ರಶಂಸಿಸಲ್ಪಡುತ್ತಾನೆ (ಅಥವಾ ಸಜ್ಜನರ 
ಅನುಗ್ರಹದಿಂದ ಪ್ರಶಸ್ತ ಫಲವನ್ನುಪಡೆಯುತ್ತಾನೆ). ಸಜ್ಜನರು ಪ್ರಸನ್ನರಾದರೆ ಸುಖದ 
ಫಲವನ್ನು ಕೊಡಲು ಸಮರ್ಥರಾದವರು. 
ಮಹಾಂತಮಪ್ಯರ್ಥಮಧರ್ಮಯುಕ್ತಂ 
ಯಃ ಸಂತ್ಯಜತ್ಯನುಪಾಕೃಷ್ಣ ಏವ । 
ಸುಖಂ ಸ ದುಃಖಾನ್ಯವಮುಚ್ಯ ಶೇತೇ 
ಜೀರ್ಣಾಂ ತಚಂ ಸರ್ಪ ಇವಾವಮುಚ್ಛ 11೨॥! 


-406- ಮಹಾಭಾರತ ಉದ್ಯೋಗಪರ್ವ 


ಯಾವನು ಯಾರೂ ನಿಂದಿಸದಿದ್ದರೂ ಅಧರ್ಮಯುಕ್ತವಾದ ದೊಡ್ಡಅರ್ಥವನ್ನು 
ತ್ಯಾಗ ಮಾಡುತ್ತಾನೆಯೋ ಅಂತಹವನು ಸರ್ಪವು ಹಳೆಯ ಚರ್ಮವನ್ನು ಬಿಟ್ಟಂತೆ 
ದುಃಖವನ್ನು ಬಿಟ್ಟುಸುಖವಾಗಿ ನಿದ್ರಿಸುತ್ತಾನೆ. 


ಅನೃತೇ ಚ ಸಮುತ್ಕರ್ಷೋ ರಾಜಗಾಮಿ ಚ ಪೈಶುನಮ್‌ | 
ಗುರೋಶ್ವಾಲೀಕನಿರ್ಬಂಧಂ ಸಮಾನಿ ಬ್ರಹ್ಮಹತ್ಯಯಾ 11೩.1 


ಅನ್ಫತದಿಂದ ಉಂಟಾಗುವ ಸಮೃದ್ದಿ ರಾಜನವರೆಗೂ ಹೇಳುವ ಚಾಡಿ, ಗುರುವಿಗೆ 
ಮಾಡುವ ಅನ್ಯಾಯದ ಒತ್ತಾಯ ಇವು ಬ್ರಹ್ಮಹತ್ಯೆಗೆ ಸಮನಾದವುಗಳು. 


ಅಸೂಯೈಕಪದಂ ಮೃತ್ಯುರತಿವಾದಃ ಶ್ರಿಯೋ ವಧಃ । 
ಅಶುಶ್ರೂಷಾ ತ್ನರಾ ಶ್ಲಾಘಾ ವಿದ್ಯಾಯಾಃ ಶತ್ರವಸ್ತಯಃ Mal 


ಅಸೂಯೆಯು ಮೃತ್ಯು ಎಂಬುದಕ್ಕೆ ಇನ್ನೊಂದು ಶಬ್ದ. ಅತಿವಾದವು (ಬಹಳವಾಗಿ 
ಹೊಗಳಿಕೊಳ್ಳುವುದು ಅಥವಾ ಬಹಳವಾಗಿ ಮಾತನಾಡುವುದು) ಸಂಪತ್ತಿಗೆ ವಧೆ. 
ಗುರುಸೇವೆಯನ್ನು ಮಾಡದಿರುವುದು, ತ್ವರೆ ಮಾಡುವುದು ಮತ್ತು ತನ್ನನ್ನು 
ಹೊಗಳಿಕೊಳ್ಳುವುದು ಈ ಮೂರು ವಿದ್ಯೆಯ ಶತ್ರುಗಳು. 


ಆಲಸ್ಯಂ ಮದಮೋಹೌ ಚ ಚಾಪಲಂ ಗೋಷ್ಠಿರೇವ ಚ! 
ಸ್ತಬ್ಧತಾ ಚಾತಿಮಾನಿತ್ಚಂ ತಥಾ ತ್ಯಾಗಿತ್ವಮೇವ ಚ 11೫1 


ಏತೇ ವೈ ಸಪ್ತ ದೋಷಾಸ್ತು ಸದಾ ವಿದ್ಯಾರ್ಥಿನಾಂ ಮತಾಃ 11೬11 


ಆಲಸ್ಯ, ಮದಮೋಹಗಳು, ಚಾಪಲ್ಯ , ಒಟ್ಟಿಗೆ ಕುಳಿತು ವ್ಯರ್ಥವಾಗಿ 
ಮಾತನಾಡುವುದು, ಹಿರಿಯರು ಮಾತನಾಡಿಸಿದರೆ ಮಾತನಾಡದೇ ಇರುವುದು, 
ಅಹಂಕಾರ ಮತ್ತು ವಿಸ್ಮೃತಿ - ಈ ಏಳು ವಿದ್ಯಾರ್ಥಿಗಳ ದೋಷಗಳೆಂದು ಸದಾ 
ತಿಳಿಯಲ್ಪಡುತ್ತವೆ. 


ಸುಖಾರ್ಥಿನಃ ಕುತೋ ವಿದ್ಯಾ 
ನಾಸ್ತಿ ವಿದ್ಯಾರ್ಥಿನಃ ಸುಖಮ್‌ । 
ಸುಖಾರ್ಥೀ ವಾ ತ್ಯಜೇದ್‌ ವಿದ್ಯಾಂ 
ವಿದ್ಯಾರ್ಥೀ ವಾ ತ್ಯಜೇತ್‌ ಸುಖಮ್‌ 11೭1 


ಪ್ರಜಾಗರಪರ್ವ -407- 


ಸುಖವನ್ನು ಬಯಸುವವನಿಗೆ ವಿದ್ಯೆಯು ಎಲ್ಲಿಂದ? ವಿದ್ಯೆಯನ್ನು ಬಯಸುವವನಿಗೆ 
ಸುಖವಿಲ್ಲ. ಸುಖಾರ್ಥಿಯಾದವನು ವಿದ್ಯೆಯನ್ನು ಬಿಡಬೇಕು ಅಥವಾ 
ವಿದ್ಯಾರ್ಥಿಯಾದವನು ಸುಖವನ್ನು ಬಿಡಬೇಕು. 


ನಾಗ್ಗಿಸ್ಪಷ್ಯತಿ ಕಾಷ್ಠಾನಾಂ ನಾಪಗಾನಾಂ ಮಹೋದಧಿಃ ಟ 
ನಾಂತಕಃ ಸರ್ವಭೂತಾನಾಂ ನ ಪುಂಸಾಂ ವಾಮಲೋಚನಾಃ 11೮ 


ಅಗ್ನಿಯು ಕಾಷ್ಠಗಳಿಂದ ತೃಪ್ತಿಯನ್ನು ಪಡೆಯುವುದಿಲ್ಲ. ಮಹಾಸಮುದ್ರವು 
ನದಿಗಳಿಂದ ತೃಷ್ಷಿಯನ್ನು ಹೊಂದುವುದಿಲ್ಲ. ಯಮನು ಎಲ್ಲಜೀವರಿಂದ ತೃಪ್ತಿಯನ್ನು 
ಹೊಂದುವುದಿಲ್ಲ. ಸ್ಲೀಯರು ಎಲ್ಲಪುರುಷರಿಂದಲೂ ತೃಪ್ತಿಯನ್ನು ಹೊಂದುವುದಿಲ್ಲ. 


ಆಶಾ ಧೃತಿಂ ಹಂತಿ ಸಮೃದ್ಧಿಮಂತಕಃ 
ಕ್ರೋಧಃ ಶ್ರಿಯಂ ಹಂತಿ ಯಶಃ ಕದರ್ಯತಾ । 
ಅಪಾಲನಂ ಹಂತಿ ಪಶೂಂಶ್ಚ ರಾಜನ್‌ 
ಏಕಃ ಕ್ರುದ್ಧೋ ಬ್ರಾಹ್ಮಣೋ ಹಂತಿ ರಾಷ್ಟಮ್‌ Tal 


ಆಸೆಯು ಧೈರ್ಯವನ್ನು ನಾಶ ಮಾಡುತ್ತದೆ. ಅಂತಕನು ಸಮೃದ್ಧಿಯನ್ನೂ, 
ಕ್ರೋಧವು ಸಂಪತ್ತನ್ನೂ, ನೀಚ ನಡವಳಿಕೆಯು ಕೀರ್ತಿಯನ್ನು ನಾಶ ಮಾಡುತ್ತದೆ. 
ರಾಜನೇ, ಅರಕ್ಷಣೆಯು ಪಶುಗಳನ್ನು ನಾಶ ಮಾಡುತ್ತದೆ. ಕೋಪಗೊಂಡ ಒಬ್ಬ 
ಬ್ರಾಹ್ಮಣನು ರಾಷ್ಟ್ರವನ್ನುನಾಶ ಮಾಡುತ್ತಾನೆ. 


ಅಜಾಶ್ಚ ಕಾಂಸ್ಕಂ ರಜತಂ ಚ ನಿತ್ಯಂ 
ಮಧಾದರ್ಶಃ ಶಕುನಿಃ ಶ್ರೋತ್ರಿಯಶ್ಚ । 
ವ ಚ 
ವೃದ್ಧೋ ಜ್ಲಾತಿರವಸನ್ನಃ ಕುಲೀನ 
ಎ ಗೆ ಇ 
ಏತಾನಿ ತೇ ಸಂತು ಗೃಹೇ ಸದೈವ 11೧೦॥ 
ಆಡುಗಳು, ಕಂಚಿನ ಪಾತ್ರೆಗಳು, ರಜತ, ಜೇನುತುಪ್ಪ, ಕನ್ನಡಿ, ಪಕ್ಷಿಗಳು, 
ಶ್ರೋತ್ರಿಯನಾದ ಬ್ರಾಹ್ಮಣ, ವೃದ್ಧನಾದ ದಾಯಾದಿ, ಕಷ್ಟಕ್ಕೆ ಸಿಲುಕಿದ ಕುಲೀನ ಇಷ್ಟು 
ಮಂದಿ ಯಾವಾಗಲೂ ನಿನ್ನ ಮನೆಯಲ್ಲಿವಾಸವನ್ನು ಮಾಡಲಿ. 


-406- ಮಹಾಭಾರತ ಉದ್ಯೋಗಪರ್ವ 


ಯಾವನು ಯಾರೂ ನಿಂದಿಸದಿದ್ದರೂ ಅಧರ್ಮಯುಕ್ತವಾದ ದೊಡ್ಡ ಅರ್ಥವನ್ನು 
ತ್ಯಾಗ ಮಾಡುತ್ತಾನೆಯೋ ಅಂತಹವನು ಸರ್ಪವು ಹಳೆಯ ಚರ್ಮವನ್ನು ಬಿಟ್ಟಂತೆ 
ದುಃಖವನ್ನು ಬಿಟ್ಟುಸುಖವಾಗಿ ನಿದ್ರಿಸುತ್ತಾನೆ. 


ಅನೃತೇ ಚ ಸಮುತ್ಕರ್ಷೋ ರಾಜಗಾಮಿ ಚ ಪೈಶುನಮ್‌ । 
ಗುರೋಶ್ಲಾಲೀಕನಿರ್ಬಂಧಂ ಸಮಾನಿ ಬ್ರಹ್ಮಹತ್ಯಯಾ 11೩1 


ಅನ್ಫತದಿಂದ ಉಂಟಾಗುವ ಸಮೃದ್ಧಿ ರಾಜನವರೆಗೂ ಹೇಳುವ ಚಾಡಿ, ಗುರುವಿಗೆ 
ಮಾಡುವ ಅನ್ಯಾಯದ ಒತ್ತಾಯ ಇವು ಬ್ರಹ್ಮಹತ್ಯೆಗೆ ಸಮನಾದವುಗಳು. 


ಅಸೂಯೈಕಪದಂ ಮೃತ್ಯುರತಿವಾದಃ ಶ್ರಿಯೋ ವಧಃ । 
ಅಶುಶ್ರೂಷಾ ತ್ತರಾ ಶ್ಲಾಘಾ ವಿದ್ಯಾಯಾಃ ಶತ್ರವಸ್ತಯಃ Tal 


ಅಸೂಯೆಯು ಮೃತ್ಯು ಎಂಬುದಕ್ಕೆ ಇನ್ನೊಂದು ಶಬ್ದ. ಅತಿವಾದವು (ಬಹಳವಾಗಿ 
ಹೊಗಳಿಕೊಳ್ಳುವುದು ಅಥವಾ ಬಹಳವಾಗಿ ಮಾತನಾಡುವುದು) ಸಂಪತ್ತಿಗೆ ವಧೆ. 
ಗುರುಸೇವೆಯನ್ನು ಮಾಡದಿರುವುದು, ತ್ವರೆ ಮಾಡುವುದು ಮತ್ತು ತನ್ನನ್ನು 
ಹೊಗಳಿಕೊಳ್ಳುವುದು ಈ ಮೂರು ವಿದ್ಯೆಯ ಶತ್ರುಗಳು. 


ಆಲಸ್ಯಂ ಮದಮೋಹೌ ಚ ಚಾಪಲಂ ಗೋಷ್ಠಿರೇವ ಚ। 
ಸ್ತಬ್ಧತಾ ಚಾತಿಮಾನಿತ್ವಂ ತಥಾ ತ್ಯಾಗಿತಮೇವ ಚ 11೫1! 


ಏತೇ ವೈ ಸಪ್ತ ದೋಷಾಸ್ತು ಸದಾ ವಿದ್ಯಾರ್ಥಿನಾಂ ಮತಾಃ 11೬.1 


ಆಲಸ್ಯ, ಮದಮೋಹಗಳು, ಚಾಪಲ್ಯ, ಒಟ್ಟಿಗೆ ಕುಳಿತು ವ್ಯರ್ಥವಾಗಿ 
ಮಾತನಾಡುವುದು, ಹಿರಿಯರು ಮಾತನಾಡಿಸಿದರೆ ಮಾತನಾಡದೇ ಇರುವುದು, 
ಅಹಂಕಾರ ಮತ್ತು ವಿಸ್ಟೃತಿ - ಈ ಏಳು ವಿದ್ಯಾರ್ಥಿಗಳ ದೋಷಗಳೆಂದು ಸದಾ 
ತಿಳಿಯಲ್ಪಡುತ್ತವೆ. 


ಸುಖಾರ್ಥಿನಃ ಕುತೋ ವಿದ್ಯಾ 
ನಾಸ್ತಿ ವಿದ್ಯಾರ್ಥಿನಃ ಸುಖಮ್‌ । 
ಸುಖಾರ್ಥೀ ವಾ ತ್ಯಜೇದ್‌ ವಿದ್ಯಾಂ 
ವಿದ್ಯಾರ್ಥೀ ವಾ ತ್ಯಜೇತ್‌ ಸುಖಮ್‌ 11೭1 


ಪ್ರಜಾಗರಪರ್ವ -407- 


ಸುಖವನ್ನು ಬಯಸುವವನಿಗೆ ವಿದ್ಯೆಯು ಎಲ್ಲಿಂದ? ವಿದ್ಯೆಯನ್ನು ಬಯಸುವವನಿಗೆ 
ಸುಖವಿಲ್ಲ. ಸುಖಾರ್ಥಿಯಾದವನು ವಿದ್ಯೆಯನ್ನು ಬಿಡಬೇಕು ಅಥವಾ 
ವಿದ್ಯಾರ್ಥಿಯಾದವನು ಸುಖವನ್ನು ಬಿಡಬೇಕು. 


ನಾಗಿಸ್ಪಪ್ಯತಿ ಕಾಷ್ಠಾನಾಂ ನಾಪಗಾನಾಂ ಮಹೋದಧಿಃ । 
ನಾಂತಕಃ ಸರ್ವಭೂತಾನಾಂ ನ ಪುಂಸಾಂ ವಾಮಲೋಚನಾಃ ISI 


ಅಗ್ನಿಯು ಕಾಷ್ಠಗಳಿಂದ ತೃಪ್ತಿಯನ್ನು ಪಡೆಯುವುದಿಲ್ಲ. ಮಹಾಸಮುದ್ರವು 
ನದಿಗಳಿಂದ ತೃಪ್ತಿಯನ್ನು ಹೊಂದುವುದಿಲ್ಲ. ಯಮನು ಎಲ್ಲಜೀವರಿಂದ ತೃಪ್ತಿಯನ್ನು 
ಹೊಂದುವುದಿಲ್ಲ. ಸ್ತೀಯರು ಎಲ್ಲಪುರುಷರಿಂದಲೂ ತೃಪ್ತಿಯನ್ನು ಹೊಂದುವುದಿಲ್ಲ. 


ಆಶಾ ಧೃತಿಂ ಹಂತಿ ಸಮೃದ್ಧಿಮಂತಕಃ 
ಕ್ರೋಧಃ ಶ್ರಿಯಂ ಹಂತಿ ಯಶಃ ಕದರ್ಯತಾ । 
ಅಪಾಲನಂ ಹಂತಿ ಪಶೂಂಶ್ಚ ರಾಜನ್‌ 
ಏಕಃ ಕ್ರುದ್ಧೋ ಬ್ರಾಹ್ಮಣೋ ಹಂತಿ ರಾಷ್ಟಮ್‌ Tal 


ಆಸೆಯು ಧೈರ್ಯವನ್ನು ನಾಶ ಮಾಡುತ್ತದೆ. ಅಂತಕನು ಸಮೃದ್ಧಿಯನ್ನೂ, 
ಕ್ರೋಧವು ಸಂಪತ್ತನ್ನೂ, ನೀಚ ನಡವಳಿಕೆಯು ಕೀರ್ತಿಯನ್ನು ನಾಶ ಮಾಡುತ್ತದೆ. 
ರಾಜನೇ, ಅರಕ್ಷಣೆಯು ಪಶುಗಳನ್ನು ನಾಶ ಮಾಡುತ್ತದೆ. ಕೋಪಗೊಂಡ ಒಬ್ಬ 
ಬ್ರಾಹ್ಮಣನು ರಾಷ್ಟವನ್ನು ನಾಶ ಮಾಡುತ್ತಾನೆ. 


ಅಜಾಶ್ಚ ಕಾಂಸ್ಯಂ ರಜತಂ ಚ ನಿತ್ಯಂ 

ಮಧ್ವಾದರ್ಶಃ ಶಕುನಿಃ ಶ್ರೋತ್ರಿಯಶ್ಚ । 
ವೃದ್ಧೋ ಜ್ಞಾತಿರವಸನ; ಕುಲೀನ 

ಎ ಷ್‌ ಇ 

ಏತಾನಿ ತೇ ಸಂತು ಗೃಹೇ ಸದೈವ 11೧೦॥। 

ಆಡುಗಳು, ಕಂಚಿನ ಪಾತ್ರೆಗಳು, ರಜತ, ಜೇನುತುಪ್ಪ, ಕನ್ನಡಿ, ಪಕ್ಷಿಗಳು, 
ಶ್ರೋತ್ರಿಯನಾದ ಬ್ರಾಹ್ಮಣ, ವೃದ್ಧನಾದ ದಾಯಾದಿ, ಕಷ್ಟಕ್ಕೆ ಸಿಲುಕಿದ ಕುಲೀನ ಇಷ್ಟು 
ಮಂದಿ ಯಾವಾಗಲೂ ನಿನ್ನಮನೆಯಲ್ಲಿವಾಸವನ್ನುಮಾಡಲಿ. 


-408- ಮಹಾಭಾರತ ಉದ್ಯೋಗಪರ್ವ 


ಅಜೋತಶಶ್ಲಂದನಂ ವೀಣಾ ಆದರೋ ಮಧುಸರ್ಪಿಷೀ | 
ವಿಷಮೌದುಂಬರಂ ಶಂಖಃ ಸರ್ಣನಾಭೋತಥ ರೋಚನಾ HOO 


ಗೃಹೇ ಸ್ಥಾಪಯಿತವ್ಯಾನಿ ಧರ್ಮಾಣಿ ಮನುರಬ್ರವೀತ್‌ । 
ದೇವಬ್ರಾಹ್ಮಣಪೂಜಾರ್ಥಮತಿಥೀನಾಂ ಚ ಭಾರತ 1೧೨ 


ಆಡು, ಅಶ್ವ, ಚಂದನ, ವೀಣೆ, ಕನ್ನಡಿ, ಜೇನುತುಪ್ಪಮತ್ತು ಘೃತ, ಜಲ, ಅಕ್ಕಿ, 
ಶಂಖ, ಸರ್ಣನಾಭ, ರೋಚನ ಈ ಧಾರ್ಮಿಕ ಪದಾರ್ಥಗಳನ್ನು ಮನೆಯಲ್ಲಿ 
ಯಾವಾಗಲೂ ಇಡಬೇಕೆಂದು ಮನುವು ಹೇಳಿದನು. ಭಾರತನೇ, ದೇವ-ಬ್ರಾಹ್ಮಣ 
ಪೂಜೆಯ ಸಲುವಾಗಿ ಮತ್ತು ಅತಿಥಿಗಳ ಸಲುವಾಗಿ ಇವು ನಿನ್ನಮನೆಯಲ್ಲಿಇರಲಿ. 


ಇದಂ ಚ ತ್ವಾಂ ಸರ್ವಪರಂ ಬ್ರವೀಮಿ 
ಪುಣ್ಯಂ ಪದಂ ತಾತ ಮಹಾವಿಶಿಷ್ಠಮ್‌ । 
ನ ಜಾತು ಕಾಮಾನ್ನ ಭಯಾನ್ನ ಲೋಭಾದ್‌ 
ಧರ್ಮಂ ಜಹ್ಯಾ ಜೀವಿತಸ್ಯಾಪಿ ಹೇತೋಃ 10೩11 


ಪುಣ್ಯಕ್ಕೆ ಕಾರಣವಾದ, ಮಹಾವಿಶಿಷವಾದ, ಎಲ್ಲಕ್ಕಿಂತಲೂ ಮಿಗಿಲಾದ ಈ 
ವಿಷಯವನ್ನು ನಿನಗೆ ಹೇಳುತ್ತಿದ್ದೇನೆ. ಅದೇನೆಂದರೆ ಕಾಮದಿಂದಲಾಗಲಿ, 
ಭಯದಿಂದಲಾಗಲಿ, ಲೋಭದಿಂದಲಾಗಲಿ, ಜೀವನದ ಸಲುವಾಗಿಯೇ ಆಗಲಿ 
ಧರ್ಮವನ್ನು ಬಿಡಬೇಡ. 


ನಿತ್ಯೋ ಧರ್ಮಃ ಸುಖದುಃಖೇ ಹ್ಯನಿತ್ಯೇ 
ಜೀವೋ ನಿತ್ಯೋ ಧಾತುರಸ್ಯ ತನಿತ್ಯಃ । 
ತ್ಯಕ್ತಾ$ನಿತ್ಯಂ ಪ್ರತಿಷ್ಠಸ್ತ ನಿತ್ಯೇ 
ಸಂತುಷ್ಯ ಸಂತೋಷಪರಾ ಹಿ ಸಂತಃ eT 


ಧರ್ಮವು ನಿತ್ಯವಾದುದು. ಸುಖ-ದುಃಖಗಳು ಅನಿತ್ಯವೆಂದು ಪ್ರಸಿದ್ಧವಾಗಿವೆ. 
ಜೀವನು ನಿತ್ಯನಾದವನು, ಅವನ ಶರೀರದ ಧಾತುಗಳು ಅನಿತ್ಯವಾದವುಗಳು. 
ಅನಿತ್ಯವಾದುದನ್ನು ಬಿಟ್ಟುನಿತ್ಯವಾದ ಧರ್ಮದಲ್ಲಿಪ್ರತಿಷ್ಠಿತನಾಗಿ ಸಂತೋಷಪಡು. 
ಸಜ್ಜನರು ಸಂತೋಷಪಡುವ ಸ್ವಭಾವವುಳ್ಳವರು. 


ಪ್ರಜಾಗರಪರ್ವ -409- 


ಮಹಾಬಲಾನ್‌ ಪಶ್ಯ ಮಹಾನುಭಾವಾನ್‌ 
ಪ್ರಶಾಸ್ಯ ಭೂಮಿಂ ಧನಧಾನ್ಯಪೂರ್ಣಾಮ್‌ । 
ಸಜ್ಜಾನ್‌ ಹಿತ್ವಾ ವಿಪುಲಾಂಶ್ಚ ಭೋಗಾನ್‌ 
ಗತಾನ್‌ ನರೇಂದ್ರಾನ್‌ ವಶಮಂತಕಸ್ಯ 11೧೫॥ 


ಮಹಾಬಲಿಷ್ಠರೂ, ಮಹಾನುಭಾವರು, ಧನ-ಧಾನ್ಯಸಮೃದ್ಧವಾದ ಭೂಮಿಯನ್ನು 
ಆಳಿದವರೂ ಆದ ರಾಜರು ಸಿದ್ಧವಾದ ವಿಪುಲವಾದ ಭೋಗವನ್ನು ಬಿಟ್ಟುಅಂತಕನ 
ವಶವಾಗಿರುವುದನ್ನುನೋಡು. 


ಮೃತಂ ಪುತ್ರಂ ದುಃಖಪುಷ್ಠಂ ಮನುಷ್ಯಾ 
ಉತ್‌ಕಿಪ್ಯ ರಾಜನ್‌ ಸಗೃಹಾನಿರ್ಹರಂತಿ | 
ಲ್ಕ ವ £8 
ತಂ ಮುಕ್ತಕೇಶಾಃ ಕರುಣಂ ರುದಂತಃ 
ಚಿತಾಮಧ್ಯೇ ಕಾಷ್ಠಮಿವ ಕ್ವಿಪಂತಿ 11೧೬॥।! 


ಕಷ್ಟದಿಂದ ಸಾಕಿ ಮೃತನಾದ ಪುತ್ರನನ್ನು ಮನುಷ್ಯರು ತಮ್ಮ ಮನೆಯಿಂದ 
ಎತ್ತಿಕೊಂಡು ಹೊರಟು ದಹಿಸುತ್ತಾರೆ. ತಲೆಗೂದಲುಗಳನ್ನು ಬಿಚ್ಚಿಕೊಂಡು 
ಕರುಣಾಜನಕವಾಗಿ ಅಳುತ್ತಾ ಚಿತೆಯ ಮಧ್ಯದಲ್ಲಿಕಾಷ್ಠದಂತೆ ಅವನನ್ನು ಎಸೆಯುತ್ತಾರೆ. 


ಅನ್ಯೋ ಧನಂ ಪ್ರೇತಗತಸ್ಯ ಭುಂಕ್ತೇ 
ವಯಾಂಸಿ ಚಾಗ್ನಿಶ್ಚ ಶರೀರಧಾತೂನ್‌ । 
ದ್ವಾಭ್ಯಾಮಯಂ ಸಹ ಗಚ್ಛತ್ಯಮುತ್ರ 
ಪುಣ್ಯೇನ ಪಾಪೇನ ಚ ವೇಷ್ಟ್ಯಮಾನಃ 0೭ 
ಮರಣ ಹೊಂದಿದವನ ಧನವನ್ನು ಇನ್ನೊಬ್ಬನು ಭೋಗಿಸುತ್ತಾನೆ. ಪಕ್ಷಿಗಳೂ ಮತ್ತು 
ಅಗ್ನಿಯು ಅವನ ಶರೀರದ ಧಾತುಗಳನ್ನು ಭೋಗಿಸುತ್ತಾರೆ. ಪುಣ್ಯ-ಪಾಪ 
ಇವೆರಡರಿಂದ ಸುತ್ತಲ್ಪಟ್ಟುಜೀವನು ಪರಲೋಕಕ್ಕೆ ಹೋಗುತ್ತಾನೆ. 


ಉತ್ಸೃಜ್ಯ ವಿನಿವರ್ತಂತೇ ಜ್ಞಾತಯಃ ಸುಹೃದಃ ಸುತಾಃ | 
ಅಪುಷ್ಟಾನಫಲಾನ್‌ ವೃಕ್ಷಾನ್‌ ಯಥಾ ತಾತ ಪತತ್ರಿಣಃ Hoi 


-410- ಮಹಾಭಾರತ ಉದ್ಯೋಗಪರ್ವ 


ಪುಷ್ಪ-ಫಲಗಳಿಲ್ಲದ ವೃಕ್ಷಗಳನ್ನು ಪಕ್ಷಿಗಳು ಬಿಡುವಂತೆ ಜ್ಞಾತಿಗಳು ಮತ್ತು 
ಬಾಂಧವರು ಮತ್ತು ಮಕ್ಕಳು ಆ ದೇಹವನ್ನು ಅಲ್ಲಿಯೇ ಬಿಟ್ಟು ಹಿಂದಿರುಗುತ್ತಾರೆ. 


ಅಗ್ನೌ ಪ್ರಾಸ್ತಂ ತು ಪುರುಷಂ ಕರ್ಮೈವಾನ್ಹೇತಿ ಯತ್‌ ಕೃತಮ್‌ । 
ತಸ್ಕಾತ್‌ ತು ಸುಸುಖೋ ಯತ್ನಾದ್‌ ಧರ್ಮಂ ಸಂಚಿನುಯಾಚ್ಛನೈ: ॥ 


ಅಗ್ನಿಯಲ್ಲಿ ಬಿದ್ದಪುರುಷನ ಜೊತೆಯಲ್ಲಿಅವನು ಹಿಂದೆ ಮಾಡಿದ ಕರ್ಮಗಳು 
ಮಾತ್ರ ಹೋಗುತ್ತವೆ. ಆದ್ದರಿಂದ ಎಷ್ಟೇ ಸುಖವಿದ್ದರೂ ಪ್ರಯತ್ನಪೂರ್ವಕವಾಗಿ 
ನಿಧಾನವಾಗಿ ಧರ್ಮವನ್ನುಸಂಪಾದಿಸಬೇಕು. 


ಅಸ್ನಾಲ್ಲೋಕಾದೂರ್ಧ್ಗಮಮುಷ್ಯ ಚಾಧೋ 
ಮಹತ್‌ ತಮಸ್ತಿಷ್ಠತಿ ಹ್ಯಂಧಕಾರಮ್‌ । 
ತದ್ವೈ ಮಹನ್ನೋಹನಮಿಂದ್ರಿಯಾಣಾಂ 
ಅ 
ಬುದ್ಧಸ್ವ ಮಾ ತ್ವಾಂ ಪ್ರಲಭೇತ ರಾಜನ್‌ 11೨೦॥ 


ಈ ಲೋಕದ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ದೊಡ್ಡ ಅಂಧಕಾರವಿದೆ. 
ಅದು ಇಂದ್ರಿಯಗಳಿಗೆ ದೊಡ್ಡ ಅಜ್ಞಾನವನ್ನುಉಂಟುಮಾಡುವಂತಹದು. ಆ ಎರಡು 
ಲೋಕಗಳನ್ನುಸರಿಯಾಗಿ ತಿಳಿದುಕೊ. ಇನ್ನೊಬ್ಬರಿಗೆ ವಂಚನೆಯನ್ನು ಮಾಡಬೇಡ. 


ಇದಂ ವಚಃ ಶಕ್ಚೃತಿ ಚೇತ್‌ ಯಥಾವತ್‌ 
ನಿಶಮ್ಯ ಸರ್ವಂ ಪ್ರತಿಪತ್ತುಮೇವ । 
ಯಶಃ ಪರಂ ಪ್ರಾಪ್ಸ್ಯಸಿ ಜೀವಲೋಕೇ 
ಭಯಂ ನ ಚಾಮುತ್ರ ನ ಚೇಹ ತೇಪಸ್ತಿ 11೨೧॥ 
ನಾನು ಹೇಳಿದ ಎಲ್ಲಮಾತುಗಳನ್ನೂಸರಿಯಾಗಿ ಕೇಳಿ ತಿಳಿದುಕೊಳ್ಳಲು ಶಕ್ತನಾದರೆ 
ಈ ಜೀವಲೋಕದಲ್ಲಿಶ್ರೇಷ್ಠವಾದ ಕೀರ್ತಿಯನ್ನು ಹೊಂದುವಿ. ಈ ಲೋಕದಲ್ಲಿಯೂ 
ಮತ್ತು ಪರಲೋಕದಲ್ಲಿಯೂ ನಿನಗೆ ಭಯವಿರುವುದಿಲ್ಲ. 
ಆತ್ಮಾ ನದೀ ಭಾರತ ಪುಣ್ಯತೀರ್ಥಾ 
ಸತ್ಯೋದಕಾ ಶೀಲಕೂಲಾ ದಮೋರ್ಮಿಃ । 


ಪ್ರಜಾಗರಪರ್ವ -411- 


ಯಸ್ಯಾಂ ಸ್ನಾತಃ ಪೂಯತೇ ಪುಣ್ಯಕರ್ಮಾ 
ಯಥಾತ್ಮಾನಂ ಪುಣ್ಯವಂತೋ ಜನಾಶ್ಚ 112೨11 


ಎಲೈ ಭಾರತನೇ, ಆತ್ಮನು ಪುಣ್ಯಶಾಸನಗಳಿರುವ ನದಿ, ಸತ್ಯವೇ ಅದರ ಉದಕ, 
ಶೀಲವು ದಡ, ಇಂದ್ರಿಯ ನಿಗ್ರಹವು ಅಲೆ, ಅದರಲ್ಲಿಸ್ನಾನ ಮಾಡಿದವನು ಪುಣ್ಯವಂತ. 
ಜನರು ಪರಮಾತ್ಮನನ್ನು ಹೊಂದಿ ಪವಿತ್ರರಾಗುವಂತೆ ಇವನೂ ಪುಣ್ಯಕರ್ಮವನ್ನು 
ಮಾಡಿ ಪವಿತ್ರನಾಗುತ್ತಾನೆ. 


ಕಾಮಕ್ರೋಧಗ್ರಾಹವತೀಂ ಪಂಚೇಂದ್ರಿಯಜಲಾಂ ನದೀಮ್‌ । 
ನಾವಂ ಧೃತಿಮಯೀಂ ಕೃತ್ವಾ ಜನ್ಮದುರ್ಗಾಣಿ ಸಂತರ 11೨೩॥ 


ಕಾಮ-ಕ್ರೋಧಗಳೆಂಬ ಮೊಸಳೆಗಳಿರುವ ಪಂಚೇಂದ್ರಿಯಗಳ ಜಲವುಳ್ಳ ಈ 
ಸಂಸಾರವೆಂಬ ನದಿಯನ್ನು ಧೈರ್ಯವನ್ನು ದೋಣಿಯನ್ನಾಗಿ ಮಾಡಿ 
ಜನನ-ಮರಣಗಳೆಂಬ ದುರ್ಗಗಳನ್ನು ದಾಟುವವನಾಗು. 

ಪ್ರಜ್ಞಾವೃದ್ಧಂ ಧರ್ಮವೃದ್ಧಂ ಸ್ವಬಂಧುಂ 

ವಿದ್ಯಾವೃದ್ಧ ವಯಸಾ ಚಾಪಿ ವೃದ್ಧಮ್‌ । 
ಕಾರ್ಯಾಕಾರ್ಯೇ ಚಾಭಿಪದ್ಯ ಪ್ರಸಾದ್ಯ 
ಯಃ ಸಂಪೃಚ್ಛೇನ್ನ ಸ ಮುಹ್ಯೇತ್‌ ಕದಾಚಿತ್‌ VU 


ಯಾವನು ಜ್ಞಾನವೃದ್ಧನೂ, ಧರ್ಮವೃದ್ದನೂ, ತನ್ನ ಬಂಧುವೂ, ವಿದ್ಯಾವೃದ್ಧನೂ, 
ವಯೋವೃದ್ಧನೂ ಆದವನನ್ನು ಸಮೀಪಿಸಿ, ಸಂತೋಷಪಡಿಸಿ ಕಾರ್ಯಾಕಾರ್ಯಗಳನ್ನು 
ಪ್ರಶ್ನೆಮಾಡಿ ತಿಳಿಯುತ್ತಾನೆಯೋ ಅವನು ಎಂದೂ ಮೋಹಕ್ಕೆ ಒಳಗಾಗುವುದಿಲ್ಲ. 

ಧೃತ್ಯಾ ಶಿಶ್ನೋದರಂ ರಕ್ಷೇತ್‌ ಪಾಣಿಪಾದಂ ಚ ಚಕ್ಷುಷಾ | 

ಚಕ್ಕುಶ್ರೋತ್ರೇ ಚ ಮನಸಾ ಮನೋ ವಾಚಂ ಚ ವಿದ್ಯಯಾ ॥೨೫॥ 

ಧೈರ್ಯದಿಂದ ಶಿಶ್ನೋದರಗಳನ್ನು ರಕ್ಷಿಸಬೇಕು. ಚಕ್ಚುಸ್ಲಿನಿಂದ ಹಸ್ತ-ಪಾದಗಳನ್ನು 
ರಕ್ಷಿಸಬೇಕು. ಚಕ್ಕುಃ-ಶ್ರೋತ್ರಗಳನ್ನು ಮನಸಿನಿಂದ ರಕ್ಷಿಸಬೇಕು. ಮನಸ್ಸು ಮತ್ತು 
ವಾಗಿಂದ್ರಿಯವನ್ನು ವಿದ್ಯೆಯಿಂದ ರಕ್ಷಿಸಬೇಕು. 


-412- ಮಹಾಭಾರತ ಉದ್ಯೋಗಪರ್ವ 


ನಿತ್ಯೋದಕೀ ನಿತ್ಯಯಜ್ಞೋಪವೀತೀ 
ನಿತ್ಯಸ್ವಾಧ್ಯಾಯೀ ಪತಿತಾನ್ನವರ್ಜೀ । 
ಸತ್ಯಂ ಬ್ರುವನ್‌ ಗುರವೇ ಕರ್ಮ ಕುರ್ವನ್‌ 
ನ ಬ್ರಾಹ್ಮಣಃ ಚ್ಯವತೇ ಬ್ರಹ್ಮಲೋಕಾತ್‌ WLI 


ನಿತ್ಯಸ್ನಾನ ಮಾಡುವವನು ನಿತ್ಯವೂ ಯಜ್ಞೋಪವೀತವನ್ನು ಧರಿಸಿದವನೂ, 
ನಿತ್ಯವೂ ವೇದಾಧ್ಯಯನವನ್ನು ಮಾಡುವವನೂ, ಪತಿತಾನ್ನವನ್ನು ತೊರೆದವನೂ, 
ಸತ್ಯವನ್ನು ನುಡಿಯುವವನೂ, ಗುರುಗಳು ಹೇಳಿದ ಕರ್ಮವನ್ನು ಮಾಡುವವನೂ 
ಆದ ಬ್ರಾಹ್ಮಣನು ಬ್ರಹ್ನಲೋಕದಿಂದ ಚ್ಯುತನಾಗುವುದಿಲ್ಲ. 


ಅಧೀತ್ಯ ವೇದಾನ್‌ ಪರಿಸಂಸ್ತೀರ್ಯ ಚಾಗ್ನೀನ್‌ 

ಇಷ್ಟಾ ಯಜ್ಞೈಃ ಪಾಲಯಿತ್ವಾ ಪ್ರಜಾಶ್ಚ । 
ಗೋಬ್ರಾಹ್ಮಣಾರ್ಥೇ ಶಸ್ತ್ರಪೂತಾಂತರಾತ್ಮಾ 

ಹತಃ ಸಂಗ್ರಾಮೇ ಕ್ಷತ್ರಿಯಃ ಸ್ಪರ್ಗಮೇತಿ 11೨೭॥॥ 


ವೇದವನ್ನು ಅಧ್ಯಯನ ಮಾಡಿ, ಸಂಸ್ತನಾದಿಗಳನ್ನು ಮಾಡಿ, ಅಗ್ನಿಗಳಲ್ಲಿ 
ಯಜ್ಞಗಳನ್ನುಮಾಡಿ, ಪ್ರಜೆಗಳ ಪಾಲನೆಯನ್ನುಮಾಡಿ, ಗೋ-ಬ್ರಾಹ್ನಣರ ಸಲುವಾಗಿ 
ಯುದ್ಧದಲ್ಲಿ ಶಸ್ತದಿಂದ ಹತನಾಗುವ ಕೃತ್ರಿಯನು ಸ್ವರ್ಗವನ್ನು ಪಡೆಯುತ್ತಾನೆ. 


ವೈಶ್ಯೋತಧೀತ್ಯ ಬ್ರಾಹ್ಮಣಾನ್‌ ಕೃತ್ರಿಯಾಂಶ್ಚ 
ಧನೈಃ ಕಾಲೇ ಸಂವಿಭಜ್ಯಾಶ್ರಿತಾಂಶ್ಚ | 
ತ್ರಯೀಪೂತಂ ಧೂಮಮಾಘ್ರಾಯ ಪುಣ್ಯಂ 
ಪ್ರೇತ್ಯ ಸ್ಪರ್ಗೇ ದೇವಸುಖಾನಿ ಭುಂಕ್ತೇ 11೨೮॥ 


ವೈಶ್ಯನು ಅಧ್ಯಯನವನ್ನು ಮಾಡಿ, ಬ್ರಾಹ್ಮಣರಿಗೂ ಕೃತ್ರಿಯರಿಗೂ ಮತ್ತು ತನ್ನನ್ನು 
ಆಶ್ರಯಿಸಿದವರಿಗೂ ಯೋಗ್ಯವಾದ ಕಾಲದಲ್ಲಿ: ತನ್ನಧನವನ್ನು ಬಿಟ್ಟು ಮೂರುವೇದಗಳ 
ತ್ವರೆಯಿಂದ ಪವಿತ್ರವಾದ ಧೂಮವನ್ನು ಆಘ್ರಾಣಿಸಿ, ಮರಣವನ್ನು ಹೊಂದಿ ಸ್ವರ್ಗದಲ್ಲಿ 
ದೇವತೆಗಳ ಸುಖವನ್ನು ಅನುಭವಿಸುತ್ತಾನೆ. 


ಪ್ರಜಾಗರಪರ್ವ -413- 


ಬ್ರಹ್ಮ ಕತ್ರಂ ವೈಶ್ಯವರ್ಣಂ ಚ ಶೂದ್ರಃ 
ಕ್ರಮೇಣೈತಾನ್‌ ನ್ಯಾಯತಃ ಪೂಜಯಾನಃ । 
ತುಷ್ಟೇಷ್ಟೇತೇಷವ್ಯಥೋ ದಗ್ಗಪಾಪಃ 
ತ್ಯಕ್ತ್ಯಾ ದೇಹಂ ಸಿದ್ಧಸುಖಾನಿ ಭುಂಕ್ತೇ 11೨೯ 
ಶೂದ್ರನಾದವನು ಕ್ರಮವಾಗಿ ಬ್ರಾಹ್ಮಣ-ಕ್ಷತ್ರಿಯ-ವೈಶ್ಯವರ್ಣದವರನ್ನು 
ನ್ಯಾಯದಿಂದ ಪೂಜೆಮಾಡಿ, ಅವರು ಸಂತೋಷಗೊಂಡರೆ ತನ್ನ ಪಾಪಗಳನ್ನು 
ಕಳೆದುಕೊಂಡು ವ್ಯಥೆಯಿಲ್ಲದೆ ದೇಹವನ್ನು ಬಿಟ್ಟುಸಿದ್ದರ ಸುಖವನ್ನು ಅನುಭವಿಸುತ್ತಾನೆ. 


ಚಾತುರ್ವರ್ಣ್ಯಸ್ಕೈಷ ಧರ್ಮಸ್ತವೋಕ್ರೋ 
ಹೇತುಂ ಚಾತ್ರ ಬ್ರುವತೋ ಮೇ ನಿಬೋಧ ।ಟ 
ಕ್ಲಾತ್ರಾದ್‌ ಧರ್ಮಾದ್‌ ಈಯತೇ ಪಾಂಡುಪುತ್ರಾಃ 
ತತ್‌ ತ್ತಂ ರಾಜನ್‌ ರಾಜಧರ್ಮೇ ನಿಯುಂಕ್ಚ್ಹ್ವ 11೩೦।| 


ಚಾತುರ್ವರ್ಣದ ಈ ಧರ್ಮಗಳನ್ನು ನಾನು ನಿನಗೆ ಹೇಳಿದ್ದೇನೆ. ಅದಕ್ಕೆ 
ಕಾರಣವನ್ನು ಹೇಳುತ್ತೇನೆ, ಕೇಳು. ಪಾಂಡವರು ಕತ್ತಿಯ ಧರ್ಮದಿಂದ ಕೂಡಿದವರಾಗಿ 
ಇರುವುದು ತಿಳಿದುಬರುತ್ತಿದೆ. ಎಲೈ ರಾಜನೇ, ನೀನು ನಿನ್ನನ್ನು ರಾಜಧರ್ಮದಲ್ಲಿ 
ವಿನಿಯೋಗಿಸು. 
ಧೃತರಾಷ್ಟ್ರ 
ಏವಮೇತದ್‌ ಯಥಾಠತತ್ಥ ತ್ಲಮನುಶಾಸಸಿ ನಿತ್ಯದಾ । 
ಮಮಾಪಿ ಚ ಮತಿಃ ಸೌಮ್ಯ ಭವತ್ಯೇವಂ ಯಥಾ55ತ್ನ ಮಾಮ್‌ ॥ 


ಧೃತರಾಷ್ಟ್ರ ನೀನು ನಿತ್ಯವೂ ಹೇಗೆ ನನಗೆ ಅನುಶಾಸನ ಮಾಡುತ್ತೀಯೋ ಅದರಂತೆ 
ಎಲ್ಲವೂ ಸರಿ. ಎಲೈ ಸೌಮ್ಯನೇ, ನನಗೂ ಸಹ ನೀನು ಹೇಳಿದಂತೆಯೇ ಬುದ್ಧಿಯು 
ಉಂಟಾಗುತ್ತದೆ. 
ವಿದುರಃ 
ಸಾಧುಬುದ್ಧಿ ಕೃತಾರಷ್ಯೇವಂ ಪಾಂಡವಾನ್‌ ಪ್ರತಿ ಭಾರತ । 
ದುರ್ಯೋಧನಂ ಸಮಾಸಾದ್ಯ ಪುನರ್ವಿಪರಿವರ್ತತೇ TES] 


-414- ಮಹಾಭಾರತ ಉದ್ಯೋಗಪರ್ವ 


ವಿದುರ- ಭಾರತನೇ, ಪಾಂಡವರ ವಿಷಯದಲ್ಲಿಇಂತಹ ಸದ್ದುದ್ದಿ ಉಂಟಾದರೂ 
ದುರ್ಯೋಧನನನ್ನುನೋಡಿದ ಕೂಡಲೇ ನಿನ್ನಬುದ್ದಿಯು ತಿರುಗಿಬಿಡುತ್ತದೆ. 


ನ ದಿಷ್ಟ್ಯಮಭ್ಯತಿಕ್ರಾಂತುಂ ಶಕ್ಯಂ ಭೂತೇನ ಕೇನಚಿತ್‌ । 
ದಿಷ್ಟ್ಯಮೇವ ಧ್ರುವಂ ಮನ್ಯೇ ಪೌರುಷಂ ತು ನಿರರ್ಥಕಮ್‌ ॥೩೩॥ 
ವಿಧಿಯನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ವಿಧಿಯೇ ಧ್ರುವವೆಂದು 
ಭಾವಿಸುತ್ತೇನೆ. ಪುರುಷ ಪ್ರಯತ್ನವು ನಿರರ್ಥಕವಾದುದು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಚತ್ಚಾರಿಂಶೋ5ಧ್ಯಾಯಃ ॥ 


॥ ಪ್ರಜಾಗರಪರ್ವಣಿ ನವಮೋತಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿನಲವತ್ತನೆಯ ಅಧ್ಯಾಯ ಮುಗಿಯಿತು. 


Xk 
ನಲವತೊಂದನೆಯ ಅಧ್ಯಾಯ 
ತಾನು ಶೂದ್ರನಾದುದರಿಂದ ವಿದುರನ ಉಪದೇಶ ಸಂಕ್ಷೇಪ 
ಮತ್ತು ಸನತ್ಕುಮಾರರ ಆಗಮನ. 
ಧೃತರಾಷ್ಟ್ರ 
ಲು 
ಅನುಕ್ತಂ ಯದಿ ತೇ ಕಿಂಚಿದ್‌ ವಾಚಾ ವಿದುರ ವಿದ್ಯತೇ । 
ತನ್ಮೇ ಶುಶ್ರೂಷವೇ ಬ್ರೂಹಿ ವಿಚಿತ್ರಾಣಿ ಹಿ ಭಾಷಸೇ 11೧ 


ಧೃತರಾಷ್ಟ್ರ: ವಿದುರನೇ, ನೀನು ಹೇಳದೇ ಇರುವುದು ಏನಾದರೂ ಇದ್ದರೆ ಕೇಳಲು 
ಬಯಸುವ ನನಗೆ ಅದನ್ನುಹೇಳು. ವಿಚಿತ್ರವಾಗಿ ಮಾತನಾಡುತ್ತಿದ್ದೀಯೆ. 


ವಿದುರಃ 
ಧೃತರಾಷ್ಟ್ರ ಕುಮಾರೋ ವೈ ಯಃ ಪುರಾಣಃ ಸನಾತನಃ । 
ಸನತ್ತುಜಾತಃ ಪ್ರೋವಾಚ ಮೃತ್ಯುರ್ನಾಸ್ತೀತಿ ಭಾರತ 11೨1 


ಸ ತೇ ಗುಹ್ಯಾನ್‌ ಪ್ರಕಾಶಾಂಶ್ಚ ಸರ್ವಾನ್‌ ಹೃದಯಸಂಶ್ರಯಾನ್‌ । 
ಪ್ರವಕ್ಸೃತಿ ಮಹಾರಾಜ ಸರ್ವಬುದ್ಧಿಮತಾಂ ವರಃ 11೩.1 


ಪ್ರಜಾಗರಪರ್ವ -415- 


ವಿದುರ- ಧೃತರಾಷ್ಟನೇ, ಪ್ರಾಚೀನನಾದ, ಕುಮಾರನಾದ ಸನಾತನ ಮತ್ತು 
ಸನತ್ಸುಜಾತ ಎಂದು ಕರೆಸಿಕೊಳ್ಳಲ್ಪಡುವ ಸನತ್ಯುಮಾರನು ಎಲೈ ಭಾರತನೇ, ಮೃತ್ಯುವು 
ನಾಸ್ತಿ ಎಂದು ಹೇಳಿದನು. ಅವನು ಗುಹ್ಯವಾದ ಮತ್ತು ಪ್ರಕಾಶವಾದ ನಿನ್ನಷ್ಟದಯದ 
ಎಲ್ಲಸಂಶಯಗಳಿಗೂ ಉತ್ತರವನ್ನು ಹೇಳುವನು. ಮಹಾರಾಜನೇ, ಅವನು ಎಲ್ಲಾ 
ಬುದ್ಧಿವಂತರಲ್ಲಿ ಶ್ರೇಷ್ಠನಾದವನು. 


ಧೃತರಾ ಸ್ಟ 


ಕಿಂ ತ್ಲಂ ನ ವೇದ ತದ್‌ ಭೂಯೋ ಯನ್ನೇ ಬ್ರೂಯಾತ್‌ ಸನಾತನಃ | 
ತಮೇವ ವಿದುರ ಬ್ರೂಹಿ ಪ್ರಜ್ಞಾಶೇಷೋಶಸ್ತಿ ಚೇತ್‌ ತವ Tal 


ಧೃತರಾಷ್ಟ್ರ ಸನಾತನನು ನನಗೆ ಪುನಃ ಏನು ಹೇಳುವನೋ ಅದನ್ನು ನೀನು 
ತಿಳಿದಿಲ್ಲವೇ? ವಿದುರನೇ, ನೀನು ಹೇಳಬೇಕಾದ ವಿಷಯವಿನ್ನೂ ಇದ್ದರೆ ನೀನೇ 
ಹೇಳುವವನಾಗು. 


ವಿದುರಃ 


ಶೂದ್ರಯೋನಾವಹಂ ಜಾತೋ ನಾತೋತನ್ಯದ್‌ ವಕ್ತುಮುತಹೇ । 
ಕುಮಾರಸ್ಯ ತು ಯಾ ಬುದ್ದಿರ್ವೇದ ತಾಂ ಶಾಶ್ಚತೀಮಹಮ್‌ ॥೫॥ 


ಬ್ರಾಹ್ಮೀಂ ಹಿ ಯೋನಿಮಾಷನ್ನಃ ಸುಗುಹ್ಯಮಪಿ ಯೋ ವದೇತ್‌ । 
ನ ತೇನ ಗರ್ಹ್ಯೋ ದೇವಾನಾಂ ತಸ್ಥಾದೇತದ್‌ ಬ್ರವೀಮಿ ತೇ ॥೬॥ 


ನಾನು ಶೂದ್ರಯೋನಿಯಲ್ಲಿ ಜನಿಸಿದವನು. ಇದಕ್ಕಿಂತ ಹೆಚ್ಚು ಹೇಳಲಾರೆ. 
ಸನತ್ಸುಮಾರನ ಬುದ್ಧಿಯು ಶಾಶ್ವತವಾದುದು (ಸರ್ವವಿಷಯಕವಾದುದು ಎಂದು 
ನಾನು ತಿಳಿದಿದ್ದೇನೆ). ಬ್ರಾಹ್ಮಣನಾದ ಅವನು ಅತ್ಯಂತ ರಹಸ್ಯವನ್ನೂ ನಿನಗೆ 
ಹೇಳಬಹುದು. ಆದ್ದರಿಂದ ನಾನು ಹೆಚ್ಚು ಹೇಳುವುದಿಲ್ಲ ಎಂದು ಹೇಳಿದ 
ಕಾರಣದಿಂದಾಗಿ ದೇವತೆಗಳಿಂದ ನಾನು ನಿಂದನೀಯನಾಗುವುದಿಲ್ಲ. ಆದ್ದರಿಂದ ನಾನು 
ಇದನ್ನು ಹೇಳುತ್ತಿದ್ದೇನೆ. 

ಧೃತರಾಷ್ಟ್ರ 
ಬ್ರವೀಹಿ ವಿದುರ ತ್ಚಂ ಮೇ ಪುರಾಣಂ ತಂ ಸನಾತನಮ್‌ । 
ಕಥಮೇತೇನ ದೇಹೇನ ಸ್ಯಾದಿಹೈವ ಸಮಾಗಮಃ 11೭1 


-416- ಮಹಾಭಾರತ ಉದ್ಯೋಗಪರ್ವ 
ಧೃತರಾಷ್ಟ್ರ: ವಿದುರನೇ, ಆ ಪ್ರಾಚೀನನಾದ ಸನಾತನರ ಸಂಗಮವು ನನಗೆ ಈ 
ದೇಹದಲ್ಲಿಯೇ ಇಲ್ಲಿಯೇ ಹೇಗಾಗುತ್ತದೆ ಎಂದು ಹೇಳು. 
ವೈಶಂಪಾಯನಃ 
ಚಿಂತಯಾಮಾಸ ವಿದುರಃ ತಮೃಷಿಂ ಸಂಶಿತವ್ರತಮ್‌ । 
ಸ ಚ ತಚ್ಚಿಂತಿಂತಂ ಜ್ಞಾತ್ವಾ ದರ್ಶಯಾಮಾಸ ಭಾರತ ISI 


ವೈಶಂಪಾಯನ- ವಿದುರನು ಒಳ್ಳೆಯ ವ್ರತಧಾರಿಗಳಾದ ಆ ಯಷಿಯನ್ನು 
ಮನಸ್ಸಿನಲ್ಲಿ ಚಿಂತಿಸಿದನು. ಎಲೈ ಭಾರತನೇ, ಅವನಾದರೂ ಅವನ ಚಿಂತನೆಯನ್ನು 
ತಿಳಿದು ಪ್ರತ್ಯಕ್ಷನಾದನು. 

ಸ ಚೈನಂ ಪ್ರತಿಜಗ್ರಾಹ ವಿಧಿದೃಷ್ಟೇನ ಕರ್ಮಣಾ । 

ಸುಖೋಪವಿಷ್ಟಂ ವಿಶ್ರಾಂತಮಥೈನಂ ವಿದುರೋತಬ್ರವೀತ್‌ Tal 


ವಿದುರನು ಅವನನ್ನು ವಿಧಿಪೂರ್ವಕವಾಗಿ ಸ್ವೀಕರಿಸಿದನು. ಅನಂತರ 
ವಿಶ್ರಾಂತಿಯನ್ನು ಪಡೆದು ಸುಖವಾಗಿ ಕುಳಿತ ಅವನನ್ನುಕುರಿತು ವಿದುರನು ಹೇಳಿದನು. 


ಭಗವಾನ್‌ ಸಂಶಯಃ ಶಶ್ಚಿದ್‌ ಧೃತರಾಷ್ಟ್ರ ಮಾನಸೇ । 

ಯೋ ನ ಶಕ್ಯೋ ಮಯಾ ವಕ್ತುಂ ತ್ಮಮಸ್ಕೈ ವಕ್ತುಮರ್ಹಸಿ ॥೧೦॥ 

ಪೂಜ್ಯರೇ, ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ಸಂಶಯವಿದೆ. ಅದನ್ನು ನಾನು 
ಬಿಡಿಸಲಾರೆ. ನೀವು ಅವನಿಗೆ ಅದನ್ನು ಪರಿಹರಿಸಬೇಕು. 

ಯಂ ಶ್ರುತ್ವಾನಯಂ ಮನುಷ್ಯೇಂದ್ರಃ ಸರ್ವದುಃಖಾತಿಗೋ ಭವೇತ್‌ ॥ 


ಲಾಭಾಲಾಭೌ ಪ್ರಿಯದ್ದೇಷೌ ಯಥ್ಛೆನಂ ನ ಜರಾಂತಕೌ । 
ವಿಷಹೇರನ್‌ ಕ್ಹಯಾಮರ್ಷೌ ಕ್ಲುತಿಪಾಸೇ ಭಯಾಭಯೇ 10೨ 


ಅರತಿಶ್ಚೆವ ತಂದ್ರೀ ಚ ಕಾಮಕ್ರೋಧೌ ಕೃಯೋದಯೌ Ler 


ಯಾವುದನ್ನು ಕೇಳಿದರೆ ಅವನನ್ನು ಲಾಭಾಲಾಭಗಳೂ, ಹಿತಾಹಿತಗಳೂ, 
ಜರಾಮೃತ್ಯುಗಳೂ, ಹಾನಿ ಮತ್ತು ಕ್ರೋಧಗಳೂ, ಹಸಿವು-ನೀರಡಿಕೆಗಳೂ, 


ಪ್ರಜಾಗರಪರ್ವ -417- 


ಭಯಾಭಯಗಳೂ, ಅರತಿ ಮತ್ತು ಸೋಮಾರಿತನಗಳೂ, ಕಾಮ-ಕ್ರೋಧಗಳೂ, 
ಸಮೃದ್ಧಿ ಮತ್ತು ಕ್ಷಯಗಳೂ ಅವನ ಮೇಲೆ ಪರಿಣಾಮವನ್ನು ಮಾಡದೇ ಈ 
ಮನುಷ್ಯೇಂದ್ರನು ಎಲ್ಲ ದುಃಖಗಳನ್ನು ದಾಟಿ ಹೋಗುವನೋ ಅಂತಹ 
ಉಪದೇಶವನ್ನು ನೀವು ಮಾಡಬೇಕು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಏಕಚತ್ವಾರಿಂಶೋ5ಧ್ಯಾಯಃ ॥ 


॥ ಪ್ರಜಾಗರಪರ್ವಣಿ ದಶಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿನಲವತ್ತೊಂದನೆಯ 
ಅಧ್ಯಾಯ ಮುಗಿಯಿತು. 


11 ಸಮಾಪ್ತಂ ಪ್ರಜಾಗರಪರ್ವ ॥ 


La SS SS 


೪. ಸನತ್ತುಜಾತಪರ್ವ 


ನಲವತೆರಡನೆಯ ಅಧ್ಯಾಯ 
ವೈಶಂಪಾಯನಃ 
ತತೋ ರಾಜಾ ಧೃತರಾಷ್ಟ್ರೋ ಮನೀಷೀ 
ಸಂಪೂಜ್ಯಂ ತಂ ಧರ್ಮಬೃತಾಂ ವರಿಷ್ಠಮ್‌ । 
ಸನತ್ಯುಮಾರಂ ರಹಿತೇ ಮಹಾತ್ಮಾ 
ಪಪ್ರಚ್ಛ ಬುದ್ಧಿಂ ಪರಮಾಂ ಬುಭೂಷನ್‌ Tell 


ವೈಶಂಪಾಯನ- ಸಾಕ್ಟಾತ್‌ ಯಮಾವತಾರನಾದ ವಿದುರನು, ಸ್ವರೂಪದಲ್ಲಿ 
ತನಗಿಂತ ಅವರನಾದ ಧೃತರಾಷ್ಟ್ರನೆಂದು ನಾಮಕನಾದ ಗಂಧರ್ವನು ಭೂಮಿಯಲ್ಲಿ 
ಕೃತ್ರಿಯ ಕುಲದಲ್ಲಿ ತನ್ನ ಅಣ್ಣನಾಗಿ ಧೃತರಾಷ್ಟ್ರನೆಂಬ ಹೆಸರಿನಿಂದಲೇ ಪ್ರಸಿದ್ಧನಾಗಿ, 
ಅಸುರಾವೇಷಬಲದಿಂದ ದುಷ್ಠನಾದ ಪುತ್ರನ ಸ್ನೇಹದಿಂದ ಉಂಟಾದ 
ಮಹಾಪಾತಕಗಳ ಫಲವಾಗಿ ನರಕಾದಿ ಅನರ್ಥಭಾಜನನಾದ ತನ್ನ ಅಣ್ಣನನ್ನು ಉದ್ದಾರ 
ಮಾಡಲು ಬಯಸಿ ಮೊದಲು ಗುಡಜಿಹಿಕಾ ನ್ಯಾಯದಿಂದ ಅಧ್ಯಾತ್ಮಜ್ಞಾನಗರ್ಭಿತವಾದ 
ನೀತಿಶಾಸ್ತ್ರವನ್ನು ಅವನಿಗೆ ಬೋಧಿಸಿ, ಅದರಿಂದ ಅವನಿಗೆ ವೇದಾಂತಶಾಸ್ತಶ್ರವಣದಲ್ಲಿ 
ಅಭಿರುಚಿಯನ್ನು ಉಂಟುಮಾಡಿದನು. ಆಗ ಧೃತರಾಷ್ಟ್ರನು ಮೊದಲು ಶೋಕ- 
ಮೋಹಾದಿಗಳಿಂದ ತಪ್ಪನಾಗಿದ್ದರೂ ತನಗಿಂತ ಉತ್ತಮನಾದ ಗುರುವಾದ ವಿದುರನ 


ಸನತುಜಾತೀಯ ಪರ್ವ -419- 


ಉಪದೇಶದಿಂದ ವೈರಾಗ್ಯವನ್ನು ಹೊಂದಿ ಬ್ರಹ್ಮಜ್ಞಾನವನ್ನು ಪಡೆದವನು ಶೋಕವನ್ನು 
ದಾಟುತ್ತಾನೆ ಎಂಬ ನಿಯಮದಂತೆ ತನ್ನ ಶೋಕದ ಪರಿಹಾರಕ್ಕಾಗಿ ಬ್ರಹ್ಮವಿದ್ಯೆಯನ್ನು 


ಕೇಳಲು ಬಯಸಿ ಪುನಃ ವಿದುರನನ್ನು ಕುರಿತು ವಿದುರನೇ, ನೀನು ಹೇಳದೆ ಇರುವುದು 
ಏನಾದರೂ ಉಳಿದಿದ್ದರೆ ಅದನ್ನೂನನಗೆ ಹೇಳು ಎಂದು ಕೇಳುತ್ತಾನೆ. 


ಧೃತರಾಷ್ಟ್ರನು ಈ ಪ್ರಶ್ನೆಯನ್ನು ಮಾಡಿದ ಮೇಲೆ "ದೃತರಾಷ್ಟ್ರಕುಮಾರೋವೈ' ಎಂಬ 
ಎರಡು ಶ್ಲೋಕಗಳಿಂದ ವಿದುರನು ಸನತ್ತುಜಾತನು ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಾನೆ 
ಎಂದು ಹೇಳಿದ ಮೇಲೆ ಪುನಃ ಧೃತರಾಷ್ಟ್ರನು ಅವನು ಎಲ್ಲವನ್ನೂ ತಿಳಿದಿದ್ದಾನೆಯೇ? 
ನೀನೇ ಎಲ್ಲವನ್ನೂತಿಳಿದಿರುವಿ. ಆದ್ದರಿಂದ ನೀನೇ ನನಗೆ ಉಪದೇಶವನ್ನುಮಾಡು 
ಎಂದು ಹೇಳಿದನು. ಆಗ ವಿದುರನು ತಾನು ಬ್ರಹ್ಮಜ್ಞಾನ ಸಂಪನ್ನನಾದರೂ 
ಶೂದ್ರಜಾತಿಯಲ್ಲಿ ಅವತಾರ ಮಾಡಿರುವುದರಿಂದ ಉಪದೇಶವನ್ನು ಕೊಡಲು 
ಅನರ್ಹನೆಂದು ಭಾವಿಸಿ, ವೇದಾಂತ ಉಪದೇಶವನ್ನು ಕೊಡಲು ಬ್ರಾಹ್ಮಣರಿಗೇ 
ಅಧಿಕಾರ, ಇನ್ನೊಬ್ಬರಿಗೆ ಇಲ್ಲಎಂದು ಸೂಚಿಸುತ್ತಾ "ಶೂದ್ರಯೋನಾ ವಹಂ ಜಾತಃ 
ಎಂಬ ಎರಡು ಶ್ಲೋಕಗಳಿಂದ ತನಗೆ ಅಧಿಕಾರವಿಲ್ಲದಿರುವುದರಿಂದ ಸನತ್ತುಜಾತರನ್ನೇ 
ಕೇಳುವಂತೆ ಹೇಳುತ್ತಾನೆ. ಆಗ ಧೃತರಾಷ್ಟ್ರನು ಪರಮಹಂಸರೂ, ಯೋಗಿಪ್ರತ್ಯಕ್ಷಕ್ಷೆ 
ಮಾತ್ರ ವಿಷಯರೂ ಆದ ಸನತ್ತುಜಾತರನ್ನು ನಾನು ನೋಡಲು ಸಾಧ್ಯವಿಲ್ಲ ನೀನೇ 
ಅವರನ್ನುತೋರಿಸು ಎಂದು ಪ್ರಾರ್ಥಿಸಿದಾಗ ವಿದುರನು ಸನತುಜಾತರನ್ನುಸ್ಥರಿಸುತ್ತಾನೆ. 
ವಿದುರನ ಚಿಂತೆಯನ್ನು ತಿಳಿದ ಸನತ್ಸುಜಾತರು ತಕ್ಷಣ ಪ್ರತ್ಯಕ್ಷರಾಗುತ್ತಾರೆ. ಅವರೇ 
ಸನತ್ಯುಮಾರರು. ಆಗ ವಿದುರನು ಅವರನ್ನು ಪೂಜಿಸಿ, ರಾಜನಿಗೆ ನಿವೇದಿಸಿ ರಾಜನ 
ಶೋಕವನ್ನು ಪರಿಹಾರ ಮಾಡಬೇಕೆಂದು "ಭಗವನ್‌ ಸಂಶಯಃ ಶಶ್ಚಿತ್‌' ಮುಂತಾದ 
ನಾಲ್ಕುಶ್ಲೋಕಗಳಿಂದ ಪ್ರಾರ್ಥನೆ ಮಾಡುತ್ತಾರೆ. 


ವಿದುರನು ತನ್ನಮಾತನ್ನು ಮುಗಿಸಿದ ಮೇಲೆ ಮೇಧಾವಿಯಾದ ದೃತರಾಷ್ಟ್ರನು 
ವಿದುರನು ಹೇಳಿದ ನೀತಿರೂಪವಾದ ಮಾತುಗಳನ್ನು ಪೂಜಿಸಿ ದುಷ್ಟಜನರಹಿತವಾದ 
ಒಂದು ಏಕಾಂತಸ್ಥಳದಲ್ಲಿ ಪ್ರಶ್ನೆ ಮಾಡುತ್ತಾನೆ. ಸನತ್ಸುಜಾತ ಎಂಬಲ್ಲಿಸನತ್‌ ಎಂಬುದು 
ಅವ್ಯಯ. ಅವ್ಯಯಗಳಿಗೆ ಅನೇಕಾರ್ಥಗಳಿರುವುದರಿಂದ ನಿತ್ಯ ಎಂದು ಅರ್ಥ. 
"ಸನತ್‌' ಎಂದರೆ ನಿತ್ಯನಾದ, "ಸು' ಎಂದರೆ ಚೆನ್ನಾಗಿ, "ಜಾತ' ಎಂದರೆ 


-420- ಮಹಾಭಾರತ ಉದ್ಯೋಗಪರ್ವ 


ಅಭಿವ್ಯಕ್ತನಾದವನು ಎಂದು ಅರ್ಥ. ಸನತ್ಕುಮಾರ ಎಂಬುದು ದೇವರ ಶುದ್ಧವಾದ 
ರೂಪ. ಬ್ರಹ್ಮದೇವರ ಮಕ್ಕಳಾದ ಸನತ್ಸುಮಾರರಲ್ಲಿ ಸನತ್ಕುಮಾರ ನಾಮಕನಾದ 
ಪರಮಾತ್ಮನ ವಿಶೇಷ ಸನ್ನಿಧಾನವಿದೆ. ಬ್ರಹ್ಮದೇವರ ಮಕ್ಕಳಾದ ಸನತ್ಯುಮಾರರ 
ವಿಷಯದಲ್ಲಿಸನತುಜಾತ ಎಂಬ ಶಬ್ದವು ಸನತ್‌ :ನಿತ್ಯರಾದ, ಸು:ಬ್ರಹ್ಮದೇವರಿಂದ, 
ಜಾತ: ಹುಟ್ಟಿದವರು ಎಂಬ ಅರ್ಥದಲ್ಲಿದೆ. ಆಚಾರ್ಯರು ಸನತ್ಕುಮಾರ ನಾಮಕ 
ಭಗವಂತನ ಸನ್ನಿಧಾನವು ಬ್ರಹ್ಮಪುತ್ರರಾದ ಸನತ್ಯುಮಾರರಲ್ಲಿಇದೆ ಎಂಬ ವಿಷಯವನ್ನು 
"ಸ ಏವ ಪ್ರಥಮಂ ದೇವಃ' ಎಂಬ ಶ್ರೀಮದ್ಭಾಗವತ ಶ್ಲೋಕದ (೧-೩-೬) 
ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಕೆಲವು ವ್ಯಾಖ್ಯಾನಕಾರರು ಈ ತಾತ್ಪರ್ಯದ 
ಪರಿಜ್ಞಾನವಿಲ್ಲದೆ ಸನತ್ಕುಮಾರ ಎಂದರೆ ಬ್ರಹ್ಮದೇವರ ಪುತ್ರ ಎಂದು ಮಾತ್ರ ಹೇಳುತ್ತಾರೆ. 
ಅಂತಹ ವ್ಯಾಖ್ಯಾನವು ಅಪ್ರಾಮಾಣಿಕವಾದುದರಿಂದ ಅದನ್ನು ಬಿಡಬೇಕು. ಅಂತಹ 
ಸನತ್ಯುಮಾರರನ್ನುಕುರಿತು ಪರಾಪರತತ್ತ ವಿಷಯಕವಾದ ಶ್ರೇಷ್ಠವಾದ ಜ್ಞಾನವನ್ನು 
ಹೊಂದಲು ಬಯಸಿ ಧೃತರಾಷ್ಟ್ರನು ಪ್ರಶ್ನೆ ಮಾಡಿದನು. "ಪರಮಾಂ' ಎಂಬ ಶಬ್ದಕ್ತೆ 
“ಪರ' ಎಂದರೆ ಪೂರ್ಣಾನಂದ ಅದ್ವಿತೀಯತ್ಹಾದಿ ಗುಣವಿಶಿಷ್ಟನಾದ ಜಗತ್ತಿಗಿಂತ 
ಅತ್ಯಂತ ಭಿನ್ನನಾದ ಭಗವಂತನು, "ಮಾ' ಎಂದರೆ ಯಾವುದರಿಂದ 
ತಿಳಿಯಲ್ಪಡುತ್ತಾನೆಯೋ ಅಂತಹ ಶ್ರೇಷ್ಠವಾದ ಎಂದು ಅರ್ಥ. ಅದು ವಿದ್ಯೆ ಎಂಬುದಕ್ಕೆ 
ವಿಶೇಷಣ. ಕೆಲವು ಪುಸ್ತಕಗಳಲ್ಲಿ ಸನತ್ಸುಜಾತ ಎಂಬುದಕ್ಕೆ ಬದಲಾಗಿ ಸನತ್ಕುಮಾರ 
ಎಂದೇ ಪಾಠವಿದೆ. 
ಧೃತರಾಷ್ಟ್ರ 
ಸನತ್ನುಜಾತ ಯದಿಮಂ ಶೃಣೋಮಿ 
ಮೃತ್ಯುರ್ಹಿ ನಾಸ್ತೀತಿ ತವೋಪದೇಶಮ್‌ । 
ದೇವಾಸುರಾಭ್ಯಂತರಚಾರಿಣಸ್ತೇ 
ಅಮೃತ್ಯವೇ ತತ್‌ ಕತರನ್ನು ಸತ್ಯಮ್‌ ೨H 

ಧೃತರಾಷ್ಟ್ರ: ಹೀಗೆ ವಿದುರನ ಮುಖದಿಂದ ಒಳ್ಳೆಯ ನೀತಿಶಾಸ್ತ್ರವನ್ನು ಕೇಳಿದ 
ಧೃತರಾಷ್ಟ್ರನು ಪ್ರಾರಬ್ಧವಶದಿಂದ ದುಷ್ಟಪುತ್ರನಲ್ಲಿ ಸ್ನೇಹವನ್ನು ಹೊಂದಿ ಪರಾಪರ 
ತತ್ತ್ವಜ್ಞಾನವನ್ನುಮರೆತರೂ ಪರಮಸಜ್ಜನನಾದ ವಿದುರನ ಸಹವಾಸದಿಂದ ಉಂಟಾದ 


ಸನತ್ತುಜಾತೀಯ ಪರ್ವ -421- 


ತಾತ್ಕಾಲಿಕವಾದ ವಿಷಯವೈರಾಗ್ಯವನ್ನು ಹೊಂದಿ, ಸನತ್ಸುಜಾತರು ಉಪದೇಶ 
ಮಾಡುವ ಪರತತ್ವ ವನ್ನುಕೇಳಲು ಬಯಸಿ, ಸನತ್ತುಜಾತರಿಂದ ಹಿಂದೆ ಉಪದಿಷ್ಟವಾದ 
ಮೃತ್ಯುವು ಇಲ್ಲ ಎಂಬ ವಾಕ್ಯದ ಅಭಿಪ್ರಾಯವನ್ನು ತಿಳಿಯದೆ ಈ ಶ್ಲೋಕದಲ್ಲಿ ಆ 
ವಾಕ್ಯದ ಅಭಿಪ್ರಾಯವನ್ನುಕುರಿತೇ ಪ್ರಶ್ನೆ ಮಾಡುತ್ತಾನೆ. 


ಎಲೈ ಸನತ್ತುಜಾತರೇ ಎಂದರೆ ಎಲೈ ಸನತ್ತುಮಾರರೇ, ನೀವು ಶಿಷ್ಯರನ್ನು ಕುರಿತು 
ಮೃತ್ಯುವು ಇಲ್ಲಎಂದು ಉಪದೇಶವನ್ನು ಮಾಡಿದಿರಿ ಎಂಬ ವಿಷಯವನ್ನು ನಾನು 
ವಿದುರನಿಂದ ತಿಳಿದಿದ್ದೇನೆ. ಆದ್ದರಿಂದ ನಾನು ಲೋಕದಲ್ಲಿ ಯಾರಿಗೂ 
ಮೃತ್ಯುವಿಲ್ಲವೆಂದು ಭಾವಿಸುತ್ತೇನೆ. ಆದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇಂದ್ರನು 
ಒಂದುನೂರು ವರ್ಷಗಳ ಕಾಲ ಬ್ರಹ್ಮದೇವರಲ್ಲಿ ಬ್ರಹ್ಮಚರ್ಯವನ್ನು ಮಾಡಿದನು. 
ಆಗ ದೇವತೆಗಳೂ ಮತ್ತು ಅಸುರರೂ ಜ್ಞಾನವನ್ನು ಪಡೆದರು ಎಂದು ಆರಂಭಿಸಿ 
ಅವರು ಮೂವತ್ತೆರಡು ವರ್ಷಗಳ ಕಾಲ ಬ್ರಹ್ಮಚರ್ಯವ್ರತವನ್ನು ಅನುಷ್ಠಾನ 
ಮಾಡಿದರು ಮುಂತಾದ ವಾಕ್ಯಗಳಿಂದ ಇಂದ್ರ-ವಿರೋಚನರಿಬ್ಬರೂ ಮೃತ್ಯುವನ್ನು 
ಪರಿಹಾರ ಮಾಡಿಕೊಳ್ಳಲು ಬ್ರಹ್ಮಚರ್ಯಾಚರಣ ಮೊದಲಾದವನ್ನುಮಾಡಿದರೆಂದು 
ಕೇಳಿಬರುತ್ತದೆ. ಅಂತಹ ಶ್ರುತಿವಾಕ್ಕಕ್ಕೂತಮ್ಮ ಉಪದೇಶಕ್ಕೂವಿರೋಧ ಕಾಣುತ್ತದೆ. 
ಮೃತ್ಯುವು ಇದೆ ಎಂದು ತಿಳಿಯುತ್ತದೆ. ಮೃತ್ಯುವೇ ಇಲ್ಲದಿದ್ದರೆ ಅದರ ಪರಿಹಾರಕ್ಕಾಗಿ 
ಅವರು ಏಕೆ ಪ್ರಯತ್ನಪಡುತ್ತಾರೆ? ಆದ್ದರಿಂದ ಮೃತ್ಯುವು ಇದೆ ಮತ್ತು ಮೃತ್ಯುವಿಲ್ಲ 
ಎಂಬ ಎರಡು ಪಕ್ಷದಲ್ಲಿಯಾವುದು ಸತ್ಯವೆಂದು ನನಗೆ ನಿಶ್ಚಿತವಾಗಿ ಹೇಳಿ. 


"ದೇವಾಸುರಾಭ್ಯಂತರಚಾರಿಣಃ' ಎಂಬ ಪದಕ್ಕೆ ದೇವತೆಗಳ ಮತ್ತು ಅಸುರರ 
ಹೃದಯದಲ್ಲಿ ಕಾಮರೂಪದಿಂದ ಸಂಚರಿಸುವ ನಿಮಗೆ ಎಂದು ಅರ್ಥ. 
ಸನತ್ಯುಮಾರರು ಕಾಮಾವತಾರರಾದ್ದರಿಂದ ಮತ್ತು ಸನತ್ಕುಮಾರನಾಮಕನಾದ 
ಪರಮಾತ್ಮನು ಸರ್ವಾಂತರ್ಯಾಮಿಯಾದುದರಿಂದ ದೇವತೆಗಳ ಮತ್ತು ಅಸುರರ 
ಮನಸ್ಸಿನಲ್ಲಿಸಂಚರಿಸುವ ನಿಮಗೆ ಎಲ್ಲವೂ ತಿಳಿದಿದೆ ಎಂದು ಅಭಿಪ್ರಾಯ. ಆದ್ದರಿಂದ 
ಮೃತ್ಯುವೇ ಇಲ್ಲದಿದ್ದರೆ ಮೃತ್ಯು ಪರಿಹಾರಕ್ಕಾಗಿ ದೇವತೆಗಳು ಏಕೆ ಅಮೃತಪಾನವನ್ನು 
ಮಾಡಿದರು? ಅಸುರರು ರುದ್ರಾದಿಗಳನ್ನು ಕುರಿತು ಏಕೆ ಉಗ್ರವಾದ ತಪಸ್ಸನ್ನು 
ಮಾಡಿದರು? ಎಂದು ಪ್ರಶ್ನೆಯ ಅಭಿಪ್ರಾಯ. 


-420- ಮಹಾಭಾರತ ಉದ್ಯೋಗಪರ್ವ 


ಅಭಿವ್ಯಕ್ತನಾದವನು ಎಂದು ಅರ್ಥ. ಸನತ್ಕುಮಾರ ಎಂಬುದು ದೇವರ ಶುದ್ಧವಾದ 
ರೂಪ. ಬ್ರಹ್ಮದೇವರ ಮಕ್ಕಳಾದ ಸನತುಮಾರರಲ್ಲಿ ಸನತ್ಕುಮಾರ ನಾಮಕನಾದ 
ಪರಮಾತ್ಮನ ವಿಶೇಷ ಸನ್ನಿಧಾನವಿದೆ. ಬ್ರಹ್ಮದೇವರ ಮಕ್ಕಳಾದ ಸನತ್ತುಮಾರರ 
ವಿಷಯದಲ್ಲಿಸನತ್ತುಜಾತ ಎಂಬ ಶಬ್ದವು ಸನತ್‌-ನಿತ್ಯರಾದ, ಸು:ಬ್ರಹ್ಮದೇವರಿಂದ, 
ಜಾತ: ಹುಟ್ಟಿದವರು ಎಂಬ ಅರ್ಥದಲ್ಲಿದೆ. ಆಚಾರ್ಯರು ಸನತ್ಕುಮಾರ ನಾಮಕ 
ಭಗವಂತನ ಸನ್ನಿಧಾನವು ಬ್ರಹ್ಮಪುತ್ರರಾದ ಸನತ್ಯುಮಾರರಲ್ಲಿಇದೆ ಎಂಬ ವಿಷಯವನ್ನು 
"ಸ ಏವ ಪ್ರಥಮಂ ದೇವಃ' ಎಂಬ ಶ್ರೀಮದ್ಭಾಗವತ ಶ್ಲೋಕದ (೧-೩-೬) 
ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಕೆಲವು ವ್ಯಾಖ್ಯಾನಕಾರರು ಈ ತಾತ್ಪರ್ಯದ 
ಪರಿಜ್ಞಾನವಿಲ್ಲದೆ ಸನತ್ಕುಮಾರ ಎಂದರೆ ಬ್ರಹ್ಮದೇವರ ಪುತ್ರ ಎಂದು ಮಾತ್ರ ಹೇಳುತ್ತಾರೆ. 
ಅಂತಹ ವ್ಯಾಖ್ಯಾನವು ಅಪ್ರಾಮಾಣಿಕವಾದುದರಿಂದ ಅದನ್ನು ಬಿಡಬೇಕು. ಅಂತಹ 
ಸನತ್ಸುಮಾರರನ್ನು ಕುರಿತು ಪರಾಪರತತ್ತ ವಿಷಯಕವಾದ ಶ್ರೇಷ್ಠವಾದ ಜ್ಞಾನವನ್ನು 
ಹೊಂದಲು ಬಯಸಿ ಧೃತರಾಷ್ಟ್ರನು ಪ್ರಶ್ನೆ ಮಾಡಿದನು. "ಪರಮಾಂ' ಎಂಬ ಶಬ್ಧಕ್ತೆ 
"ಪರ' ಎಂದರೆ ಪೂರ್ಣಾನಂದ ಅದ್ವಿತೀಯತ್ವಾದಿ ಗುಣವಿಶಿಷ್ಟನಾದ ಜಗತ್ತಿಗಿಂತ 
ಅತ್ಯಂತ ಭಿನ್ನನಾದ ಭಗವಂತನು, "ಮಾ' ಎಂದರೆ ಯಾವುದರಿಂದ 
ತಿಳಿಯಲ್ಲಡುತ್ತಾನೆಯೋ ಅಂತಹ ಶ್ರೇಷ್ಠವಾದ ಎಂದು ಅರ್ಥ. ಅದು ವಿದ್ಯೆ ಎಂಬುದಕ್ಕೆ 
ವಿಶೇಷಣ. ಕೆಲವು ಪುಸ್ತಕಗಳಲ್ಲಿ ಸನತ್ಸುಜಾತ ಎಂಬುದಕ್ಕೆ ಬದಲಾಗಿ ಸನತ್ಕುಮಾರ 
ಎಂದೇ ಪಾಠವಿದೆ. 
ಧೃತರಾಷ್ಟ್ರ 
ಸನತ್ತುಜಾತ ಯದಿಮಂ ಶೃಣೋಮಿ 
ಮೃತ್ಯುರ್ಜಿ ನಾಸ್ತೀತಿ ತವೋಪದೇಶಮ್‌ । 
ದೇವಾಸುರಾಭ್ಯಂತರಚಾರಿಣಸ್ತೇ 
ಅಮೃತ್ಯವೇ ತತ್‌ ಕತರನ್ನು ಸತ್ಯಮ್‌ 11೨॥| 


ಧೃತರಾಷ್ಟ್ರ ಹೀಗೆ ವಿದುರನ ಮುಖದಿಂದ ಒಳ್ಳೆಯ ನೀತಿಶಾಸ್ತ್ರವನ್ನು ಕೇಳಿದ 
ಧೃತರಾಷ್ಟ್ರನು ಪ್ರಾರಬ್ಧವಶದಿಂದ ದುಷ್ಟಪುತ್ರನಲ್ಲಿ ಸ್ನೇಹವನ್ನು ಹೊಂದಿ ಪರಾಪ 
ತತ್ತ _ಸ್ಲೌನವನ್ನು ಮರೆತರೂ ಪರಮಸಜ್ಜನನಾದ ವಿದುರನ ಸಹವಾಸದಿಂದ ಉಂಟಾದ 


ಸನತುಜಾತೀಯ ಪರ್ವ A 


ತಾತ್ಕಾಲಿಕವಾದ ವಿಷಯವೈರಾಗ್ಯವನ್ನು ಹೊಂದಿ, ಸನತ್ತುಜಾತರು ಉಪದೇಶ 
ಮಾಡುವ ಪರತತ್ತ್ವ ವನ್ನುಕೇಳಲು ಬಯಸಿ, ಸನತುಜಾತರಿಂದ ಹಿಂದೆ ಉಪದಿಷ್ಟವಾದ 
ಮೃತ್ಯುವು ಇಲ್ಲ ಎಂಬ ವಾಕ್ಯದ ಅಭಿಪ್ರಾಯವನ್ನು ತಿಳಿಯದೆ ಈ ಶ್ಲೋಕದಲ್ಲಿ ಆ 
ವಾಕ್ಯದ ಅಭಿಪ್ರಾಯವನ್ನು ಕುರಿತೇ ಪ್ರಶ್ನೆ ಮಾಡುತ್ತಾನೆ. 


ಎಲೈ ಸನತ್ಸುಜಾತರೇ ಎಂದರೆ ಎಲೈ ಸನತ್ಕುಮಾರರೇ, ನೀವು ಶಿಷ್ಯರನ್ನು ಕುರಿತು 
ಮೃತ್ಯುವು ಇಲ್ಲಎಂದು ಉಪದೇಶವನ್ನು ಮಾಡಿದಿರಿ ಎಂಬ ವಿಷಯವನ್ನು ನಾನು 
ವಿದುರನಿಂದ ತಿಳಿದಿದ್ದೇನೆ. ಆದ್ದರಿಂದ ನಾನು ಲೋಕದಲ್ಲಿ ಯಾರಿಗೂ 
ಮೃತ್ಯುವಿಲ್ಲವೆಂದು ಭಾವಿಸುತ್ತೇನೆ. ಆದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇಂದ್ರನು 
ಒಂದುನೂರು ವರ್ಷಗಳ ಕಾಲ ಬ್ರಹ್ನದೇವರಲ್ಲಿ ಬ್ರಹ್ಮಚರ್ಯವನ್ನು ಮಾಡಿದನು. 
ಆಗ ದೇವತೆಗಳೂ ಮತ್ತು ಅಸುರರೂ ಜ್ಞಾನವನ್ನು ಪಡೆದರು ಎಂದು ಆರಂಭಿಸಿ 
ಅವರು ಮೂವತ್ತೆರಡು ವರ್ಷಗಳ ಕಾಲ ಬ್ರಹ್ಮಚರ್ಯವ್ರತವನ್ನು ಅನುಷ್ಠಾನ 
ಮಾಡಿದರು ಮುಂತಾದ ವಾಕ್ಯಗಳಿಂದ ಇಂದ್ರ-ವಿರೋಚನರಿಬ್ಬರೂ ಮೃತ್ಯುವನ್ನು 
ಪರಿಹಾರ ಮಾಡಿಕೊಳ್ಳಲು ಬ್ರಹ್ಮಚರ್ಯಾಚರಣ ಮೊದಲಾದವನ್ನುಮಾಡಿದರೆಂದು 
ಕೇಳಿಬರುತ್ತದೆ. ಅಂತಹ ಶ್ರುತಿವಾಕ್ಕಕ್ಕೂ ತಮ್ಮ ಉಪದೇಶಕ್ಕೂ ವಿರೋಧ ಕಾಣುತ್ತದೆ. 
ಮೃತ್ಯುವು ಇದೆ ಎಂದು ತಿಳಿಯುತ್ತದೆ. ಮೃತ್ಯುವೇ ಇಲ್ಲದಿದ್ದರೆ ಅದರ ಪರಿಹಾರಕ್ಕಾಗಿ 
ಅವರು ಏಕೆ ಪ್ರಯತ್ನಪಡುತ್ತಾರೆ? ಆದ್ದರಿಂದ ಮೃತ್ಯುವು ಇದೆ ಮತ್ತು ಮೃತ್ಯುವಿಲ್ಲ 
ಎಂಬ ಎರಡು ಪಕ್ಷದಲ್ಲಿಯಾವುದು ಸತ್ಯವೆಂದು ನನಗೆ ನಿಶ್ಚಿತವಾಗಿ ಹೇಳಿ. 


“ದೇವಾಸುರಾಭ್ಯಂತರಚಾರಿಣಃ' ಎಂಬ ಪದಕ್ಕೆ ದೇವತೆಗಳ ಮತ್ತು ಅಸುರರ 
ಹೃದಯದಲ್ಲಿ ಕಾಮರೂಪದಿಂದ ಸಂಚರಿಸುವ ನಿಮಗೆ ಎಂದು ಅರ್ಥ. 
ಸನತ್ಕುಮಾರರು ಕಾಮಾವತಾರರಾದ್ದರಿಂದ ಮತ್ತು ಸನತ್ಯುಮಾರನಾಮಕನಾದ 
ಪರಮಾತ್ಮನು ಸರ್ವಾಂತರ್ಯಾಮಿಯಾದುದರಿಂದ ದೇವತೆಗಳ ಮತ್ತು ಅಸುರರ 
ಮನಸ್ಸಿನಲ್ಲಿಸಂಚರಿಸುವ ನಿಮಗೆ ಎಲ್ಲವೂ ತಿಳಿದಿದೆ ಎಂದು ಅಭಿಪ್ರಾಯ. ಆದ್ದರಿಂದ 
ಮೃತ್ಯುವೇ ಇಲ್ಲದಿದ್ದರೆ ಮೃತ್ಯು ಪರಿಹಾರಕ್ಕಾಗಿ ದೇವತೆಗಳು ಏಕೆ ಅಮೃತಪಾನವನ್ನು 
ಮಾಡಿದರು? ಅಸುರರು ರುದ್ರಾದಿಗಳನ್ನು ಕುರಿತು ಏಕೆ ಉಗ್ರವಾದ ತಪಸ್ಸನ್ನು 
ಮಾಡಿದರು? ಎಂದು ಪ್ರಶ್ನೆಯ ಅಭಿಪ್ರಾಯ. 


-422- ಮಹಾಭಾರತ ಉದ್ಯೋಗಪರ್ವ 
ಸನತುಜಾತಃ 
ಅಮೃತ್ಯುಃ ಕರ್ಮಣಾ ಕೇಚಿನ್ಶೃತ್ಯುರ್ನಾಸ್ತೀತಿ ಚಾಪರೇ । 
ಶೃಣು ಮೇ ಬ್ರುವತೋ ರಾಜನ್‌ ಯಥೈತನ್ಮಾ ವಿಶಂಕಿಥಾಃ WA 


ಸನತುಜಾತ- ಹೀಗೆ ಧೃತರಾಷ್ಟಿಂದ ಕೇಳಲ್ಲಟ್ಟು ಮೃತ್ಯುವು ಇದೆ ಮತ್ತು ಮೃತ್ಯುವು 
ಇಲ್ಲಎಂಬ ಎರಡು ಪಕ್ಷಗಳು ಬೇರೆ ಬೇರೆ ಜ್ಞಾನಿಗಳಿಗೆ ಬೇರೆ ಬೇರೆ ದೃಷ್ಟಿಗಳಿಂದ 
ಸಮ್ಮತವಾಗಿದೆ ಎಂದು ಹೇಳುವವರಾಗಿ ಆ ಜ್ಞಾನಿಗಳ ಅಭಿಪ್ರಾಯವನ್ನು 
ಹೇಳುವುದಕ್ಕಾಗಿ ಇಲ್ಲಿಪ್ರತಿಜ್ಞೆಯನ್ನು ಮಾಡುತ್ತಾರೆ. 


ಎಲೈ ರಾಜನೇ, ಯದ್ಯಪಿ ಮೃತ್ಯುವಿದೆ. ಆದರೂ ವೇದೋದಿತಕರ್ಮರೂಪವಾದ 
ತನಗೆ ಉಚಿತವಾದ ಕರ್ಮಾನುಷ್ಠಾನದಿಂದ ಮೃತ್ಯುವಿನ ಅಭಾವವು ಉಂಟಾಗುತ್ತದೆ 
ಎಂದು ಕೆಲವು ಜ್ಞಾನಿಗಳು ಹೇಳುತ್ತಾರೆ ಅಥವಾ ಅಮೃತ್ಯು ಎಂದರೆ 
ಸಂಸಾರಾಭಾವರೂಪ ಮೋಕ್ಷವು, ಕರ್ಮ ಎಂದರೆ ಸರ್ವಕರ್ತೃವಾದ ಸರ್ವಜ್ಞನಾದ 
ಪರಮಾತ್ಮನ ಅನುಗ್ರಹದಿಂದ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ. ಇನ್ನು 
ಕೆಲವು ಜ್ಞಾನಿಗಳು ಮೃತ್ಯುವೇ ಇಲ್ಲವೆಂದು ಹೇಳುತ್ತಾರೆ. ಇವೆರಡು ಪರಸ್ಪರ 
ವಿರುದ್ಧವಾಗಿ ತೋರುವ ಪಕ್ಷಗಳಿಗೆ ಹೇಗೆ ವಿರೋಧವಿಲ್ಲಎಂದು ನಾನು ಹೇಳುತ್ತೇನೆ. 
ನನ್ನಮಾತಿನಲ್ಲಿಸಂಶಯವನ್ನುಪಡದೆ ಅದನ್ನುಕೇಳುವವನಾಗು. 


ಉಭೇ ಸತ್ಯೇ ಕೃತ್ರಿಯಾದ್ಯ ಪ್ರವೃತ್ತೇ 
ಮೋಹೋ ಮೃತ್ಯುಃ ಸಮ್ಮತೋ ಯಃ ಕವೀನಾಮ್‌ । 
ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ 
ಸದಾsಪ್ರಮಾದಮಮೃತತ್ತಂ ಬ್ರವೀಮಿ al 


ಈ ಶ್ಲೋಕಗಳಲ್ಲಿ ದೇಹವಿಯೋಗರೂಪವಾದ ಮರಣವು ಮೃತ್ಯುಶಬ್ದದ 
ಅರ್ಥವೆಂದು ಅಭಿಪ್ರಾಯವಲ್ಲ. ಏಕೆಂದರೆ ದೇಹ-ವಿಯೋಗರೂಪವಾದ ಮರಣವು 
ಬ್ರಹ್ಮದೇವರಿಂದ ಆರಂಭಿಸಿ ಎಲ್ಲರಿಗೂ ಪ್ರತ್ಯಕ್ಷಸಿದ್ಧವಾಗಿದೆ. ಆದರೆ ಸ್ಪತಃ ಅಚ್ಛೇದ್ಯನೂ 
ಅಭೇದ್ಯನೂ ಆದ ಸಂಸಾರಿಜೀವನಿಗೆ ಈಶ್ವರನ ಇಚ್ಛೆಯಿಂದ ಒದಗಿದ ಸಂಸಾರವೇ 
ಮೃತ್ಯುರೂಪವಾದುದು ಎಂದು ಮೃತ್ಯುವು ಇದೆ ಎಂದು ಹೇಳುವ ಜ್ಞಾನಿಗಳ 


ಸನತ್ತುಜಾತೀಯ ಪರ್ವ -423- 


ಅಭಿಪ್ರಾಯ. ಅಂತಹ ಸಂಸಾರವು ಈಶ್ವರೇಚ್ಛೆಯಿಂದ ಎಂದಾದರೂ ಒಂದು ದಿನ 
ಅವಶ್ಯವಾಗಿ ನಾಶವನ್ನು ಹೊಂದುವುದರಿಂದ ಜೀವನಾದರೂ ನಾಶವನ್ನು ಹೊಂದದೆ 
ಉಳಿಯುವುದರಿಂದ ಮೃತ್ಯುವು ಇಲ್ಲಎಂಬುದು ಇನ್ನುಕೆಲವು ಜ್ಞಾನಿಗಳ ಅಭಿಪ್ರಾಯ. 
ಹೀಗೆ ಎರಡು ಮತಗಳಿಗೂ ಅಭಿಪ್ರೇತವಾದ ಸತ್ಯತ್ವವನ್ನು ಅರ್ಧಶ್ಲೋಕದಿಂದ ಹೇಳಿ 
ತಮ್ಮ ಅಭಿಪ್ರಾಯವನ್ನು ಉಳಿದ ಅರ್ಧಶ್ಲೋಕದಿಂದ ಹೇಳುತ್ತಾರೆ. 


ಎಲೈ ಕೃತ್ರಿಯನೇ, ಅನಾದಿಕಾಲದಿಂದ ಉಂಟಾಗಿರುವ ಮೃತ್ಯುವು ಇದೆ ಮತ್ತು 
ಇಲ್ಲಎಂಬ ಎರಡು ಪಕ್ಷಗಳೂ ಸತ್ಯವಾದವುಗಳೇ. ಪರಸ್ಪರವಿರುದ್ದವಾದ ಎರಡು 
ಧರ್ಮಗಳು ಒಂದೇ ಅಧಿಕರಣದಲ್ಲಿಇರುವುದು ಹೇಗೆ ವಿರುದ್ಧವಾಗುವುದಿಲ್ಲಎಂದರೆ 
ಆ ಮಾತಿನ ಅಭಿಪ್ರಾಯವನ್ನು ಹೇಳುತ್ತಾರೆ. | 


"ಮೃತ್ಯು' ಎಂದರೆ ಮೋಹ. ಮೋಹ ಎಂದರೆ ಚಿತ್ತವೈಕಲ್ಯ ಎಂಬುದು "ಮುಹ" 
ಧಾತುವಿನಿಂದ ಲಬ್ಧವಾದ ಅರ್ಥ. ಮುಕ್ತಿಯೋಗ್ಯರಾದ ಸಾತ್ತಿಕಜೀವರು 
ಸ್ವಬಿಂಬೋಪಾಸನೆಯನ್ನು ಬಿಟ್ಟುದೇಹ-ಗೇಹಾದಿಗಳಲ್ಲಿ ಅಭಿಮಾನವುಳ್ಳ ಕಾರಣದಿಂದ 
ಒದಗಿಬರುವ ಸಂಸಾರವೇ ಅವರಿಗೆ ಮೃತ್ಯು. ತಮೋಧಿಕಾರಿಗಳು ತಮಗೂ ಮತ್ತು 
ತಮ್ಮ ಬಿಂಬನಿಗೂ ಐಕ್ಯೋಪಾಸನೆಯನ್ನು ಮುಖ್ಯವಾಗಿ ಮಾಡಿ, ಜೊತೆಗೆ 
ವೇದವಿಹಿತವಾದ ಧರ್ಮವನ್ನು ಆಚರಿಸಿ, ವಿಪರೀತ ಜ್ಞಾನ ಮೂಲಕವಾಗಿ ಒದಗಿ 
ಬಂದ ಸಂಸಾರವೇ ಅವರಿಗೆ ಮೃತ್ಯು. ಅಂತಹ ಮೃತ್ಯುವು ಎಲ್ಲರಿಗೂ ಇದೆ ಎಂದು 
ಅಸ್ತಿತವಾದಿಗಳ ಅಭಿಪ್ರಾಯ. ನಾಸ್ತಿತವಾದಿಗಳ ಪಕ್ಕದಲ್ಲಿ ಅಮೃತ್ಕು ಮತ್ತು ಅಮೋಹ 
ಎಂದು ಪದಚ್ಛೇದ. ಅಮೋಹ ಎಂದರೆ ಬಾಹ್ಯ ಅಂತಃಕರಣದಲ್ಲಿರುವ 
ಸಂಶಯವಿಪರೀತಜ್ಞಾನಾಭಾವ ಅದರ ಅಭಾವವು ಮುಕ್ತಿದೆಶೆಯಲ್ಲಿರುತ್ತದೆ. ಅದೇ 
ಅಮೃತ್ಯು . ಎಂದರೆ ಮುಕ್ತಿದೆಶೆಯಲ್ಲಿ ಬಾಹ್ಯಾಂತಃಕರಣಗತವಾದ 
ಸಂಶಯವಿಪರ್ಯಯಗಳು ಇರುವುದಿಲ್ಲ. ಇದು ನಾಸ್ತಿತವಾದಿಗಳ ಅಭಿಪ್ರಾಯ. 
ಈ ಅಮೃತ್ಯುವಾದರೂ ಸಾತ್ವಿಕ, ರಾಜಸ, ತಾಮಸ ಜೀವರಿಗೆ ಸಮಾನವಾಗಿಯೇ 
ಇರುತ್ತದೆ. ಏಕೆಂದರೆ ಎಲ್ಲರಿಗೂ ಲಿಂಗಭಂಗಾನಂತರದಲ್ಲಿ ಪುನರಾವರ್ತಿಯು 
ಉಂಟಾಗುವುದಿಲ್ಲ. ಯದ್ಯಪಿ ಜ್ಞಾನಿಗಳಿಗೆ ಮೋಹ ಮತ್ತು ಅಮೋಹಗಳು ಮೃತ್ಯು 
ಮತ್ತು ಅಮೃತ್ಯುವೆಂದು ಸಮ್ಮತವಾಗಿದೆ. ನನಗೆ (ಸನತ್ತುಜಾತರಿಗೆ) ಸಮ್ಮತವಾದ 


-424- ಮಹಾಭಾರತ ಉದ್ಯೋಗಪರ್ವ 


ಮೃತ್ಯುವೆಂದರೆ ಪ್ರಮಾದ. ಪ್ರಮಾದ ಎಂದರೆ ಅನವಧಾನತೆ. ಎಂದರೆ ಎಲ್ಲ 
ಪ್ರಮಾದಗಳಿಗೂ ಕಾರಣವಾದ ಅಹಂಕಾರ ಎಂದರೆ ತನ್ನಲ್ಲಿ ಸ್ಪತಂತ್ರಕರ್ತೃತ್ವರೂಪವಾದ 
ಮಿಥ್ಯಾಜ್ಞಾನವೇ ಪ್ರಮಾದ. ನನ್ನ ಅಭಿಪ್ರಾಯದಲ್ಲಿಅದೇ ಮೃತ್ಯು. ಏಕೆಂದರೆ ಅದು 
ಪುನರಾವರ್ತಿ ಇಲ್ಲದ ತಮಸ್ಸಿಗೆ ಕೊಂಡೊಯ್ಯುತ್ತದೆ. ಅಂತಹ 
ಮಿಥ್ಯಾಜ್ಞಾನರಾಹಿತ್ಯವನ್ನು ಅಮೃತ್ಯು ಎಂದು ಹೇಳುತ್ತೇನೆ. ಹಾಗಾದರೆ ಮೃತ್ಯುವೇ 
ಇಲ್ಲ ಎಂಬ ನಿಮ್ಮ ಮಾತಿಗೆ ಏನು ಅಭಿಪ್ರಾಯವೆಂದು ಕೇಳಿದರೆ ಸತಃ 
ಚಿದಾನಂದಾತ್ಮಕನಾದ ಸಾತ್ತಿಕಜೀವನಿಗೆ ಮತ್ತು ಸ್ವಭಾವತಃ ವಿಪರೀತ 

ಜ್ಞಾನಾನಂದಾತ್ಮಕನಾದ ತಾಮಸಜೀವರಿಗೆ ನಾವು ಹೇಳಿದ ಮೃತ್ಯುಶಬ್ದವಾಚಕವಾದ 

ಸಂಸಾರವು ಅಸ್ವಾಭಾವಿಕವಾದುದರಿಂದ ಮೃತ್ಯುವು ಇಲ್ಲಎಂದು ನನ್ನ ಅಭಿಪ್ರಾಯ. 

ಸ್ವಾಭಾವಿಕವಲ್ಲಎಂದು ತಾತ್ಪರ್ಯ. 


ಪ್ರಮಾದಾದ್ವಾ ಅಸುರಾಃ ಪರಾಭವನ್‌ 
ಅಪ್ರಮಾದಾದ್‌ ಬ್ರಹ್ಗಭೂತಾಃ ಸುರಾಶ್ಚ । 
ನ ವೈ ಮೃತ್ಯುರ್ವ್ಯಾಘ್ರ ಇವಾತ್ತಿ ಜಂತೂನ್‌ 
ನಾಪ್ಯಸ್ಯ ರೂಪಮುಪಲಭ್ಯತೇ ಹ 11೫11 


ಅಹಂಕಾರ ಮತ್ತು ಅನಹಂಕಾರ ಎಂಬ ಪರ್ಯಾಯ ಶಬ್ದಗಳಿಂದ ವಾಚ್ಯವಾದ 
ಪ್ರಮಾದ ಮತ್ತು ಅಪ್ರಮಾದ ಶಬ್ದಗಳಿಂದ ಹೇಳಲ್ಲಟ್ಟ ಮೃತ್ಯು ಮತ್ತು ಅಮೃತ್ಯುಗಳು 
ಶತ್ರುವಿನಂತೆ ಕ್ರಮವಾಗಿ ಪರಾಭವಕ್ಕೂ ಮತ್ತು ಬ್ರಹ್ನಭಾವಕ್ಕೂ ಕಾರಣಗಳೆಂದು 
ದೃಢೀಕರಿಸುತ್ತಾ, ದೇವಾಸುರರ ಸ್ವಭಾವವನ್ನೂ ಮತ್ತು ಅವರ ಗತಿಯನ್ನೂ ಈ 
ಶ್ಲೋಕದಲ್ಲಿಹೇಳುತ್ತಾರೆ. 


"ಪ್ರಮಾದಾತ್‌' ಎಂದರೆ ವಿಶ್ವವು ಮಿಥ್ಯಾ, ಬ್ರಹ್ಮನು ನಿರ್ಗುಣ, ಜೀವನು 
ಬ್ರಹ್ಮಾಭಿನ್ನನು, ವೇದವು ಅಪ್ರಮಾಣ ಮೊದಲಾದ ಮಿಥ್ಯಾಜ್ಞಾನದಿಂದ ಎಂದು 
ಅರ್ಥ. "ವಾ' ಶಬ್ದಕ್ಕೆ ಅವಧಾರಣೆಯು ಅರ್ಥ. ಎಂದರೆ ಇಂತಹ 
ಮಿಥ್ಯಾಜ್ಞಾನದಿಂದಲೇ ಅಸುರರು ಎಂದರೆ ವಿಷ್ಣುವೈಷ್ಣವದ್ದೇಷಿಗಳಾದ ಕಲಿ ಮೊದಲಾದ 
ದೈತ್ಯರು ಪರಾಭವವನ್ನು ಹೊಂದಿದರು. ಪರಾಭವವೆಂದರೆ ಈ ಲೋಕದಲ್ಲಿ 
ಪರಾಜಯಾದಿ ಅನಿಷ್ಟಗಳು ಮತ್ತು ಪರಲೋಕದಲ್ಲಿ ತಮಃಪ್ರಾಪ್ತಿರೂಪವಾದ ಅನಿಷ್ಟ 


ಸನತುಜಾತೀಯ ಪರ್ವ -425- 


ಎಂದು ಅರ್ಥ. ಮುಖ್ಯಪ್ರಾಣ ಮೊದಲಾದ ದೇವತೆಗಳು ಅಪ್ರಮಾದದಿಂದ ಎಂದರೆ 
ವಿಶ್ವವು ಸತ್ಯ, ಹರಿಯು ಸತಂತ್ರಕರ್ತಾ, ಜೀವನು ಪಾರಮಾರ್ಥಿಕವಾಗಿ ಬ್ರಹ್ಮನಿಂದ 
ಭಿನ್ನನಾದವನು, ವೇದಗಳು ಸತ್ಯ ಮತ್ತು ಪ್ರಮಾಣ ಮೊದಲಾದ ತತ್ತ ಜ್ಞಾನದಿಂದ 
ಉಂಟಾದ ಈಶ್ತರಾನುಗ್ರಹಕ್ಕೆ ಪಾತ್ರರಾದ್ದರಿಂದ ಪ್ರಮಾದವನ್ನು ಹೊಂದದೆ 
ಬ್ರಹ್ಮಭೂತರಾದರು. ಎಂದರೆ ಬ್ರಹ್ಠನಲ್ಲೇ ನೆಟ್ಟಮನಸ್ಸುಳವರೂ ಮತ್ತು ಮೋಕ್ಷದಲ್ಲಿ 
ಬ್ರಹ್ಮನಲ್ಲಿಯೇ ಸ್ಥಿಶಿಯುಳ್ಳವರೂ ಆದರು. ಅಥವಾ ಮೋಕ್ಷದಲ್ಲಿ ಆನಂದಾದಿಗಳ 
ಅಭಿವೃದ್ಧಿಯನ್ನು ಹೊಂದಿದವರೂ ಆದರು ಎಂದೂ ಅರ್ಥ. 


ಎಲ್ಲಜೀವರನ್ನೂಕೊಲ್ಲುವ ಮೃತ್ಯುವು ಇಲ್ಲಿಅಭಿಪ್ರೇತವಲ್ಲ. ಏಕೆಂದರೆ ಆಯುಸ್ಸು 
ಮುಗಿದಾಗ ಎಲ್ಲರಿಗೂ ದೇಹಪಾತವು ಅವಶ್ಯವಾಗಿ ಆಗಲೇಬೇಕು. ಮತ್ತು 
ಮೃತ್ಯುಶಬ್ದವಾಚ್ಯನಾದ ದೇವತೆಯೂ ಸಹ ಹರಿಯ ಆಜ್ಞೆಯಿಂದಲೇ 
ನಿಮಿತ್ತಮಾತ್ರನಾಗಿ ಜೀವರಿಗೆ ಮರಣವನ್ನು ಉಂಟುಮಾಡುತ್ತಾನೆ ಮತ್ತು 
ಮಹಾಪ್ರಳಯದಲ್ಲಿ ಆ ಮೃತ್ಯುದೇವತೆಗೂ ಮರಣವು ಇದೆ. ಅದೂ ಅಲ್ಲದೆ 
ಮರಣದೆಶೆಯಲ್ಲಿಆ ಮೃತ್ಯುದೇವತೆಯನ್ನು ಯುರೂ ನೋಡಿರುವುದಿಲ್ಲ. ಆದ್ದರಿಂದ 
ಇಲ್ಲಿ ಅದು ವಿವಕ್ಕಿತವಲ್ಲ. ಅದೂ ಅಲ್ಲದೆ ಆ ಮೃತ್ಯುದೇವತೆಯು ವ್ಯಾಘುದಂತೆ 
ಕಣ್ಣೆದುರಿಗೆ ಬಂದು ಯಾವಾಗಲೂ ಜನರಿಗೆ ಮರಣವನ್ನು ಉಂಟುಮಾಡುವುದಿಲ್ಲ. 
ಆಯುಸ್ಲಿನ ಕ್ಷಯ ಉಂಟಾದಾಗಲೇ ಮರಣವನ್ನು ಉಂಟುಮಾಡುತ್ತದೆ. ಆ ಮೃತ್ಯುವಿನ 
ರೂಪವೂ ಸಹ ಯಾರಿಗೂ ಗೋಚರವಾಗುವುದಿಲ್ಲ. ಪ್ರಮಾದರೂಪವಾದ ಮೃತ್ಯುವಿನ 

ಪವು ಮಾತ್ರ ಅದು ಅಸುರರ ಸ್ಟರೂಪಕ್ಕಿಂತ ಅಭಿನ್ನವಾದುದರಿಂದ ಮೋಕ್ಷ 
ದೆಶೆಯಲ್ಲಿ ತೋರಿಯೇ ತೋರುತ್ತದೆ. ಆದ್ದರಿಂದ ಆ ಮೃತ್ಯುವೇ ಇಲ್ಲಿ 
ಅಭಿಪ್ರೇತವಾದುದು. 


ಒಟ್ಟಿನಲ್ಲಿ ಪ್ರಸಿದ್ದವಾದ ಮೃತ್ಯುವು ಇಲ್ಲಿವಿವಕ್ಷಿತವಲ್ಲ. ಇಲ್ಲಿಪ್ರಮಾದರೂಪವಾದ 
ಮೃತ್ಯುವೇ ಮೇಲೆ ಹೇಳಿದ ಕಾರಣದಿಂದಾಗಿ ವಿವಕ್ಷಿತವಾದುದು ಎಂದು ಅಭಿಪ್ರಾಯ. 


ಭಾರತ ಶ್ರೀನಿವಾಸಾಚಾರ್ಯರು ಛಾಂದೋಗ್ಯಭಾಷ್ಯವನ್ನು ಉದಾಹರಿಸಿ 
ಅಪ್ರಮಾದದ ಲಕ್ಷಣವನ್ನು ಹೇಳಿರುತ್ತಾರೆ. 


-426- ಮಹಾಭಾರತ ಉದ್ಯೋಗಪರ್ವ 

“ಅವಿಸ್ಟ ೈತಿಃ ಸದಾ ವಿಷ್ಣೋಃ ಅನ್ಯಥಾಜ್ಞಾನವರ್ಜನಂ 

ಶಾಸ್ತಾಭ್ಯಾಸಃ ಸದೋದ್ಯೋಗಾತ್‌ ಶ್ರವಣಾಚ್ಚ ವಿರಾಗತಃ । 

ನಿಷಿದ್ದಕರ್ಮಣಾಂ ತ್ಯಾಗಃ ಸಧರ್ಮಸ್ಯ ಕೃತಿಃ ಸದಾ 

ಅಪ್ರಮಾದ ಇತಿ ಪ್ರೋಕ್ತಃ ಶಾಸ್ತ್ರಂ ವೇದಾಶ್ಚ ಪಂಚ ಚ ॥' 

ಎಂದರೆ ಯಾವಾಗಲೂ ವಿಷ್ಣುವಿನ ಸ್ಮರಣೆ, ಅನ್ಯಥಾಜ್ಞಾನರಾಹಿತ್ಯ, 

ಪ್ರಯತ್ನಪೂರ್ವಕವಾಗಿ ವೈರಾಗ್ಯವೃತ್ತನಾಗಿ ಗುರುಮುಖಶ್ರವಣದಿಂದ ಶಾಸ್ತ್ರಾಭ್ಯಾಸ, 
ನಿಷಿದ್ದಕರ್ಮಗಳ ತ್ಯಾಗ, ಸಧರ್ಮಾಚರಣೆ, ಇತಿಹಾಸಾದಿ ಸಹಿತವಾದ ಗಾದಿ 
ಐದುವೇದಗಳಲ್ಲಿ ಪ್ರಾಮಾಣ್ಯಬುದ್ಧಿ ಇದಕ್ಕೆ ಅಪ್ರಮಾದವೆಂದು ಹೆಸರು. 
ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ- "ಮೃತ್ಯುರ್ವೈತಮಃ ಜ್ಯೋತಿರಮೃತಂ' ಎಂದು ಹೇಳಿ 
ಅಜ್ಞಾನಕ್ಕೆ ಮೃತ್ಯುತ್ತವನ್ನು ಹೇಳಿದ್ದಾರೆ. ಏಕೆಂದರೆ "ನ ಚೇದಿಹಾವೇದೀತ್‌ ಮಹತೀ 
ವಿನಷ್ಠಿಃ' ಎಂದು ಇನ್ನೊಂದು ಉಪನಿಷತ್ತಿನಲ್ಲಿ ಅಜ್ಞಾನಕ್ಕೆ ಮಹಾವಿನಾಶ ಕಾರಣತ್ತವನ್ನು 
ಹೇಳಿದ್ದಾರೆ ಎಂದು ಭಾರತ ಶ್ರೀನಿವಾಸಾಚಾರ್ಯರು ನಿರೂಪಿಸಿದ್ದಾರೆ. 


ಯಮಂ ತ್ಹೇಕೇ ಮೃತ್ಯುಮತೋಶನ್ಯಮಾಹುಃ 
ಆತಾ ವಾಸೀದಮತಂ ಬಹಚರ್ಯಮ್‌ । 
೬ ಲ ಖ್‌" 
ಪಿತ್ಠಲೋಕೇ ರಾಜ್ಯಮನುಶಾಸ್ತಿ ದೇವಃ 
ಶಿವಃ ಶಿವಾನಾಮಶಿವೋಶಠಶಿವಾನಾಮ್‌ Well 


ಹೀಗೆ ಸನತ್ತುಜಾತರು ಮೃತ್ಯುರೂಪವಾದ ಸಂಸಾರದ ಭಯವನ್ನು ಪರಿಹರಿಸಿ 
ಸರೂಪಾನಂದಾವಿರ್ಭಾವಕ್ಕೆ ಜ್ಞಾನವೇ ಸಾಧನವಾದುದು, ಇನ್ನುಯಾವುದೂ ಅಲ್ಲ 
ಎಂದು ಶ್ರುತಿಯ ಸಮ್ಮತಿಯಿಂದ ಹೇಳಿದ ಮೇಲೆ ಆ ಜ್ಞಾನ ಮಹಿಮೆಯನ್ನು ಕೇಳಿದ 
ಧೃತರಾಷ್ಟನು ದುಃಖದ ಪರಿಹಾರ ಮತ್ತು ಸುಖಪ್ರಾಪ್ತಿಗಾಗಿ ಶ್ರುತಿಯಲ್ಲಿ ಹೇಳಿದ 
ಜ್ಯೋತಿಷ್ಟೋಮಾದಿ ಯಾಗವನ್ನು ಮಾಡುವುದರಿಂದ ಉಂಟಾದ ಪುಣ್ಯದಿಂದಲೇ 
ಅಂತಹ ಸುಖರೂಪವಾದ ಸ್ವರ್ಗಾದಿ ಲೋಕಪ್ರಾಷ್ಠಿಯು ಕೇಳಿಬರುವುದರಿಂದ 
ಜ್ಞಾನವೇ ಮುಖ್ಯಕಾರಣ, ಬೇರೆ ಯಾವುದೂ ಅಲ್ಲಎಂದು ನಿರ್ಧಾರವನ್ನುಮಾಡಲು 
ಹೇಗೆ ಸಾಧ್ಯ ಮತ್ತು "ನಾನ್ಯಃ ಪಂಥಾ ಅಯನಾಯ ವಿದ್ಯತೇ' ಎಂಬ 
ಮುಖ್ಯಸಾಧನತ್ಪವನ್ನು ಹೇಳುವ ಶ್ರುತಿವಾಕ್ಯಕ್ಕೂ “ಜ್ಯೋತಿಷ್ಟೋಮೇನ ಸ್ವರ್ಗಕಾಮೋ 
ಯಜೇತ' ಎಂಬ ಜ್ಯೋತಿಷ್ಟೋಮಕ್ಕೆ ಸರ್ಗಸುಖಸಾಧನತ್ತವನ್ನು ಹೇಳುವ ಶ್ರುತಿವಾಕ್ಕಕ್ಕೂ 


ಸನತುಜಾತೀಯ ಪರ್ವ -427- 
ಪರಸ್ಪರ ವಿರೋಧವು ಬರುವುದರಿಂದ ಜ್ಞಾನಿಗಳ ಪ್ರವೃತ್ತಿಯು ಯಾವ ರೀತಿ ಇರುತ್ತದೆ 
ಎಂದು ಪ್ರಶ್ನೆ ಮಾಡುತ್ತಾನೆ. 


ಹೀಗೆ ಕೇಳಲ್ಪಟ್ಟ ಸನತ್ಸುಜಾತರು ಅಧ್ಯಾತ್ಮದೃಷ್ಟಿಯಿಂದ ಪ್ರಮಾದರೂಪವಾದ 
ಮಿಥ್ಯಾಜ್ಞಾನವೇ ಮೃತ್ಯುಶಬ್ದದ ಅರ್ಥ ಎಂದು ಹೇಳಿ ಈಗ ಈ ಶ್ಲೋಕದಲ್ಲಿ 
ಮುಖ್ಯಾಮುಖ್ಯಮೃತ್ಯುಗಳನ್ನೂ ಮತ್ತು ಅಂತಹ ಯಾವ ಮೃತ್ಯುವೂ ಇಲ್ಲದ 
ಭಗವಂತನ ಸರೂಪವನ್ನೂ ಉಪದೇಶ ಮಾಡುತ್ತಾರೆ. ಕೆಲವು ಜ್ಞಾನಿಗಳು ಯಮನನ್ನು 
ಸರ್ವಜನಮಾರಕನಾದ ಮೃತ್ಯುದೇವತೆ ಎಂದು ಹೇಳುತ್ತಾರೆ. ಅವನು ಮುಖ್ಯನಾದ 
ಮೃತ್ಯು. ಏಕೆಂದರೆ ಅಮುಖ್ಯಮಾರಕರಾದ ಯಮನ ತಮ್ಮನಿಗೂ ಮೃತ್ಯುಶಬ್ದವಾಚ್ಯತ್ವ 
ಇರುವುದರಿಂದ ಯಮನು ಮುಖ್ಯವಾದ ಮೃತ್ಯು ಎಂದು "ತು' ಶಬ್ದವು ಸೂಚಿಸುತ್ತದೆ. 
ಅಥವಾ ನರಸಿಂಹನು ಮೃತ್ಯುವಿಗೂ ಮಾರಕನಾದ ಮೃತ್ಯುವು ಎಂಬ 
ಪ್ರಮಾಣವಿರುವುದರಿಂದ ಭಗವಂತನ ಸ್ವರೂಪವನ್ನುತಿಳಿದ ಇನ್ನೂಕೆಲವು ಜ್ಞಾನಿಗಳು 
ಮೃತ್ಯುಶಬ್ದವಾಚ್ಕರಾದ ಯಮಾದಿಗಳಿಗಿಂತಲೂ ಭಿನ್ನನಾದ ನರಸಿಂಹನನ್ನೇ 
ಮುಖ್ಯವಾದ ಮೃತ್ಯು ಎಂದು ಹೇಳುತ್ತಾರೆ. ಯಮ ಎಂದರೆ ಸರ್ವಪ್ರೇರಕನಾದ 
ನರಸಿಂಹ ಎಂದು ಅರ್ಥ. "ಆತ್ಮಾವಾ ಇದಮೇಕನ್ಯ ಏವ ಅಗ್ರ ಆಸೀತ್‌' ಎಂಬ 
ಶ್ರುತಿಯಿಂದಲೂ "ಶಿಷ್ಯತೇ ಅಶೇಷಸಂಜ್ಞಃ' ಎಂಬ ಭಾಗವತ ಸ್ಕೃತಿಯಿಂದಲೂ ಈ 
ಅರ್ಥವು ಸೂಚಿತವಾಗುತ್ತದೆ ಎಂದು ತಿಳಿಸಲು "ಆತ್ಮಾವಾಸೀತ್‌' ಎಂದು ಪ್ರತ್ಯೇಕ 
ಗ್ರಹಣವನ್ನು ಮಾಡಿದ್ದಾರೆ. ಎಂದರೆ ಜಗತ್ತಿನ ಉತ್ಪತ್ತಿಗಿಂತಲೂ ಮೊದಲೇ 
ಮಹಾಪ್ರಳಯದಲ್ಲಿಪೂರ್ಣಸಚ್ಚಿದಾನಂದಾತ್ಮಕನಾಗಿ ಮುಖ್ಯತಃ ಸರ್ವಸ್ಥತಂತ್ರನಾಗಿ 
ಇರುವವನು ಎಂದು ಅರ್ಥ. "ಅಮೃತಮ್‌' ಎಂದರೆ ಮೃತ ಪದದಿಂದ ಹೇಳಲ್ಪಟ್ಟ 
ಅನೇಕ ವಿಧವಾದ ವಸ್ತುಗಳಿಗಿಂತಲೂ ವಿಲಕ್ಷಣ ಎಂದು ಅರ್ಥ. "ತದೇವ 
ಸತ್ಯಮಮೃತಂ ತದ್ಭಹ್ಮ ತದಾಹುಃ' ಎಂಬ ಶ್ರುತಿಯು ಅವನನ್ನು ಅಮೃತನೆಂದು 
ಹೇಳುವುದಷ್ಟೆ? ಅಮೃತಶಬ್ದಕ್ಕೆ ನಾನಾವಿಧಮೃತ್ಕುರಹಿತನಾದವನು ಎಂದು 
ಅರ್ಥಮಾಡಬಹುದು. ಬ್ರಹ್ಮಚರ್ಯ ಎಂಬ ಶಬ್ದದಲ್ಲಿಬ್ರಹ್ಮ ಎಂದರೆ ವೇದಗಳು. 
ಅದರಿಂದ ಚರ್ಯನಾದವನು ಜ್ಞೇಯನಾದವನು ಎಂದು ಒಂದು ಅರ್ಥ. ಅಥವಾ 
"ಚರ ಗತಿ ಭಕ್ಷಣಯೋಃ' ಎಂದು ಧಾತುವಿರುವುದರಿಂದ ಚರ್ಯ ಎಂದರೆ 
ಸರ್ವಭಕ್ಷಕ. ಬ್ರಹ್ಮ ಎಂದರೆ ಪೂರ್ಣ ಎಂದು ಅರ್ಥ. 


-428- ಮಹಾಭಾರತ ಉದ್ಯೋಗಪರ್ವ 


ಇಂತಹ ನರಸಿಂಹನಾಮಕನಾದ ವಸ್ತುವು ಪಿತ್ಫಲೋಕದಲ್ಲಿ ಎಂದರೆ 
ಯಮಲೋಕದಲ್ಲಿ ಇದ್ದು ಯಮಾದಿಗಳನ್ನು ಅನುಶಾಸನ ಮಾಡುತ್ತದೆ ಮತ್ತು 
ಸರ್ವಸಂಹಾರವನ್ನೂ ಮಾಡುತ್ತದೆ. "ರಾಮೋ ಯಮಸಭಾತಲೇ' ಎಂಬ 
ವಚನವಿರುವುದರಿಂದ ಯಮಲೋಕದಲ್ಲಿ ರಾಮಚಂದ್ರರೂಪಿಯಾದ 
ಪರಮಾತ್ಮನಿದ್ದಾನೆ ಅಥವಾ "ನೃಸಿಂಹೋ ಬ್ರಹ್ಮಸದನೇ ರಾಮೋ ಯಮಸಭಾತಲೇ 
ಉಪೇಂದ್ರಶ್ವಾಮರಾವತ್ಯಾಂ ಸ್ಥಿತ್ವಾ ತತ್ರಾನುಶಾಸ್ತಿ ಹಿ' (ನರಸಿಂಹನು 
ಬ್ರಹ್ಮಸದನದಲ್ಲಿಯೂ ರಾಮಚಂದ್ರನು ಯಮಸಭೆಯಲ್ಲಿಯೂ, ಉಪೇಂದ್ರನು 
ಅಮರಾವತಿಯಲ್ಲಿಯೂ ಇದ್ದು ಅಲ್ಲಲ್ಲಿ ಅನುಶಾಸನ ಮಾಡುತ್ತಾರೆ) ಎಂಬ 
ವಚನವಿರುವುದರಿಂದ ಪಿತ್ಫಲೋಕೇ ಎಂದರೆ ಸತ್ಯಲೋಕ ಎಂದೂ ಅರ್ಥವನ್ನು 
ಮಾಡಬಹುದು. ಏಕೆಂದರೆ ಆದಿವರಾಹದೇವರು ಚತುರ್ಮುಖಬ್ರಹ್ಮದೇವರ 
ನಾಸಿಕದಿಂದ ಹೊರಗೆ ಬಂದುದರಿಂದ ಚತುರ್ಮುಖದೇವರು ಆದಿವರಾಹನ 
ಪಿತೃಗಳು. ಪಿತ್ಠಲೋಕ ಎಂದರೆ ಅವರ ಲೋಕವಾದ ಸತ್ಯಲೋಕ. ಅಲ್ಲಿಅನುಶಾಸನ 
ಮಾಡುತ್ತಾರೆ ಎಂದರೆ ಬ್ರಹ್ಮದೇವರ ಸಹಭೋಗರೂಪವಾದ ರಾಜ್ಯವನ್ನು ಅನುಶಾಸನ 
ಮಾಡುತ್ತಾರೆ ಎಂದು ಅರ್ಥ. ಬ್ರಹ್ಮಪುತ್ರ ಎಂದು ಹೇಳಿದುದರಿಂದ ಕ್ರೀಡಾದಿ 
ಗುಣವಿಶಿಷ್ಟನಾದ ಪರಮಾತ್ಮನಿಗೆ ಯಾವ ದೋಷವೂ ಇಲ್ಲಎಂದು ಸೂಚನೆ ಮಾಡಲು 
ದೇವ ಎಂಬ ಪದವನ್ನು ಪ್ರಯೋಗಿಸಿದ್ದಾರೆ. ಸತ್ಯಲೋಕದಲ್ಲಿ ಪರಮಾತ್ಮನು 
ಬ್ರಹ್ಮದೇವರಿಂದ ಪೂಜಿಸಲ್ಪಟ್ಟುವಾಸಿಸುತ್ತಾನೆ ಎಂಬ ವಿಷಯವು "ಅತೋಸುರಾಣಾಂ 
ಪ್ರವರಃ ಸುರಾರ್ಚಿತಃ ಸ್ವಯೇಕತನ್ವಾನ್ಯವಸತ್ಸುರಾಲಯೇ' ಮೊದಲಾದ ಪ್ರಮಾಣಗಳಿಂದ 
ಸಿದ್ಧವಾಗಿದೆ. ಯಮಾದಿಲೋಕದಲ್ಲಿಇರುವ ನರಸಿಂಹರೂಪಿಯಾದ ನಾರಾಯಣನು 
ರಾಜ್ಯಾನುಶಾಸನವನ್ನುಮಾಡುವ ಕ್ರಮವನ್ನು ಈ ಶ್ಲೋಕದ ನಾಲ್ಕನೆಯ ಪಾದದಿಂದ 
ಹೇಳುತ್ತಾರೆ. ಯಮಲೋಕಗತನಾದ ರಾಮಚಂದ್ರನು ಅಲ್ಲಿಗೆ ಬಂದ ಪುಣ್ಯಶೀಲರಾದ 
ಪ್ರಾಣಿಗಳಿಗೆ ಮಾಂಗಲ್ಯವನ್ನು ಉಂಟುಮಾಡುವವನಾಗಿ ಸರ್ಗಾದಿಲೋಕಗಳನ್ನು 
ಕೊಡುತ್ತಾನೆ. ಅಶಿವರಿಗೆ ಎಂದರೆ ಪಾಪಶೀಲರಿಗೆ ಭಯಂಕರ ರೂಪವನ್ನು ತೋರಿಸಿ 
ನರಕಯಾತನೆಗಳನ್ನು ನೀಡುತ್ತಾನೆ. ಸತ್ಯಲೋಕದಲ್ಲಿರುವ ಪರಮಾತ್ಮನೂ ಸಹ 
ಸತ್ಯಲೋಕಕ್ಕೆ ಬಂದ ಮುಕ್ತಿಯೋಗ್ಯರಿಗೆ ಮುಕ್ತಿರೂಪವಾದ ಮಂಗಳವನ್ನು ಕೊಡುತ್ತಾನೆ. 
ಅಶಿವರಾದ ತಾಮಸರಿಗೆ ಅವನು ತಮಸ್ಸು ಮೊದಲಾದವುಗಳನ್ನು ಕೊಡುತ್ತಾನೆ. ಇಂತಹ 


ಸನತ್ತುಜಾತೀಯ ಪರ್ವ -420- 
ನಾರಾಯಣನೇ ನೃಸಿಂಹ ಮೊದಲಾದ ರೂಪದಿಂದ ಸರ್ವಮಾರಕಮೃತ್ಯುಶಬ್ದದಿಂದ 


ಮುಖ್ಯವಾಗಿ ವಾಚ್ಯನಾದವನು ಎಂದು ಸಿದ್ಧವಾಗುತ್ತದೆ. 


ಅಸ್ಯಾದೇಶಾನ್ನೀಸರತೇ ನರಾಣಾಂ (ಆಸ್ಕಾದೇಷ....) 

ಕ್ರೋಧಃ ಪ್ರಮಾದೋ ಮೋಹರೂಪಪಶ್ಚ ಮೃತ್ಯುಃ । 
ಅಹಂಗತೇನೈವ ಚರನ್‌ ವಿಮಾರ್ಗಾನ್‌ 

ನ ಚಾತ್ಮನೋ ಯೋಗಮುಖೈತಿ ಶಶ್ಚಿತ್‌ 1೭ 


ಸನತ್ನುಜಾತರು ಹೀಗೆ ಪ್ರಸಂಗದಿಂದ ಪ್ರಾಪ್ತವಾದ ನಿತ್ಯಸಿದ್ದನಾದ 
ನರಸಿಂಹರೂಪನಾದ ಮೃತ್ಯುದೇವತೆಯ ಸ್ವರೂಪವನ್ನು ಹೇಳಿ ಈಗ ತಾವು ಹೇಳಿದ 
ಮಿಥ್ಯಾಜ್ಞಾನರೂಪವಾದ ಪ್ರಮಾದವೇ ಮೃತ್ಯು ಎಂಬುದಕ್ಕೆ ಸಂಬಂಧಿಸಿದಂತೆ ಅಂತಹ 
ಮೃತ್ಯುವಿನ ಉತ್ಪತ್ತಿಕಾರಣವನ್ನೂ, ಕ್ರೋಧ-ಮೋಹಗಳು ಮೃತ್ಯುವಿನ 
ಅಂಶವೆಂಬುದನ್ನೂ, ಅವುಗಳ ಸಂಬಂಧದಿಂದಲೇ ಜೀವನು ಅಜ್ಞಾನದಿಂದ 
ದುರ್ಮಾರ್ಗದಲ್ಲಿ ಪ್ರವೃತ್ತನಾಗುತ್ತಾನೆಂಬುದನ್ನೂ ಇಲ್ಲಿ ತಿಳಿಸುತ್ತಾರೆ. ಈ 
ಪ್ರಮಾದಾತ್ಮಕವಾದ ಮೃತ್ಯುವು ಜೀವನ ಅನಾದಿಕಾಲದಿಂದ ಪ್ರಾಪ್ತವಾದ ಲಿಂಗದೇಹ 
ಸಂಬಂಧದಿಂದ ಉಂಟಾದ ತನ್ನಲ್ಲಿ ಇಲ್ಲದಿರುವ' ಮಿಥ್ಯಾಭೂತವಾದ 
ಸ್ವಾತಂತ್ರ್ಯ ರೂಪವಾದ ಅಹಂಕಾರದಿಂದ ಉತ್ಪನ್ನವಾಗುತ್ತದೆ. ದುರಹಂಕಾರವು 
ಆಸ್ಯಶಬ್ದವಾಚ್ಯ ಎಂಬ ವಿಷಯದಲ್ಲಿ "ಸರ್ವದಾಕ್ಷೇಪಸಂಯೋಗಾತ್‌ ಅಸುಧಾತು 
ಸಮನ್ವಯಾತ್‌ । ಆಸ್ಕಇಚ್ಚತೇ ಘೋರಃಹ್ಯಹಂಕಾರೋ ಸುಷು ಸ್ಥಿತಃ' (ಅಸುನಿರಶನ 
ಎಂಬ ಧಾತುಪಾಠ ಇರುವುದರಿಂದ ಯಾವಾಗಲೂ ಇನ್ನೊಬ್ಬರ ಆಕ್ಷೇಪದಿಂದ 
ಕೂಡಿರುವುದರಿಂದ ಜೀವರಲ್ಲಿರುವ ಘೋರವಾದ ಅಹಂಕಾರವು ಆಸ್ಕ ಎಂದು 
ಹೇಳಲ್ಪಡುತ್ತದೆ) ಎಂಬ ಪ್ರಮಾಣ ಇರುವುದರಿಂದ "ಆಸ್ಕ' ಶಬ್ದಕ್ಕೆ ಅಹಂಕಾರ ಎಂಬ 
ಅರ್ಥವನ್ನು ಮಾಡಿದ್ದಾಯಿತು. ಅಥವಾ "ಅಸ್ಕಾದೇಶಾತ್‌' ಎಂಬ ಪಾಠವನ್ನು 
ಇಟ್ಟುಕೊಂಡರೆ "ಅಸ್ಯ' ಎಂದರೆ ಈ ಸರ್ವಸ್ವಾಮಿಯಾದ ನಾರಾಯಣನ "ಆದೇಶಾತ್‌' 
ಆಜ್ಞಾಶಕ್ತಿಯಿಂದಲೇ, ನಿಸ್ನರತೇ- ಈ ಪ್ರಮಾದರೂಪವಾದ ಮೃತ್ಯುವು 
ಉತ್ಪನ್ನವಾಗುತ್ತದೆ. ಇಲ್ಲಿಯೂ ಕೂಡ ಮೋಹರೂಪಶ್ವಎಂಬಲ್ಲಿರುವ ಚಶಬ್ದದಿಂದ 
ಲಿಂಗದೇಹದ ಸಂಬಂಧವೇ ಇನ್ನೊಂದು ಕಾರಣ ಎಂದು ತಿಳಿಯಬೇಕು. ಈ 


-430- ಮಹಾಭಾರತ ಉದ್ಯೋಗಪರ್ವ 


ಪ್ರಮಾದವಾದರೂ ಕ್ರೋಧ ಮತ್ತು ಮೋಹರೂಪವಾದುದು. ಈ ಜೀವನು 
"ಅಹಂಗತೇನ' ಎಂದರೆ ಮಿಥ್ಯಾಭೂತವಾದ ಅಹಂಕಾರದಿಂದ ಉಂಟಾದ 
ಪ್ರಮಾದರೂಪವಾದ ಮೃತ್ಯುವಿನ ಸಂಬಂಧದಿಂದಲೇ, ವಿಮಾರ್ಗಾನ್‌- ಶ್ರುತಿಸ್ಥೃ ತಿ 
ವಿರುದ್ಧವಾದ ಅನೇಕ ವಿಧವಾದ ದುರ್ಮಾರ್ಗಗಳನ್ನು, ಚರನ್‌- ಆಚರಿಸುತ್ತಾನೆ. 

ಆತ್ಮನಃ- ಪರಮಾತ್ಮನ ವಿಷಯದಲ್ಲಿ, ಯೋಗಂ- ಜ್ಞಾನಯೋಗ, ಭಕ್ತಿಯೋಗ ಮತ್ತು 
ಕರ್ಮಯೋಗಗಳಲ್ಲಿ ಒಂದು ಯೋಗವನ್ನೂಸಹ, ನೋಪಯಾತಿ- ಹೊಂದುವುದಿಲ್ಲ. 
"ಆತ್ಮಾವಾರೇ ದ್ರಷ್ಟವ್ಯಃ ಶ್ರೋತವ್ಯೋ ಮಂತವ್ಯೊ € ನಿಧಿದ್ಯಾಸಿತವ್ಯಃ' ಎಂಬ ಶ್ರುತಿಯಲ್ಲಿ 
ಹೇಳಿದಂತೆ ಶ್ರವಣ, ಮನನ, ಧ್ಯಾನಗಳಲ್ಲಿಒಂದು ಉಪಾಯವನ್ನೂ ಅನುಷ್ಠಾನವನ್ನು 
ಮಾಡುವುದಿಲ್ಲ. Eo ಮಿಶ್ರಿತ ಜ್ಞಾನವುಳ್ಳವರಾದ್ದರಿಂದ ಅವರಿಗೆ ಟು 
ಸಹಜವಾದರೂ, ಕಶ್ಚಿತ್‌- ಸುಖಜ್ಞಾನಸ್ವರೂಪನಾದ ಸಾತ್ವಿಕಜೀವನೂ ಸಹ ಲಿಂಗದೇಹ 
ಇರುವವರೆಗೆ SS ಸಂಸಾರದೆಶೆಯಲ್ಲಿ ಅಹಂಕಾರವನ್ನು 
ಹೊಂದಿದವನಾಗಿ, ದುರ್ಮಾರ್ಗಗಳಲಿ ಸಂಚರಿಸುತ್ತಾ ಭಗವಂತನ ತತ್ವ ಜ್ಞಾನವನ್ನು 
ಶೀಘ್ರವಾಗಿ ಹೊಂದುವುದಿಲ್ಲಎಂದು ಅಭಿಪ್ರಾಯ. 


ತೇ ಮೋಜಹಿತಾಸ್ತದ್ದಶೇ ವರ್ತಮಾನಾ 
ಇತಃ ಪ್ರೇತಾಸ್ತತ್ರ ಪುನಃ ಪತಂತಿ । 
ತತಸ್ತಂ ದೇವಾ - ನುಪರಿಪ್ಪವಂತೇ 
ತತೋ ಮೃತ್ಯುಃ ಮರಣಾದಭ್ಯಪೈತಿ 11೮/1 


ಹೀಗೆ ಮಿಥ್ಯಾಭೂತವಾದ ಅಹಂಕಾರದಿಂದ ಉಂಟಾದ, ಪ್ರಮಾದರೂಪವಾದ 
ಮೃತ್ಯುವಿನ ಸಂಬಂಧದಿಂದ ಪರಮಾತ್ಮನ ವಿಸ್ಮರಣೆಗೆ ಕಾರಣವಾದ, 
ದುರ್ಮಾರ್ಗಾಚರಣೆಯನ್ನು ಮಾಡುತ್ತಾ ಸ್ವರ್ಗ- ಹ ಲೋಕಗಳಲ್ಲಿಪುನಃ ಪುನಃ 
ಚಕ್ರದಂತೆ ತಿರುಗುತ್ತಾ ಆಂತ ಹಯ ಸಂಸಾರದಿಂದ ಎದ್ದು ಮೇಲೆ 
ಬರುವುದಿಲ್ಲವೆಂಬ ವಿಷಯವನ್ನು ಈ ಶ್ಲೋಕದಲ್ಲಿ ಹೇಳುತ್ತಾರೆ. ಆ ಜೀವರು 
ಪ್ರಮಾದರೂಪವಾದ ಮೃತ್ಯು ವಿನ ವಶದಲ್ಲಿ ಇರುವವರಾಗಿ ಆದ್ದರಿಂದಲೇ 
ಮೋಹಿತರಾಗಿ ಸಂಸಾರದೆಕೆಯನ್ನು ಹೊಂದಿ, ಇಲ್ಲಿ ್ಲ್ಲಮನುಷ್ಯದೇಹದಿಂದ ಮರಣವನ್ನು 
ಹೊಂದಿ, ಪುನಃ ನರಕಾದಿಗಳಲ್ಲಿಸ ಗ್ಲಿಸಲಕಾಲ ವಾಸವನ್ನು ಮಾಡಿ ತಮ ಕರ್ಮದ ಫಲವನ್ನು 


ಸನತುಜಾತೀಯ ಪರ್ವ -431- 


ಅನುಭವಿಸಿ, ಸ್ವಲ್ಪ ಪಾಪ-ಪುಣ್ಯಶೇಷವನ್ನು ಇಟ್ಟುಕೊಂಡು ವರ್ಷಾದಿಕ್ರಮಗಳಲ್ಲಿ 
(ಕೆಲವರು ಒಂದುವರ್ಷದ ಕಾಲದಲ್ಲಿ, ಕೆಲವರು ಅದಕ್ಕಿಂತಲೂ ಕಡಿಮೆ ಕಾಲದಲ್ಲಿ, 
ಇನ್ನು ಕೆಲವರು ಅದಕ್ಕಿಂತಲೂ ಹೆಚ್ಚಿನ ಕಾಲದಲ್ಲಿ) ದೈವವಶರಾಗಿ ಪುನಃ 
ಮನುಷ್ಯಗರ್ಭವನ್ನು ಪ್ರವೇಶಿಸುತ್ತಾರೆ. ತತಃ- ಜೀವರು ಮನುಷ್ಯಗರ್ಭವನ್ನು ಪ್ರವೇಶ 
ಮಾಡಿದ ಮೇಲೆ, ದೇವಾಃ ಹರಿ, ಮುಖ್ಯಪ್ರಾಣ ಮತ್ತು ತತ್ತಾ ಿಮಾನಿದೇವತೆಗಳು, 
ಅನು- ಕ್ರಮವಾಗಿ, ಪರಿ- ತಮ್ಮತಮ್ಮ ಸ್ಥಾನಗಳಲ್ಲಿ, ಪ್ಲವಂತೇ- ಪ್ರವೇಶ ಮಾಡುತ್ತಾರೆ. 
ಆ ದೇವತೆಗಳು ಪ್ರವೇಶಮಾಡುವುದು ಅಯೋಗ್ಯಜೀವನಿಂದ ಪಾಪಕರ್ಮವನ್ನು 
ಮಾಡಿಸುವುದಕ್ಕಾಗಿಯೇ ಹೊರತು ಅವನಿಗೆ ಉಪಕಾರ ಮಾಡುವುದಕ್ಕಲ್ಲಎಂಬುದನ್ನು 
ಪ್ಲವಂತೇ ಎಂಬಲ್ಲಿ ಇರುವ ಆತ್ಮನೇ ಪದದಿಂದ ಸೂಚಿಸುತ್ತಾರೆ. ತತ್ತಾ ಭಿಮಾನಿ 
ದೇವತೆಗಳು ಪ್ರವೇಶಮಾಡಿದ ಮೇಲೆ ಮೃತ್ಯುದೇವತೆಯು ಪ್ರವೇಶ ಮಾಡುತ್ತದೆ. 
ಮರಣಾತ್‌ ಎಂಬುದು ಲ್ಯಬ್‌ಲೋಪನಿಮಿತ್ತ ಪಂಚಮೀ ವಿಭಕ್ತಿ. ಪ್ರವೇಶ ಮಾಡಿದ 
ದೇವತೆಗಳು ಮರಣವುಂಟಾಗುವವರೆಗೆ ಆ ದೇಹದಲ್ಲಿ ಇರುತ್ತಾರೆ ಎಂದು 
ಅಭಿಪ್ರಾಯ. ಮರಣಾನಂತರದಲ್ಲಿ ಈ ಜೀವನು ಪುನರ್ಜನ್ಮವನ್ನು ಹೊಂದುತ್ತಾನೆ. 
"ಜಾತೋ ಜಾತಃ ಮೃತೋ ಮೃತಃ' ಎಂಬ ಪ್ರಮಾಣಕ್ಕೆ ಅನುಸಾರವಾಗಿ 
ಮರಣಾನಂತರದಲ್ಲಿ ಹಿಂದಿನಂತೆ ನರಕಾದಿಗಳಲ್ಲಿ ವಾಸವನ್ನು ಮಾಡಿ ಪುನಃ 
ಕರ್ಮಸಂಪಾದಿತವಾದ ದೇಹವನ್ನೂ ಪುನಃ ಮೃತ್ಯುವನ್ನೂ ಪಡೆದು ಹೀಗೆ 
ಜನ್ಮ-ಮರಣಚಕ್ರಕ್ಕೆ ಸಿಲುಕಿ ಎಂದೂ ಬಿಡುಗಡೆಯನ್ನು ಹೊಂದುವುದಿಲ್ಲ ಎಂದು 
ಅಭಿಪ್ರಾಯ. 


ಭಾರತ ಶ್ರೀನಿವಾಸಾಚಾರ್ಯರು ಬ್ರಹ್ಮಸೂತ್ರಭಾಷ್ಯಕ್ಕೆ ಅನುಗುಣವಾಗಿ 
ಮರಣಹೊಂದಿದಾಗ ದೇವತೆಗಳು ಒಂದು ಭಾಗದಿಂದ ತಮ್ಮ ಮೂಲರೂಪಗಳಿಗೂ, 
ಇನ್ನೊಂದು ಭಾಗದಿಂದ ಜೀವನ ಜೊತೆಯಲ್ಲಿಯೂ ಹೋಗುತ್ತಾರೆ. ಜೀವನು ಪುನಃ 
ಇನ್ನೊಂದು ದೇಹವನ್ನು ಪಡೆದಾಗ ಮೂಲರೂಪವನ್ನು ಸೇರಿದ ಆ ಅಂಶಗಳೇ ಪುನಃ 
ಬಂದು ಜೀವನಲ್ಲಿರುವ ತಮ್ಮ ಅಂಶಗಳೊಂದಿಗೆ ಸೇರಿಕೊಳ್ಳುತ್ತವೆ ಎಂದು ತಿಳಿಸಿದ್ದಾರೆ. 


ಕರ್ಮೋದಯೇ ಕರ್ಮಫಲಾನುರಾಗಾ: 
ತತ್ರಾನುಯಾಂತಿ ನ ತರಂತಿ ಮೃತ್ಯುಮ್‌ । 


-432- ಮಹಾಭಾರತ ಉದ್ಯೋಗಪರ್ವ 


ಸದರ್ಥಯೋಗಾನವಗಮಾತ್‌ ಸಮಂತಾತ್‌ 
ಪ್ರವರ್ತತೇ ಭೋಗಯೋಗೇನ ದೇಹೀ 11೯॥ 


ಹೀಗೆ ಪ್ರಮಾದರೂಪವಾದ ಮೃತ್ಯುವಿನ ಸಂಬಂಧದಿಂದ ಪುನಃ ಪುನಃ 
ಜನನ-ಮರಣ ರೂಪವಾದ ಸಂಸಾರದಿಂದ ಮೇಲೆ ಏಳದಿರಲು ವಿಷಯಾನುರಾಗವೇ 
ಮುಖ್ಯವಾದ ಕಾರಣವೆಂದು ಈ ಶ್ಲೋಕದಲ್ಲಿಹೇಳುತ್ತಾರೆ. "ಸ್ಪರ್ಗಕಾಮೋ ಯಜೇತ' 
ಮೊದಲಾದ ವೇದವಾಕ್ಯ ಗಳನ್ನು ನೋಡಿ ಬಹಿರ್ಮುಖರಾಗಿ ಕಾಮ ಕರ್ಮವನ್ನು 
ಮಾಡುವ ಜೀವರಿಗೆ ದ ಎಂದರೆ ನಶ್ಚರವಾದ ಕರ್ಮಫಲವು 
ಉಂಟಾಗುತ್ತಿರಲು ಅವರು ಪುನಃ "ಕರ್ಮಫಲಾನುರಾಗಾಃ' ಸ್ರಕ್‌ಚಂದನ ವನಿತಾದಿ 
ಭೋಗರೂಪವಾದ ಕರ್ಮಫಲದಲ್ಲಿಯೇ ಸ್ನೇಹದಿಂದ ಕೂಡಿದವರಾಗಿರುತ್ತಾರೆ. ಆ 
ಭೋಗವು ಮುಗಿದರೂ ಪ್ರಬಲವಾದ ಸಂಸ್ಕಾರಕ್ಕೆ ವಶರಾಗಿ ಪುನಃ ಅಂತಹದೇ 
ಕಾಮ ಕರ್ಮವನ್ನು ಮಾಡಿ ಪುನಃ ಪುನಃ ಪ್ರವತ್ತರಾಗುತ್ತಾರೆ. ಆದ್ದರಿಂದ ಸಂಸಾರವನ್ನು 
ದಾಟುವುದಿಲ್ಲ. ಸಟ ಸಮುದ್ರವನು ದಾಟಿಸುವವನನ್ನೂ ಸೇರುವುದಿಲ್ಲ. ಯದ್ಯಪಿ. 
"ನ ಕರ್ಮಣಾಂ ಅನಾರಂಭಾತ್‌ ನೈಷ್ಯರ್ಮಂ ಪುರುಷೋಶಶ್ನುತೇ' (ಕರ್ಮವನ್ನು 
ಮಾಡದಿರುವುದರಿಂದ ಯಾವ ಪುರುಷನೂ ಮೋಕ್ಷವನ್ನು ್ಲಿ ಪಡೆಯುವುದಿಲ್ಲ) 
"ಕರ್ಮಣೈವ ಹಿ ಸಂಸಿದ್ಧಿಮಾಸ್ಥಿತಾ ಜನಕಾದಯಃ' (ಜನಕಾದಿರಾಜನು 
ಕರ್ಮದಿಂದಲೇ ಪೂರ್ಣಸಿದ್ದಿಯನು ಪಡೆದರು) ಇತ್ಯಾದಿ ವಚನಗಳು ಕರ್ಮಕ್ಕೂ 
ಮೋಕ್ಷನಾಧನತ್ತವನ್ನು ಹೇಳುತ್ತವೆ. ಆದರೆ ಅದು ಜ್ಞಾನಪೂರ್ವಕವಾಗಿ ಮಾಡಿದ 
ಕರ್ಮವಿಷಯಕವಾದುದು. ಆದರೆ ಅಜ್ಞಾನಿಗಳಿಗೆ ಆ ಜ್ಞಾನವಿಲ್ಲ “ತದರ್ಥಯೋಗ 
ಅನನುಗಮ' ತದರ್ಥ ಎಂದರೆ ಸರ್ವೋತ್ತಮವಾದ ವಸ್ತು ಪರಮಾತ್ಮ. ಅವನ 
ಯೋಗ ಎಂದರೆ ಚಿಂತನೆ. ಅದರ ಅವಗಮ ಎಂದರೆ ಅನುಸ ವ 
ಚಿಂತನೆ ಇಲ್ಲದೆ ಮಾಡಿದ ಪ್ರ ಪುಣ್ಯಕರ್ಮಗಳೂ ಸಹ ನಶ್ಚರವಾದ ಫಲವನ್ನೇ ಕೊಡುತ್ತವೆ. 
ಈ ವಿಷಯವನ್ನು "ಅನೇವಂ ವಿತ್‌ಪುಣ್ಯಂ ಸಃ ಕರೋತಿ ತದ್ದಾಸ್ಯ ಅಂತತಃ 
ಕ್ಷೀಯತೇ ಏವ' ಎಂಬ ಶ್ರುತಿಯು ಹೇಳುತ್ತದೆ. ಅಂತಹ ಫಸ 
ಇಲ್ಲದಿರುವುದರಿಂದ "ದೇಹಿ' ಎಂದರೆ ಜೀವನು, "ಭೋಗಯೋಗೇನ' ಭೋಗದ 
ಆಸೆಯಿಂದಲೇ, "ಸರ್ವಥಾ ಪ್ರವರ್ಶತೇ' ಎಲ್ಲಕಡೆಯಲ್ಲಿಯೂ ಪ್ರವೃತ್ತಿ ಮಾಡುತ್ತಾನೆ. 
ಯದ್ಯಪಿ ಶ್ರುತಿಯು ಹೇಳಿರುವ ಕರ್ಮಾನುಷ್ಠಾನಕ್ಕೆ ಸ ಮೋಕ್ಷಸಾಧನತ್ತವು ಇದೆ. ಆದರೆ 


ಸನತ್ತುಜಾತೀಯ ಪರ್ವ _-433- 


ಅಜ್ಞರಿಗೆ ಜ್ಞಾನಪೂರ್ವಕವಾದ ಅನುಷ್ಠಾನವು ಇಲ್ಲದಿರುವುದರಿಂದ ಅದು 
ಬರುವುದಿಲ್ಲ. ಜ್ಞಾನಪೂರ್ವಕವಾಗಿ ಅನುಷ್ಠಾನ ಮಾಡಿದ ಕರ್ಮವೇ ಶ್ರೇಷ್ಠಫಲವನ್ನು 
ಕೊಡಲು ಸಮರ್ಥವಾಗುವುದೆಂದು "ಮಾ ಕರ್ಮಫಲಹೇತುರ್ಭೂಃ ಮಾ ತೇ 
ಸಂಗೋಸ್ತ ಕರ್ಮಣಿ', "ಅಸಕ್ತೋ ಹ್ಯಾಚರನ್‌ ಕರ್ಮ ಪರಮಾಪ್ಲೋತಿ ಪುರುಷಃ 
ತಸ್ಥಾದಸಕ್ತಃ ಸತತಂ ಕಾರ್ಯಂ ಕರ್ಮಸಮಾಚರ' ಮುಂತಾದ ಗೀತಾ ವಾಕ್ಯಗಳಲ್ಲಿ 
ಫಲಾಪೇಕ್ಷೆ ಇಲ್ಲದೆ ಆಯಾ ಕರ್ಮ ಮತ್ತು ದೇವತಾಂತರ್ಯಾಮಿಯಾಗಿ 
ಭಗವಂತನನ್ನು ಚಿಂತಿಸಿ "ಸರ್ವಧರ್ಮಾನ್‌ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ' 
ಎಂದು ಗೀತೆಯಲ್ಲಿ ಹೇಳಿದ ರೀತಿಯಲ್ಲಿ ಆ ಕರ್ಮಫಲವನ್ನು ಭಗವಂತನಲ್ಲಿ 
ಸಮರ್ಪಿಸಿ, ಇಂತಹ ಅನುಸಂಧಾನಪೂರ್ವಕವಾಗಿ ಮಾಡಿದ ಕರ್ಮಗಳೇ 
ಮೋಕ್ಷಸಾಧನವೆಂಬ ನಿರ್ದುಷ್ಠವಾದ ಜ್ಞಾನವಿಲ್ಲದಿರುವುದರಿಂದ ಜೀವರು ಪುನಃ ಪುನಃ 
ಸಂಸಾರದಲ್ಲಿತೊಡಗುತ್ತಾರೆ. ಆದ್ದರಿಂದ ಯಾವಾಗಲೂ ಸಂಸಾರದಿಂದ ಮೇಲೆದ್ದು 
ಬರುವುದಿಲ್ಲಎಂದು ತಾತ್ಪರ್ಯ. 


ತದ್ದೈ ಮಹಾಮೋಹನಮಿಂದ್ರಿಯಾಣಾಂ 

ಮಿಥ್ಯಾರ್ಥಯೋಗೇಶಸ್ಯ ಗತಿರ್ಹಿ ನಿತ್ಯಾ । 
ಮಿಥ್ಯಾರ್ಥಯೋಗಾಭಿಹತಾಂತರಾತ್ಮಾ 

ಸ್ಥರನ್ನುಪಾಸ್ತೇ ವಿಷಯಾನ್‌ ಸಮಂತಾತ್‌ eel] 


ಹಿಂದಿನ ಶ್ಲೋಕದಲ್ಲಿಸಂಸಾರಿಜೀವರು ಸಂಸಾರದಿಂದ ಮೇಲೆ ಏಳದಿರುವುದಕ್ಕೆ 
ಭಗವತ್‌ಸ್ಮರಣೆಯನ್ನು ಉಂಟುಮಾಡದಿರುವ ವಿಷಯಾಸಕ್ತಿಯೇ ಕಾರಣ, ಬೇರೆ 
ಯಾವುದೂ ಅಲ್ಲ ಎಂದು ಹೇಳಿದ ವಿಷಯಾಸಕ್ತಿ ಪ್ರಕಾರವನ್ನೇ ಈ ಶ್ಲೋಕದಲ್ಲಿ 
ಸ್ಪಷ್ಟಪಡಿಸುತ್ತಾರೆ. ತತ್‌ ಎಂದರೆ ವಿಷಯಗಳಲ್ಲಿರಾಗದಿಂದ ಪ್ರವೃತ್ತಿ ಮಾಡುವುದೇ 
ಇಂದ್ರಿಯಗಳಿಗೆ ಮಹಾಮೋಹಸಂಪಾದಕವಾದುದು. ಈ ವಿಷಯಗಳಾದರೂ ಮಿಥ್ಯಾ 
ಎಂದರೆ ವ್ಯರ್ಥವಾದವುಗಳು. "ಯತ್ರ ತ್ರಿಸರ್ಸೋಮೃಷಾ' "ಮಿಥ್ಕೈಷವ್ಯವಸಾಯಸ್ತೇ' 
ಮುಂತಾದ ಪ್ರಯೋಗಗಳಲ್ಲಿಮಿಥ್ಯಾ, ಮೃಷಾ ಶಬ್ದಗಳು ವ್ಯರ್ಥ ಎನ್ನುವ ಅರ್ಥಗಳನ್ನು 
ಹೊಂದಿವೆ. ಆದ್ದರಿಂದಲೇ ಮಿಥ್ಯಾಭೂತವಾದ ಅರ್ಥಗಳು ಎಂದರೆ ವ್ಯರ್ಥವಾದ 
ಅರ್ಥಗಳನ್ನು ಎಂದರ್ಥ. ಅವುಗಳ ಯೋಗದಿಂದ ಎಂದರೆ ಸಂಬಂಧದಿಂದ 


-434- ಮಹಾಭಾರತ ಉದ್ಯೋಗಪರ್ವ 


ಅಭಿಹತವಾದ ಎಂದರೆ ಸರ್ವತ್ರ ವಿಷಯಾಸಕ್ತಿಯಿಂದ ತುಚ್ಛೀಕೃತವಾದ, 
ತಿರಸ್ಕತವಾದ, ಅಂತರಾತ್ಮ ಅಂತಃಕರಣವುಳ್ಳ ಜೀವನು, ಎಂದರೆ ನಿರರ್ಥಕವಾದ 
ಸತತಧ್ಯಾನದಿಂದ ಕಲುಷಿತಗೊಂಡ ಜೀವನು ಎಂದು ತಾತ್ಪರ್ಯ. ಅಂತಹ ಜೀವನು 
ಕಲುಷಿತವಾದ ಮನಸ್ಸಿನಿಂದ ಹಿಂದಿನ ಸಂಸ್ಕಾರಕ್ಕೆ ವಶನಾಗಿ ಮೊದಲು ಅನುಭವಿಸಿದ 
ವಿಷಯಗಳನ್ನೇ ಮತ್ತೆ ಮತ್ತೆ ಸ್ಮರಣೆ ಮಾಡಿ ಧ್ಯಾನಮಾಡುತ್ತಾ ಸ್ಪರ್ಗಾದಿ 
ಲೋಕಗಳಲ್ಲಿಯೂ ಅದನ್ನೇ ಸೇವಿಸುತ್ತಾನೆ. ಎಂದೂ ಭಗವಂತನನ್ನು ಸ್ಥರಣೆ 
ಮಾಡುವುದಿಲ್ಲಎಂದು ಅಭಿಪ್ರಾಯ. 


ಭಾರತ ಶ್ರೀನಿವಾಸಾಚಾರ್ಯರು "ನ ಜಾತು ಕಾಮಃ ಕಾಮಾನಾಂ' ಎಂಬ 
ಶ್ಲೋಕವನ್ನು ಉದಾಹರಣೆ ಮಾಡಿ ಕಾಮಭೋಗದಿಂದ ಮನಸ್ಸಿನ ಆಸೆಯ ನಿವೃತ್ತಿಯು 
ಎಂದೂ ಉಂಟಾಗುವುದಿಲ್ಲಎಂದು ತಿಳಿಸಿದ್ದಾರೆ. 


ಅಭಿಧ್ಯಾ ವೈ ಪ್ರಥಮಂ ಹಂತಿ ಚೈನಂ 
ಕಾಮಕ್ರೋಧೌ ಗೃಹ್ಯ ಚೈನಂ ಚ(ತು) ಪಶ್ಚಾತ್‌ । 
ಏತಾನ್‌ ಬಾಲಾನ್‌ ಮೃತ್ಯವೇ ಪ್ರಾಪಯಂತಿ 
ಧೀರಾಸ್ತು ಧೈರ್ಯೇಣ ತರಂತಿ ಮೃತ್ಯುಮ್‌ 11೧೧॥॥ 


ಸ್ರಕ್‌ಚಂದನ ವನಿತಾದಿ ವಿಷಯಗಳು ಸುಖಕ್ಕೆಕಾರಣವಾದುದರಿಂದ ಅವುಗಳ 
ನಿರಂತರ ಚಿಂತನೆಯಿಂದ ಪುನಃ ಪುನಃ ಅವುಗಳ ಪ್ರಾಪ್ತಿಯೂ ಮತ್ತು ಅವುಗಳಿಂದ 
ಸುಖವೂ ಉಂಟಾಗುವುದರಿಂದ ವಿಷಯಾನುಸ್ಥರಣೆಗೆ ದುಃಖಕಾರಣತ್ತವನ್ನು ಏಕೆ 
ಹೇಳುತ್ತಾರೆ ಎಂಬ ಪ್ರಶ್ನೆಗೆ ಇಲ್ಲಿ ವಿಷಯಗಳು ಅನಿತ್ಯವಾದುದರಿಂದ ಕಾಮದಿಂದ 
ಕೂಡಿದ ಮನಸ್ಸುಳ್ಳ ಪಾಮರರು ನಿರಂತರವಾಗಿ ಅವುಗಳನ್ನು ಚಿಂತನೆ ಮಾಡುವುದರಿಂದ 
ಅವು ದೊರೆಯುವುದಿಲ್ಲವಾದ್ದರಿಂದ ಕ್ರೋಧಾದಿಗಳು ಉಂಟಾಗುತ್ತವೆ. 
ಕಾಮ-ಕ್ರೋಧಗಳ ಸಮುಚ್ಚಯದಿಂದ ಸರ್ವನಾಶಕವಾದ ಮೋಹವೇ ಉಂಟಾಗುತ್ತದೆ 
ಎಂದು ತಿಳಿದು ವಿವೇಕಿಗಳಾದವರು ವಿಷಯವೈರಾಗ್ಯದಿಂದ ಕೂಡಿ, ಭಗವದಪರೋಕ್ಷ 
ಜ್ಞಾನವನ್ನು ಪಡೆದು, ಮೃತ್ಯುಶಬ್ದವಾಚ್ಯವಾದ ಸಂಸಾರವನ್ನು ದಾಟುತ್ತಾರೆ ಎಂಬ 
ಉತ್ತರವನ್ನು ಹೇಳುತ್ತಾರೆ. ಅಭಿದ್ಯಾ: ದುರ್ವಿಷಯಗಳ ನಿರಂತರ ಚಿಂತನೆಯು, 
ಏನಂ ದೇಹಿನಂ: ಈ ಸಂಸಾರಿ ಜೀವನನ್ನು ಪ್ರಥಮಂ: ಮೊದಲು, ಹಂತಿ: 


ಸನತುಜಾತೀಯ ಪರ್ವ 3ನ: 
ಹಿಂಸಿಸುತ್ತದೆ. ಹಂತಿ ಎಂದರೆ ಇಲ್ಲಿ ಕೊಲ್ಲುತ್ತದೆ ಎಂದು ಅರ್ಥವಲ್ಲ. ಆದರೆ 
"ಚಿಂತಾಯಾಶ್ಚ ಚಿತಾಯಾಶ್ಚಬಿಂದುಮಾತ್ರಂ ವಿಶಿಷ್ಯತೇ । ಚಿತಾದಹತಿ ನಿರ್ಜೀವಂ 
ಚಿಂತಾ ದಹತಿ ಜೀವಿತಂ' (ಚಿಂತಾ ಮತ್ತು ಚಿತಾ ಶಬ್ದಗಳಿಗೆ ಒಂದು ಅನುಸ್ವಾರ 
ಮಾತ್ರ ವ್ಯತ್ಯಾಸವಿದೆ. ಚಿತೆಯು ನಿರ್ಜೀವವಾದುದನ್ನು ಸುಡುತ್ತದೆ. ಚಿಂತೆಯು 
ಜೀವಸಹಿತವಾದುದನ್ನು ಸುಡುತ್ತದೆ) ಎಂದು ಹೇಳಿದ ರೀತಿಯಲ್ಲಿ ಪ್ರಾಣನಾಶಕ್ಕೆ 
ಸಮವಾದ ದುಃಖವನ್ನು ಕೊಡುವ ಚಿಂತೆಯೇ ಇಲ್ಲಿಹನನವೆಂದು ಹೇಳಲ್ಪಡುತ್ತದೆ. 
ಪಶ್ಚಾತ್‌: ವಿಷಯಾಭಿಜ್ಞಾನದ ಅನಂತರದಲ್ಲಿ, ಕಾಮಕ್ರೋಧೌ: ಕಾಮ-ಕ್ರೋಧಗಳು 
ಉಂಟಾಗುತ್ತವೆ. ಏಕೆಂದರೆ ಕಾಮಾತ್‌ ಕ್ರೋಧೋಭಿಜಾಯತೇ (ಕಾಮದಿಂದ 
ಕ್ರೋಧವು ಉಂಟಾಗುತ್ತದೆ ಎಂದು ನಿಯಮವಿದೆ). ಆ ಕಾಮ-ಕ್ರೋಧಗಳೆರಡೂ 
ಸೇರಿ, ಏನಂ: ದುರ್ವಿಷಯಗಳ ಚಿಂತನೆಯಿಂದ ಮೃತನಂತಿರುವ ಅದೇ 
ದೇಹಿಯನ್ನು ಗೃಹ್ಯ: ಹಿಡಿದುಕೊಂಡು, ಸ್ವಾಧೀನಪಡಿಸಿಕೊಂಡು, ಚ: ಎಂದರೆ 
ನಾಶವನ್ನೂ ಮಾಡುತ್ತವೆ ಎಂದು ಇಟ್ಟುಕೊಳ್ಳಬೇಕು. ಇಲ್ಲಿಯೂ ನಾಶವೆಂದರೆ 
ಕ್ರೋಧಾದ್ಧವತಿ ಸಂಮೋಹಃ (ಕ್ರೋಧದಿಂದ ಸಂಮೋಹವು ಉಂಟಾಗುತ್ತದೆ ಎಂಬ 
ಪ್ರಮಾಣಕ್ಕೆ ಅನುಸಾರವಾಗಿ) ವಿವೇಕಜ್ಞಾನಶೂನ್ಯತೆ ಎಂದು ಅರ್ಥ. ಕಾಮ 
-ಕ್ರೋಧಗಳು ದೇಹಿಯನ್ನು ವಿವೇಕಜ್ಞಾನಶೂನ್ಯನನ್ನಾಗಿ ಮಾಡುತ್ತವೆ. ಯದ್ಯಪಿ 
ಕ್ರೋಧಾತ್‌ ಎಂಬಲ್ಲಿಪಂಚಮೀ ವಿಭಕ್ತಿ ಇದೆ. ಆದ್ದರಿಂದ ಕ್ರೋಧವೇ ಸಂಮೋಹಕ್ಕೆ 
ಕಾರಣವೆಂದು ತೋರುತ್ತದೆ. ಆದರೂ ಕ್ರೋಧ -ಕಾಮಗಳಿಗೆ 
ಕಾರ್ಯ-ಕಾರಣಭಾವವಿರುವುದರಿಂದ ಮತ್ತು ಕಾರಣವಾದ ಕಾಮವು ಕಾರ್ಯವಾದ 
ಕ್ರೋಧದಲ್ಲಿಹೊಂದಿಕೊಂಡಿರುವುದರಿಂದ ಕಾಮಕ್ರೋಧಗಳೆರಡನ್ನೂ ಒಂದೆಂದು 
ಭಾವಿಸಿ "ಕ್ರೋಧಾತ್‌' ಎಂದು ಏಕವಚನವನ್ನು ಪ್ರಯೋಗ ಮಾಡಿದ್ದಾರೆ. ಏತಾನ್‌: 
ಕಾಮ-ಕ್ರೋಧಸಂಬಂಧದಿಂದ ಸಂಮೋಹಿತರಾದ' ಬಾಲಾನ್‌: 
ವಿವೇಕಜ್ಞಾನಶೂನ್ಯರಾದ ದೇಹಿಗಳನ್ನು, ಮೃತ್ಯವೇ ಪ್ರಾಪಯಂತಿ- ಸಂಸಾರಕ್ಕೆ 
ತಳ್ಳುತ್ತವೆ. ಪ್ರಾಪಯಂತಿ ಎಂಬ ಬಹುವಚನವು ಚಿಂತನೆ, ಕಾಮ ಮತ್ತು ಕ್ರೋಧ ಈ 
ಮೂರೂ ಸೇರಿ ದೇಹಿಯನ್ನು ಸಂಸಾರದಲ್ಲಿ ಕೆಡವುತ್ತವೆ ಎಂಬ ಅಭಿಪ್ರಾಯವನ್ನು 
ಸೂಚಿಸುತ್ತದೆ. ಉತ್ತರಾರ್ಧದಲ್ಲಿಏತಾನ್‌ ಎಂದು ದೇಹಿಗಳನ್ನು ಹೇಳುವ ಶಬ್ದಗಳು 
ಬಹುವಚನಾಂತವಾದ್ದರಿಂದ ಪೂರ್ವಾರ್ಧದಲ್ಲಿ "ಏನಂ' ಎಂದು ಏಕವಚನವು 


-436- ಮಹಾಭಾರತ ಉದ್ಯೋಗಪರ್ವ 


ಜಾತ್ಯೇಕವಚನದ ಅಭಿಪ್ರಾಯದಲ್ಲಿಪ್ರಯೋಗಿಸಲ್ಪಟ್ಟಿದೆ. ಹಾಗಾದರೆ ಸಂಸಾರದಿಂದ 
ಯಾರೂ ಮುಕ್ತರಾಗುವುದಿಲ್ಲ ಎಂಬ ಪ್ರಸಂಗವಿಲ್ಲ. ಏಕೆಂದರೆ ಧೀರಾಃ: 
ಭಗವದ್ದಿಷಯಕಜ್ಞಾನದಿಂದ ಸಂತೋಷಪಡುವ ಬ್ರಹ್ಮಾದಿ ತೃಣಾಂತರಾದ 
ಮುಕ್ತಿಯೋಗ್ಯರಾದ ಸಾತ್ವಿಕ ಜೀವರು, ಧೈರ್ಯೇಣ- ನಶ್ಚರವಾದ ವಿಷಯದಲ್ಲಿ 
ವಿರಕ್ಷಿಯಿಂದ ಕೂಡಿದ ಸ್ವಬಿಂಬ ವಿಷಯದ ಅಪರೋಕ್ಷಜ್ಞಾನದಿಂದ ಮೃತ್ಯುಂ: 
ಅಜ್ಞಾನದೆಶೆಯಲ್ಲಿ ಅಭಿಧ್ಯಾದಿ ಸಂಸರ್ಗದಿಂದ ಉಂಟಾದ ಸಂಸಾರರೂಪವಾದ 
ಮೃತ್ಯುವನ್ನು ತರಂತಿ- ದಾಟುತ್ತಾರೆ. 


ಭಾರತ ಶ್ರೀನಿವಾಸಾಚಾರ್ಯರು ಗೀತೆಯಲ್ಲಿನ "ಧ್ಯಾಯತೋ ವಿಷಯಾನ್‌ 
ಪುಂಸಃ' ಎಂಬ ಶ್ಲೋಕವನ್ನು ಉದಾಹರಣೆ ಮಾಡಿ ವಿಷಯಾಭಿಧ್ಯಾನದಿಂದ 
ಬುದ್ಧಿನಾಶದವರೆಗೆ ನಡೆಯುವ ಪ್ರಕ್ರಿಯೆಯನ್ನುವಿವರಿಸಿದ್ದಾರೆ. 


ಯೋತಭಿಧ್ಯಾಯನ್‌ ಪ್ರತ್ಯಭೀಕ್ಚ್ಯ ೦ ನಿಹನ್ಯಾದ್‌ 
ಅನಾದರೇಣಾಪ್ರತಿಬುಧ್ಯಮಾನ:ಃ । 

ಸ ವೈ ಮೃತ್ಯುರ್ಮ್ಭತ್ಯುರಿವಾತ್ತಿ ಭೂತಾ- 
ನೇವಂ ವಿದ್ವಾನ್‌ ಯೋ ನಿಹಂತೀಹ ಕಾಮಾನ್‌ 11೧೨।॥ 


ಈ ರೀತಿಯಲ್ಲಿ ಈಶ್ವರೇಚ್ಛೆಯಿಂದ ಅನಾದಿಕಾಲದಿಂದ ಬಂದ 
ಅಜ್ಞಾನರೂಪವಾದ ಲಿಂಗಸಂಬಂಧದಿಂದ ಉಂಟಾದ ಮಿಥ್ಯಾಜ್ಞಾನರೂಪವಾದ 
ಪ್ರಮಾದವೆಂಬ ಹೆಸರಿನ ಮೃತ್ಯುಸಂಬಂಧದಿಂದ ಸಂಸಾರಕ್ಕೆ ಬಂದು, ವಿವಿಧ 
ಸಾಂಸಾರಿಕ ದುಃಖದರ್ಶನದಿಂದ ವಿಷಯವಿರಕ್ಕಿಯನ್ನು ಹೊಂದಿದ ಮೋಕ್ಬಾದಧಿ 
ಕಾರಿಗಳಾದ ಸಾತ್ತಿಕ ಜೀವರಿಗೆ ಈಶ್ವರನ ಅನುಗ್ರಹದಿಂದ ಯಾವುದೋ ಒಂದು 
ಜನ್ನದಲ್ಲಿಸ್ಟೋತ್ತಮರಾದ ಜ್ಞಾನಿಗಳಾದ ಗುರುಗಳ ಸಹವಾಸ ಉಂಟಾಗಿ, ಅದರಿಂದ 
ತಮ್ಮ ಬಿಂಬಾಪರೋಕ್ಷ ಜ್ಞಾನವನ್ನು ಪಡೆದು, ಅಪರೋಕ್ಷಜ್ಞಾನದ್ದಾರಾ ಮೃತ್ಯು 
ಶಬ್ದವಾಚ್ಯವಾದ ಸಂಸಾರವನ್ನು ದಾಟುತ್ತಾರೆ ಎಂದು ಹೇಳಿ ಈಗ ರಾಜಸ, ತಾಮಸ 
ಜೀವರ ಪ್ರವೃತ್ತಿಯನ್ನು ಅಥವಾ ಅಂತಹ ಪ್ರವೃತ್ತಿಯಿಂದ ಉಂಟಾಗುವ ಫಲವನ್ನು 
ಉಪದೇಶ ಮಾಡುತ್ತಾರೆ. ಯಃ: ಯಾವ ಪುರುಷನು, ಪ್ರತ್ಯಭೀಕ್ಷಂ- ಪ್ರತಿ ಪ್ರತಿ 
ವಿಷಯದಲ್ಲಿಯೂ ಪುನಃ ಪುನಃ, ಅಭಿದ್ಯಾಯನ್‌- ಚಿಂತಿಸುವವನಾಗಿ, ಪ್ರತ್ಯಭೀಕ್ಷ್ಯಂ 


ಸನತ್ತುಜಾತೀಯ ಪರ್ವ b ಎ -437- 


ಎಂಬುದಕ್ಕೆ ಬದಲಾಗಿ ಉತ್ಪತಿಷ್ಟೂನ್‌ ಎಂಬ ಪಾಠದಲ್ಲಿ ಅನಿತ್ಯ ಸ್ವಭಾವವುಳ್ಳ 
ವಿಷಯವನ್ನು ಪುನಃ ಪುನಃ ಚಿಂತಿಸುವವನಾಗಿ ಎಂದು ಅರ್ಥ. ಹೀಗೆ 
ಪೂರ್ವಾನುಭೂತವಾದ ವಿಷಯವನ್ನೇ ಸ್ಥರಿಸುತ್ತಾ, ಅನಾಚಾರೇಣ (ಅನಾದರೇಣ) 
ಶ್ರುತಿ-ಸ್ಮೃತಿ ವಿಹಿತವಲ್ಲದ ಕೇವಲ ಸ್ವಾರ್ಥಪರವಾದ, ವಿರುದ್ಧಕರ್ಮಾಚರಣೆಯನ್ನು 
ಮಾಡುವವನಾಗಿ (ಶ್ರುತಿಯಲ್ಲಿ ಹೇಳಿದ ಶ್ರೇಯೋಮಾರ್ಗದಲ್ಲಿ 
ಆದರವಿಲ್ಲದವನಾಗಿ) ಅಪ್ರತಿಬುದ್ಯಮಾನಃ: ನಾನು ನನ್ನ ಸಲುವಾಗಿ ಕೊಂದ ಈ 
ಪಶುಗಳು ನರಕಕ್ಕೆ ಹೋದಮೇಲೆ ನನ್ನನ್ನೇ ಕೊಲ್ಲುತ್ತವೆ ಎಂದು ತಿಳಿಯದೇ ಅಥವಾ 
ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಎಂಬ ವಾಕ್ಯಕ್ಕೆ ಅನುಸಾರವಾಗಿ ಎಲ್ಲವೂ ಭಗವತ್ತೂಜೆ 
ಎಂಬ ಅನುಸಂಧಾನವಿಲ್ಲದೆ, ನಿಹನ್ಯಾತ್‌: ಈ ಲೋಕದಲ್ಲಿ ಪಶುಗಳನ್ನು 
ಕೊಲ್ಲುವನೋ, ಸವೈ ಮೃತ್ಯುಃ: ವೃಥಾ ಪಶುಹನನ ಜನ್ಯವಾದ ಪಾಪವೆಂಬ ಮೃತ್ಯುವು, 

ಮೃತ್ಯುರಿವ ವೈ: ಪ್ರಸಿದ್ಧವಾದ ಮೃತ್ಯುವಿನಂತೆಯೇ ಆ ಪಶುಹನನ ಮಾಡಿ 

ಮರಣವನ್ನು ಹೊಂದಿ ನರಕಕ್ಕೆ ಹೋದ ಪಾಪಿಯನ್ನು ಅತ್ತಿ: ಕಾಕ, ಬಕಾದಿ ಪಕ್ಷಿಗಳ 

ರೂಪದಿಂದ ಅಥವಾ ಪಶುಗಳ ರೂಪದಿಂದ ತಿನ್ನುತ್ತದೆ. "ಪ್ರೇತ್ಯ ಖಾದಂತಿ ತೇ ಚ 

ತಾನ್‌' ಎಂದು ಇಲ್ಲಿಯೇ ಈ ವಿಷಯವನ್ನು ಮುಂದೆ ಹೇಳುವವರಿದ್ದಾರೆ. ಯಾವ 

ಪುರುಷನು ಏವಂ: ಸ್ವಾರ್ಥಕ್ಕಾಗಿ ಪ್ರಾಣಿ ಹಿಂಸೆ ಮಾಡುವವರಿಗೆ 

ಮಹಾನರ್ಥಪ್ರಾಪ್ತಿಯಾಗುತ್ತದೆ ಎಂದು ತಿಳಿದು, ಇಹ: ಮನುಷ್ಯ ಲೋಕದಲ್ಲಿ, 

ಭೂತಾನ್‌: ತನ್ನ ಮನಸಿನಲ್ಲಿ ಅನಾದಿ ಸಂಸ್ಕಾರ ವಶದಿಂದ ಪುನಃ ಪುನಃ 

ಉದ್ಧೂತವಾಗುವ, ಕಾಮಾನ್‌: ವಿಷಯಗಳನ್ನು, ಹಂತಿ: ವೈರಾಗ್ಯದಿಂದ 

ತ್ಯಜಿಸುತ್ತಾನೆಯೋ, ಸಃ: ಅವನೇ, ವಿದ್ವಾನ್‌: ವಿವೇಕಿಯಾದವನು. ಇಲ್ಲಿಕಾಮಗಳ 

ಹನನ ಎಂದರೆ ಅನನುಸ್ಥರಣವನ್ನೇ ಪರಿತ್ಯಾಗ ಎಂದು ತಿಳಿಯಬೇಕು. 


ಅಥವಾ ಈ ಶ್ಲೋಕಕ್ಕೆ ಇನ್ನೊಂದು ರೀತಿಯಲ್ಲಿಯೂ ವ್ಯಾಖ್ಯಾನ ಮಾಡಬಹುದು. 
ಹಿಂದಿನ ಶ್ಲೋಕದ ಕೊನೆಯ ಪಾದದಲ್ಲಿ "ಧೀರಾಸ್ತು ಧೈರ್ಯೇಣ ತರಂತಿ' ಎಂದು 
ಜ್ಞಾನಿವರ್ಗದ ಲಕ್ಷಣವನ್ನು ಹೇಳಿ, ಈ ಶ್ಲೋಕದಲ್ಲಿ ಜ್ಞಾನಿಗಳ ಪ್ರವೃತ್ತಿಯ ಸ್ವರೂಪವನ್ನು 
ಉಪದೇಶ ಮಾಡುತ್ತಾರೆ. ಯಃ: ಯಾವ ಜ್ಞಾನಿಯು, ಅಭೀಕ್ಷಂ- ನಿರಂತರವಾಗಿ, 
ಅಭಿದ್ಯಾಯನ್‌- ವಿಷಯಗಳು ಅನಿತ್ಯ, ಅಶುಚಿ ಮತ್ತು ದುಃಖವನ್ನು ತಂದು 
ಕೊಡುವಂತಹವು ಎಂದು ಅವುಗಳ ದೋಷವನ್ನು ಚಿಂತಿಸುವವನಾಗಿ, ಉತತಿಷ್ಣುನ್‌ 


-438- ಮಹಾಭಾರತ ಉದ್ಯೋಗಪರ್ವ 


ಎಂಬ ಪಾಠದಲ್ಲಿ ವಾಸನಾವಶದಿಂದ ತನ್ನ ಮನಸ್ಸಿನಲ್ಲಿ ಪುನಃ ಮೇಲೆದ್ದು ಸ್ಕೃತಿಗೆ 
ವಿಷಯವಾಗುವಂತಹ ಎಂದು ಅರ್ಥ. ಇಂತಹ ವಿಷಯಗಳನ್ನು, 
ಅಪ್ರತಿಬುಧ್ಯಮಾನಃ: ವಿರಕ್ತನಾಗಿ ಅವುಗಳ ಕಡೆಗೆ ಗಮನವನ್ನು ಕೊಡದೆ 
ವಿಷಯಗಳನ್ನು ಚಿಂತಿಸದೆ, ನಿಹನ್ಯಾತ್‌: ವಿಷಯಗಳ ಪರಿತ್ಯಾಗರೂಪವಾದ 
ಹನನವನ್ನು ಮಾಡುತ್ತಾನೆಯೋ ಅಂತಹವನು ಎಂದು ಅರ್ಥ. ವಿಷಯವಿರಕ್ಷನಾದ 
ಜ್ಞಾನಿಯು ವಿಷಯ ಹನನ ಸಾಮರ್ಥವನ್ನು ಹೊಂದಿರುವುದು "ಜ್ಞಾನಾಗ್ನಿಃ 
ಸರ್ವಕರ್ಮಾಣಿ ಭಸ್ಮಸಾತ್‌ ಕುರುತೇ ಅರ್ಜುನ' ಇತ್ಯಾದಿ ಗೀತೆಯಲ್ಲಿ ಹೇಳಲ್ಪಟ್ಟಿದೆ. 
ಅಂತಹ ಜ್ಞಾನಿಯು ಮೂಲಸಹಿತವಾಗಿ ಮೃತ್ಯುವನ್ನು ನಾಶಮಾಡುತ್ತಾನೆ ಎಂಬ 
ವಿಷಯವನ್ನು ಸರ್ವಜನ ನಾಶಕವಾದ ಮೃತ್ಯುವಿನ ದೃಷ್ಟಾಂತದಿಂದ ಉಪಪಾದನೆ 
ಮಾಡುತ್ತಾರೆ. ಸ ವೈ: ವಿಷಯಾಲಂಬುದ್ಧಿಯಿಂದ ಕೂಡಿದ ಜ್ಞಾನಿಯೇ, ಮೃತ್ಯುರಿವ- 
ದೇಹಗಳನ್ನು ಪುನಃ ಏಳದಂತೆ ಮಾಡುವ ಹನನಸಾಮರ್ಥ್ಯವುಳ್ಳ ಪ್ರಸಿದ್ಧ 
ಮೃತ್ಯುವಿನಂತೆ, ಮೃತ್ಯುಃ: ತನ್ನಸಂಸಾರಕ್ಕೆ ಮಾರಕನಾಗಿ, ಭವತಿ: ಆಗುತ್ತಾನೆ ಎಂದು 
ಇಟ್ಟುಕೊಳ್ಳಬೇಕು. ಯಾವ ಜ್ಞಾನಿಯು ವಾಸನಾವಶದಿಂದ ಮನಸ್ಸಿನಲ್ಲಿಮತ್ತೆ ಮತ್ತೆ 
ಉಂಟಾಗುವ ಕಾಮ್ಯವಾದ ವಿಷಯಗಳನ್ನು ಪೂರ್ವೋಕ್ಷ ರೀತಿಯಲ್ಲಿ ಈ ಮನುಷ್ಯ 
ಶರೀರದಲ್ಲಿಸರ್ವಥಾ ಪರಿತ್ಯಾಗ ಮಾಡುತ್ತಾನೆಯೋ ಅವನೇ ವಿದ್ವಾನ್‌: ಅವನೇ 
ಜ್ಞಾನಿ. ಎಂದರೆ ವಿಷಯಲಂಪಟನಾಗದಿರುವ ಕಾರಣ ಶಾಸ್ಟಾಧ್ಯಯನವನ್ನು ಮಾಡಿ 
ಜ್ಞಾನಿಯಾಗುತ್ತಾನೆ ಎಂದು ಅಭಿಪ್ರಾಯ. 


ಭಾರತ ಶ್ರೀನಿವಾಸಾಚಾರ್ಯರು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿರುವ 
"ವಿಷಯೇಷು ಚ ಸಂಸರ್ಗಾತ್‌ ಶಾಶ್ಚತಸ್ಯ ಚ ಸಂಶಯಾತ್‌ । ಮನಸಾ 
ಚಾನ್ಯದಾಕಾಂಕ್ಟಾತ್‌ ಪರಂನಪ್ರತಿಪದ್ಯತೇ' ಎಂಬ ಶ್ಲೋಕವನ್ನು ಉದಾಹರಿಸಿ 
ವಿಷಯಗಳ ಸಂಸರ್ಗ, ಶಾಶ್ವತವಾದ ಸಂಶಯ, ಮನಸ್ಸಿನ ಅನ್ಯಾಕಾಂಕ್ಷೆ ಇವುಗಳು 
ಭಗವಂತನ ಜ್ಞಾನಕ್ಕೆ ಪ್ರತಿಬಂಧಕಗಳು ಎಂದು ಉಪಪಾದನೆ ಮಾಡಿದ್ದಾರೆ. 


ಕಾಮಾನುಸಾರೀ ಪುರುಷಃ ಕಾಮಾನನು ವಿನಶ್ಯತಿ । 
ಕಾಮಾನ್‌ ವ್ಯುದಸ್ಯ ಧುನುತೇ ಯತ್‌ ಕಿಂಚಿತ್‌ ಪುರುಷೋ ರಜಃ॥೧೩॥ 


ಸನತ್ತುಜಾತೀಯ ಪರ್ವ ° -439- 


ಸಂಸಾರಕ್ಕೆ ಬಂದ ಜೀವರಿಗೆ ನಿರಂತರವಾದ ವಿಷಯಸೇವನೆಯೇ 
ಅನರ್ಥವನ್ನುಂಟು ಮಾಡುವಂತಹುದು. ವಿಷಯಗಳಿಂದ ದೂರವಿರುವುದೇ ದೊಡ್ಡ 
ಅನರ್ಥವನ್ನು ನಾಶಮಾಡುವಂತಹದು ಎಂಬುದನ್ನು ಇಲ್ಲಿ ಹೇಳುತ್ತಾರೆ. 


ಯಾವ ಪುರುಷನು ಕಾಮಾನುಸಾರೀ: ಚಂಚಲವಾದ ಮನಸಿನಿಂದ ಚರ್ವಿತ 
ಚರ್ವಣದಂತಿರುವ ವಿಷಯಭೋಗದಲ್ಲಿಯೇ ಪ್ರವೃತ್ತಿಯನ್ನು ಮಾಡುತ್ತಾನೆಯೋ 
ಅಂತಹ ಪುರುಷನು ಕಾಮಾನ್‌: ನಶ್ಚರವಾದ ವನಿತಾದಿ ವಿಷಯಗಳನ್ನು ಅನು: 
ಅನುಸರಿಸಿ ಎಂದರೆ ಅವುಗಳು ನಾಶವನ್ನು ಹೊಂದಿದರೆ ಅದನ್ನು ಅನುಸರಿಸಿ ವಿನಶ್ಯತಿ: 
ಅನಂತರ ಅವುಗಳ ಚಿಂತನೆಯಿಂದ ತಾನೂ ನಷ್ಟನಾಗುತ್ತಾನೆ. ಪರಾಪರ 
ತತ್ವಜ್ಞಾನಶೂನ್ಯನಾಗುತ್ತಾನೆ ಎಂದು ಅಭಿಪ್ರಾಯ. ಯಾವ ಪುರುಷನು ಕಾಮಾನ್‌ 
ವ್ಯದಸ್ಯ- ವೈರಾಗ್ಯವನ್ನು ಹೊಂದಿ ವಿಷಯಗಳ ಚಿಂತನೆಯನ್ನು ಮಾಡದೆ ಅವುಗಳನ್ನು 
ಪರಿತ್ಯಜಿಸಿ ಯತ್‌ಕಿಂಚಿತ್‌ರಜಃ- ತನಗೆ ಪಾಪಜನಕವಾದ ಅಥವಾ ತನ್ನ 
ಪಾಪಜನ್ಯವಾದ ಅಲ್ಪಪ್ರಮಾಣದ ರಜೋಗುಣವನ್ನು ಧುನುತೇ: ಪೂರ್ಣವಾಗಿ 
ನಾಶಮಾಡುತ್ತಾನೆ. ಆದ್ದರಿಂದ ವಿಷಯಭೋಗಗಳ ಚಿಂತನೆಯನ್ನು ಮಾಡಬಾರದು 
ಎಂದು ಅಭಿಪ್ರಾಯ. 


ಭಾರತ ಶ್ರೀನಿವಾಸಾಚಾರ್ಯರು ಕಾಮಗಳು ಅನಿತ್ಯವಾದುದರಿಂದ ಅವುಗಳ, 
ಕಾಲಕ್ರಮದಲ್ಲಿನಾಶಹೊಂದಿದ ಮೇಲೆ, ಅವುಗಳನ್ನು ಚಿಂತಿಸುವವನೂ ನಾಶವನ್ನು 
ಹೊಂದುತ್ತಾನೆ. ಅವುಗಳನ್ನು ಪರಿತ್ಯಾಗ ಮಾಡಿದವನು ತನಗೆ ಉಂಟಾದ ಅಲ್ಪರಜಸ್ಸನ್ನು 
ಎಂದರೆ ಪಾಪವನ್ನು ವಿನಾಶ ಮಾಡುತ್ತಾನೆ ಎಂದು ವ್ಯಾಖ್ಯಾನ ಮಾಡುತ್ತಾರೆ. 


ದೇಹೋತಪ್ರಕಾಶೋ ಭೂತಾನಾಂ ನರಕೋ ಯಃ ಪ್ರದೃಶ್ಯತೇ । 
ಗೃಧ್ಯಂತ ಏವ ಧಾವಂತಿ ಗಚ್ಛಂತಃ ಶ್ಲಭ್ರಮುನ್ನುಖಾಃ 11೧೪॥ 


ಸರ್ವಸುಖಕ್ಕೆ ಸಾಧನವಾದ ಶಿರೀಕ್ಷಪುಷಕಿಂತಲೂ ಮೃದುವಾದ ವನಿತಾದಿದೇಹ 
ಶಬ್ದವಾಚ್ಯವಾದ ವಿಷಯಸಮೂಹವು ದುಃಖಾತ್ಮಕವೆಂದು ಅಂಗೀಕರಿಸಿ ಹೇಯವೆಂದು 
ಹೇಗೆ ಹೇಳುತ್ತೀರಿ ಎಂಬ ಪ್ರಶ್ನೆಗೆ ಉತ್ತರವಾಗಿ "ದೇಹ' ಶಬ್ದದಿಂದ ಉಪಲಕ್ಷಿತವಾದ 
ಎಲ್ಲ ವಿಷಯವೂ ನರಕಕ್ಕೆ ಸದೃಶವಾದುದೆಂದು ಇಲ್ಲಿ ಉಪಪಾದಿಸುತ್ತಾರೆ. 


-4.40- ಮಹಾಭಾರತ ಉದ್ಯೋಗಪರ್ವ 


ಭೂತಾನಾಂ: ಪತ್ನಿ-ಪುತ್ರಾದಿಗಳ, ಯೋ ದೇಹಃ: ಯಾವ ದೇಹವರ್ಗವು, 
ಪ್ರದೃಶ್ಯತೇ: ಸೌಕುಮಾರ್ಯ ಮೊದಲಾದ ಗುಣಗಳಿಂದ ಕೂಡಿ ಸುಖಸಾಧನವೆಂದು 
ಪ್ರತ್ಯಕ್ಷವಾಗಿ ಕಾಣುತ್ತದೆಯೋ ಅಂತಹ ಆ ದೇಹವರ್ಗವು, ಅಪ್ರಕಾಶೋ ನರಕಃ- 
ಆಚ್ಚಾದಿತವಾದ ನರಕ, ಏಕೆಂದರೆ ಶ್ಲೇಷ್ಠ, ರಕ್ತ, ಕೀವು, ಮಲ-ಮೂತ್ರಗಳಿಂದ ಅದು 
ಒಳಗೆ ತುಂಬಿದೆ. ಮನುವು "ಅಸ್ತಿಸ್ಕೂ ಸಣುಂ ಸ್ನಾಯುಬದ್ಧಂ ಮಾಂಸ- 
ಶೋಣಿತಲೇಪನಮ್‌ । ಚರ್ಮಾವನದ್ದಂ ದುರ್ಗಂಧ ಪೂರ್ಣಂ 
ಮೂತ್ರಪುರೀಷಯೋಃ' "ಜರಾಶೋಕಸಮಾವಿಷ್ಟಂ ರೋಗಾಯತನಮಾತುರಂ । 
ರಜಸ್ಪಲಮನಿತ್ಯಂ ಚ ಭೂತಾವಾಸಮಿಮಂ ತ್ಯ ಜೇತ್‌' (ಮೂಳೆಗಳೆಂಬ ಕಂಬಗಳನ್ನೂ, 
ಸ್ನಾಯುಗಳಿಂಬ ರಜ್ಜುಗಳನ್ನೂ, AE ಲೇಪನವನ್ನೂ ಹೊಂದಿದ 
ಚರ್ಮದ ಹೊದಿಕೆಯನ್ನು ಹೊಂದಿದ ಈ ದೇಹವು ಮೂತ್ರ- ಗಳ 
ಪೂರಿತವಾಗಿ ದುರ್ಗಂಧವುಳ್ಳದ್ದಾಗಿದೆ. ಜರಾ-ಶೋಕಗಳಿಂದ ಕೂಡಿ ಎಲ್ಲ 
ರೋಗಗಳಿಗೂ ಆಶ್ರಯವಾಗಿ ಇಟಿ ಕು ಕಶ್ಶಲದಿಂದ ಕೂಡಿದ ಈ ಅನಿತ್ಯವಾದ 
ಶರೀ ರವನ್ನುತ್ಕ [ಜಿಸಬೇಕು) ಎಂದು ಹೇಳಿದ್ದಾನಷ್ಟೆ ಆದ್ದರಿಂದ ಮೇಲೆ ಚರ್ಮದ 
ಹೊದಿಕೆ ಇದ್ದರೂ ಒಳಗೆ ಅಸಹ ಪದಾರ್ಥಗಳಿಂದ ಸುಬರುವ ಈ ದೇಹವು ಆಚ್ಚಾದಿತ 
ನರಕ ಎಂದು ಹೇಳಲ್ಪಡುತ್ತದೆ. ಗ್ಗ ಧ್ಯಂತಃ: ಸುಖವನ್ನು ಷ ಫಡಟುಲು 
ದುಃಖಸಾಧನವಾದ ನರಕಕ್ಕೆ ಸದೃಶವಾದ ವನಿತಾದಿ ದೇಹವನ್ನು ಅಪೇಕ್ಷಿಸುವ 
ಪ್ರಾಣಿಗಳು, ಧಾವಂತಿ: ಆದರ ಪ್ರಾಪ್ತಿಗಾಗಿ ಸಾಧನವನ್ನು ಅನುಷ್ಠಾನ ಡಲು 
ತ್ವರೆಯಿಂದ ಸಂಚರಿಸುತ್ತಾರೆ. ಏವ ಧಾವಂತಿ ಎಂಬಲ್ಲಿರುವ ಏವ ಶಬ್ದವು 
ನರಕಸ ದೃಶವಾದ ಮಾತಾ-ಪಿತೃಗಳ ದೇಹದಲ್ಲಿಯೂ ಮತ್ತು ಪ ಪ್ರಸಿದ್ಧವಾದ 
ನರಕದಲ್ಲಿಯೂ ಬೀಳುತ್ತಾರೆ ಎಂದು ಸೂಚಿಸುತ್ತದೆ. ಈ ವಿಷಯದಲ್ಲಿ ಒಂದು 
ದೃಷ್ಟಾಂತವನ್ನು ಹೇಳುತ್ತಾರೆ. ಉನ್ಮುಖಾಃ- ಹೆಜ್ಜೆಯನ್ನು ಇಡಲು ಭೂಮಿಯನ್ನು 
ನೋಡದೆ ಮುಖವನ್ನೆತ್ತಿ ಆಕಾಶವನ್ನು ನೋಡಿಕೊಂಡು ನಡೆಯುವ ಪುರುಷರು ಹೇಗೆ. 
ಶಭ್ರಂ- ಹಳ್ಳದಲ್ಲಿ ಬೀಳುತ್ತಾರೆಯೋ ಅದರಂತೆ ಎಂದು ದೃಷ್ಟಾಂತ. 
ಅಮೂಢವೃತ್ತೇಃ ಪುರುಷಸ್ಯೇಹ ಕುರ್ಯಾತ್‌ 
ಕಿಂ ವೈ ಮೃತ್ಯುಸ್ತಾರ್ಣ ಇವಾಸ್ಯ ವ್ಯಾಫ್ರಃ । 
ಅಮನ್ಯಮಾನ:ಃ ಕ್ಚತ್ರಿಯ ಕಂಚಿದನ್ಯಂ 
ನಾಧೀಯೀತ ನಿರ್ಮುದಭಿ ವಾಸ್ಯ ವಾಯುಃ ep] 


ಸನತ್ತುಜಾತೀಯ ಪರ್ವ . -441- 


ಹಾಗಾದರೆ ದೇಹ-ಗೇಹಾದಿ ಸಂಬಂಧವು ಯಾವಾಗಲೂ ಇರುವುದರಿಂದ 
ಅವುಗಳಿಂದ ಉಂಟಾಗುವ ಅನರ್ಥ ಪರಂಪರೆಯು ಯಾವಾಗಲೂ ವಿನಾಶವನ್ನು 
ಹೊಂದದಿರುವುದರಿಂದ ಯಾರಿಗೂ ಸಂಸಾರದಿಂದ ಉತ್ಥಾನವಾಗಲಾರದು ಎಂಬ 
ಪ್ರಶ್ನೆಗೆ ಅಭಿಧ್ಯಾದಿಗಳು ಪ್ರಬಲ ಎಂದು ಮೂರುಶ್ಲೋಕಗಳಿಂದ ಅಭಿದ್ಯೆಯ 
ಸಾಮರ್ಥ್ಯವನ್ನು ಹೇಳಿ ಪುನಃ ಜ್ಞಾನಶೂನ್ಯರಾದವರಿಗೆ ಕಾಮಾದಿಗಳ ವಶತ್ವವನ್ನು 
ಪ್ರದರ್ಶಿಸಿ ಈಗ "ಬ್ರಹ್ಮವಿದಾಪ್ನೋತಿ ಪರಂ', "ಜ್ಞಾನೇನ ಅಮೃತೀಭವತಿ', 
"ಜ್ಞಾನವಾನ್‌ ಮಾಂ ಪ್ರಪದ್ಯತೇ' ಮುಂತಾದ ಶ್ರುತಿ-ಸ್ಮೃತಿಗಳಿಂದ ಜ್ಞಾನಮಾರ್ಗ 
ವರ್ತಿಯಾದ ಅಧಿಕಾರಿಜೀವನಿಗೆ ಅಂತಹ ಮೃತ್ಯುವಿನ ಭಯವು ಇಲ್ಲವೆಂದು 
ದೃಷ್ಟಾಂತ ಮುಖದಿಂದ ಉಪಪಾದನೆ ಮಾಡುತ್ತಾರೆ. 


ಅಮೂಢವೃತ್ತೇಃ ಪುರುಷಸ್ಯ: ಮೋಹವನ್ನು ಹೊಂದದಿರುವ ಪುರುಷನಿಗೆ, 
ಮೃತ್ಯುಃ: ಮೃತ್ಯುವು, ತಾರ್ಣಃ ವ್ಯಾಘ್ರ ಇವ: ತೃಣಮಯವಾದ ವ್ಯಾಘ್ರದಂತೆ, 
ಕಿಂ ವೈ: ಏನು ಮಾಡಲು ಸಾಧ್ಯ ? ಏನೂ ಮಾಡಲು ಸಾಧ್ಯವಿಲ್ಲಎಂದು ಅಭಿಪ್ರಾಯ. 
ಕೃತ್ರಿಯ: ಎಲೈ ಕ್ಷತ್ರಿಯನಾದ ಧೃತರಾಷ್ಟನೇ, ಅಮನ್ಯಮಾನಃ- ಕಾಮವನ್ನು ಬಿಟ್ಟು 
ಬೇರೆ ಪುರುಷಾರ್ಥವನ್ನು ತಿಳಿಯದಿರುವವನು, ನಾಧೀಯೀತ 
ವೇದಾಧ್ಯಯನಾದಿಗಳನ್ನು ಮಾಡುವುದಿಲ್ಲ, ನಿರ್ಮತ್‌- ಎಲ್ಲವನ್ನೂ ನಿರ್ಮೂಲ 
ಮಾಡುವ, ಅಭಿವಾಯುಃ- ಸುಂಟರಗಾಳಿಯು, ಅಸ್ಯ- ಅಂತಹ ಪುರುಷನಿಗೆ, ವಾ: 
ಉಪಮಾ ದೃಷ್ಟಾಂತವಾಗುತ್ತದೆ. "ವಾ ವಿಕಲ್ಲೋಪಮಾನಯೋಃ' (ಎಂದು ಕೋಶ 
ಇರುವುದರಿಂದ ವಾ ಶಬ್ದಕ್ಕೆ ಉಪಮಾನ ಎಂದು ಅರ್ಥವನ್ನು ಮಾಡಬಹುದು) 


ಕ್ರೋಭಾಲ್ಲೋಭಾನ್ಮೋಹಭಯಾಂತರಾತ್ಮಾ 
ಸವೆ ಮೃತ್ನುಸ್ತ ಚರೀರೇ ಯ ಏಷಃ 11೧೬॥| 


ಲಿ್‌ಲ 
ಹೀಗೆ ಉಪದೇಶವನ್ನು ಮಾಡುತ್ತಾ ಪರಮ ದಯಾಳುಗಳಾದ ಸನತ್ಸುಜಾತರು 
ಧೃತರಾಷ್ಟ್ರಗೆ ವೈರಾಗ್ಯವನ್ನು ಉಂಟುಮಾಡಲು ತಾವು ಮಹಾಸಜ್ಜನರಾದ ಪಾಂಡವರ 
ಪಕ್ಷಪಾತಿಗಳಾದುದರಿಂದ ಅವರಿಗೆ ರಾಜ್ಯವನ್ನು ಕೊಡದಿರುವುದೇ ನಾನು ಹೇಳಿದ 
ಲೋಭ-ಮೋಹಾತ್ಮಕವಾದ ಭ್ರಮಾದಿರೂಪವಾದ ಮೃತ್ಯು. ಅದು ನಿನ್ನ 
ಶರೀರದಲ್ಲಿಯೇ ಕಾಣುತ್ತಿದೆ ಎಂದು ಶೃಂಗಿಗ್ರಾಹಕತಯಾ ಉಪದೇಶ ಮಾಡುತ್ತಾರೆ. 


-442- ಮಹಾಭಾರತ ಉದ್ಯೋಗಪರ್ವ 


ಧೃತರಾಷ್ಟನಿಗೂ ಸಹ ಪಾಂಡವರು ಅರ್ಧರಾಜ್ಯ ವನ್ನು ಕೇಳುತ್ತಾರೆಂದು ಕೋಪ. ತನ್ನ 
ಭಾಗ್ಯಹಾನಿ ಉಂಟಾಗುವುದೆಂಬ ಭಯದಿಂದ ಮರಮ ಎಂಬ ಲೋಭ. 
ಕ್ರೋಧದಿಂದ ಮೋಹ ಮತ್ತು ಲೋಭದಿಂದ ಭಯ ಇವುಗಳು ಇವೆ. 


ಕ್ರೋಧದಿಂದ ಉಂಟಾದ ಮೋಹದಿಂದಲೂ, ಲೋಭದಿಂದ ಉಂಟಾದ 
ಭಯದಿಂದಲೂ ಕೂಡಿದ ಮನಸ್ಸುಳ್ಳ ಈ ನಿನ್ನ ಶರೀರದಲ್ಲಿಯೇ ನಾನು ಈವರೆಗೆ 
ಹೇಳಿದ ಪ್ರಮಾದರೂಪವಾದ ಮೃತ್ಯುವು ಕಾಣಿಸುತ್ತಿದೆ ಎಂದು ಸನತುಜಾತರ 
ಅಭಿಪ್ರಾಯ. 


ಏವಂ ಮೃತ್ಯುಂ ಜಾಯಮಾನಂ ವಿದಿತ್ವಾ 
ಜ್ಞಾನೇನ ತಿಷ್ಠನ್‌ ನ ಬಿಭೇತೀಹ ಮೃತ್ಯೋಃ । 
ವಿನಶ್ಯತೇ ವಿಷಯೇ ತಸ್ಯ ಮೃತ್ಯುಃ 
ಮೃತ್ಯೋರ್ಯಥಾ ವಿಷಯಂ ಪ್ರಾಪ್ಯ ಮರ್ತ್ಯಃ 11೧೭ 


ಏವಂ: ಹಿಂದೆ ಹೇಳಿದ ಪ್ರಕಾರದಿಂದೆ ಉಂಟಾಗುವ, ಲಿಂಗದೇಹ 
ಸಂಬಂಧದಿಂದ ಪ್ರಾಪ್ತವಾದ, ಅಹಂಕಾರ ರೂಪವಾದ, ಮಿಥ್ಕಾ ಜ್ಞಾನರೂಪವಾದ, 
ಪ್ರಮಾದದಿಂದ ಉಂಟಾದ, ಮೃತ್ಯುಂ: ಸಂಸಾರರೂಪವಾದ ಮೃತ್ಯುವನ್ನು, ವಿದಿತ್ವಾಂ 
ತಿಳಿದು (ಅದರ ಸ್ವರೂಪವನ್ನು ಚೆನ್ನಾಗಿ ತಿಳಿದು ಎಂದು ಅಭಿಪಾ ಯ), ಜ್ಞಾನೇನ 
ದೇಹ-ಗೇಹಾದಿ ಎಲ್ಲ ಸಷಯುವಗಳಪು ನಶ್ಚರವಾದುದು ಎಂಬ ಜ್ಞಾನದ 
ನಿಮಿತ್ತದಿಂದ, ತಿಷ್ಕನ್‌- ನಿವೃತ್ತಿಮಾರ್ಗದಲ್ಲಿ ಸ್ಥಿರನಾಗಿ ಇರುವಂತಹ ಅಥವಾ 
ಭಗವನ್ನಿಷ್ಠೆಯಲ್ಲಿ ಸ್ಥಿರನಾಗಿ ಇರುವಂತಹ ಅಥವಾ ಎಷ್ಟುನರ್ವೋತ್ತಮತ್ವ ಜ್ಞಾನದಲ್ಲಿ 
ಸ್ಥಿರವಾಗಿ ಇರುವಂತಹ, ಜ್ಞಾನಿಯಾದ ಪುರುಷನು, ಮೃತ್ಯೋಃ: ಸಂಸಾರಾಖ್ಯವಾದ 
ಮೃತ್ಯುವಿಗೆ, ನ ಬಿಭೇತಿ: ಹೆದರುವುದಿಲ್ಲ. ಏಕೆಂದರೆ ಯಥಾ: ಹೇಗೆ, ಮೃತ್ಯೋಃ: 
ಸರ್ವಮಾರಕನಾದ ಮೃತ್ಯುವಿನ, ವಿಷಯಂ: ಮಾರ್ಗವನ್ನು, ಪ್ರಾಪ್ಯ: ಹೊಂದಿದ, 
ಮರ್ತ್ಯಃ: ಮರಣಶೀಲನಾದ ದೇಹಿಯು, ವಿನಶ್ಯತೇ: ನಾಶವನ್ನು 
ಹೊಂದುತ್ತಾನೆಯೋ ಅದರಂತೆ, ತಸ್ಯ ವಿಷಯೇ: ಆ ಜ್ಞಾನಿಯ ವಿಷಯದಲ್ಲಿ, 
ಮೃತ್ಯುಃ: ಸಂಸಾರರೂಪವಾದ ಮೃತ್ಯುವೇ, ವಿನಶ್ಯತೇ: ನಾಶವನ್ನು ಹೊಂದುತ್ತದೆ. 


ಸನತುಜಾತೀಯ ಪರ್ವ  -443- 


ಧೃತರಾಷ್ಟ್ರ 
ಯಾನೇವಾಹುರಿಜ್ಯಯಾ ಸಾಧುಲೋಕಾನ್‌ 
ದ್ವಿಜಾತೀನಾಂ ಪುಣ್ಯತಮಾನ್‌ ಸನಾತನಾನ್‌ । 
ತೇಷಾಮಪಾರ್ಥಾನ್‌ ಕಥಯಂತೀಹ ವೇದಾ 
ಏವಂ ವಿದ್ವಾನೇತಿ ಕಥಂ ನು ಕರ್ಮ ` noc 


ಹೀಗೆ ಸನತ್ಸುಜಾತರು ಮೃತ್ಯುಶಬ್ದವಾಚ್ಯವಾದ ಸಂಸಾರದ ಭಯವನ್ನು ಪರಿಹರಿಸಿ 
ಸರೂಪಾನಂದಾವಿರ್ಭಾವಕ್ಕೆ ಜ್ಞಾನವನ್ನು ಬಿಟ್ಟು ಬೇರೆ ಸಾಧನವಿಲ್ಲ ಎಂದು ಶ್ರುತಿ 
ಸಮ್ಮತಿಯಿಂದ ಪ್ರತಿಪಾದನೆ ಮಾಡಿದರು. ಅನಂತರ "ಜ್ಯೋತಿಷ್ಟೋಮೇನ 
ಸರ್ಗಕಾಮೋ ಯಜೇತ' ಮುಂತಾದ ವಾಕ್ಯಗಳಿಂದ ಜ್ಯೋತಿಷ್ಟೋಮಾದಿ ಯಜ್ಞಜನ್ಯ 
ಪುಣ್ಯಕ್ಕೂ ಮಹಾಫಲ ಪ್ರಾಪ್ತಿಯು ತಿಳಿದು ಬರುವುದರಿಂದ, ಜ್ಞಾನವನ್ನು ಬಿಟ್ಟುಬೇರೆ 
ಸಾಧನವಿಲ್ಲ ಎಂದು ಅನ್ಯಯೋಗವ್ಯವಚ್ಛೇದವನ್ನು ಮಾಡಿ, ಸಾರ್ವತ್ರಿಕವಾದ 
ಮಹಾಫಲ ಪ್ರಾಷ್ಟಿಗಾಗಿ ಜ್ಞಾನವೇ ಹೇಗೆ ಮುಖ್ಯಕಾರಣವಾಗುತ್ತದೆ ಎಂಬ ಶಂಕೆಯನ್ನು 
ಮನಸ್ಸಿನಲ್ಲಿ ಇಟ್ಟುಕೊಂಡು ಧೃತರಾಷ್ಟ್ರನು ಜ್ಞಾನಕ್ಕೇ ಮುಖ್ಯತ್ವ ಪ್ರತಿಪಾದಕವಾದ 
"ನಾನ್ಯಃಪಂಥಾ ಅಯನಾಯ ವಿದ್ಯತೇ' ಎಂಬ ವಾಕ್ಯಗಳಿಗೂ ಕರ್ಮಕ್ಕೂಮುಖ್ಯತ್ವ 
ಪ್ರತಿಪಾದಕವಾದ "ನ ಕರ್ಮಣಾಮನಾರಂಭಾತ್‌ ನೈಷ್ಟರ್ಮ್ಯಂ ಪುರುಷೋತಶ್ನುತೇ, 
ಸ್ವರ್ಗಕಾಮೋ ಯಜೇತ' ಮುಂತಾದ ವಾಕ್ಯಗಳಿಗೂ ಪರಸ್ಪರ ವಿರೋಧವನ್ನು ಆಶಂಕಿಸಿ 
ಇಲ್ಲಿಪ್ರಶ್ನೆಯನ್ನುಮಾಡುತ್ತಾನೆ. 


ಯಾನ್‌ ಸನಾತನಾನ್‌: ಯಾವ ನಿತ್ಯವಾದ, ಪುಣ್ಯತಮಾನ್‌: ಪರಮ 
ಪವಿತ್ರವಾದ, ಸಾಧುಲೋಕಾನ್‌ : ವೈಕುಂಠಾದಿ ಲೋಕಗಳನ್ನು, ದ್ವಿಜಾತೀನಾಂ- 
ಬ್ರಾಹ್ಮಣರಿಗೆ, ಯೇವೇದಾಃ: ಯಾವ ವೇದಗಳು, ಕಥಯಂತಿ: ಹೇಳುತ್ತವೆಯೋ, 
ಅಥವಾ ಯಾನ್‌: ಎಂದರೆ ಜ್ಞಾನಾತ್ಮಕವಾದ ಎಂದೂ ಅರ್ಥವನ್ನು ಮಾಡಬಹುದು. 
ಯೇತಿ ಜ್ಞಾನಂ ಸಮುದ್ದಿಷ್ಟಂ (ಯ ಎಂಬುದು ಜ್ಞಾನವನ್ನು ಹೇಳುತ್ತದೆ) ಎಂಬ 
ವಚನವಿದೆ. ಅಂತಹ ವೇದಗಳು, ತೇಷಾಂ: ವೇದರಹಿತ ಯಜ್ಞಾನುಷ್ಠಾನದಿಂದ 
ಪ್ರಾಪ್ತವಾದ ಆ ಲೋಕಗಳನ್ನೇ, ಅಪಾರ್ಥಾನ್‌: ಮೋಕ್ಟರೂಪವಾದ 
ಪ್ರಯೋಜನರಹಿತವಾಗಿ, ಆಹುಃ: ಹೇಳುತ್ತವೆ. ಈ ಅಜ್ಞಾನಿಗಳಿಂದ ಪ್ರಾಪ್ತವಾದ 


-444- ಮಹಾಭಾರತ ಉದ್ಯೋಗಪರ್ವ 


ಧರ್ಮವು ಮೋಕ್ಸಕ್ಸೆ ಉಪಯೋಗಿಯಲ್ಲಎಂದು ಹೇಳುತ್ತವೆ ಎಂದು ತಾತ್ಪರ್ಯ. 
ಹಾಗಾದರೆ ವೇದವಾಕ್ಯಗಳಿಗೇ ಪರಸರ ವಿರೋಧವು ಬರುವುದರಿಂದ ಈ ರೀತಿಯಲ್ಲಿ 
ಕರ್ಮದಿಂದ ಪಡೆಯುವ ಲೋಕಗಳು ಅನಿತ್ಯವೆಂದು ತಿಳಿಯುವ ಜ್ಞಾನಿಯು ಪುನಃ, 
ಕರ್ಮ ಕಥಂ ನು ಏತಿ- ವೇದರಹಿತವಾದ ಯಾಗಾದಿ ಕರ್ಮಗಳನ್ನುಹೇಗೆ ಅನುಷ್ಠಾನ 
ಮಾಡುತ್ತಾನೆ? ವೇದರಹಿತವಾದ ಯಾಗಾದಿ ಕರ್ಮಗಳು ವ್ಯರ್ಥವಾದರೆ ಜ್ಞಾನಿಗಳು 
ಆ ಕರ್ಮಗಳನ್ನು ಏಕೆ ಅನುಷ್ಠಾನ ಮಾಡುತ್ತಾರೆ ಎಂದು ಪ್ರಶ್ನೆಯ ಅಭಿಪ್ರಾಯ. 
ಸನತುಜಾತಃ 
ಏವಂ ವಿದ್ವಾನ್‌ ಪ್ರತಿಯಾತಿ ತತ್ರ 
ತಥಾ5ರ್ಥಜಾತಂ ಚ ವದಂತಿ ವೇದಾಃ ॥ 
ಸ ನೇಹ ಆಯಾತಿ ಪರಂ ಪರಾತ್ಮಾ 
ಪ್ರಯಾತಿ ಮಾರ್ಗೇಣ ನಿಹಂತಿ ಮಾರ್ಗಾನ್‌ Teal 


ಹೀಗೆ ಧೃತರಾಷ್ಟನಿಂದ ಕೇಳಲ್ಲಟ್ಟ ಸನತ್ತುಜಾತರು "ಜ್ಞಾನೇನ ಅಮೃತೀ ಭವತಿ' 
(ಜ್ಞಾನದಿಂದ ಮೋಕ್ಷವನ್ನು ಪಡೆಯುತ್ತಾನೆ) ಮೊದಲಾದ ವಾಕ್ಯಗಳಿರುವುದರಿಂದ 
ಮಹಾಫಲರೂಪವಾದ ಮೋಕ್ಷಫಲ ಪ್ರಾಪ್ತಿಗಾಗಿ ಭಗವಜ್ಞಾನವೇ ಮುಖ್ಯಸಾಧನ. 
ಆದರೂ "ಕರ್ಮಣಾ ಜ್ಞಾನಮಾತನೋತಿ' (ಕರ್ಮದಿಂದ ಜ್ಞಾನವನ್ನು ಸಂಪಾದನೆ 
ಮಾಡುತ್ತಾನೆ) ಮುಂತಾದ ವಾಕ್ಯಗಳಿಂದ ಸ್ವಯೋಗ್ಯ ಜ್ಞಾನಪ್ರಾಪ್ತಿಗಾಗಿ "ಅಸಕ್ತೋ 
ಹ್ಯಾಚರನ್‌ ಕರ್ಮ ಪರಮಾಪ್ಲೋತಿ ಪುರುಷಃ' ಎಂದು ಹಿಂದೆ ಹೇಳಿದ ರೀತಿಯಲ್ಲಿ 
ವಿಷ್ಣುಅನುಸಂಧಾನ ಪೂರ್ವಕವಾಗಿ ಮಾಡಿದ ಕರ್ಮವೂ ಸಹ ಜ್ಞಾನಾಭಿವ್ಯಕ್ತಿ ದ್ದಾರಾ 
ಪರಮಪುರುಷಾರ್ಥ ಸಾಧನವಾಗುವುದಾದರೂ ಬಹಿರ್ಮುಖರಾದ ಜೀವರಿಗೆ ಮಾತ್ರ 
ಪರಸ್ಪರ ವಿರುದ್ಧವಾಗಿ ಕಾಣುವ ಈ ವೇದವಾಕ್ಯಗಳು ಜ್ಞಾನಿಗಳ ದೃಷ್ಟಿಯಲ್ಲಿ "ಸರ್ವೇ 
ವೇದಾ ಯತ್ಪದಮಾಮನಂತಿ' (ಎಲ್ಲ ವೇದಗಳೂ ಯಾವ ಅವನ ಸ್ವರೂಪವನ್ನೇ 
ತಿಳಿಸುತ್ತವೆಯೋ) ಮುಂತಾದ ವಾಕ್ಯಗಳು ಹೇಳುವ ರೀತಿಯಲ್ಲಿಜ್ಞಾನಪೂರ್ವಕವಾಗಿ 
ಆಚರಿಸುವ ಕರ್ಮಾನುಷ್ಠಾನಕ್ಕೆ ಅಂತಹ ಫಲವಿರುವುದರಿಂದ ಜ್ಞಾನಿಗಳ ದೃಷ್ಟಿಯಲ್ಲಿ 
ಇಂತಹ ವಾಕ್ಯಗಳಿಗೆ ವಿರೋಧವಿಲ್ಲ ಎಂದು ಹೇಳುತ್ತಾ ಧೃತರಾಷ್ಟ್ರನ ಶಂಕೆಯನ್ನು 
ಪರಿಹರಿಸುತ್ತಾರೆ. 


ಸನತ್ತುಜಾತೀಯ ಪರ್ವ . -445- 


ಏವಂ ವಿದ್ವಾನ್‌: ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ (ಪುಣ್ಯವು ನಾಶವಾದ 
ಮೇಲೆ ಮರ್ತ್ಯಲೋಕಕ್ಕೆ ಬರುತ್ತಾರೆ) ಇತ್ಯಾದಿ ಪ್ರಮಾಣಗಳಲ್ಲಿ ಹೇಳಿದ ರೀತಿಯಲ್ಲಿ 
ಕಾಮ್ಯಕರ್ಮದಿಂದ ಲಭ್ಯವಾದ ಸ್ವರ್ಗಾದಿಗಳು ಅನಿತ್ಯವಾದುದರಿಂದ ಅದು 
ಪುರುಷಾರ್ಥವಲ್ಲ ಎಂದು ತಿಳಿದ ಜ್ಞಾನಿಯು, ತತ್ರ: ಜ್ಞಾನಪೂರ್ವಕವಾಗಿ 
ಆಚರಿಸಲ್ಪಡುವ ಕರ್ಮಮಾರ್ಗದಲ್ಲಿ ಪ್ರತಿಯಾತಿ: ಭಗವಜ್ಞಾನಪ್ರಾಪ್ತಿಗಾಗಿ 
ವಿಷ್ಣರ್ಪಣಬುದ್ಧಿಯಿಂದ ಪ್ರವೃತ್ತನಾಗುತ್ತಾನೆ. ತಥಾ: ಹೀಗೆ ಅನುಸಂಧಾನ 
ಪೂರ್ವಕವಾಗಿ ಜ್ಞಾನಿಯು ಕರ್ಮಕಲಾಪವನ್ನು ಮಾಡುತ್ತಿರಲು, ವೇದಾಃ: 
"ಅಪಾಮಸೋಮಂ ಅಮೃತಾ ಅಭೂಮ' (ಸೋಮಪಾನವನ್ನು ಮಾಡುತ್ತೇವೆ, 
ಮುಕ್ತರಾಗುತ್ತೇವೆ) ಇತ್ಯಾದಿ ವಾಕ್ಯಗಳು, ಅರ್ಥಜಾತಂ: ಧರ್ಮಾದಿಯಾಗಿ ಮೋಕ್ಷ 
ಪರ್ಯಂತವಾದ ಪುರುಷಾರ್ಥಸಮೂಹವನ್ನು ವದಂತಿ: ಹೇಳುತ್ತವೆ. ಸಃ: ಸರ್ವ 
ಪುರುಷಾರ್ಥಭಾಜನನಾದ, ಜ್ಞಾನಪೂರ್ವಕವಾಗಿ ಕರ್ಮಾನುಷ್ಠಾನವನ್ನುಮಾಡುವ 
ಪುರುಷನು, ಇಹ: ಸಂಸಾರ ಮಾರ್ಗದಲ್ಲಿಅಥವಾ ಮೃತ್ಯುಲೋಕದಲ್ಲಿ ನಾಯಾತಿ: 
ಪುನಃ ಬರುವುದಿಲ್ಲ. ಹಾಗಾದರೆ ಎಲ್ಲಿಹೋಗುತ್ತಾನೆ ಎಂದು ಕೇಳಿದರೆ ಪರಾತ್ಮಾ- 
ಪರೇ- ಶ್ರೇಷ್ಠನಾದ ಭಗವಂತನಲ್ಲಿ ಆತ್ಮಾ- ಮನಸ್ಸನ್ನು ಹೊಂದಿದ ಆ ಜ್ಞಾನಿಯು, 
ಪರಂ: ಪೃಪಾಲನ ಪೂರಣಯೋಃ ಎಂಬ ಧಾತು ಇರುವುದರಿಂದ ಸರ್ವಜನ 
ಪಾಲನಾದಿ ಕರ್ತೃವಾದ ಶ್ರೀಮನ್ನಾರಾಯಣನನ್ನು, ಮಾರ್ಗೇಣ: ಅರ್ಚಿರಾದಿ 
ಮಾರ್ಗಗಳಿಂದ, ಪ್ರಯಾತಿ: ಹೊಂದುತ್ತಾನೆ ಅಥವಾ ಪರಂ: ವೈಕುಂಠಾದಿ 
ಸ್ಥಾನವನ್ನು, ಪ್ರಯಾತಿ: ಹೊಂದುತ್ತಾನೆ. ಮಾರ್ಗಾನ್‌: ಜನರಿಂದ ಅನ್ನೇಷಿಸಲ್ಲಡುವ 
ವಿಷಯಮಾರ್ಗಗಳನ್ನು, ನಿಹಂತಿ: ನಾಶಗೊಳಿಸುತ್ತಾನೆ, ಪರಿತ್ಯಾಗ ಮಾಡುತ್ತಾನೆ 
ಎಂದು ಅರ್ಥ. 

ಧೃತರಾಷ್ಟ್ರ 
ಕೋತಸೌ ನಿಯುಂಕ್ಷೇ ತಮಜಂ ಪುರಾಣಂ 
ಸ ಚೇದಿದಂ ಸರ್ವಮನುಕ್ರಮೇತ । 
ಕಿಂ ವಾತಸ್ಯ ಕಾರ್ಯಮಥವಾ ಸುಖಂ ಚ 
ತನ್ನೇ ವಿದ್ದನ್‌ ಬ್ರೂಹಿ ಸರ್ವಂ ಯಥಾವತ್‌ 11೨೦॥| 


-446- ಮಹಾಭಾರತ ಉದ್ಯೋಗಪರ್ವ 


ಹೀಗೆ ಸನತ್ತುಜಾತರ ಉಪದೇಶದಿಂದ ಎಲ್ಲವೇದವಾಕ್ಯಗಳೂ ಭಗವಂತನನ್ನೇ 
ಹೇಳುತ್ತವೆ ಎಂಬ ಜ್ಞಾನವನ್ನು ಪಡೆದ ಧೃತರಾಷ್ಟ್ರನು ಹಿಂದಿನ ಶ್ಲೋಕದಲ್ಲಿ "ಪರಂ 
ಪ್ರಯಾತಿ' ಎಂದು ಹೇಳಿದ ಪರವಸ್ತು ಸ್ವರೂಪವನ್ನು ಕೇಳಲು ಅಪೇಕ್ಟಿಸಿ ಪ್ರಶ್ನೆ 
ಮಾಡುತ್ತಾನೆ. 


ವಿದ್ದನ್‌- ಎಲೈ ಸರ್ವಜ್ಞರಾದ ಸನತ್ಸುಜಾತರೇ, ಅಜಂ: ಜನನರಹಿತನಾದ, 
ಪುರಾಣಂ: ಅನಾದಿಕಾಲದಿಂದಲೂ ಇರುವ, ಜೀವಂ: ಜೀವನನ್ನು, ಯಃ: ಯಾವ 
ಪರಮಾತ್ಮನು, ನಿಯುಂಕ್ಷೇ- ಪ್ರೇರಣೆ ಮಾಡುತ್ತಾನೆಯೋ, ಅಸೌ: ಅಂತಹ ಪುರುಷನು, 
ಕಃ: ಯಾವನಾಗುತ್ತಾನೆ, ಎಂತಹ ಲಕ್ಷಣ ಉಳ್ಳವನಾಗುತ್ತಾನೆ ಎಂದು ಅಭಿಪ್ರಾಯ. 
ಸಃ: ಜೀವನಿಯಾಮಕನಾದ ಆ ವಿಷ್ಣುವು, ಇದಂ ಸರ್ವಂ: ಈ ಜಗತ್ತೆಲ್ಲವನ್ನೂ, 
ಅನುಕ್ರಮೇತ: ಸೃಷ್ಟ್ಯಾದಿ ಕರ್ಮದಿಂದ ಪ್ರವರ್ಶಿಸುವವನಾದರೆ, ಅಸ್ಯ: ಆ 
ವಿಷ್ಣುವಿಗೆ, ಕಿಂಕಾರ್ಯಂ: ಅದರಿಂದ ಸಾಧ್ಯವಾದ ಪ್ರಯೋಜನವು ಏನು? ವಿಷ್ಣವು 
ಯಾವ ಪ್ರಯೋಜನವನ್ನು ಉದ್ದೇಶಿಸಿ ಜಗತ್ತಿನ ಸೃಷ್ಟ್ಯಾದಿ ವ್ಯಾಪಾರಗಳನ್ನು 
ಮಾಡುತ್ತಾನೆ ಎಂದು ಪ್ರಶ್ನೆಯ ಅಭಿಪ್ರಾಯ ಅಥವಾ ಕಿಂ ಸುಖಂ: ಅಥವಾ ಸೃಷ್ಟ್ಯಾದಿ 
ವ್ಯಾಪಾರಗಳಿಂದ ಅವನಿಗೆ ಉಂಟಾಗುವ ಸುಖವಾದರೂ ಏನು? ಯಾವ 
ಪ್ರಯೋಜನವೂ ಇಲ್ಲದೆ ಸೃಷ್ಟ್ಯಾದಿಗಳನ್ನುಮಾಡುತ್ತಾನೆ ಎಂದು ಅಂಗೀಕರಿಸಿದರೆ, 
"ಪ್ರಯೋಜನಮನುದ್ದಿಶ್ಯ ನಮಂದೋತಪಿ ಪ್ರವರ್ತತೇ' (ಪ್ರಯೋಜನದ 
ಉದ್ದೇಶವಿಲ್ಲದೆ ಮೂರ್ಹನೂ ಪ್ರವೃತ್ತನಾಗುವುದಿಲ್ಲ) ಎಂಬ ಮಾತಿರುವುದರಿಂದ 
ಪ್ರಯೋಜನವಿರುವಂತೆ ತೋರುತ್ತದೆ. ಅದೆಲ್ಲವನ್ನೂಯಥಾವತ್‌- ಯಥಾರ್ಥವಾಗಿ, 
ಬ್ರೂಹಿ: ನನಗೆ ಹೇಳಿ (ಎಂದು ಧೃತರಾಷ್ಟ್ರನು ಪ್ರಶ್ನೆ ಮಾಡುತ್ತಾನೆ). 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 

ಉದ್ಯೋಗಪರ್ವಣಿ ದ್ವಿಚತ್ವಾರಿಂಶೋ5ಧ್ಯಾಯಃ ॥। 
(1 ಸನತ್ತುಜಾತಪರ್ವಣಿ ಪ್ರಥಮೋತಧ್ಯಾಯಃ ॥। 
॥ ಇತಿ ಉದ್ಯೋಗಪರ್ವಣಿ ಸನತ್ತುಜಾತದುರ್ಬೋಧಾರ್ಥಪ್ರಕಾಶಿಕಾಯಾಂ 
ಪ್ರಥಮೋ?ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿನಲವತ್ತೆರಡನೆಯ 


ಅಧ್ಯಾಯ ಮುಗಿಯಿತು. 


Xk 


ಸನತುಜಾತೀಯ ಪರ್ವ . -447- 


ನಲವತ್ಮೂರನೆಯ ಅಧ್ಯಾಯ 
ಸನತ್ನುಜಾತಃ 
ಅಯಂ ಮಹಾನತ್ರ ಬಿಭೇದ ಯೋಗಃ 
ಹ್ಯನಾದಿಯೋಗೇನ ಭವಂತಿ ನಿತ್ಯಾಃ । 
ತಥಾಠಸ್ಯ ನಾಧಿಕೃಮುಪೈತಿ ಕಿಂಚಿದ್‌ 
ಅನಾದಿಯೋಗೇನ ಭವಂತಿ ಪುಂಸಃ Hol 
ಈ ರೀತಿಯಲ್ಲಿ ಧೃತರಾಷ್ಟನಿಂದ ಪ್ರಶ್ನೆ ಮಾಡಲ್ಪಟ್ಟಸನತ್ಸುಜಾತರು "ದೇವಸ್ಯೈಷ 
ಸ್ಥಭಾವೋತsಯಮ್‌ ಆಪ್ತಕಾಮಸ್ಯ ಕಾ ಸ್ಪೃಹಾ', "ನ ಪ್ರಯೋಜನವತ್ವಾತ್‌', 
"ಲೋಕವತ್ತು ಲೀಲಾಕೈವಲ್ಯಮ್‌', "ಬಾಲಃ ಕ್ರೀಡನಕೈರಿವ' ಇವೇ ಮೊದಲಾದ 
ಶ್ರುತಿ-ಸೂತ್ರ-ಸ್ಟೃತಿಗಳ ಪ್ರಮಾಣದಿಂದ ಅನಾದಿಕಾಲದಿಂದಲೂ ಸಿದ್ಧವಾದ ಸಕಲ 
ಕಾಮಗಳುಳ್ಳ ವಿಷ್ಣುವಿಗೆ ಜಗತ್ತಿನ ಸೃಷ್ಟ್ಯಾದಿ ವ್ಯಾಪಾರಗಳಿಂದ ತನಗೆ ಆಗಬೇಕಾದ 
ಪ್ರಯೋಜನವಿಲ್ಲದಿದ್ದರೂ ಅನಾದಿಸಿದ್ದರಾದ, ಆದಿಮಧ್ಯಾಂತಶೂನ್ಯರಾದ, 
ಅಸ್ಪತಂತ್ರರಾದ, ಅನಂತರಾದ, ಅನೇಕ ವಿಧವಾದ ಭೇದಗಳಿಂದ ಕೂಡಿದ ಸಾತ್ವಿಕಾದಿ 
ಜೀವರಿಗೆ ಅವರ ಸ್ವರೂಪದಿಂದ ಅಭಿನ್ನವಾದ, ಅನಾದಿಕಾಲದಿಂದಲೂ ಬಂದಿರುವ 
ಅವರ ಯೋಗ್ಯತೆಯನ್ನು ಅಭಿವ್ಯಕ್ತವನ್ನಾಗಿ ಮಾಡಿ, ಶುಭಾಶುಭ ಫಲಗಳನ್ನು 
ಕೊಡುವುದರಿಂದ ಸರ್ವೋಪಕಾರಕನಾದ ಕಾರಣ ವಿಷ್ಣುವಿಗೆ ಜಗಜ್ಜನ್ಮಾದಿಕರ್ತೃತ್ತವು 
ಉಪಪನ್ನವಾಗುತ್ತದೆ ಎಂದು ಉಪದೇಶ ಮಾಡುತ್ತಾ ಧೃತರಾಷ್ಟ್ರನ ಶಂಕೆಯನ್ನು 
ಪರಿಹರಿಸುತ್ತಾರೆ. 


ಅತ್ರ: ಈ ಜಗತ್ತಿನಲ್ಲಿ, ಮಹಾನ್‌: "ಮಹ ಪೂಜಾಯಾಮ್‌' ಎಂಬ 
ಧಾತುವಿರುವುದರಿಂದ ಸರ್ವಪೂಜ್ಯನಾದ, ಅಯಂ: ಈ ಪರಮಾತ್ಮನು, ಯೋಗ್ಯೆಃ: 
"ಯೋಗಃ ಸನ್ನಹನೋಪಾಯಃ' ಎಂದು ಅಭಿಧಾನವಿರುವುದರಿಂದ ತನ್ನ 
ಲೀಲಾರೂಪವಾದ ಉಪಾಯಗಳಿಂದ, ಜೀವರನ್ನುಎಂದು ಅಧ್ಯಾಹಾರ ಮಾಡಬೇಕು, 
ಬಿಭೇದ: ದೇವಾದಿಭೇದ ವಿಶಿಷ್ಠರನ್ನಾಗಿ ಸೃಷ್ಟಿ ಮಾಡಿದನು. ಅನಾದಿನಿತ್ಯರಾದ 
ಜೀವರಿಗೆ ಈಶ್ತರನಿಂದಲಾದರೂ ಹೇಗೆ ಉತ್ಪತ್ತಿಯು ಉಂಟಾಗುತ್ತದೆ ಎಂಬ ಶಂಕೆಗೆ 
"ಯಾವಲ್ಲಿಂಗಾನ್ನಿತೋ ಹ್ಯಾತ್ಮಾ ತಾವತ್‌ ಕರ್ಮನಿಬಂಧನಮ್‌' (ಜೀವನು 


-443- ಮಹಾಭಾರತ ಉದ್ಯೋಗಪರ್ವ 


ಲಿಂಗದೇಹದಿಂದ ಕೂಡಿರುವವರೆಗೆ ಅವನ ಜೊತೆಯಲ್ಲಿ ಕರ್ಮಗಳು ಮತ್ತು ಆ 
ಕರ್ಮ ಸಂಬಂಧದಿಂದ ಬಂದ ದೇಹವೂ ಇರುತ್ತದೆ), "ಜೀವೋ ನಿತ್ಯೋ ಧಾತುರಸ್ಯ 
ತ್ವನಿತ್ಯಃ' (ಜೀವನು ನಿತ್ಯನಾದವನು ಆದರೆ ಅವನ ಶರೀರಧಾತುವಾದ 
ರಕ್ತ-ಮಾಂಸಾದಿಗಳು ಅನಿತ್ಯವಾದವು) ಇತ್ಯಾದಿ ಪ್ರಮಾಣಗಳಲ್ಲಿಹೇಳಿದ ರೀತಿಯಲ್ಲಿ 
ಜೀವರು ಸ್ವರೂಪತಃ ನಿತ್ಯರಾದರೂ ಅನಾದಿಸಿದ್ದವಾದ ಲಿಂಗದೇಹದ ಸಂಬಂಧದಿಂದ 
ಮಧ್ಯೆ ಉಂಟಾಗುವ ಜನನಾದಿ ಧರ್ಮವಿಶಿಷ್ಟವಾದ ಸ್ಥೂಲದೇಹಗಳು ಭಗವಂತನಿಂದ 
ಸೃಷ್ಟಿಸಲ್ಪಡುತ್ತವೆ ಎಂದು "ಯತೋ ವಾ ಇಮಾನಿ ಭೂತಾನಿ ಜಾಯಂತೇ' ಇತ್ಯಾದಿ 
ಶ್ರುತಿಗಳಲ್ಲಿ ಹೇಳಿರುವುದರಿಂದ ದೇಹವಿಶಿಷ್ಟರಾದ ಜೀವರ ಉತ್ಪತ್ತಿಯು 
ಉಪಪನ್ನವಾಗುತ್ತದೆ ಎಂದು ಹೇಳಿ, ಧೃತರಾಷ್ಟ್ರನ ಶಂಕೆಯನ್ನು ಪರಿಹರಿಸುತ್ತಾರೆ. 
ಅನಾದಿಯೋಗೇನ: ಅನಾದಿಕಾಲದಿಂದ ಪ್ರಾಪ್ತವಾದ ಲಿಂಗದೇಹ ಸಂಬಂಧ ಎಂಬ 
ಕಾರಣದಿಂದಾಗಿ, ನಿತ್ಯಃ: ಸರೂಪವಿವಕ್ಷೆಯಿಂದ ಜೀವರು ನಿತ್ಯರಾದರೂ, ಭವಂತಿ: 
ಈಶ್ವರನಿಂದಲೇ ಸೃಷ್ಟಿಸಲ್ಪಡುತ್ತಾರೆ. ಹಾಗಾದರೆ ಇಂತಹ ಅನಂತ ಜೀವರ ಮಧ್ಯದಲ್ಲಿ 
ಈಶ್ವರನಿಗೂ ಮತ್ತು ಜೀವರಿಗೂ ಚೇತನತ್ವಸಾಮ್ಯವಿರುವುದರಿಂದ ಯಾವನಾದರೂ 
ಒಬ್ಬಜೀವನು ವಿಷ್ಣುವಿನ ಸಾಮ್ಯಾಧಿಕ್ಕವನ್ನುಪಡೆಯುತ್ತಾನೆಯೋ ಎಂಬ ಶಂಕೆಗೆ "ನ 
ತೇ ವಿಷ್ಣೋ ಜಾಯಮಾನೋ ನ ಜಾತೋ ದೇವ ಮಹಿಮ್ಮಃ ಪರಮಂತಮಾಪ' 
(ವಿಷ್ಣುವೇ ದೇವನೇ ಹಿಂದೆ ಹುಟ್ಟಿದವನು, ಈಗ ಹುಟ್ಟಿರುವವನು ಮತ್ತು ಮುಂದೆ 
ಹುಟ್ಟುವವನು ಯಾವನೂ ನಿನ್ನಮಹಿಮೆಯ ಅಂತವನ್ನುಹೊಂದಲಾರ), "ಸಾಮ್ಯಂ 
ನ ಚಾಸ್ಯ ಪರಮೇಣ ಚ ಕೇನ ಚಾ5ಪ್ಯಮ್‌' (ಯಾವ ಜೀವನೂ ಸತ್ತಮನಾದ 
ಪರಮಾತ್ಮನೂ ಸಾಮ್ಯವನ್ನು ಹೊಂದುವುದಿಲ್ಲ), "ನ ವಿಷ್ಣೋಃ ಸದ್ಭಶಃ ಕಶ್ಚಿತ್‌ ಭೂತೋ 
ವಾ ಭವಿತಾತಪಿ ವಾ' (ಹಿಂದೆ ಹುಟ್ಟಿದ ಅಥವಾ ಮುಂದೆ ಹುಟ್ಟುವ ಯಾವನೂ 
ವಿಷ್ಣುವಿಗೆ ಸದ್ಭಶನಾಗುವುದಿಲ್ಲ) ಇತ್ಯಾದಿ ಅನೇಕ ಶ್ರುತಿ-ಸ್ಮೃತಿಗಳ ಬಲದಿಂದ ಯಾವ 
ಜೀವನೂ ವಿಷ್ಣುವಿನ ಸಾಮ್ಯವನ್ನಾಗಲೀ, ಆಧಿಕ್ಯವನ್ನಾಗಲೀ ಪಡೆಯುವುದಿಲ್ಲಎಂದು 
ಹೇಳುತ್ತಾರೆ. ಮೂರನೆಯ ಪಾದದಲ್ಲಿರುವ ತಥಾ ಎಂಬುದು ಒಂದು ಅವ್ಯಯ. 
ಅವ್ಯಯಗಳಿಗೆ ಅನೇಕಾರ್ಥವಿರುವುದರಿಂದ ಇಲ್ಲಿತಥಾಶಬ್ದಬಲದಿಂದಾಗಿ ಸಾಮ್ಯ 
ಎಂದು ಅನುಸಂಧಾನ ಮಾಡಲ್ಪಡುತ್ತದೆ. ತಥಾ ಎಂದರೆ ಆದರೂ ಎಂದು ಇನ್ನೊಂದು 
ಅರ್ಥ. ಈಗ ತಥಾ: ಜೀವೇಶ್ರರರು ಇಬ್ಬರೂ ಚೇತನತ್ಚಸಾಮ್ಯವನ್ನು ಹೊಂದಿದ್ದರೂ, 


ಸನತುಜಾತೀಯ ಪರ್ವ 4 *449> 


ಅಸ್ಯ: ಈ ವಿಷ್ಣುವಿನ, ಕಿಂಚಿತ್‌: ಸ್ವಲ್ಪವಾದರೂ, ಆಧಿಕ್ಯಂವ ಆಧಿಕ್ಯವನ್ನಾಗಲೀ, 
ಅಥವಾ ತಥಾ ಶಬ್ದಸೂಚಕವಾದ ಸಾಮ್ಯವನ್ನಾಗಲೀ, ನೋಪೈತಿ-: ಪಡೆಯುವುದಿಲ್ಲ, 
ಈಶ್ವರನಿಗೆ ಸಮಾಧಿಕರು ಇಲ್ಲದಿರುವುದರಿಂದ ಅವನು ಸರ್ವೋತ್ತಮನಾಗಲಿ, ಆದರೆ 
ಅವನಿಗೆ ಸರ್ವಜೀವನಿಯಾಮಕತ್ವವನ್ನು ಏಕೆ ಒಪ್ಪಬೇಕು ಎಂಬ ಪ್ರಶ್ನೆಗೆ "ರೂಪಂ 
ರೂಪಂ ಪ್ರತಿರೂಪೋ ಬಭೂವ' (ಜೀವನ ಒಂದೊಂದು ರೂಪಕ್ಕೂ ಪರಮಾತ್ಮನು 
ಬಿಂಬನಾಗಿದ್ದಾನೆ, ಪರಮಾತ್ಮನ ಒಂದೊಂದು ರೂಪಕ್ಕೆ ಒಬ್ಬೊಬ್ಬ ಜೀವನು 
ಪ್ರತಿಬಿಂಬನಾಗಿದ್ದಾನೆ), "ದ್ವಾಸುಪರ್ಣಾ ಸಯುಜಾ ಸಖಾಯಾ ಸಮಾನಂ ವೃಕ್ಷಂ 
ಪರಿಷಸ್ಟಜಾತೇ' (ಜೀವೇಶರರೆಂಬ ಎರಡು ಹಕ್ಕಿಗಳು ದೇಹವೆಂಬ ಒಂದೇ ವೃಕ್ಷದಲ್ಲಿ 
ಸ್ನೇಹಿತರಾಗಿ ಜೊತೆಗೂಡಿ ಒಬ್ಬೊರನ್ನೊಬ್ಬರು ಆಲಿಂಗಿಸಿಕೊಂಡಿದ್ದಾರೆ) ಇತ್ಯಾದಿ 
ಶ್ರುತಿಗಳಲ್ಲಿ ಹೇಳಿದ ಜೀವೇಶ್ವರರಿಗೆ ಅನಾದಿಕಾಲದಿಂದಲೂ 
ಬಿಂಬ-ಪ್ರತಿಬಿಂಬಭಾವವು ಸಿದ್ದವಾಗಿರುವುದರಿಂದ ಪ್ರತಿಬಿಂಬನಾದ ಜೀವನು 
ಈಶ್ವರನಿಗೆ ಅಧೀನವಾದ ಅಸ್ತಿತ್ವವುಳ್ಳವನು, ಈಶ್ವರನು ಸ್ವತಂತ್ರವಾದ ಅಸ್ತಿತ್ವವುಳ್ಳವನು 
ಎಂಬ ಕಾರಣದಿಂದ ಜೀವರಿಗೆ ನಿಯಮ್ಯತ್ತವೂ ಈಶ್ವರನಿಗೆ ನಿಯಾಮಕತ್ತವೂ 
ಸಿದ್ಧವಾಗುತ್ತದೆ ಎಂದು ಹೇಳುತ್ತಾರೆ. ಪುಂಸಃ: ಪೂರ್ಣಷಡ್ಡುಣವುಳ್ಳ ವಿಷ್ಣುವಿನ, 

ಅನಾದಿಯೋಗೇನ- ಅನಾದಿಸಿದ್ದವಾದ ಬಿಂಬರೂಪನಾದ ಅವನ ಸಂಬಂಧದಿಂದ, 

ಭವಂತಿ: ಅನಾದಿ ಕಾಲದಿಂದಲೂ ಅವನ ಅಧೀನವಾದ ಅಸ್ತಿತ್ತವುಳ್ಳ ಪ್ರತಿಬಿಂಬರಾದ 

ಸರ್ವಜೀವರೂ ಉತ್ಪತ್ತಿಯನ್ನು ಪಡೆಯುತ್ತಾರೆ. ಸಮಾಧಿಕರಹಿತನಾದುದರಿಂದ ಮತ್ತು 

ಆಪ್ತ ಸಮಸ್ತ ಕಾಮನಾದುದರಿಂದ ವಿಷ್ಣುವಿಗೆ ಜಗತ್ತಿನ ಸೃಷ್ಟ್ಯಾದಿಗಳಿಂದ ತನಗೆ 

ಪ್ರಯೋಜನವಿಲ್ಲದಿದ್ದರೂ ತನಗೆ ಅಧೀನರಾದ ಅನಂತಜೀವರಿಗೆ ಅವರವರ 

ಯೋಗ್ಯತೆಯನ್ನು ಅಭಿವ್ಯಕ್ತ ಮಾಡಿ ಚಿದಚಿದಾತ್ಮಕವಾದ ಮುಕ್ತಿ, ತಮಸ್ಸುಗಳನ್ನು 
ಕೊಡುವುದರಿಂದ ಸ್ವಾಭಾವಿಕವಾದ ಪರೋಪಕಾರರೂಪವಾದ ಪ್ರಯೋಜನವು 

ಸಿದ್ಧವಾಗುತ್ತದೆ ಎಂದು ಸಮಗ್ರ ಶ್ಲೋಕದ ಅಭಿಪ್ರಾಯ. 


ಇದೇ ಶ್ಲೋಕದಲ್ಲಿ ಪೂರ್ವಾರ್ಧಕ್ಕೆ "ದೋಷೋ ಮಹಾನತ್ರ ಬಿಭೇದಯೋಗೇ 
ಹ್ಯನಾದಿಯೋಗೇನ ಭವಂತಿ ನಿತ್ಯಾಃ' ಎಂದು ಪಾಠಾಂತರವಿದೆ. ಆ ಪಾಠವನ್ನು 
ತೆಗೆದುಕೊಂಡರೆ ಅತ್ರ: ಭೂತ-ಭವಿಷ್ಯದ್‌-ವರ್ತಮಾನಭೇದದಿಂದ 
ಮೂರುರೂಪವಾದ ಕಾಲದಲ್ಲಿ, ಅನಾದಿಯೋಗೇನ: ಅನಾದಿಕಾಲದಿಂದಲೂ 


-450- ಮಹಾಭಾರತ ಉದ್ಯೋಗಪರ್ವ 


ಭಗವಂತನಿಂದ ಅಭಿನ್ನನಾಗಿರುವ ಅವನ ಇಚ್ಛಾನಿಮಿತ್ತದಿಂದ, ಹಿಶಬ್ದಸೂಚಿತವಾದ 
ಪ್ರತ್ಯೇಕವಾಗಿ ಅನಾದಿನಿತ್ಯವಾದ ಅನಂತ ಭಗವದವತಾರಗಳು, ಭವಂತಿ: ಇರುತ್ತವೆ, 
ಬಿಭೇದಯೋಗೇ: ಇಂತಹ ಪರಮಾತ್ಮನ ಅವತಾರರೂಪಗಳಿಗೆ ಪರಸ್ಪರ ಭೇದ 
ಸಂಬಂಧವನ್ನು ಅಂಗೀಕಾರ ಮಾಡಿದರೆ, ಮಹಾನ್‌ ದೋಷಃ: ಪುನರಾವೃತ್ತಿ 
ಇಲ್ಲದಿರುವ ತಮಃ ಪ್ರಾಪ್ತಿಸಾಧಕವಾದ ಮಿಥ್ಯಾಜ್ಞಾನರೂಪವಾದ ದೊಡ್ಡ ದೋಷವು 
ಉಂಟಾಗುತ್ತದೆ ಎಂದು ಅಭಿಪ್ರಾಯ. 


ಭಾರತ ಶ್ರೀನಿವಾಸಾಚಾರ್ಯರು ಅತ್ರ: ನಿರ್ದುಷ್ಠನಾದ ಪರಮಾತ್ಮನಲ್ಲಿ, 
ಮಹಾನ್‌ ದೋಷಃ: ಪಾರತಂತ್ರಾ ದಿ ದೋಷವು, ನ: ಕೂಡುವುದಿಲ್ಲ ಮುಂತಾದ 
ರೀತಿಯಲ್ಲಿವ್ಯಾಖ್ಯಾನ ಮಾಡುತ್ತಾರೆ. ಅವರು "ದೋಷೋ ಮಹಾನ್‌ ನಾತ್ರ' ಎಂಬ 
ಪಾಠವನ್ನು ಹಿಡಿದಿರುತ್ತಾರೆ. 


. ಯದೇತದಾಹ ಭಗವಾನ್‌ ಸ ನಿತ್ಯಂ 
ವಿಕಾರಯೋಗೇನ ಕರೋತಿ ವಿಶ್ವಮ್‌ । 
ತಥಾಂಸ್ಯ ಶಕ್ತಿತ್ಚ ತಥೇತಿ ಮನ್ಯೇ 
ತಥಾಂರ್ಥಯೋಗೇ ಚ ಭವಂತಿ ವೇದಾಃ 11೨1 


ಸರ್ವಜ್ಞರಾದ ಸನತ್ನುಜಾತರು ಹೀಗೆ ಮೊದಲನೆಯ ಶ್ಲೋಕದಲ್ಲಿ 
ಅನ್ಯನಿರಪೇಕ್ಷನಾಗಿಯೇ ಪರಬ್ರಹ್ಮನು ಜಗಜ್ಜನ್ಮಾದಿಗಳನ್ನು ಮಾಡುತ್ತಾನೆ ಎಂದು ಹೇಳಿ, 
ಈ ಎರಡನೆಯ ಶ್ಲೋಕದಲ್ಲಿ ಅನೇಕ ಶ್ರುತಿ-ಸ್ಪೃತಿಗಳಲ್ಲಿ ಉಕ್ತವಾದ ವಚನಗಳಿಗೆ 
ಅನುಸಾರವಾಗಿ ಪ್ರವಾಹತಃ ಅನಾದಿ ನಿತ್ಯವಾದ, ಪ್ರಕೃತಿವಿಕಾರವಾದ, ಸತ್ಯವಾದ, 
ಇನ್ನೊಬ್ಬನಿಂದ ಮಾಡಲು ಅಸಾಧ್ಯವಾದ ಜಗತ್‌ಸೃಷ್ಟಿಯನ್ನು ಹೇಳುವ ಮೂಲಕ 
ಹಿಂದಿನ ಶ್ಲೋಕದಲ್ಲಿಹೇಳಿದ ಕರ್ತೃತ್ವವನ್ನೇ ಸ್ಪಷ್ಟಪಡಿಸುತ್ತಾರೆ. ಹಿಂದಿನ ಶ್ಲೋಕದಲ್ಲಿ 
ಚೇತನ ಸೃಷ್ಟಿಯನ್ನು ಹೇಳಿದ್ದಾಯಿತು. ಇಲ್ಲಿ ಜಡ ಸೃಷ್ಟಿಯನ್ನು ಹೇಳುತ್ತಾರೆ. 


ಸಃ ಭಗವಾನ್‌: ನಿತ್ಯಾನಂದನಾದ ಭಗವಂತನು, ನಿತ್ಯಂ: ಪ್ರವಾಹ ರೂಪದಿಂದ 
ಅನಾದಿನಿತ್ಯವಾದ ಪ್ರತ್ಯಕ್ಷಾದಿಸಿದ್ದವಾದ, ವಿಶ್ವಂ- "ವಿಶ್ವಂ ಸತ್ಯಂ ಮಘವಾನಾ 
ಯುವೋಃ:' (ಎಲೈ ಮಘವಂತರೇ ನೀವಿಬ್ಬರೂ ಸೃಷ್ಟಿ ಮಾಡಿದ ಈ ಪ್ರಪಂಚವು 


ಆ 


ಸನತುಜಾತೀಯ ಪರ್ವ _.-451- 


ಸತ್ಯವಾದುದು) ಇತ್ಯಾದಿ ಶ್ರುತಿ ಸಿದ್ಧವಾದ ಸತ್ಯವಾದ ಜಗತ್ತನ್ನು, ವಿಕಾರಯೋಗೇನ: 
ಗುಣತ್ರಯಗಳು, ಮಹದಹಂಕಾರ, ಪಂಚಭೂತಗಳು ಮತ್ತು ಪಂಚತನ್ನಾತ್ರಗಳು 
ಇವುಗಳ, ಯೋಗೇನ ಎಂದರೆ ಪಂಚೀಕರಣ ಉಪಾಯದಿಂದ, ಕರೋತಿ: 
ನಿರ್ಮಾಣ ಮಾಡುತ್ತಾನೆ. ಏತತ್‌: ಈ ಪ್ರಮೇಯವನ್ನು, ಭಗವಾನ್‌: 
ಸರ್ವಪೂಜ್ಯವಾದ, ವೇದಃ: ವೇದವು, ಆಹ: "ತತ್ಸೃಷ್ಟ್ವಾತದೇವಾನು ಪ್ರಾವಿಶತ್‌' 
ಇತ್ಯಾದಿ ವಾಕ್ಯಗಳಿಂದ ಹೇಳುತ್ತದೆ. ಅನೇಕ ವೇದವಾಕ್ಯಗಳು ಬ್ರಹ್ಮನಿಗೇ 
ಜಗಜ್ಜನ್ಮಾದಿಕರ್ತೃತ್ವವೆಂದು ಹೇಳಲಿ, ಆದರೆ ನೀವು ಸರ್ವಜ್ಞರಾದ ಯಷಿಗಳಾದ್ದರಿಂದ 
ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು ಎಂಬ ಪ್ರಶ್ನೆಗೆ ಉತ್ತರಾರ್ಧದಲ್ಲಿ 
ಉತ್ತರವನ್ನು ಹೇಳುತ್ತಾರೆ. ಮನ್ಯೇ ಎಂಬ ಉತ್ತಮ ಪುರುಷ ಕ್ರಿಯಾಪದ 
ಪ್ರಯೋಗವಿರುವುದರಿಂದ, ಅಹಂ ಎಂಬ ಪದವು ಲಬ್ಬವಾಗುತ್ತದೆ. ಅಹಂ ಚ: 
ಸನತ್ಸುಜಾತ ನಾಮವನ್ನು ಧರಿಸಿದ ನಾನೂ ಸಹ, ತಥಾ: ಶ್ರುತ್ಯಾದಿಗಳಲ್ಲಿ ಹೇಳಿದುದಕ್ಕೆ 
ಅನುಗುಣವಾಗಿಯೇ, ಶಕ್ತಿಃ ಇತಿ: ಭಗವಂತನಿಂದ ಅಭಿನ್ನವಾದ ಅವನ ಶಕ್ತಿಯು, 
ಕರೋತಿ ಇತಿ ಮನ್ಯೇ: ಸೃಷ್ಟಿಮಾಡುತ್ತದೆ ಎಂದು ತಿಳಿಯುತ್ತೇನೆ. ಶಕ್ತಿ ಮತ್ತು ಶಕ್ತಿ 
ಉಳ್ಳ ಪದಾರ್ಥಗಳಿಗೆ ಅಭೇದವಿರುವ ಅಭಿಪ್ರಾಯದಿಂದ ಪರಮಾತ್ಮನ ವಿಷಯದಲ್ಲಿ 
ಪ್ರಶ್ನೆಯನ್ನು ಮಾಡಿದರೂ ಪರಮಾತ್ಮನ ಶಕ್ತಿಯು ಸೃಷ್ಟಿಮಾಡುತ್ತದೆ ಎಂದು ಉತ್ತರವನ್ನು 
ಹೇಳುತ್ತಾರೆ. ಪರಮಾತ್ಮನೇ ಜಗತ್ಸೃಷ್ಟಿಯನ್ನು ಮಾಡುತ್ತಾನೆ ಎಂದು ನಾನೂ ಸಹ 
ತಿಳಿದಿದ್ದೇನೆ ಎಂದು ತಾತ್ಪರ್ಯ. ತಮ್ಮ ಅಭಿಪ್ರಾಯವೂ ಸಹ ವೇದಗಳಿಗೆ 
ಅನುಗುಣವಾದುದೆಂದು ತಿಳಿಸಲು ಪುನಃ ವೇದವಾಕ್ಯಗಳ ಸಮೃತಿಯನ್ನುನಾಲ್ಕನೆಯ 

ಚರಣದಿಂದ ಹೇಳುತ್ತಾರೆ. ವೇದಾಃ: "ಪರಾಸ್ಯ ಶಕ್ತಿರ್ವಿವಿದ್ಧೆವ ಶ್ರೂಯತೇ ಸ್ವಾಭಾವಿಕೀ 

ಜ್ಞಾನಬಲಕ್ರಿಯಾ ಚ' (ಅವನ ಸರ್ವೋತ್ತಮವಾದ ಶಕ್ತಿಯು ಅನೇಕ ವಿಧವಾದುದೆಂದು 

ಶ್ರುತಿಗಳಲ್ಲಿ ತಿಳಿದುಬರುತ್ತದೆ. ಅದರಂತೆ ಅವನ' ಸ್ವಾಭಾವಿಕವಾದ 

ಜ್ಞಾನ-ಬಲ-ಕ್ರಿಯೆಗಳೂ ಶ್ರುತಿಗಳಿಂದ ತಿಳಿದುಬರುತ್ತವೆ) ಇತ್ಯಾದಿ ವೇದಗಳು, 

ತಥಾರ್ಥಯೋಗೇ ಚ : ನನ್ನ ಅಭಿಪ್ರಾಯಕ್ಕೂ ಅನುಗುಣವಾದ ಜಗತ್ತು ಭಗವಂತನ 

ಶಕ್ತಿಯಿಂದ ಜನ್ಯ ಎಂಬ ಅರ್ಥಸಂಬಂಧವನ್ನು ಹೇಳುವ ವಿಷಯದಲ್ಲಿ, ಭವಂತಿ: 

ಪ್ರಮಾಣವಾಗುತ್ತವೆ. ಸಮೃತಿಯನ್ನುಸೂಚಿಸುತ್ತವೆ. ಆದ್ದರಿಂದ ವೇದವಚನಕ್ಕೂಮತ್ತು 

ನನ್ನ ಅಭಿಪ್ರಾಯಕ್ಕೂಏಕವಾಕ್ಯತೆ ಇದೆ ಎಂದು ತಾತ್ಪರ್ಯ. 


-452- ಮಹಾಭಾರತ ಉದ್ಯೋಗಪರ್ವ 


ಧೃತರಾಷ್ಟ್ರ 
ಯಸ್ಮಾದ್‌ ಧರ್ಮಾನಾಚರಂತೀಹ ಕೇಚಿತ್‌ 
ತಥಾ ಂಧರ್ಮಾನ್‌ ಕೇಚಿದಿಹಾಚರಂತಿ । 
ಧರ್ಮಃ ಪಾಪೇನ ಪ್ರತಿಹನ್ಯತೇ ವಾ 
ಉತಾಹೋ ಧರ್ಮಃ ಪ್ರತಿಹಂತಿ ಪಾಪಮ್‌ 11೩ 


ಹೀಗೆ ಸಕಲ ಶಾಸ್ತ್ರಸಮೃತಿಯಿಂದ ಭಗವಂತನ ಜಗಜ್ಜನ್ನಾದಿ ಕರ್ತೃತ್ವ ನಿಯಮವನ್ನು 
ತಿಳಿದ ಧೃತರಾಷ್ಟ್ರನು ಈಗ ಶ್ರುತಿವಿಹಿತವಾದ ನಿಷ್ಕಾಮ, ಸಕಾಮ ಭೇದಭಿನ್ನವಾದ 
ಎರಡು ವಿಧವಾದ ಪುಣ್ಯಕರ್ಮಗಳ ಮಧ್ಯದಲ್ಲಿನಿಷ್ಠಾಮ ಕರ್ಮವೇ ಪುನರಾವೃತ್ತಿ 
ರಹಿತವಾದ ಸ್ಥಾನವನ್ನು ಹೊಂದಿಸುವುದರಿಂದ ಅದನ್ನೇ ಮಾಡಬೇಕೆ? ಅಥವಾ 
ಕಾಮ್ಯಕರ್ಮಗಳನ್ನು ಮಾಡಬೇಕೆ? ಎಂದು ಕರ್ಮಸ್ಥರೂಪವನ್ನು ತಿಳಿಯಲು ಬಯಸಿ 
ಪ್ರಶ್ನೆಯನ್ನು ಮಾಡುತ್ತಾನೆ. ಇಹ ಲೋಕೇ: ಮನುಷ್ಯ ಲೋಕದಲ್ಲಿ, ಕೇಚಿತ್‌: 
ಅಪರೋಕ್ಷ ಜ್ಞಾನಸಂಪನ್ನರಾದ ಕೆಲವು ಅಧಿಕಾರಿಗಳು, ಧರ್ಮಾನ್‌: ನಿವೃತ್ತಿ 
ಧರ್ಮಗಳನ್ನು, ಆಚರಂತಿ: ನಿಷ್ಠಾಮನೆಯಿಂದ ವಿಷ್ಣುಪ್ರೀತ್ಯರ್ಥವಾಗಿ ಆಚರಿಸುತ್ತಾರೆ 
ಎಂದು ಪ್ರಸಿದ್ಧವಾಗಿದೆ. ತಥಾ: ಅದರಂತೆ ಪ್ರಾರಬ್ಧವಶದಿಂದ ಅವರೇ, 
ಅಧರ್ಮಾನ್‌- ಅಗಮ್ಯಾಗಮನಾದಿ ರೂಪ ಕರ್ಮಗಳನ್ನೂ, ಆಚರಂತಿ:- 
ಆಚರಿಸುತ್ತಾರೆ. ಹೀಗಿರುವಾಗ, ಧರ್ಮಃ: ಮೊದಲು ಆಚರಣೆ ಮಾಡಿದ ನಿವೃತ್ತಿ 
ಧರ್ಮವು, ಪಾಪೇನ: ಅನಂತರದಲ್ಲಿಮಾಡಿದ ಪಾಪಕರ್ಮದಿಂದ, ಪ್ರತಿಹನ್ಯತೇ 
ವಾಂ ವಿನಾಶವನ್ನು ಹೊಂದುತ್ತದೆಯೇ? ಉತಾಹೋ: ಅಥವಾ, ಧರ್ಮಃ: 
ಮೊದಲು ಮಾಡಿದ ನಿವೃತ್ತಿ ಧರ್ಮವೇ ಸ್ವಯಂ ವಿನಾಶವನ್ನು ಹೊಂದದೆ, ಪಾಪಂ: 
ಅನಂತರ ಮಾಡಿದ ಪಾಪವನ್ನು ಪ್ರತಿಹಂತಿ ವಾ: ವಿನಾಶವನ್ನು ಮಾಡುತ್ತದೆಯೇ? 


ಅಥವಾ ಇಲ್ಲಿ ಕೇಚಿತ್‌ ಎಂಬ ಪದದಿಂದ ಗೃಹಸ್ಥಾಶ್ರಮಿಗಳನ್ನೇ 
ತೆಗೆದುಕೊಳ್ಳಬೇಕು. ಯಸ್ಮಾತ್‌: ಶ್ರುತಿಯಲ್ಲಿವಿಹಿತವಾಗಿದೆ ಎಂಬ ಕಾರಣದಿಂದ, 
ಇಹಲೋಕೇ- ಈ ಮನುಷ್ಯಲೋಕದಲ್ಲಿ ಕೇಚಿತ್‌: ಮಧ್ಯಮಾಧಿಕಾರಿಗಳಾದ 
ಗೃಹಸ್ಥಾಶ್ರಮಿಗಳಾದ ಪುರುಷರು, ಧರ್ಮಾನ್‌: "ಪ್ರಾತಃಸಂಧ್ಯಾಂ ಉಪಾಸೀತ' 
ಮೊದಲಾದ ಶ್ರುತಿ ವಿಹಿತವಾದ ಧರ್ಮಗಳನ್ನು, ಆಚರಂತಿ: ಆಚರಿಸುತ್ತಾರೆ. ತಥಾ: 


ಸನತ್ತುಜಾತೀಯ ಪರ್ವ . -453- 


ಅದರಂತೆ, ಅಧರ್ಮಾನ್‌ : ದುಷ್ಪಪ್ರತಿಗ್ರಹರೂಪವಾದ ಅಧರ್ಮವನ್ನೂ, ಆಚರಂತಿ: 
ಆಚರಿಸುತ್ತಾರೆ. ಧರ್ಮಃ: ತಾವು ಅನುಷ್ಠಾನ ಮಾಡಿದ ಸಂಧ್ಯಾವಂದನಾದಿ 
ರೂಪವಾದ ನಿಷ್ಕಾಮ ಧರ್ಮವು, ಪಾಪೇನ- ದುಷ್ಟ ಪ್ರತಿಗ್ರಹ ಮೊದಲಾದ 
ಪಾಪಗಳಿಂದ, ಪ್ರತಿಹನ್ಯತೇ ಕಿಂ: ವಿನಾಶವನ್ನು ಹೊಂದುತ್ತದೆಯೇ? ಉತಾಹೋ: 
ಅಥವಾ, ಧರ್ಮಃ: ಸಂಧ್ಯಾವಂದನಾದಿ ರೂಪವಾದ ಧರ್ಮವೇ, ಪಾಪಂ: 
ದುಷ್ಪಪ್ರತಿಗ್ರಹಾದಿ ರೂಪವಾದ ಅಧರ್ಮವನ್ನು, ಪ್ರತಿಹಂತಿ ವಾ: ವಿನಾಶವನ್ನು 
ಮಾಡುತ್ತದೆಯೇ? ಹೀಗೆ ಅನುಷ್ಠಾನ ಮಾಡಿದ ಸಕಾಮ, ನಿಷ್ಕಾಮ ಕರ್ಮಗಳು 
ಪರಸ್ಪರ ವಿರುದ್ಧವಾದುದರಿಂದ ಒಂದರಿಂದ ಇನ್ನೊಂದು ನಾಶವನ್ನು ಹೊಂದುತ್ತದೆಯೇ 


ಅಥವಾ ಇಲ್ಲವೇ ಎಂದು ಪ್ರಶ್ನೆಯ ಅಭಿಪ್ರಾಯ. 


"ಇಹ ಕೇಚಿತ್‌' ಎಂಬ ಒಂದು ಪಾಠವೂ, "ಇಹ ಲೋಕೇ' ಎಂದು ಇನ್ನೊಂದು 
ಪಾಠವೂ ಇರುವುದರಿಂದ ಇಲ್ಲಿ "ಇಹ ಲೋಕೇ' ಎಂಬ ಪಾಠವನ್ನು ಹಿಡಿದು ವ್ಯಾಖ್ಯಾನ 
ಮಾಡಿದ್ದಾರೆ. 

ಸನತ್ತುಜಾತಃ 
ತಸ್ಮಿನ್‌ ಸ್ಥಿತೋ ವಾನಪ್ರುಭಯಂ ಹಿ ನಿತ್ಯಂ 
ಜ್ಞಾನೇನ ವಿದ್ವಾನ್‌ ಪ್ರತಿಹಂತಿ ಸಿದ್ದಿಮ್‌ । 
ಅತೋತನ್ಯಥಾ ಪುಣ್ಯಮುಪೈತಿ ದೇಹೀ 
ತಥಾಗತಂ ಪಾಪಮುಖೈತಿ ಸಿದ್ದಿಮ್‌ 11೪11 


ಹೀಗೆ ಧೃತರಾಷ್ಟನಿಂದ ಕೇಳಲ್ಪಟ್ಟ ಸನತ್ತುಜಾತರು ಜ್ಞಾನಿ ಮತ್ತು ಅಜ್ಞಾನಿಗಳು 
ಆಚರಿಸಿದ ಪುಣ್ಯಪಾಪ ಕರ್ಮಗಳಿಗೆ ಅಧಿಕಾರಿಭೇದದಿಂದ ಆಯಾ ಅಧಿಕಾರಿಗಳಿಗೆ 
ಅನುಸಾರವಾದ ಫಲವೇ ಉಂಟಾಗುವುದೆಂದು ತಿಳಿಸಲು ಉಭಯವಿಧವಾದ 
ಅಧಿಕಾರಿಗಳ ಪ್ರವೃತ್ತಿ ಪ್ರಕಾರವನ್ನು ತಿಳಿಸುತ್ತಾರೆ. 

ತಸ್ಥಿನ್‌- ಆ ಪರಮಾತ್ಮನಲ್ಲಿ ನಿತ್ಯಂ ಸ್ಥಿತಃ: ಒಂದೇ ರೀತಿಯಿಂದ ಅವನಲ್ಲೇ 
ನಿಷ್ಠೆಯನ್ನುಳ್ಳ, ವಿದ್ವಾನ್‌: ಅಪರೋಕ್ಷ ಜ್ಞಾನಿಯು, ಉಭಯಂ: ಸಂಚಿತ ಮತ್ತು 
ಆಗಾಮಿಗಳಾದ ಪುಣ್ಯ-ಪಾಪವೆರಡನ್ನೂ , ಪ್ರತಿಹಂತಿ-: "ತದಾ ವಿದ್ದಾನ್‌ ಪುಣ್ಯಪಾಪೇ 


-454- ಮಹಾಭಾರತ ಉದ್ಯೋಗಪರ್ವ 


ವಿಧೂಯ ನಿರಂಜನಃ ಪರಮಂ ಸಾಮ್ಯಮುಪ್ಛತಿ' (ಅಪರೋಕ್ಷ ಜ್ಞಾನಿಯು ಪುಣ್ಯ 
ಪಾಪವೆರಡನ್ನೂ ಕಳೆದುಕೊಂಡು ದೋಷರಹಿತನಾಗಿ ಪರಮಾತ್ಮನ ನಿರ್ದುಃಖತ್ವಾದಿ 
ರೂಪವಾದ ಶ್ರೇಷ್ಠ ಸಾಮ್ಯವನ್ನೂ ಹೊಂದುತ್ತಾನೆ). "ತದಧಿಗಮ 
ಉತ್ತರಪೂರ್ವಾಘಯೋರಶ್ಲೇಷವಿನಾಶೌ ತದ್ವ್ಯಪದೇಶಾತ್‌' (ಪರಮಾತ್ಮನ 
ಅಪರೋಕ್ಷ ಜ್ಞಾನವು ಉಂಟಾದಾಗ ಸಂಚಿತ ಮತ್ತು ಆಗಾಮಿ ಪಾಪಗಳು ವಿನಾಶವನ್ನೂ 
ಮತ್ತು ಅಶ್ಲೇಷವನ್ನು ಪಡೆಯುತ್ತವೆ) ಎಂಬ ಪ್ರಮಾಣಗಳಿಗೆ ಅನುಸಾರವಾಗಿ 
ವಿನಾಶಗೊಳಿಸುತ್ತಾನೆ. ಸಿದ್ಧಿಂ ಹಿ: ನಶ್ನರ ಪುಣ್ಯ-ಪಾಪ ಜನಿತವಾದ ಸ್ವರ್ಗ-ನರಕಾದಿ 
ಪ್ರಾಪ್ತಿರೂಪವಾದ ಸಿದ್ದಿಯನ್ನೂ ಸಹ, ಪ್ರತಿಹಂತಿ- ಅದನ್ನೂ ನಾಶ ಮಾಡುತ್ತಾನೆ. 

ಈ ರೀತಿಯಾಗಿ ಭಗವದ್ಧಕ್ಷಿಭರಿತನಾದ ಅಪರೋಕ್ಷ ಜ್ಞಾನಿಯು ಎಲ್ಲ 
ಪುಣ್ಯಕರ್ಮಗಳನ್ನೂ ಭಗವಂತನ ಪ್ರೀತಿಯ ಉದ್ದೇಶದಿಂದ ಅನುಷ್ಠಾನ 
ಮಾಡಬೇಕೆಂದು ತಿಳಿದು ಕರ್ಮಗಳಲ್ಲಿಪ್ರವೃತ್ತನಾಗುತ್ತಾನೆ. ಅತಃ ಅನ್ಯಥಾ: ಇದಕ್ಕೆ 
ವಿಪರೀತವಾಗಿ ಧರ್ಮಾಚರಣಶೀಲನಾದ, ದೇಹೀ: ಅಪಕ್ಷಯೋಗಿಯಾದ 
ಪುರುಷನು, ತಥಾ ಗತಂ: ಫಲೋದ್ದೇಶಪೂರ್ವಕವಾಗಿ ಮಾಡಿದ 
ಕರ್ಮಾಚರಣೆಯಿಂದ ಉಂಟಾದ ಫಲಾನುಭವವನ್ನು ಮಾಡದಿದ್ದರೆ ಎಂದೂ 

ನಾಶವನ್ನುಹೊಂದದಿರುವ, ಪುಣ್ಯಂ: ಪುಣ್ಯವನ್ನೂ, "ನಾಭುಕ್ತಂ ಕ್ಷೀಯತೇ ಕರ್ಮ 

ಕಲ್ಪಕೋಟಿಶತೈರಪಿ' (ಒಂದು ಕೋಟಿ ಕಲ್ಪಗಳಾದರೂ ಭೋಗಿಸದಿದ್ದ ಕರ್ಮವು 

ವಿನಾಶವನ್ನು ಹೊಂದುವುದಿಲ್ಲ ಎಂಬುದಾಗಿ ಕಾಮ್ಯಕರ್ಮಸ್ಟರೂಪವನ್ನು 
ಹೇಳಿರುವುದರಿಂದ) ಸಿದ್ಧಿಂ ಚ: ಅದರಿಂದ ಉಂಟಾದ ಸರ್ಗಪ್ರಾಪ್ತಿ ಮೊದಲಾದ 

ಸಿದ್ಧಿಯನ್ನೂ, ಉಪೈತಿ: ಹೊಂದುತ್ತಾನೆ. ಅಂತಹ ಕರ್ಮದಿಂದಲೇ ಪ್ರಾಪ್ತವಾದ 

ನರಕಾದಿ ಫಲವನ್ನೂ ಹೊಂದುತ್ತಾನೆ. ಹೀಗೆ ಪಕ್ವ ಅಪರೋಕ್ಷ ಜ್ಞಾನವುಳ್ಳವನಿಗೆ 

ಅಪರೋಕ್ಷ ಜ್ಞಾನ ಬಂದ ಕಾಲದಲ್ಲಿಯೇ ಸಂಚಿತಾಗಾಮೀ ಪುಣ್ಯಾದಿ ಕರ್ಮಗಳು 

ಸ್ವರೂಪತಃ ನಾಶವನ್ನು ಹೊಂದುವುದರಿಂದ ಅದರಿಂದ ಉಂಟಾದ ಸುಖ-ದುಃಖಾದಿ 

ರೂಪವಾದ ಫಲವನ್ನೂ ಅವನು ಅನುಭವಿಸುವುದಿಲ್ಲ. ಅಪಕ್ಷಯೋಗಿಯಾದರೂ 

ಪುಣ್ಯ-ಪಾಪರೂಪವಾದ ಕರ್ಮನಾಶವನ್ನು ಹೊಂದುವುದಿಲ್ಲವಾದ್ದರಿಂದ ಅದರಿಂದ 

ಉಂಟಾದ ಸುಖ-ದುಃಖ ರೂಪವಾದ ಫಲವನ್ನು ಹೊಂದುತ್ತಾನೆ ಎಂದು (ಧೃತರಾಷ್ಟ್ರನ 

ಪ್ರಶ್ನೆಯ) ಉತ್ತರದ ಸಾರಾಂಶ. 


ಸನತುಜಾತೀಯ ಪರ್ವ . -455- 


ಸ್ಥಿತ್ಟೋಭಯಂ ಕರ್ಮಣಿ ಭೋಜ್ಯತೇ ಸ್ಥಿರಂ 
ಶುಭಸ್ಯ ಪಾಪಸ್ಯ ಸ ಚಾಪಿ ಕರ್ಮಣಃ । 
ಧರ್ಮೇಣ ಪಾಪಂ ಪ್ರಣುದತೀಹ ವಿದ್ವಾನ್‌ 


ಧರ್ಮೋ ಬಲೀಯಾನಿತಿ ತಸ್ಯ ವಿದ್ಧಿ 11೫1 


ಈ ಶ್ಲೋಕದಲ್ಲಿ ಅಪರೋಕ್ಷದಶಾವಿಶಿಷ್ಠನಾದ ಜ್ಞಾನಿಯು ಮತ್ತು ಅಜ್ಞಾನಿಯು 
ಆಚರಿಸಿದ ಪುಣ್ಯ-ಪಾಪ ಕರ್ಮಗಳು ಕ್ರಮವಾಗಿ ನಶ್ಚರವಾದ ಫಲಪ್ರಾಪಕಗಳಲ್ಲ 
ಮತ್ತು ಅಂತಹ ಫಲಪ್ರಾಪಕಗಳು ಎಂದು ವರ್ಣಿಸುತ್ತಾರೆ. 


ಸ್ಥಿತ್ವಾ ಸ್ಥಿರಂ- ಸ್ಥಿರಂ ಎಂಬುದು ಕ್ರಿಯಾ ವಿಶೇಷಣ, "ಇಷ್ಟಾಪೂರ್ತಂ ಮನ್ಯಮಾನಾ 
ವರಿಷ್ಠಂ ನಾನ್ಯಚ್ಛೇಯೋ ವೇದಯಂತೇ ಪ್ರಮೂಢಾಃ' (ಇಷ್ಟುಪೂರ್ತಗಳೇ 
ಶ್ರೇಷ್ಠವಾದ ಸುಖಸಾಧನವೆಂದು ತಿಳಿದು ಮೂಢರಾದ ಜನರು ಅದಕ್ಕಿಂತ ಭಿನ್ನವಾದ 
ಪರಮಶ್ರೇಯಸ್ಸಾಧನವನ್ನು ತಿಳಿಯುವುದಿಲ್ಲ), "ತೈವಿದ್ಯಾ ಮಾಂ ಸೋಮಪಾಃ 
ಪೂತಪಾಪಾಃ ಯಜ್ಞೈರಿಷ್ಟ್ವಾಸ್ಟರ್ಗತಿಂ ಪ್ರಾರ್ಥಯಂತೇ' (ಪಾಮರ ಜನರು ನನ್ನನ್ನು 
ಯಜ್ಞಗಳಿಂದ ಆರಾಧಿಸಿ, ಸೋಮಪಾನವನ್ನು ಮಾಡಿ, ಪಾಪವನ್ನು ಕಳೆದುಕೊಂಡು 
ಸ್ವರ್ಗಪ್ರಾಪ್ತಿಯನ್ನು ಅಪೇಕ್ಷಿಸುತ್ತಾರೆ), "ಜ್ಯೋತಿಷ್ಟೋಮೇನ ಸರ್ಗಕಾಮೋ ಯಜೇತ', 
"ಅನ್ನದಾನಾದೇತೇ ಲೋಕಾಃ' (ಅನ್ನದಾನದಿಂದ ಇಂತಹ ಶುಭಲೋಕಗಳ 
ಪ್ರಾಪ್ತಿಯಾಗುತ್ತದೆ) ಇವೇ ಮೊದಲಾದ ಶ್ರುತಿಗಳಲ್ಲಿ ಹೇಳಿದ ಫಲದ ಆಸೆಯಿಂದ, 
ಕರ್ಮಣಿ: ಕಾಮ್ಯಕರ್ಮದಲ್ಲಿಸ್ಥಿರಂ ಸ್ಥಿತ್ವಾ: ಸ್ಥಿರವಾಗಿ ನಿಂತು, ಅದರ ಅನುಷ್ಠಾನ 
ಮಾಡಿ ಎಂದು ಇಟ್ಟುಕೊಳ್ಳಬೇಕು, ಸಃ- ಕಾಮ್ಯಕರ್ಮಾನುಷ್ಠಾನ ಶೀಲನಾದ ಪುರುಷನು, 
ಶುಭಸ್ಯ- ನಶ್ಚರ ಕಾಮ್ಯ ಕರ್ಮದಿಂದ ಉಂಟಾದ ಪುಣ್ಯದ ಅದರಂತೆ, ಪಾಪಸ್ಯಾಪಿ: 
ಪಾಪಕರ್ಮಗಳ, ನರಕಾಪಾದಕವಾದ ನಶ್ವರ ಪಾಪಕರ್ಮಗಳ ಫಲವನ್ನು ಭೋಜ್ಯತೇ: 
ಯಮುದೂತರಿಂದಲೂ ಮತ್ತು ಸ್ವರ್ಗದೂತರಿಂದಲೂ ಭೋಗಿಸುವಂತೆ 
ಮಾಡಲ್ಪಡುತ್ತಾನೆ. ಭುಂಜತೇ ಎಂಬ ಪಾಠವಿದ್ದರೆ ಚೆನ್ನಾಗಿ ಅನುಭವಿಸುತ್ತಾನೆ ಎಂದು 
ಅರ್ಥ. ವಿದ್ವಾನ್‌: "ಧರ್ಮಸ್ಯ ಹ್ಯಾಪವರ್ಗ್ಯಸ್ಯ ನಾರ್ಥೋರ್ಥಾಯೇಹ ಕಲ್ಪತೇ | 
ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಟೃತಃ ॥1' (ಮೋಕ್ಷಸಾಧನವಾದ 


-456- ಮಹಾಭಾರತ ಉದ್ಯೋಗಪರ್ವ 


ಧರ್ಮಕ್ಕೆ ಅರ್ಥಪ್ರಾಪ್ತಿಯು ಪ್ರಯೋಜನವಲ್ಲ. ಧರ್ಮ ಒಂದನ್ನೇ ಪ್ರಯೋಜನವಾಗಿ 
ಹೊಂದಿದ ಅರ್ಥಕ್ಕೆ ಭೋಗವು ಪ್ರಯೋಜನವಲ್ಲ- ಭಾಗವತ), "ವಾಸುದೇವಪರಾ 
ಮಖಾಃ' (ಎಲ್ಲಯಜ್ಞಗಳು ವಾಸುದೇವನನ್ನು ಉದ್ದೇಶಿಸಿಕೊಂಡು ಪ್ರವೃತ್ತವಾಗುತ್ತವೆ- 

೧ ಇ ಲ್ಮ್‌ ಎ ಇಡಿ 
ಭಾಗವತ). 


"ಮಯಿ ಸರ್ವಾಣಿ ಕರ್ಮಾಣಿ ಸನ್ನಸ್ಯಾಧ್ಯಾತ್ಮಚೇತಸಾ | ನಿರಾಶೀರ್ನಿರ್ಮಮೋ 
ಭೂತ್ವಾಯುಧ್ಯಸ್ವವಿಗತಜ್ಜರಃ ॥1' (ಅಧ್ಯಾತ್ಮನಿಷ್ಠನಾಗಿ ಎಲ್ಲ ಕರ್ಮಗಳ ಫಲಗಳನ್ನು 
ನನ್ನಲ್ಲಿ ಸಮರ್ಪಿಸಿ, ಫಲದ ಆಸೆಯನ್ನಾಗಲೀ, ಅಹಂಕಾರವನ್ನಾಗಲೀ ಮಾಡದೆ 
ನಿರಾತಂಕವಾಗಿ ಯುದ್ಧವನ್ನು ಮಾಡು- ಗೀತಾ). "ಕಾಮ್ಯಾನಾಂ ಕರ್ಮಣಾಂ 
ನ್ಯಾಸಮ್‌' (ಜ್ಞಾನಿಗಳು ಕಾಮ್ಯಕರ್ಮಗಳನ್ನು ಬಿಡುವುದನ್ನೇ ಸಂನ್ಯಾಸ ಎಂದು 
ತಿಳಿಯುತ್ತಾರೆ - ಗೀತಾ) ಇತ್ಯಾದಿ ಅನೇಕ ಪ್ರಮಾಣಗಳಲ್ಲಿ ಕಾಮ್ಯಕರ್ಮಗಳ 
ಪರಿತ್ಯಾಗವು ಕೇಳಿ ಬರುವುದರಿಂದ "ನ ಕರ್ಮಣಾಮನಾರಂಭಾನ್ನೈಷ್ಠರ್ಮ್ಯಂ 
ಪುರುಷೋಶ್ನುತೇ' ಮುಂತಾದ ಪ್ರಮಾಣಗಳಲ್ಲಿಕರ್ಮಾಚರಣೆಯು ಆವಶ್ಯಕವೆಂದು 
ಕೇಳಿ ಬರುವುದರಿಂದ ಶ್ರುತ್ಯುಕ್ತವಾದ ಎಲ್ಲಕರ್ಮಗಳನ್ನೂವಿಷ್ಟ್ಯರ್ಪಣ ಬುದ್ಧಿಯಿಂದ 
ಮಾಡಿದರೆ ಅವು ಸಾರ್ಥಕವಾಗುತ್ತವೆ ಎಂದು ತಿಳಿದು ಅನುಷ್ಠಾನ ಮಾಡುವ 
ಅಪರೋಕ್ಷ ಜ್ಞಾನಿಯು, ಧರ್ಮೇಣ- ತಾನು ಅನುಷ್ಠಾನ ಮಾಡಿದ ವಿಹಿತವಾದ 
ಧರ್ಮದಿಂದ, ಪಾಪಂ: ತಾನು ಪೂರ್ವದಲ್ಲಿಸಂಪಾದಿಸಿದ ಪಾಪವನ್ನು, ಪ್ರಣುದತಿ: 
ವಿನಾಶ ಮಾಡುತ್ತಾನೆ. ಇಹ: ಜ್ಞಾನಿ-ಅಜ್ಞಾನಿಗಳು ಆಚರಿಸಿದ ಕರ್ಮಗಳ ಮಧ್ಯದಲ್ಲಿ, 
ತಸ್ಯ: ಜ್ಞಾನಿಯು ಅನುಷ್ಠಾನ ಮಾಡಿದ ಆ, ಧರ್ಮಃ: ವಿಷ್ಣರ್ಪಣ ರೂಪವಾದ 
ಧರ್ಮವು, ಬಲೀಯಾನ್‌ ಇತಿ: ಪಾಪನಾಶಕ ಶಕ್ತಿ ಉಳ್ಳದ್ದೆಂದು, ವಿದ್ಧಿ: 
ತಿಳಿಯುವವನಾಗು. ಇದರಿಂದ ಫಲೋದ್ದೇಶ ಪೂರ್ವಕವಾಗಿ ಅಜ್ಞಾನಿಗಳು 
ಆಚರಿಸುವ ಕಾಮ್ಯಕರ್ಮಗಳಿಗೆ ಅದರಿಂದ ಉಂಟಾದ ಪುಣ್ಯ-ಪಾಪಗಳ ಫಲಗಳ 
ಭೋಗವು ನಿಯತವಾಗಿ ಇರುತ್ತದೆ. ಅದೇ ಕರ್ಮಗಳನ್ನುವಿಷ್ಣರ್ಪಣ ಬುದ್ದಿಯಿಂದ 
ಮಾಡುವ ಜ್ಞಾನಿಗಳಿಗೆ ಪ್ರಬಲವಾದ ಪುಣ್ಯದ ಸಂಬಂಧದಿಂದ ಅನಿಷ್ಟಾಪಾದಕವಾದ 
ಪಾಪಗಳು ನಾಶವನ್ನು ಹೊಂದುತ್ತವೆ ಎಂಬ ತಾತ್ಪರ್ಯವು ಸೂಚಿತವಾಗುತ್ತದೆ. 


ಸನತುಜಾತೀಯ ಪರ್ವ ° -457- 


ಧೃತರಾಷ್ಟ್ರ 
ಲು 
ಯಾನಿಹಾಹುಃ ಸ್ವಸ್ಯ ಧರ್ಮಸ್ಯ ಲೋಕಾನ್‌ 


ದ್ವಿಜಾತೀನಾಂ ಪುಣ್ಯಕೃತಾಂ ಸನಾತನಾನ್‌ । 
ತೇಷಾಂ ಕ್ರಮಾನ್‌ ಕಥಯ ತತೋತಪಿ ಚಾನ್ಯಾನ್‌ 
ಏತದ್‌ ವಿದ್ವನ್‌ ವೇತ್ತುಮಿಚ್ಛಾಮಿ ಕರ್ಮ 11೬ 


ಧೃತರಾಷ್ಟ್ರ- ಎಲೈ ಸರ್ವಜ್ಞರಾದ ಸನತುಜಾತರೇ, ಪುಣ್ಯವನ್ನು ಆಚರಿಸುವ 
ಬ್ರಾಹ್ಮಣರಿಗೆ ತಾವು ಆಚರಣೆ ಮಾಡಿದ ಪುಣ್ಯದಿಂದ ಯಾವ ಸನಾತನ ಲೋಕಗಳನ್ನು 
ವೇದಗಳು ಮತ್ತು ಜ್ಞಾನಿಗಳು ಹೇಳುತ್ತಾರೆಯೋ ಆ ಲೋಕಗಳ ಕ್ರಮವನ್ನೂಮತ್ತು 
ಅದಕ್ಕಿಂತ ಅಧಿಕವಾದ ಲೋಕಗಳನ್ನೂ ನಾನು ತಿಳಿಯಲು ಬಯಸುತ್ತೇನೆ. ಈ 
ಕರ್ಮಸಾಧ್ಯವಾದ ಲೋಕಗಳ ವಿವರವನ್ನು ನನಗೆ ಹೇಳಿ. 


ಸನತ್ನುಜಾತಃ 
ಯೇಷಾಂ ಧರ್ಮೇಷು(ವ್ರತೇಕಥ) ವಿಸರ್ಧಾ ಬಲೇ ಬಲವತಾಮಿವ । 
ತೇ ಬ್ರಾಹ್ಮಣಾ ಇತಃ ಪ್ರೇತ್ಯ ಸ್ಪರ್ಗೇ ಯಾಂತಿ ಪ್ರಕಾಶತಾಮ್‌ ॥೭॥ 


ಈಗ ಪೂರ್ವಶ್ಲೋಕದಲ್ಲಿ ಜ್ಞಾನಿ ಮತ್ತು ಅಜ್ಞಾನಿಗಳು ಆಚರಿಸಿದ ಒಂದೇ 
ಪುಣ್ಯಕರ್ಮಕ್ಕೆ ಮೋಕ್ಷ ಮತ್ತು ಸ್ವರ್ಗಫಲವನ್ನು ಹೇಳಿ ಮುಂದಿನ ಶ್ಲೋಕಗಳಲ್ಲಿ 
ಅವುಗಳನ್ನು ವಿವರಿಸುವವರಾಗಿ ಮೊದಲು ಕಾಮ್ಯಕರ್ಮಿಗಳಿಗೆ ಸರ್ಗಾದಿಗಳು 
ಉಂಟಾಗುವ ಪ್ರಕಾರವನ್ನು ತಿಳಿಸುತ್ತಾರೆ. ಯೇಷಾಂ: ಯಾವ 
ವಿಷಯಾಭಿಲಾಷೆಯುಳ್ಳ ಪುರುಷರಿಗೆ, ಧರ್ಮೇಷು: ಪ್ರವೃತ್ತಕರ್ಮಗಳಲ್ಲಿ, 
ವಿಸ್ಪರ್ಧಾ: ವಿಶೇಷವಾದ ಸ್ಪರ್ಧೆಯು ಇರುತ್ತದೆಯೋ, ಅಧಿಕ ಪುಣ್ಯದಿಂದ ಸ್ಪರ್ಗದಲ್ಲಿ 
ಅಧಿಕ ಸುಖ ಎಂದು ಕೇಳಿ ಸ್ಪರ್ಗಸುಖಕ್ಕಾಗಿ ಪುಣ್ಯಕರ್ಮಾನುಷ್ಠಾನವನ್ನು ಮಾಡುವ 
ಬೇರೆ ಪುರುಷರನ್ನುನೋಡಿ ನಾನು ಅವರಿಗಿಂತ ಹೆಚ್ಚುಪುಣ್ಯವನ್ನು ಆಚರಿಸಿ ಸ್ಪರ್ಗದಲ್ಲಿ 
ಅವರಿಗಿಂತ ಹೆಚ್ಚುಸುಖವನ್ನು ಅನುಭವಿಸುತ್ತೇನೆ ಎಂಬ ಸ್ಪರ್ಧೆಯುಳ್ಳವರಿಗೆ ಎಂದು 
ಅಭಿಪ್ರಾಯ, ಈ ವಿಷಯದಲ್ಲಿ "ಬಲೇ ಬಲವತಾಮಿವ' ಎಂದು ದೃಷ್ಟಾಂತವನ್ನು 
ಹೇಳುತ್ತಾರೆ. ತನ್ನ ಸೈನ್ಯದಿಂದ ಕೂಡಿದ ಇನ್ನೊಬ್ಬ ರಾಜನು ತನಗಿಂತ 
ಬಲಿಷ್ಠನಾಗಿರುವುದನ್ನುನೋಡಿ ನಾನೂ ಸಹ ಅವನಿಗಿಂತ ದೊಡ್ಡಸ್ಥೆನ್ಯವನ್ನು ಸಂಪಾದಿಸಿ 


-458- ಮಹಾಭಾರತ ಉದ್ಯೋಗಪರ್ವ 


ಯುದ್ಧದಲ್ಲಿ ಅವನನ್ನು ಸೋಲಿಸಿ ಅವನಿಗಿಂತ ಹೆಚ್ಚು ಸುಖವಾಗಿರುತ್ತೇನೆ ಎಂದು 
ದುರ್ಬಲನಾದ ರಾಜನು ಚಿಂತಿಸುವಂತೆ ಎಂದು ದೃಷ್ಟಾಂತದ ಅಭಿಪ್ರಾಯ. 
ಕಾಮ್ಯಕರ್ಮವನ್ನು ಅನುಷ್ಠಾನ ಮಾಡುವವರ ಸ್ಪರ್ಧೆಯೂ ಸಹ ಅದೇ 
ರೀತಿಯಾದುದು. ತೇ ಬ್ರಾಹ್ಮಣಾಃ: ಕಾಮ್ಯಕರ್ಮಾಚರಣೆಯನ್ನು ಮಾಡುವ 
ಸ್ವಭಾವವುಳ್ಳ ಅದೇ ಬ್ರಾಹ್ಮಣರು, ಇತಃ- ಈ ಭೂಲೋಕದಿಂದ, ಪ್ರೇತ್ಯ: ಮರಣವನ್ನು 
ಹೊಂದಿ ಹೋಗುವವರಾಗಿ, ಸ್ವರ್ಗೇ: ಸ್ವರ್ಗಲೋಕದಲ್ಲಿ, ಪ್ರಕಾಶತಾಮ್‌- 
ಧರ್ಮಾಧಿಕ್ಯದಿಂದ ಸೌಖ್ಯಾಧಿಕ್ಯವನ್ನು ಕಾಂತಿಯ ಆಧಿಕ್ಯವನ್ನು, ಯಾಂತಿ: 
ಹೊಂದುತ್ತಾರೆ. 


ಯೇಷಾಂ ಧರ್ಮೇ ನ ಚ ಸ್ಪರ್ಧಾ ತೇಷಾಂ ತತ್‌ ಜ್ಞಾನಸಾಧನಮ್‌ । 
ತೇ ಬ್ರಾಹ್ಮಣಾ ಇತೋ ಮುಕ್ತಾಃ ಸ್ಪರ್ಗಂ ಯಾಂತಿ ತ್ರಿವಿಷ್ಠಹಮ್‌ ॥೮॥ 


ಹೀಗೆ ಸ್ಪರ್ಗಾದಿ ಸುಖದಲ್ಲಿಆಸೆಯುಳ್ಳ ಪುರುಷರಿಗೆ "ಸರ್ಗಕಾಮೋ ಯಜೇತ' 
ಮುಂತಾದ ಶ್ರುತಿಗಳ ಬಾಹ್ಯವಾದ ಅರ್ಥದ ಅನುಸಂಧಾನ ಪೂರ್ವಕವಾಗಿ ಅನುಷ್ಠಾನ 
ಮಾಡಿದ ಪುಣ್ಯಕರ್ಮಗಳಿಂದ ಅನಿತ್ಯವಾದ ಸ್ವರ್ಗಾದಿ ಲೋಕಪ್ರಾಪ್ತಿಯು ಸ್ವಲ್ಪ 
ಸಮಯದವರೆಗೆ ಉಂಟಾಗುತ್ತದೆ ಎಂದು ಹೇಳಿ ಈಗ ಭಗವದೇಕನಿಷ್ಠರಾದ ವಿರಕ್ಷರಾದ 
ಜ್ಞಾನಿಗಳು "ಸರ್ಗಕಾಮೋ ಯಜೇತ' ಎಂಬ ಅದೇ ವಾಕ್ಯದಿಂದ ವಿಹಿತವಾದ 
ಜ್ಯೋತಿಷ್ಟೋಮಾದಿ ಯಾಗಗಳನ್ನು ಅನುಷ್ಠಾನ ಮಾಡಿ ಸ್ವರ್ಗಶಬ್ದವಾಚ್ಯವಾದ 
ವೈಕುಂಠಾದಿ ಲೋಕವನ್ನು ಹೊಂದುವ ಪ್ರಕಾರವನ್ನು ತಿಳಿಸುತ್ತಾರೆ. 


ಯೇಷಾಂ: ಯಾವ ಜ್ಞಾನಿಗಳಿಗೆ, ಧರ್ಮೇ: ಸಕಾಮ ಧರ್ಮಾಚರಣೆಯಲ್ಲಿ 
ಸ್ಪರ್ಧಾ ನ ಚ: ಅನಿತ್ಯವಾದ ಫಲವು ಹೇಯವೆಂದು ತಿಳಿದಿರುವುದರಿಂದ ಫಲದ 
ಆಸೆಯುಳವರಿಗೆ ಇರುವಂತೆ ಸರ್ಧೆ ಇರುವುದಿಲ್ಲವೋ, ಫಲದ ಆಸೆಯನ್ನು ಬಿಟ್ಟು 
ತಾವು ವಿಧಿ-ನಿಷೇಧಕ್ಕೆ ವಿಷಯವಾಗಿರುವುದರಿಂದ ಕರ್ಮಾಚರಣೆಯು 
ವಿಹಿತವಾಗಿರುವುದರಿಂದ ವಿಷ್ಣುಪ್ರೀತ್ಯರ್ಥವಾಗಿಯೇ ಕರ್ಮಗಳನ್ನು ಆಚರಿಸುತ್ತೇನೆ 
ಎಂದು ಆಚರಣೆ ಮಾಡುತ್ತಾರೆಯೋ ಎಂದು ತಾತ್ಪರ್ಯ. ಇಂತಹ ವಿಧವಾದ 
ಸ್ವಭಾವವು ಯಾರಲ್ಲಿರುತ್ತದೆಯೋ, ತೇಷಾಂ: ಅಂತಹ ಜ್ಞಾನಿಗಳಿಗೆ, ತತ್‌: ಅವರು 
ಮಾಡುವ ಧರ್ಮಾಚರಣೆಯು, ಜ್ಞಾನಸಾಧನಮ್‌: ಅಪರೋಕ್ಷ ಜ್ಞಾನ 


ಸನತ್ತುಜಾತೀಯ ಪರ್ವ . -459- 


ಸಾಧನವಾಗುತ್ತದೆ, ತೇ ಬ್ರಾಹ್ಮಣಾಃ: ಇಂತಹ ಆಚರಣ ಶೀಲರಾದ, ಬ್ರಹ್ಮ ಜಿಜ್ಞಾಸಾ 
ಶೀಲರಾದ ಜ್ಞಾನಿಗಳು, ಇತಃ: ಈ ಲೋಕದಿಂದ ಅಥವಾ ಲಿಂಗದೇಹದಿಂದ, 
ಮುಕ್ತಾಃ: ಬಿಡುಗಡೆಯನ್ನು ಹೊಂದಿದವರಾಗಿ, ತ್ರಿವಿಷ್ಣಪಂ: 
ಶೇತದೀಪಾನಂತಾಸನವೈಕುಂಠ ಎಂಬ ಮೂರು ಸ್ಥಾನಗಳುಳ್ಳ, ಸರ್ಗಂ: ಮೋಕವನು, 
ಯ ವ ಛ ೪. ವ a 
ಅಥವಾ "ಪರಃ ಸ್ಲೋ ಹರಿರುದ್ದಾಮಃ' ಎಂಬ ಕೋಶವಿರುವುದರಿಂದ ಸ್ವತಂತ್ರನಾದ 
ಮತ್ತು ಜ್ಞಾನರೂಪನಾದ ವಿಷ್ಣುವನ್ನು, ಯಾಂತಿ: ಹೊಂದುತ್ತಾರೆ, ವೈಕುಂಠಾದಿ 
ಲೋಕಗತನಾದ ವಿಷ್ಣುವನ್ನೇ ಹೊಂದುತ್ತಾರೆ ಎಂದು ತಾತ್ಪರ್ಯ. 


ತಸ್ಯ ಸಮ್ಯಕ್‌ ಸಮಾಚಾರಮಾಹುರ್ವೇದವಿದೋ ಜನಾಃ । 
ನೈನಂ ಮನ್ಯೇತ ಭೂಯಿಷ್ಠಂ ಬಾಹ್ಯಮಾಭ್ಯಂತರಂ ಜನಃ । 
ಯತ್ರ ಮನ್ಯೇತ ಭೂಯಿಷ್ಠಂ ಪ್ರಾವೃಷೀವ ತೃಣೋದಕಮ್‌ Tal 


ಜ್ಞಾನಪೂರ್ವಕವಾಗಿ ಅನುಷ್ಠಾನ ಮಾಡುವ ಸ್ವಭಾವವುಳ್ಳ ಜ್ಞಾನಿಯ ಆಚರಣೆಯೇ 
ಶ್ರೇಷ್ಠವಾದುದೆಂಬ ವಿಷಯದಲ್ಲಿ ಶಿಷ್ಠಸಮ್ಮತಿಯು ಇದೆ ಎಂದು ಈ ಶ್ಲೋಕದಲ್ಲಿ 
ಹೇಳುತ್ತಾರೆ. ವೇದವಿದಃ: "ವೇದೋ ನಾರಾಯಣಸ್ಸಾಕ್ಟಾತ್‌' ಎಂಬ ವಚನದಂತೆ 
ವೇದ ಎಂದರೆ ವಿಷ್ಣು, ಅವನನ್ನುತಿಳಿದವರು ವೇದವಿದರು ಅಥವಾ ಎಲ್ಲವೇದಗಳೂ 
ಭಗವಂತನನ್ನೇ ಪ್ರತಿಪಾದಿಸುತ್ತವೆ ಎಂದು ತಿಳಿದವರು ವೇದವಿದರು. ಜನಾಃ: ಜ್ಞಾನಿ 
ಜನರು, ತಸ್ಯ: ನಿಷ್ಠಾಮನೆಯಿಂದ ವಿಷ್ಣುಪ್ರೀತ್ಯರ್ಥವಾಗಿಯೇ ಸರ್ವಧರ್ಮಗಳನ್ನೂ 
ಆಚರಣೆಯನ್ನು ಮಾಡುವ ಸ್ವಭಾವವುಳ್ಳ ಜ್ಞಾನಿಯ, ಆಚಾರಂ: ವಿಷ್ಣರ್ಪಣ 
ರೂಪವಾದ ಆಚಾರವನ್ನು, ಸಂ- ಸಮೀಚೀನವಾದುದೆಂಬ, ಸಮ್ಯಕ್‌ ಆಹುಃ: ಚೆನ್ನಾಗಿ 
ಹೇಳುತ್ತಾರೆ. ಜ್ಞಾನಿಗಳು ಜ್ಞಾನಪೂರ್ವಕವಾಗಿ ಕರ್ಮಾನುಷ್ಠಾನ ಮಾಡುವುದೇ ಬಹಳ 
ಶ್ರೇಷ್ಠವೆಂದು ಹೇಳುತ್ತಾರೆ ಎಂದು ಅಭಿಪ್ರಾಯ. ಇಂತಹ ಜ್ಞಾನಿಗಳ ಸ್ವರೂಪವು 
ಅಜ್ಞಾನಿಗಳಿಗೆ ತಿಳಿಯುವುದಿಲ್ಲಎಂದು ಮುಂದಿನ ಸಾಲಿನಲ್ಲಿ ಹೇಳುತ್ತಾರೆ. ಜನಃ: 
ವಿಷಯ ಅಭಿಲಾಷೆಯುಳ್ಳ ಜನರು, ಏನಂ: ಜ್ಞಾನಪೂರ್ವಕವಾಗಿ ಕರ್ಮಾನುಷ್ಠಾನ 
ಮಾಡುವ ಸ್ವಭಾವವುಳ್ಳ, ಬಾಹ್ಯಂ- ಅಪರೋಕ್ಷ ಜ್ಞಾನವಿಲ್ಲದ ಜ್ಞಾನಿಯನ್ನು, ಆಂತರಂ: 
ಅಪರೋಕ್ಷ ಜ್ಞಾನವುಳ್ಳ ಜ್ಞಾನಿಯನ್ನು, ಭೂಯಿಷ್ಠಂ: "ಭೂಃ ಪೂರ್ಣತಾಯಾಮ್‌' 
ಎಂಬ ಧಾತು ಇರುವುದರಿಂದ, ಯ ಕಾರವು ಜ್ಞಾನವನ್ನು ಹೇಳುವುದರಿಂದ, ಭೂಯಃ 


-460- ಮಹಾಭಾರತ ಉದ್ಯೋಗಪರ್ವ 


ಎಂದರೆ ಪೂರ್ಣಜ್ಞಾನವುಳ್ಳ ವಿಷ್ಣು, ಅವನಲ್ಲಿ ಸ್ಥಾ ಎಂದರೆ ಚಾಂಚಲ್ಯವಿಲ್ಲದೇ 
ಮನಸ್ಸಿನಿಂದ ನಿಂತಿರುವವರು, ಭಗವದೇಕನಿಷ್ಠೆಯುಳ್ಳವರು ಎಂದು ಅರ್ಥ. ನ 
ಮನ್ಯೇತ: ತಿಳಿಯುವುದಿಲ್ಲ. ಇದರಿಂದ ಅಪರೋಕ್ಷ ಜ್ಞಾನವುಳ್ಳ ಮತ್ತು ಅಪರೋಕ್ಷ 
ಜ್ಞಾನವಿಲ್ಲದಿರುವ ಉಭಯ ವಿಧವಾದ ಜ್ಞಾನಿಗಳ ಸ್ವರೂಪವೂ ಅವರ ಪ್ರವೃತ್ತಿಯೂ 
ಅಜ್ಞಜನರಿಗೆ ತಿಳಿಯುವುದಿಲ್ಲಎಂದು ಹೇಳಿದ್ದಾಯಿತು. ಅಥವಾ ಬಾಹ್ಯಂ: ಕಾಮ್ಯ 
ರೂಪವಾದ ಧರ್ಮವನ್ನು, ಆಂತರಂ- ನಿಷ್ಕಾಮ ರೂಪವಾದ ಧರ್ಮವನ್ನು, ಏನಂ: 

ವಿಷ್ಣುಪ್ರೀತಿ ಸಾಧನವಾದ ಈ ಎರಡು ಧರ್ಮವನ್ನು, ಜನಃ: ಬಹಿರ್ಮುಖರಾದ 

ಜನರು, ನ ಮನ್ಯೇತ: ಇದೇ ಮೋಕ್ಚಸಾಧನವಾದ ಮಹಾಧರ್ಮವೆಂದು 

ತಿಳಿಯುವುದಿಲ್ಲ, ವಿಷಯಾಭಿಲಾಷೆಯುಳ್ಳ ಬಹಿರ್ಮುಖರಾದ ಜನರಿಗೆ ಭಾಗವತ 

ಧರ್ಮದಲ್ಲಿ ಶ್ರೇಷ್ಠತ ಜ್ಞಾನವು ಇರುವುದಿಲ್ಲಎಂದು ಅಭಿಪ್ರಾಯ. 


ವಾ 


ಪ್ರಾಕೃತರಿಗೆ ಜ್ಞಾನಿಗಳ ಸರೂಪವು ತಿಳಿಯದಿದ್ದರೂ ಯಾರಿಗೂ ತಿಳಿಯುವುದಿಲ್ಲ 
ಎಂಬ ಪ್ರಸಂಗವಿಲ್ಲ. ಜ್ಞಾನಿಗಳಿಗೇ ಜ್ಞಾನಿಗಳ ಸ್ವರೂಪವು ತಿಳಿಯುತ್ತದೆ ಎಂದು 
ಮುಂದಿನ ಪಾದದಿಂದ ಹೇಳುತ್ತಾರೆ. ಯತ್ರ: ಯಾವ ಜ್ಞಾನಿಯು ದೃಷ್ಟನಾದರೆ, 
ಜ್ಞಾನಿಯಾದ ಪುರುಷನೇ, ಭೂಯಿಷ್ಠಂ ಮನ್ಯೇತ: ನಾನು ನೋಡಿದ ಈ ಜ್ಞಾನಿಯು 
ಮಹಾತ್ಮನಾದವನು ಎಂದು ತಿಳಿಯುತ್ತಾನೆಯೋ. ಈ ವಿಷಯದಲ್ಲಿ ಒಂದು 
ದೃಷ್ಟಾಂತವನ್ನು ಹೇಳುತ್ತಾರೆ. ಪ್ರಾವೃಷಿ- ಮಳೆಗಾಲದಲ್ಲಿ, ತೃಣೋದಕಮಿವ: ಇರುವ 
ತೃಣೋದಕದಂತೆ ಎಂದರೆ ಮಳೆಗಾಲದಲ್ಲಿ ತೃಣವು ಮತ್ತು ಉದಕವು 
ಹೇರಳವಾಗಿರುವುದರಿಂದ ಜ್ಞಾನಿಯು ಪ್ರತ್ಯಕ್ಷವಾಗಿ ಅದನ್ನುನೋಡುತ್ತಾನೆ, ಅಜ್ಞಾನಿಯು 
ಮಾತ್ರ ತೃಣದಿಂದ ಆಚ್ಚಾದಿತವಾದ ಉದಕವು ಹೇಗೆ ಕಾಣುವುದಿಲ್ಲವೋ ಅದರಂತೆ 
ಜ್ಞಾನಿಗಳ ಮಾಹಾತ್ಮ ವನ್ನು ಕಾಣುವುದಿಲ್ಲಎಂದು ಅಭಿಪ್ರಾಯ. ಈ ದೃಷ್ಟಾಂತವು 
ಮಹತ್ವಜ್ಞಾನ ವಿಷಯದಲ್ಲಿಹೇಳಲ್ಪಟ್ಟಿದೆ ಎಂದು ತಿಳಿಯಬೇಕು. 


ಅನ್ನಂ ಪಾನಂ ಬ್ರಾಹ್ಮಣಸ್ಯ ತಜ್ಜೀವನ್‌ ನಾನುಸಂಜ್ವರೇತ್‌ । 

ಯತ್ರಾಕಥಯಮಾನಸ್ಯ ಪ್ರಯಚ್ಛತ್ರಶಿವಂ ಭಯಮ್‌ ele] 

ಅನ್ನಂ ಪಾನಂ: ಅನ್ನಮತ್ತು ಪಾನಗಳು, ಬ್ರಾಹ್ಮಣಸ್ಯ: ಬ್ರಾಹ್ಮಣನ ಭಾಗವಾಗಿವೆ, 
ತತ್‌: ಆದ್ದರಿಂದ ಜೀವನಾರ್ಥಿಯಾದ ಜ್ಞಾನಿಯು, ಅನು: ಅನ್ನಾದಿಗಳಿಗಾಗಿ, ನ 


ಸನತ್ತುಜಾತೀಯ ಪರ್ವ - -461- 


ಸಂಜ್ವರೇತ್‌- ಕ್ಲೇಶವನ್ನು ಪಡಬಾರದು, ಯತ್ರ: ಯಾವ ಜ್ಞಾನಿಯ ವಿಷಯದಲ್ಲಿ, 
ಅಕಥಯಮಾನಸ್ಯ: ಆಹ್ವಾನವನ್ನು ಮಾಡದಿರುವ ಪುರುಷನಿಗೆ ಉಂಟಾದ, ಅಶಿವಂ: 
ಪಾಪವು, ನರಕ ಭಯವನ್ನು, ಪ್ರಯಚ್ಛತಿ: ಕೊಡುತ್ತದೆ. 


ಅಥವಾ ಜ್ಞಾನಿಗೇ ಮಹತ್ತವಿದೆ ಎಂಬ ಕಾರಣದಿಂದ ಗೃಹಸ್ಥನಾಗಿ ಜೀವಿಸುವ 
ಪುರುಷನು ಬ್ರಹ್ಮಜ್ಞಾನ ಸಂಪನ್ನನಾದ ಜ್ಞಾನಿಗೆ ಸದನ್ನವನ್ನು ಮತ್ತು ಶುಚಿಯಾದ 
ಉದಕವನ್ನು ಕೊಟ್ಟು, ನಾನುಸಂಜ್ವರೇತ್‌: ಅಭಿತಪ್ಪನಾಗುವುದಿಲ್ಲ, ಸಾಂಸಾರಿಕ 
ತಾಪತ್ರಯಗಳಿಂದ ಪೀಡಿತನಾಗುವುದಿಲ್ಲ. "ಮಹತ್ಸೇವಾಂ ದ್ವಾರಮಾಹುರ್ವಿಮುಕ್ತೇಃ', 
(ಮಹಾತ್ಮರ ಸೇವೆಯನ್ನು ಮುಕ್ತಿಯ ದ್ವಾರವೆಂದು ಹೇಳುತ್ತಾರೆ). "ಸತ್ಸಂಗಮೋ ತದೈವ 
ಸದ್ಗತೌ' (ಸಜ್ಜನರ ಸಹವಾಸವೇ ಸದ್ಗತಿಗೆ ಕಾರಣ) ಇತ್ಯಾದಿ ವಚನಗಳಿಂದ ಮಹಾತ್ಮರ 
ಸೇವೆಯು ಮಹಾಫಲಪ್ರದವೆಂದು ತಿಳಿದು ಬರುತ್ತದೆ. ಆದ್ದರಿಂದ ಮಹಾತ್ಮರ 
ಸೇವೆಯೇ ಸಂಸಾರಿಗಳಿಗೆ ಸರ್ವಾನಿಷ್ಟನಿವರ್ತೆಕವಾದುದೆಂದು ಇಲ್ಲಿ 
ಸೂಚಿಸಲ್ಪಡುತ್ತದೆ. 


ಮಹಾಫಲ ಪ್ರಾಪ್ತಿಯನ್ನು ಕುರಿತು ಎಲ್ಲ ಸಾಧನಗಳಲ್ಲಿ ಮಹತ್ಸೇವೆಯೇ 
ಮುಖ್ಯವಾದ ಸಾಧನವಾದ್ದರಿಂದ ಸನ್ನಾರ್ಗದಲ್ಲಿನಡೆಯುವ ಪುರುಷನು- 


"ಊರ್ಧ್ವಂ ಪ್ರಾಣಾ ಉತ್ಕಮಂತಿ ಯೂನಃ ಸ್ಥವಿರ ಆಗತೇ । 
ಅಭ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್‌ ಪ್ರತಿಪದ್ಯತೇ ॥ಟ', 


(ಹಿರಿಯರು ಬಂದಾಗ ಯುವಕರ ಪ್ರಾಣಗಳು ಮೇಲಕ್ಕೆ ಎದ್ದು ಹೊರಡಲು 
ಉದ್ಯುಕ್ತವಾಗುತ್ತವೆ. ಚಿಕ್ಕವರು ಎದ್ದುನಮಸ್ಕಾರವನ್ನುಮಾಡಿದ ಮೇಲೆ ಆ ಪ್ರಾಣಗಳು 
ತಮ್ಮಸ್ಥಾನದಲ್ಲಿಯೇ ನೆಲೆಸುತ್ತವೆ). 

“ದೃಷ್ಠಿಂ ದದ್ಯಾನನನೋ ದದ್ಯಾತ್‌ ವಾಚಂ ದದ್ಯಾಚ್ಚ ಸೂನೃತಾಮ್‌ । 

ತ ಸೆ ೆ ಕ್‌ ಲ 

ಉತ್ಥಾಯ ಚಾಸನಂ ದದ್ಯಾದೇಷ ಧರ್ಮಃ ಸನಾತನಃ ॥1' 

(ದೊಡ್ಡವರು ಬಂದಾಗ ಮೊದಲು ದೃಷ್ಟಿಯನ್ನು ಕೊಡಬೇಕು, ಅನಂತರ ಮನಸನ್ನು 
ಕೊಡಬೇಕು, ಅನಂತರ ಮಧುರವಾದ ಮಾತನ್ನುಕೊಡಬೇಕು, ಎದ್ದುಆಸನವನ್ನು 
ಕೊಡಬೇಕು ಇದು ಸನಾತನವಾದ ಧರ್ಮ). 


-462- ಮಹಾಭಾರತ ಉದ್ಯೋಗಪರ್ವ 


ಇವೇ ಮುಂತಾದ ಪ್ರಮಾಣಗಳಿಗೆ ಅನುಸಾರವಾಗಿ ಮಹತ್ಸೇವೆಯನ್ನೇ 
ಮಾಡಬೇಕು. ಇಲ್ಲದಿದ್ದರೆ ತನಗೆ ಅನರ್ಥ ಉಂಟಾಗುತ್ತದೆ ಎಂದು ಶ್ಲೋಕದ 
ಉತ್ತರಾರ್ಧದಿಂದ ಪ್ರತಿಪಾದನೆ ಮಾಡುತ್ತಾರೆ. 


ಯತ್ರ: ಯಾವ ಜ್ಞಾನಿಯು ನೋಡಲ್ಪಟ್ಟಾಗ, ಅಕಥಯಮಾನಸ್ಯ- ಅವನ 
ಜೊತೆಯಲ್ಲಿ ಭಕ್ತಿಯಿಂದ ಕುಶಲ ಪ್ರಶ್ನಾದಿ ಸಂಭಾಷಣೆಯನ್ನು ಮಾಡದಿರುವ 
ಮನುಷ್ಯನ, ಅಶಿವಂ- ಅಲ್ಟಾಯುಸ್ಸನ್ನು ಹೊಂದಿ ಉಂಟಾಗುವ ಮರಣಾದಿ 
ರೂಪವಾದ ಅಮಂಗಳವು, ಭಯಂ: ಪಾರತ್ರಿಕ ನರಕಾದಿ ಭಯವನ್ನು, ಪ್ರಯಚ್ಛತಿ: 
ಕೊಡುತ್ತದೆ. ಪ್ರಯಚ್ಛಂತಿ ಎಂದು ಪಾಠವಿದ್ದರೆ ಅಲ್ಲಾಯುಷ್ಯಾದಿ ಮರಣಾದಿ 
ರೂಪವಾದ ಅಮಂಗಳವನ್ನು ಮತ್ತು ಪಾರತ್ರಿಕವಾದ ನರಕ ಭಯವನ್ನು ದೇವತೆಗಳು 
ಕೊಡುತ್ತಾರೆ ಎಂದು ಅರ್ಥ ಮಾಡಬೇಕು. 


ಅತಿರಿಕ್ಷಮಿವಾಕುರ್ವನ್‌ ಸ ಶ್ರೇಯಾನ್‌ ನೇತರೋ ಜನಃ । 
ಯೋ ವಾಠ5ಕಥಯಮಾನಸ್ಯ ಹ್ಯಾತ್ಮಾನಂ ನಾನುಸಂಜರೇತ್‌ 11೧೧॥ 


ಯಾವ ಜ್ಞಾನಿಯನ್ನುನೋಡಿದಾಗ ಸತ್ಕಾರವನ್ನುಮಾಡದಿದ್ದರೆ ದೊಡ್ಡಅನರ್ಥದ 
ಪ್ರಾಪ್ತಿಯಾಗುವುದೋ ಅಂತಹ ಜ್ಞಾನಿಯ ಲಕ್ಷಣವನ್ನು ಈ ಶ್ಲೋಕದಲ್ಲಿಹೇಳುತ್ತಾರೆ. 


ಯಾವ ಜ್ಞಾನಿಯು ತನ್ನನ್ನು, ಅತಿರಿಕ್ಷಂ ಇವ: ಇನ್ನೊಬ್ಬರು ಅವಮಾನವನ್ನು 
ಮಾಡಿದಾಗ ಕೋಪಾದಿಗಳ ಅತಿರೇಕವನ್ನುಹೊಂದಿದವನಂತೆ, ನ ಕುರ್ವನ್‌- ತನ್ನನ್ನು 
ಮಾಡಿಕೊಳ್ಳದೆ ಇರುತ್ತಾನೆಯೋ, ಸಃ: ಅಂತಹ ಜ್ಞಾನಿಯೇ, ಶ್ರೇಯಾನ್‌ 
ಶ್ರೇಷ್ಠನಾದವನು. ಅವನೇ ಅಧಿಕ ಪುಣ್ಯವನ್ನು ಹೊಂದಿದವನು ಮತ್ತು ಶ್ರೇಷ್ಠನಾದವನು 
ಎಂದು ಅರ್ಥ. ಇತರಃ ಜನಃ: ಮಾನಾಪಮಾನಗಳಿಂದ ಉಂಟಾದ, 
ಸುಖ-ದುಃಖಾದಿಗಳಿಂದ ಉಂಟಾದ, ರಾಗ-ದ್ವೇಷಗಳನ್ನು ಹೊಂದುವ ಮನುಷ್ಯನು, 
ನ ಶ್ರೇಯಾನ್‌ : ಶ್ರೇಷ್ಠನಲ್ಲ. ಹೀಗೆ ಹೇಳಿರುವುದರಿಂದ 


"ವಾಸ್ಯೈಕಂ ತಕ್ಕತೋ ಬಾಹುಂ ಚಂದನೇನೈಕಮುಕ್ಶತಃ । 
ನಾಕಲ್ಯಾಣಂ ನ ಕಲ್ಯಾಣಂ ಚಿಂತಯೀತೋಭಯೋಸ್ತಯೋಃ ॥1' 


ಸನತ್ತುಜಾತೀಯ ಪರ್ವ. _ -463- 


(ಒಂದು ಬಾಹುವನ್ನು ಒಬ್ಬನು ಬಾಚಿಯಿಂದ ಕೆತ್ತಿದರೂ, ಇನ್ನೊಂದು ಬಾಹುವಿಗೆ 
ಇನ್ನೊಬ್ಬನು ಚಂದನದಿಂದ ಲೇಪವನ್ನುಮಾಡಿದರೂ ಆ ಇಬ್ಬರ ಪುರುಷರ ವಿಷಯದಲ್ಲಿ 
ಒಳ್ಳೆಯದನ್ನಾಗಲೀ ಅಥವಾ ಕೆಟ್ಟದನ್ನಾಗಲೀ ಚಿಂತಿಸದೆ ಇರುವವನು ಶ್ರೇಷ್ಠನಾದ 
ಜ್ಞಾನಿಯಾದವನು) ಎಂಬ ಪ್ರಮಾಣಕ್ಕೆ ಅನುಸಾರಿಯಾದ ಪ್ರವೃತ್ತಿಯುಳ್ಳವನೇ 
ಅಪರೋಕ್ಷಜ್ಞಾನಿಯಾದವನು. ಉತ್ಸೇಕಾದಿಗಳಿಗೆ ಒಳಗಾದವನು ಜ್ಞಾನಿಯಲ್ಲಎಂದು 
ಜ್ಞಾನಿಯ ಲಕ್ಷಣವು ಹೇಳಲ್ಪಡುತ್ತದೆ. ಅದರಂತೆ "ಜನೇನಾವಮತೋ ಯೋಗೀ 
ಯೋಗಸಿದ್ದಿಂ ಸ ವಿಂದತಿ' (ಜನರಿಂದ ಅವಮಾನಕ್ಕೆ ಒಳಗಾದ ಯೋಗಿಯು 
ಯೋಗಸಿದ್ದಿಯನ್ನು ಪಡೆಯುತ್ತಾನೆ). 


"ಸಮ್ಮಾನಾದ್‌ ಬ್ರಾಹ್ಮಣೋ ನಿತ್ಯಮುದ್ದಿಜೇನ ವಿಷಾದಿವ । 
ಅಸನ್ಮಾನಾತ್‌ ತಪೋವೃದ್ಧಿ ಸನ್ನಾನಾತ್‌ ತಪಸಃ ಕ್ಹಯಃ ॥1' 


(ಬ್ರಾಹ್ಮಣನಾದವನು ವಿಷಕ್ಕೆ ಹೆದರುವಂತೆ ತನ್ನ ಸನ್ಮಾನಕ್ಕೆ ಯಾವಾಗಲೂ 
ಹೆದರಬೇಕು. ಯಾರಿಂದಲೂ ಸನ್ಮಾನವನ್ನು ಸ್ವೀಕರಿಸದಿದ್ದರೆ ಅವನ ತಪಸ್ಸು ವೃದ್ಧಿಯನ್ನು 
ಹೊಂದುತ್ತದೆ. ಸನ್ಮಾನದಿಂದ ತಪಸ್ಸಿನ ಕ್ಷಯವಾಗುತ್ತದೆ). ಇವೇ ಮೊದಲಾದ 
ಪ್ರಮಾಣಗಳು ಹೇಳಿದ ಅನುಸಂಧಾನವನ್ನು ಹೊಂದಿ ಅಭಿಮಾನಶೂನ್ಯನಾದವನೇ 
ಜ್ಞಾನಿ ಎಂದು ಅವನ ಲಕ್ಷಣವನ್ನು ಉತ್ತರಾರ್ಧದಲ್ಲಿಯೂ ಹೇಳುತ್ತಾರೆ. ಯಃ: 
ವಿಷಯ ಸ್ನೇಹವಿಲ್ಲದಿರುವ ಯಾವ ಜ್ಞಾನಿಯು, ಅಕಥಯಮಾನಸ್ಯ: ಇನ್ನೊಬ್ಬರು 
ತನ್ನನ್ನು ಹೊಗಳಿ ತನಗೆ ಖ್ಯಾತಿಯನ್ನು ಉಂಟುಮಾಡದಿದ್ದಾಗ, ನಾನುಸಂಜ್ವರೇತ್‌: 
ಖೇದಾದಿಗಳಿಂದ ತನ್ನ ಮನಸ್ಸಿಗೆ ತಾಪವನ್ನು ಉಂಟುಮಾಡಿಕೊಳ್ಳುವುದಿಲ್ಲವೋ 
(ಅವನೇ ಶ್ರೇಷ್ಠನಾದ ಜ್ಞಾನಿ). ಇದು ಜ್ಞಾನಿಯ ಇನ್ನೊಂದು ಲಕ್ಷಣ. 

ಬ್ರಹ್ಮಸ್ಚಂ ನೋಪಹನ್ಯಾದ್ಹಾ ತದನ್ನಂ (ತದ್ದತ್ತಂ) ಸಮ್ಮತಂ ಸತಾಮ್‌ । 

ಕುಶವಲ್ಕಲಚೇಲಾದ್ಯಂ ಬ್ರಹ್ಮ ಸ್ವಂ ಯೋಗಿನೋ ವಿದುಃ 11೧೨1 

ಬ್ರಹ್ಮಸ್ನಂ- ಪರಬ್ರಹ್ಮನ ಸ್ವತ್ತಾದ ಸರ್ವಸ್ವಾತಂತ್ರಾ ್ಯದಿ ಧರ್ಮವನ್ನು, 
ನೋಪಹನ್ಯಾತ್‌: ಹಿಂಸಿಸಬಾರದು. ಇಲ್ಲಿ ಬ್ರಹ್ಮಸ್ಮಹನನ ಎಂದರೆ "ಅಹಂ ಬ್ರಹ್ನಾಸ್ಸಿ' 
ಎಂದು ತನ್ನಲ್ಲಿ ಪರಬ್ರಹ್ಮನ ಅಭೇದವನ್ನು ಚಿಂತಿಸಿ ದುಷ್ಠವಾದ ಉಪಾಸನೆಯನ್ನು 


-464- ಮಹಾಭಾರತ ಉದ್ಯೋಗಪರ್ವ 


ಮಾಡುವುದು ಎಂದು ಅರ್ಥ. ತತ್‌ದತ್ತಂ: ವಿಷಯಾಲಂಬುದ್ಧಿಯುಳ್ಳ ಬ್ರಹ್ನಜ್ಞಾನಿಗೆ 
ಕೊಟ್ಟಅನ್ನವು, ಸತಾಂ: ಸಜ್ಜನರಿಗೆ, ಸಮ್ಮತಂ- ಶ್ರೇಷ್ಠವಾದುದು, "ದಾನಂ ಧ್ರುವಂ 
ಫಲತಿ ಪಾತ್ರಗುಣಾನುಕೂಲ್ಯಾತ್‌' (ಸತ್ತಾತ್ರರಲ್ಲಿಮಾಡಿದ ದಾನವು ಖಂಡಿತವಾಗಿ 
ಶುಭಫಲವನ್ನುಕೊಡುತ್ತದೆ ಎಂಬ ಅನುಸಂಧಾನದಿಂದ) ಜ್ಞಾನಿಗಳಿಗೆ ಸಮರ್ಪಿತವಾದ 
ದ್ರವ್ಯವು, ಸತಾಂ: ಜ್ಞಾನಿಗಳಿಗೆ, ಸಮ್ಮತಂ: ಮಹಾಫಲಪ್ರದವೆಂದು 
ಸಮ್ಮತವಾಗಿರುತ್ತದೆ. ಅಥವಾ ತತ್‌ ದತ್ತಂ: ಅಂತಹ ಬ್ರಹ್ಮಜ್ಞಾನಿಯು ಕೊಟ್ಟ 
ಅನ್ನಾದಿಗಳು, ಸತಾಂ: ಸಜ್ಜನರಿಗೆ, ಸಮ್ಮತಂ: ಬಹಳ ಶ್ರೇಯಸ್ಸರವಾದುದು. 


"ಪಾತಕೇ ಮಹತಿ ಪ್ರಾಪ್ತೇ ಪ್ರಾಯಶ್ಚಿತ್ರವಿವರ್ಜಿತೇ । 
ಯಾಚಯೇದ್‌ ವೈಷ್ಠವಸ್ಯಾನ್ನಂ ತದಭಾವೇ ಜಲಂ ಪಿಬೇತ್‌ ॥॥' 


(ಪ್ರಾಯಶ್ಚಿತ್ರವಿಲ್ಲದಂತಹ ಮಹಾಪಾತಕವನ್ನುಮಾಡಿದಾಗ ವೈಷ್ಣವರ ಅನ್ನವನ್ನು 
ಯಾಚಿಸಬೇಕು. ಅದು ದೊರೆಯದಿದ್ದರೆ ನೀರನ್ನುಮಾತ್ರ ಕುಡಿಯಬೇಕು) ಎಂದು 
ಪ್ರಮಾಣವಿರುವುದರಿಂದ ಜ್ಞಾನಿಗಳು ಕೊಟ್ಟ ಅನ್ನಾದಿಗಳನ್ನು ಸ್ವೀಕಾರ 
ಮಾಡುವುದರಿಂದ ಪಾತಕಿಗಳಿಗೆ ಮಹಾಪಾಪಗಳು ನಿವೃತ್ತವಾಗುತ್ತವೆಂಬುದು 
ಜ್ಞಾನಿಗಳಿಗೆ ಸಮ್ಮತವಾದುದು ಎಂದೂ ಅರ್ಥ. 


ಯಥಾ ಸಂ ವಾಂತಮಶ್ಚಾತಿ ಶ್ವಾ ವೈ ನಿತ್ಯಮಭೂತಯೇ । 
ಏವಂ ತೇ ವಾಂತಮತಶ್ಚಾತಿ ಸವೀರ್ಯಸ್ಕೋಪಭೋಜನಾತ್‌ ॥೧೩॥ 


ಪರಮಹಂಸಾಚಾರ್ಯರೂ, ಸರ್ವಜ್ಞರೂ ಆದ ಸನತ್ಪುಜಾತ ಮುನಿಗಳು 
ಇದುವರೆಗೆ ಗೃಹಸ್ಥಾಶ್ರಮಿಗಳು ಅನುಷ್ಠಾನ ಮಾಡಬೇಕಾದ ಕಾಮ್ಯಕರ್ಮನ್ಯಾಸವನ್ನು 
"ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ನ್ಯಾಸಂ ಕವಯೋ ವಿದುಃ', "ಸ ಸನ್ನ್ಯಾಸೀ 
ಚ ಯೋಗೀ ಚನ ನಿರಗ್ನಿರ್ನ ಚಾಕ್ರಿಯಃ' (ಕಾಮ್ಯಕರ್ಮವನ್ನುತ್ಯಾಗ ಮಾಡುವುದೇ 
ಸಂನ್ಯಾಸವೆಂದು ಜ್ಞಾನಿಗಳು ತಿಳಿಯುತ್ತಾರೆ, ಅವನೇ ಸಂನ್ಯಾಸಿ ಮತ್ತು ಯೋಗಿ. 
ಅಗ್ನಿಕಾರ್ಯವನ್ನು ಮಾಡದವನು ಮತ್ತು ಬೇರೆ ಕ್ರಿಯೆಗಳನ್ನು ಮಾಡದವನು 
ಸಂನ್ಯಾಸಿಯಲ್ಲ) ಇತ್ಯಾದಿ ಪ್ರಮಾಣಗಳಿಗೆ ಅನುಸಾರವಾಗಿ ನಿರೂಪಣೆ ಮಾಡಿ ಈಗ 
ಪರಮಹಂಸಾಶ್ರಮಧರ್ಮಗಳನ್ನು ಹೇಳಲು ಬಯಸಿ ಚತುರ್ಥಾಶ್ರಮವನ್ನು 
ಸೀಕರಿಸಿದವರು ತಮ್ಮ ಆಶ್ರಮ ಧರ್ಮವನ್ನು ತಿಳಿಯದೇ ತಾವು ಪೂರ್ವಾಶ್ರಮದಲ್ಲಿ 


ವ 


ಸನತ್ತುಜಾತೀಯ ಪರ್ವ : -465- 


ಸಂಪಾದಿಸಿದ ಧನ-ಕನಕಾದಿಗಳಿಂದ ತಮ್ಮದೇಹ ಯಾತ್ರೆಯನ್ನು ಮಾಡಿದರೆ ಮಹಾ 
ಅನರ್ಥಪ್ರಾಪ್ತಿಯಾಗುತ್ತದೆ ಎಂದು ದೃಷ್ಟಾಂತಪೂರ್ವಕವಾಗಿ ಉಪಪಾದನೆ 
ಮಾಡುತ್ತಾರೆ. ಮೂಢರಾದ ಮನುಷ್ಯರು ಶ್ಲಾವೈ- ನಾಯಿಗಳಂತೆ, ಅಭೂತಯೇ: 
ತಮ್ಮ ಪಾಪಕರ್ಮದ ಫಲದ ಭೋಗಕ್ಕಾಗಿ, ನಿತ್ಯಂ: ಯಾವಾಗಲೂ, ವಾಂತಂ- 
ತಾವು ವಮನ ಮಾಡಿದುದನ್ನೇ, ಅಶ್ನಂತಿ- ತಿನ್ನುತ್ತಾರೆ. ಹೇಗೆ ನಾಯಿಗಳು ತಾವು 
ವಾಂತಿ ಮಾಡಿದುದನ್ನೇ ಪುನಃ ತಿನ್ನುತ್ತವೆಯೋ ಅದರಂತೆ ಮೂಢರಾದ ಪುರುಷರು 
ಸಂನ್ಯಾಸವನ್ನು ಸ್ವೀಕರಿಸಿ, ಸಂನ್ಯಾಸಧರ್ಮವನ್ನು ತಿಳಿಯದೆ ಮೂರ್ಯ ಸಂನ್ಯಾಸಿಗಳಾಗಿ, 
ಸ್ವವೀರ್ಯಸ್ಯ: ತಾವು ಸಂನ್ಯಾಸವನ್ನು ಸ್ವೀಕರಿಸುವ ಮೊದಲೇ ತಮ್ಮ ಸಾಮರ್ಥ್ಯದಿಂದ 
ಸಂಪಾದಿಸಿದ ವಸ್ತುಗಳ, ಉಪಭೋಜನಾತ್‌: ಉಪಭೋಗದಿಂದ ತಮ್ಮ 
ದೇಹಯಾತ್ರೆಯನ್ನು ನಡೆಸುವುದರಿಂದ, ವಾಂತಂ- ತಮ್ಮ ವಮನವನ್ನೇ ಅಶ್ನಂತಿ: 
ತಿನ್ನುತ್ತಾರೆ ಎಂದು ಹೇಳಲ್ಪಡುತ್ತಾರೆ. ಸಂನ್ಯಾಸವನ್ನು ತೆಗೆದುಕೊಳ್ಳುವಾಗ, "ಸರ್ವಂ 
ಸಂನ್ಯಸ್ಥಂ' ಎಂದು ಹೇಳಿ ತಾವು ಅಲ್ಲಿಯವರೆಗೆ ಸಂಪಾದಿಸಿದ್ದೆಲ್ಲವನ್ನೂ ಪರಿತ್ಯಾಗವನ್ನು 
ಮಾಡಿ ಅನಂತರ ಸಂನ್ಯಾಸವನ್ನುತೆಗೆದುಕೊಳ್ಳುವುದರಿಂದ ಸಂನ್ಯಾಸಾಶ್ರಮಸ್ವೀಕಾರದ 
ನಂತರದಲ್ಲಿಯೂ ಮೊದಲಿನ ವಿತ್ತಾದಿಗಳನ್ನು ಸ್ವೀಕಾರ ಮಾಡಿದರೆ ಅವರು ತಮ್ಮ 
ವಮನ ಭಕ್ಷಕರಾಗುತ್ತಾರೆ ಎಂಬುದು ಶಾಸ್ತನಿರ್ಣಯ. ಸಂನ್ಯಾಸಿಗಳಾದವರು ತಾವು 
ಪೂರ್ವಾಶ್ರಮದಲ್ಲಿ ಸಂಪಾದಿಸಿದ ಯಾವುದನ್ನೂ ಉಪಯೋಗಿಸಬಾರದು ಎಂದು 


ಅಭಿಪ್ರಾಯ. 


ನಿತ್ಯಮಜ್ಞಾತಚರ್ಯಾ ಮ ಇತಿ ಮನ್ಯೇತ ಬ್ರಾಹ್ಮಣಃ । 
ಜ್ಞಾತೀನಾಂ ತು ವಸನ್‌ ಮಧ್ಯೇ ನೈವಂ ವಿಂದೇತ ಕಿಂಚನ 11೧೪॥ 


ಶ್ರುತಿ-ಸ್ಮೃತಿಗಳು ಹೇಳಿದ ವರ್ಣಾಶ್ರಮ ಧರ್ಮಗಳು ಜ್ಞಾನ ಸಹಕೃತವಾದರೆ 
ಮಾತ್ರ ಮೋಕ್ಬಸಾಧನವಾಗುತ್ತವೆ, ಇಲ್ಲದಿದ್ದರೆ ಇಲ್ಲ ಎಂದು ಸೂಚಿಸಲು 
"ಗೃಹಸ್ಥೋಆಪಿ ವಿಮುಚ್ಯತೇ' (ಗೃಹಸ್ಥನೂ ಮುಕ್ತನಾಗುತ್ತಾನೆ) ಇದೇ ಮೊದಲಾದ 
ಪ್ರಮಾಣಗಳಿಗೆ ಅನುಸಾರವಾಗಿ ಜ್ಞಾನ ಹೀನವಾದ ಸಂನ್ಯಾಸಾಶ್ರಮಕ್ಕಿಂತಲೂ ಜ್ಞಾನ 
ಸಂಪನ್ನನಾದ ನಿವೃತ್ತಧರ್ಮಾನುಷ್ಠಾನಪರನಾದ ಗೃಹಸ್ಥನೇ ಶ್ರೇಷ್ಠನಾದವನು ಎಂದು 
ಅವನ ಪ್ರವೃತ್ತಿ ಪ್ರಕಾರವನ್ನು ತಿಳಿಸುತ್ತಾರೆ. 


-466- ಮಹಾಭಾರತ ಉದ್ಯೋಗಪರ್ವ 


ಬ್ರಾಹ್ಮಣಃ: ಬ್ರಹ್ಮಜ್ಞಾನಿಯಾದ ಗೃಹಸ್ಥನು, ನಿತ್ಯಂ: ಯಾವಾಗಲೂ, ಮೇ: 
ಜ್ಞಾನಿಯಾದ ನನಗೆ, ಅಜ್ಞಾತಚರ್ಯಾ: ನನ್ನ ಮಹಿಮೆಯನ್ನು ಗೂಹನೆ 
ಮಾಡಿಕೊಂಡಿರುವ ನಡವಳಿಕೆಯು, ಅಸ್ತು: ಉಂಟಾಗಲಿ, ಎಂದು ಮನ್ಯೇತ: 
ತಿಳಿಯಬೇಕು. ಅಥವಾ ಅಜ್ಞಾತಚರ್ಯೆ ಎಂದರೆ ಎಲ್ಲರಿಂದಲೂ ಸಾಕಲ್ಯೇನ 
ಅಜ್ಞಾತನಾದ ವಿಷ್ಣುವಿನ ವಿಷಯದಲ್ಲಿ ನನ್ನ ಎಲ್ಲಾ ಚರ್ಯೆಗಳೂ ಎಂದರೆ ಎಲ್ಲ 
ಇಂದ್ರಿಯಗಳ ಪ್ರವೃತ್ತಿಗಳೂ ನಿತ್ಯದಲ್ಲಿಯೂ ಇರಬೇಕು ಎಂದು ತಿಳಿಯಬೇಕು ಎಂದೂ 
ಅರ್ಥ. ಏವಂ: ಇಂತಹ ಜ್ಞಾನಿಯು, ಜ್ಞಾತೀನಾಂ: ಪತ್ನೀ-ಪುತ್ರಾದಿಗಳ ಮಧ್ಯೆ, 
ವಸನ್‌ - ವಾಸವನ್ನು ಮಾಡಿದರೂ ಕೂಡ, ಗಾರ್ಹಸ್ಥ್ಯ ಧರ್ಮದಿಂದ ವಾಸವನ್ನು 
ಮಾಡಿದರೂ ಕೂಡ, ಕಿಂಚನ: ಸ್ವಲ್ಪ ಪಾಪವನ್ನೂ ಸಹ, ನೈವ ವಿಂದೇತ: 
ಹೊಂದುವುದಿಲ್ಲ. ಇದರಿಂದ ಜ್ಞಾನಪೂರ್ವಕ ಕರ್ಮಾನುಷ್ಠಾನವೇ ಮೋಕ್ಟಸಾಧನವೇ 
ಹೊರತು ಕೇವಲ ಸಂನ್ಯಾಸಾಶ್ರಮವಲ್ಲಎಂಬ ನಿರ್ಣಯವು ಸೂಚಿಸಲ್ಪಡುತ್ತದೆ. 


ಕೋ ಹ್ಯೇನಮಂತರಾತ್ಕಾನಂ ಬ್ರಾಹ್ಮಣೋ ಮಂತುಮರ್ಹತಿ । 
ನಿರ್ಲಿಂಗಮಚಲಂ ಶುದ್ಧಂ ಸರ್ವದ್ದಂದ್ಧವಿವರ್ಜಿತಮ್‌ OHI 


ಅಲ್ಲಲ್ಲಿ ಬ್ರಹ್ಮನ ಜ್ಞಾನವು ದುರ್ಲಭ ಎಂದು ಹೇಳುವುದರಿಂದ ಬ್ರಹ್ಮನ ಜ್ಞಾನವೇ 
ಇಲ್ಲದಿದ್ದರೆ ಅವನು ಶಶವಿಷಾಣದಂತೆ ಶಬ್ದದಿಂದ ನಿರೂಪಿಸಲು 
ಸಾಧ್ಯವಿಲ್ಲದವನಾಗುತ್ತಾನೆ ಎಂಬ ಕಾರಣದಿಂದ "ಯತೋ ವಾಚೋ ನಿವರ್ತಂತೇ', 
"ನ ತೇ ವಿಷ್ಣೋ ಜಾಯಮಾನೋ ನ ಜಾತೋ ದೇವ ಮಹಿಮ್ನಃ ಪರಮಂತಮಾಪ' 
ಇತ್ಯಾದಿ ಶ್ರುತಿ-ಸ್ಮೃತಿಗಳು ಸರ್ವಾಂತರ್ಯಾಮಿತ್ವಾದಿ ಗುಣವಿಶಿಷ್ಟನಾದ 
ಪರಮಾತ್ಮನು ಪೂರ್ಣನಾಗಿ ಜ್ಞೇಯನಲ್ಲ ಎಂಬ ಕಾರಣದಿಂದ ಮಾತ್ರ ಅವನನ್ನು 
ಅಜ್ಞಾತವೆಂದು ಹೇಳುತ್ತವೆಯೇ ಹೊರತಾಗಿ ಅವನ ಜ್ಞಾನವು ಸ್ವಲ್ಪವೂ 
ಉಂಟಾಗುವುದಿಲ್ಲ ಎಂಬ ಕಾರಣದಿಂದಲ್ಲ. ಆದ್ದರಿಂದ ಯಾವ ಶಂಕೆಗೂ 
ಅವಕಾಶವಿಲ್ಲಎಂದು ತಿಳಿಸುತ್ತಾ ಬ್ರಹ್ಮನ ಸರ್ವ ಅಪರಿಜ್ಞೇಯತ್ವಾದಿ ಮಹಿಮೆಯನ್ನು 
ಇಲ್ಲಿಹೇಳುತ್ತಾರೆ. ಕಃ ಬ್ರಾಹ್ಮಣಃ: ಯಾವ ಜ್ಞಾನಿಯಾದ ಪುರುಷನು ತಾನೇ, ಏನಂ: 
ಶ್ರುತ್ಯಾದಿಗಳಲ್ಲಿ ಅಪರಿಜ್ಜೇಯ ಮಹಿಮೆಯುಳ್ಳವನೆಂದು ಪ್ರಸಿದ್ಧರಾದಂತಹ ಈ, 
ಅಂತರಾತ್ಮಾನಂ: ಸರ್ವಾಂತರ್ಯಾಮಿಯಾದ, ನಿರ್ಲಿಂಗ: ಅನಾದಿ 


ಸನತ್ತುಜಾತೀಯ ಪರ್ವ - -467- 


ಕಾಲದಿಂದಲೂ ಲಿಂಗ ಸಂಬಂಧದಿಂದ ದೂರನಾದ, ಸರ್ವದಾ ಏಕಪ್ಪಕಾರನಾಗಿರುವ, 
ಶುದ್ಧಂ: ನಿರ್ದುಷ್ಠನಾದ, ಸರ್ವದ್ದಂದವಿವರ್ಜಿತಂ- ಶೀತೋಷ್ಲಾದಿ ಸಂಬಂಧ 
ಜನಿತನಾದ, ಸುಖ-ದುಃಖಾದಿ ಲೇಪದಿಂದ ರಹಿತನಾದ ಇಂತಹ ಭಗವಂತನನ್ನು, 
ಮಂತುಂ: ಪೂರ್ಣವಾಗಿ ತಿಳಿಯಲು, ಅರ್ಹತಿ: ಸಮರ್ಥನಾದಾನು? 
ಪೂರ್ಣವಾಗಿ ತಿಳಿಯಲು ಯಾವನೂ ಸಮರ್ಥನಾಗುವುದಿಲ್ಲಎಂದು ಅಭಿಪ್ರಾಯ. 


ಇದೇ ಶ್ಲೋಕವನ್ನುವಾದಿರಾಜರು ತಮ್ಮ ಸನತ್ತುಜಾತೀಯ ಸ್ವತಂತ್ರ ವ್ಯಾಖ್ಯಾನದಲ್ಲಿ 
ಬೇರೆ ರೀತಿಯಾಗಿ ಪಠಿಸಿ ಅರ್ಥವನ್ನು ಹೇಳಿದ್ದಾರೆ. 


"ಯೋಕನ್ಯಥಾ ಸಂತಮಾತ್ಕಾನಮನ್ಯಥಾ ಪ್ರತಿಭಾಷತೇ । 
ಕಿಂ ತೇನ ನ ಕೃತಂ ಪಾಪಂ ಚೋರೇಣಾತ್ಕಾಪಹಾರಿಣಾ || 


ನಾರಾಯಣನು ಸ್ವತಂತ್ರ, ಜಗಜ್ಜನ್ಮಾದಿ ಕರ್ತಾ, ಅನಂತಕಲ್ಯಾಣ ಗುಣ 
ಪರಿಪೂರ್ಣ, ಶ್ರೀಬ್ರಹ್ಮಾದಿಗಳು ಅವನಿಂದ ಭಿನ್ನರು. ಅವನಿಗೆ ಅಧೀನರಾಗಿ ತರತಮ 
ಭಾವವನ್ನು ಹೊಂದಿದವರು ಎಂದು ಯಾವನು ತಿಳಿಯುತ್ತಾನೆಯೋ ಅವನೇ ಜ್ಞಾನಿ. 
ಬೇರೆ ರೀತಿಯಲ್ಲಿತಿಳಿಯುವವನು ಚೋರನೆಂದು ಈ ಶ್ಲೋಕದಲ್ಲಿಹೇಳುತ್ತಾರೆ. 


ಯಃ: ಯಾವ ಮನುಷ್ಯನು, ಅನ್ಯಥಾ ಸಂತಂ- ಜೀವ ವಿಲಕ್ಷಣನಾಗಿರುವ 
ಪರಮಾತ್ಮನನ್ನು, ಅನ್ಯಥಾ: ಬೇರೆ ರೀತಿಯಲ್ಲಿ ಎಂದರೆ ಜೀವಾಭಿನ್ನನೆಂದು, 
ಪ್ರತಿಪದ್ಯತೇ: ತಿಳಿಯುತ್ತಾನೆಯೋ, ಯಾವನು: ಬ್ರಹ್ಮನಿಗೆ ಜೀವೈಕ್ಯವನ್ನು 
ತಿಳಿಯುತ್ತಾನೆಯೋ ಅವನು ಬ್ರಹ್ಮನನ್ನು ಅಪಹರಿಸುವ ಚೋರ ಎಂದು ಅಭಿಪ್ರಾಯ. 
ಜೀವ ವ್ಯತಿರಿಕ್ತನಾದ ಆತ್ಮನೇ ಇಲ್ಲಎಂದು ಹೇಳುವ ವಾದಿಯು ಆತ್ಮಾಪಹಾರಕನಾದ 
ಚೋರ. ಆತ್ಮಾಪಹಾರಿಣಾ ಚೋರಿಣಾ: ಅಂತಹ ಆತ್ಮಾಪಹಾರವನ್ನು ಮಾಡುವ 
ಚೋರನಿಂದ, ಕಿಂ ಪಾಪಂ: ಯಾವ ಪಾಪವು, ನ ಕೃತಂ: ಮಾಡಲ್ಲಡುವುದಿಲ್ಲ? 
ಅವನು ಸರ್ವಪಾಪಗಳನ್ನೂ ಮಾಡಿದವನು ಎಂದು ಅಭಿಪ್ರಾಯ. ಹಾಗೆ 
ತಿಳಿಯುವವನು ಬ್ರಹ್ಮಜ್ಞಾನಿಯಲ್ಲ, ಬ್ರಹ್ಮಚೋರನೆಂದೆನಿಸುತ್ತಾನೆ ಎಂದು ತಾತ್ಪರ್ಯ. 


ಅಶ್ರಾಂತಃ ಸ್ಯಾದನಾದಾತಾ ಸಮ್ಮತೋ ನಿರುಪದ್ರವ: । 
ಶಿಷೋ ನಾಶಿಷವತ್‌ ಸ ಸಾದ್‌ ಬ್ರಾಹಣೋ ಬಹವಿತ್‌ ಕವಿಃ 11೧೬॥॥ 
ಲ pi ೪ 2" ನ್‌ 


-468- ಮಹಾಭಾರತ ಉದ್ಯೋಗಪರ್ವ 


ಹೀಗೆ ಜೀವೇಶಾಭೇದಜ್ಞಾನರೂಪವಾದ ಮಿಥ್ಯಾಜ್ಞಾನವು ಅಂಧಂತಮಸ್ಸನ್ನು 
ಹೊಂದಿಸುವ ಮಹಾಪಾಪ ಸಾಧನವಾದುದರಿಂದ ವಿಷಯ ವಿರಕ್ತಿಯನ್ನು ಹೊಂದಿದ 
ಮುಮುಕ್ಟುವು ಎಂದೂ ಮಿಥ್ಯಾಜ್ಞಾನವನ್ನುಹೊಂದಬಾರದು ಎಂದು ಈ ಶ್ಲೋಕದಲ್ಲಿ 
ಹೇಳುತ್ತಾರೆ. 


ಅನಾದಾತಾ: ಬ್ರಹ್ಮನ ಸ್ವಾತಂತ್ರ್ಯಾದಿ ಸದ್ಗುಣಗಳನ್ನು ತನ್ನಲ್ಲಿ ಅನುಸಂಧಾನವನ್ನು 
ಮಾಡಿಕೊಳ್ಳದೆ, ಅಶ್ರಾಂತಃ: ಮಿಥ್ಯಾಜ್ಞಾನ, ನಿಮಿತ್ತವಾದ, ದುಃಖಾತ್ಮಕವಾದ 
ತಮಃಪ್ರಾಪ್ತಿರೂಪವಾದ ಶ್ರಮವನ್ನು ಹೊಂದದೆ, ಸ್ಯಾತ್‌: ಇರುವವನಾಗಬೇಕು 
(ಸ್ಯಾತ್‌ ಎಂಬುದನ್ನು ಪ್ರತಿಯೊಂದು ವಿಶೇಷಣಕ್ಕೂ ಅನ್ನಯಿಸಬೇಕು) ಅಥವಾ 
ಅನಾದಾನಾತ್‌- "ಮಾತ್ರಾ ಸರ್ಶಾಸ್ತು ಕೌಂತೇಯಃ' ಇತ್ಯಾದಿಗಳಲ್ಲಿ ಹೇಳಿದಂತೆ 
ವಿಷಯಭೋಗವು ದುಃಖಕ್ಕೆ ಕಾರಣವಾದುದರಿಂದ ಅಂತಹ ವಿಷಯ ಭೋಗಗಳನ್ನು 
ಸ್ವೀಕಾರ ಮಾಡದೆ, ಅಶ್ರಾಂತಃ ಸ್ಯಾತ್‌: ಅವುಗಳ ಅನುಭವದಿಂದ ಉಂಟಾದ 
ಶ್ರಮದಿಂದ ರಹಿತನಾಗಿರಬೇಕು, ಸಮ್ಮತಃ ಸ್ಯಾತ್‌: ಶಿಷ್ಟರಿಗೆ ಸಮ್ಮತವಾದ 
ಸದಾಚಾರವನ್ನು ಅನುಷ್ಠಾನ ಮಾಡಿ ವೇದ, ಶಾಸ್ತ್ರಗಳಿಗೆ ಸಮ್ಮತನಾಗಿರಬೇಕು, 
ನಿರುಪದ್ರವಃ ಸ್ಯಾತ್‌: ದೇಹ-ಗೇಹಾದಿಗಳಲ್ಲಿಬಹಳ ಆಸಕ್ತಿಯನ್ನು ಹೊಂದಿ ಅದರಿಂದ 
ಉಂಟಾಗುವ ಸಾಂಸಾರಿಕ ಕ್ಷೇಶಗಳಿಂದ ರಹಿತನಾಗಿರಬೇಕು ಅಥವಾ ಕಾಮಕ್ರೋಧಾದಿ 
ಅರಿಷಡೃರ್ಗಗಳಿಂದ ಉಂಟಾಗುವ ಉಪದ್ರವಗಳಿಂದ ರಹಿತನಾಗಿರಬೇಕು, ಶಿಷ್ಠೂ- 
ಗುರುಗಳಿಂದ ಸರ್ವದಾ ಶಾಸ್ತ್ರಶ್ರವಣ ಮಾಡಿ ಅನುಶಿಷ್ಟನಾಗಿದ್ದರೂ ನಾನು ಎಲ್ಲವನ್ನೂ 
ಕಲಿತಿದ್ದೇನೆ, ಗುರುಗಳಿಂದ ಅನುಶಿಷ್ಟನಾಗಿದ್ದೇನೆ. ಇನ್ನುನನಗೆ ಗುರುಗಳು ಹೇಳಬೇಕಾದ 
ಅಂಶವು ಯಾವುದೂ ಇಲ್ಲ ಎಂಬ ದುರಹಂಕಾರವನ್ನು ಬಿಟ್ಟು ಶಿಷ್ಟ ಸಜ್ಜನರನ್ನು 
ಅನುಸರಿಸಿ ಪುನಃ ಪುನಃ ಸಚ್ಚಾಸ್ತ್ರ ಶ್ರವಣ ಮಾಡುವ ವಿಷಯದಲ್ಲಿ ಅಶಿಷ್ಟವತ್‌ 
ಸ್ಯಾತ್‌: ಹಿಂದೆ ಶಾಸ್ತ್ರ ಶ್ರವಣವನ್ನು ಮಾಡದವನಂತೆ ಆದರದಿಂದ 
ಕೂಡಿದವನಾಗಿರಬೇಕು. ಎಂದರೆ ಗುರುಗಳಿಂದ ಶಿಕ್ಷಿತನಾಗಿದ್ದರೂ ಪುನಃ ಜ್ಞಾನವನ್ನು 
ಸಂಪಾದಿಸುವ ವಿಷಯದಲ್ಲಿ ತಾನು ಉತ್ತಮರಿಂದ ಶಿಕ್ಲಿತನಾದವನಂತೆ 
ತೋರಿಸಿಕೊಳ್ಳಬಾರದು ಎಂದು ಅಭಿಪ್ರಾಯ. ಬ್ರಾಹ್ಮಣಃ: ಇಂತಹ ವಿಧವಾದ 
ಬ್ರಾಹ್ಮಣನೇ, ಬ್ರಹ್ಮವಿತ್‌: ಬ್ರಹ್ಮಜ್ಞಾನಿ, ಇನ್ನೊಬ್ಬನಲ್ಲ. ಅಂತಹ ಬ್ರಹ್ಮಜ್ಞಾನಿಯೇ, 
ಕವಿಃ: ತನ್ನನ್ನು ಉದ್ದಾರ ಮಾಡಿಕೊಳ್ಳಲು ಚತುರನಾಗಿರುತ್ತಾನೆ. 


ಸನತ್ತುಜಾತೀಯ ಪರ್ವ - -460- 


ಅನಾಢ್ಯಾ ಮಾನುಷೇ ವಿತ್ತೇ ಆಢ್ಯಾ ವೇದೇಷು ಯೇ ದ್ವಿಜಾಃ । 
ತೇ ದುರ್ಧರ್ಷಾ ದುಷ್ಟಕಂಪಾಃ ತಾನ್‌ ವಿದ್ಯಾದ್‌ ಬ್ರಹ್ಮಣಸ್ತನೂನ್‌ ॥ 


ಸಂನ್ಯಾಸಿಗಳಿಗೆ ಧನಾದಿ ಸ್ಲೀಕಾರವೇ ಇಲ್ಲದಿದ್ದರೆ ಅವರಿಗೆ ಜೀವನ ಯಾತ್ರೆಯೇ 
ನಡೆಯುವುದಿಲ್ಲವಾದ್ದರಿಂದ ಸಂನ್ಯಾಸ ಧರ್ಮಾಚರಣೆಗೆ ಚ್ಯುತಿ ಉಂಟಾಗುತ್ತದೆ ಎಂಬ 
ಶಂಕೆಯು ಉಂಟಾದರೆ "ಚೀರಾಣಿ ಕಿಂ ಪಥಿ ನ ಸಂತಿ ದಿಶಂತಿ ಭಿಕ್ಬಾಮ್‌' 
(ದಾರಿಯಲ್ಲಿ ಹರಿದ ಬಟ್ಟೆಗಳು ಸಿಗುವುದಿಲ್ಲವೇ? ವೃಕ್ಷಗಳು ಹಣ್ಣುಗಳನ್ನು 
ಕೊಡುವುದಿಲ್ಲವೇ?) ಇತ್ಯಾದಿ ಭಾಗವತ ವಾಕ್ಯಗಳಂತೆ ವಿರಕ್ಷಿಯೇ ಭೂಷಣರಾದ 
ಸಂನ್ಯಾಸಿಗಳಿಗೆ ಬೇರೆ ರೀತಿಯಿಂದಲೂ ಜೀವನಲ್ಲಿರುವ ಅಹವು ಉಂಟಾಗ 
ಬಹುದಾದ್ದರಿಂದ "ಕಸ್ಮಾದ್‌ ಭಜಂತಿ ಕವಯೋ ಧನದುರ್ಮದಾಂಧಾನ್‌' (ಧನ 
ಮದದಿಂದ ಮತ್ತರಾದವರನ್ನು ಜ್ಞಾನಿಗಳು ಏಕೆ ಭಜಿಸುತ್ತಾರೆ) ಎಂದು 
ಧನಾರ್ಜನೆಯನ್ನುನಿಂದಿಸಿರುವುದರಿಂದಲೂ ಕೂಡ ಆ ಧನಾರ್ಜನೆಯನ್ನು ಬಿಟ್ಟು 
ವೈದಿಕ ಧನದ ಸಂಪಾದನೆಯನ್ನೇ ಮಾಡಬೆಕು. ಏಕೆಂದರೆ ಅದೇ ಮಹಾಪುರುಷಾರ್ಥ 
ಸಾಧನವಾದುದು ಎಂದು ಇಲ್ಲಿ ಉಪಪಾದನೆ ಮಾಡುತ್ತಾರೆ. ಮಾನುಷೇ ವಿತ್ವೇ- 
ಪ್ರವೃತ್ತಿ ಮಾರ್ಗ ನಿರತರಾದ ಮನುಷ್ಯರ ಸಂಬಂಧಿಯಾದ ಹಿರಣ್ಯಾದಿ ಸಂಸಾರ 
ರೂಪಿಯಾದ ಧನದಲ್ಲಿ ಅನಾಢ್ಯಾಃ-: ದರಿದ್ರರಾಗಿ, ವೇದೇಷು: ಪರಮಾತ್ಮನ 
ಜ್ಞಾನವನ್ನುಂಟು ಮಾಡುವ ವೇದಾದಿ ಸಚ್ಚಾಸ್ತರೂಪವಾದ ಧನಗಳಲ್ಲಿ ಆಢ್ಯಾಃ: 
ಅವುಗಳ ಅಧ್ಯಯನದಿಂದ ಸಂಪನ್ನರಾದ ಇಂತಹ, ಯೇ ದ್ವಿಜಾ: ಯಾವ 
ಸಂನ್ಯಾಸಿಗಳಿದ್ದಾರೆಯೋ, ಒಂದೇ ಜನ್ಮದಲ್ಲಿ ಮೊದಲು ಬ್ರಹ್ಮಚರ್ಯಾದಿ ಆಶ್ರಮ 
ತ್ರಯಗಳನ್ನು ಅನುಭವಿಸಿ, ಸಂನ್ಯಾಸ ಸ್ವೀಕಾರ ಕಾಲದಲ್ಲಿತಮಗಿಂತ ಉತ್ತಮರಾದ 
ಪರಮಹಂಸರ ಕರಕಮಲ ಸಂಜಾತರಾಗುವ ಕಾರಣ ಪುನಃ ಜನ್ಮಾಂತರ 
ಉಂಟಾಗುವುದರಿಂದ ಯತಿಗಳೂ ದ್ವಿಜರೆನಿಸುತ್ತಾರೆ. ಅಥವಾ ದ್ವಿಜಾಃ ಎಂಬ ಶಬ್ದಕ್ಕೆ 
ಬ್ರಹ್ಮಚರ್ಯಾದಿ ಆಶ್ರಯವಿಶಿಷ್ಟರಾದ ಬ್ರಾಹ್ಮಣರು ಎಂದೂ ಅರ್ಥವನ್ನು 
ಮಾಡಬಹುದು. ತೇ: ಅಂತಹ ಬ್ರಾಹ್ಮಣರು, ದುರ್ಧರ್ಷಾಃ: ದುಷ್ಟ್ಪರಿಂದಾಗಲಿ 
ಅಥವಾ ಮಿಥ್ಯಾಜ್ಞಾನಿಗಳಿಂದಾಗಲಿ ನಿಗ್ರಹಿಸಲ್ಪಡದವರು, ದುಷ್ಟಕಂಪ್ಯಾಃ: ನಿವೃತ್ತಿ 
ಮಾರ್ಗಾನುಷ್ಠಾನದಿಂದ ಅಲ್ಲಾಡಿಸಲು ಸಾಧ್ಯವಿಲ್ಲದವರು, ದುರ್ಜನರಿಂದಲೂ 
ಅಲ್ಲಾಡಿಸಲು ಸಾಧ್ಯವಿಲ್ಲದವರು, ತಾನ್‌: ಅಂತಹ ಬ್ರಾಹ್ಮಣರನ್ನು, ಬ್ರಹ್ಮಣಸ್ಥನು: 


-470- ಮಹಾಭಾರತ ಉದ್ಯೋಗಪರ್ವ 


"ಜ್ಞಾನೀ ತ್ತಾತ್ರೆ ಕ್ಪೈವ ಮೇ ಮತಮ್‌' ಇತ್ಯಾದಿ ಪ್ರಮಾಣಕ್ಕೆ ಅನುಸಾರವಾಗಿ ವಿಶೇಷ 
ಪರಮಾತ್ಮನ ಸನ್ನಿಧಾನಕ್ಕೆ ಪಾತ್ತರಾದ ಪರಮಾತ್ಮನ ವಿಶಿಷ್ಟ ಪ್ರತಿಮೆಗಳೆಂದು, ವಿದ್ಯಾತ್‌- 
ತಿಳಿಯಬೇಕು. 


ಸರ್ವಾನ್‌ ಸ್ಥಿಷಕ್ಟತೋ ದೇವಾನ್‌ ವಿದ್ಯಾದ್‌ ಯ ಇಹ ಕಶ್ಚನ । 
ನ ಸಮಾನೋ ಬ್ರಾಹ್ಮಣಃ ಸ್ಯಾದ್‌ ಯಸ್ಮಿನ್‌ ಪ್ರಯತತೇ ಸ್ವಯಮ್‌ ॥।೧೮॥ 


ನಿತ್ಯವೂ ಸರ್ವೋತ್ತಮತ್ವ ಸರ್ವೋಪಕಾರಿತ್ವ ಸರ್ವಸ್ವತಂತ್ರತ್ವಾದಿ ಅನಂತ 
ಗುಣಪರಿಪೂರ್ಣ ಎಂದು ನಾರಾಯಣನನ್ನು ಭಜಿಸುವ ಜ್ಞಾನಿಯು ತನ್ನ 
ಸರ್ವೇಂದ್ರಿಯಗಳನ್ನುಸನ್ಮಾರ್ಗದಲ್ಲಿಪ್ರೇರಣೆ ಮಾಡುವುದರಿಂದ ನಾರಾಯಣನಿಗೆ 
ಅಧೀನವಾದ ಸತ್ತಾದಿಗಳನ್ನುಳ್ಳ ರಮಾದಿ ತತ್ತ ದೇವತೆಗಳಲ್ಲಿಯೂ ಮಹೋಪಕಾರಿತ್ವ 
ಜ್ಞಾನವನ್ನು ಹೊಂದಿ ವಿಶೇಷವಾಗಿ ಭಗವದನುಗ್ರಹ ಪ್ರಾಪ್ತಿಗಾಗಿ ಅವರನ್ನೂ ಭಜಿಸಬೇಕು 
ಎಂದು ಹೇಳುತ್ತಾರೆ. 


ಕಶ್ಚನ ಎಂಬುದನ್ನು ಕಃ ಚ ನ ಎಂದು ಪದಚ್ಛೇದ ಮಾಡಬೇಕು. ಯಃ ಕಃ: 
ಯಾವ ಜ್ಞಾನಿಯು, ಇಹ: ಈ ತನ್ನ ಸದೇಹದಲ್ಲಿ ಸರ್ವಾನ್‌ ದೇವಾನ್‌: 
ತತ್ವಾಭಿಮಾನಿಗಳಾದ ಎಲ್ಲದೇವತೆಗಳನ್ನೂ, ಸ್ಪಿಷಕ್ರತಃ- ತನ್ನ ಅಭೀಷ್ಟವನ್ನು ಪೂರಣ 
ಮಾಡುವವರೆಂದು, 7ನ್ಯಾತ್‌: ತಿಳಿಯುತ್ತಾನೆಯೋ, ಸಃ: ಅವನೇ, ಬ್ರಾಹ್ಮಣಃ: 
ಬ್ರಾಹ್ಮಣನಾದವನು. ಅಂತಹವನೇ ಸಮಾನಃ- ಮಾನವೆಂದರೆ ಯಥಾರ್ಥ ಜ್ಞಾನ, 
ಅದರಿಂದ ಕೂಡಿದವನು, ಜ್ಞಾನದಿಂದ ಸಂಪನ್ನನಲ್ಲಎಂದು ಹೇಳಲು ಸಾಧ್ಯವಿಲ್ಲ, 
ಏಕೆಂದರೆ ಅವನೇ ಜ್ಞಾನಸಂಪನ್ನನಾದವನು. ಇದರಿಂದ ರಮಾದಿ ಸರ್ವ 
ತತ್ವದೇವತೆಗಳನ್ನುತನಗೆ ಮಹೋಪಕಾರವನ್ನುಮಾಡಿದವರೆಂದು ತಿಳಿದು ಅವರಲ್ಲಿ 
ತಾರತಮ್ಯಜ್ಞಾನವನ್ನು ಹೊಂದಿದವನೇ ಜ್ಞಾನಿಯೇ ಹೊರತು ಆ ಜ್ಞಾನವಿಲ್ಲದೆ 
ಶಾಸ್ತಾಧ್ಯಯನವನ್ನು ಮಾಡುವವನು ಜ್ಞಾನಿಯಲ್ಲ ಎಂಬ ಅಭಿಪ್ರಾಯವು 
ಸೂಚಿಸಲ್ಪಡುತ್ತದೆ. "ಕಶ್ಚನ' ಎಂದೂ ಒಟ್ಟಿಗೆ ಇಟ್ಟುಕೊಳ್ಳಬೇಕು. "ಯಃ ಕಶ್ಚನ ಬ್ರಾಹ್ಮಣಃ 
: ಯಾವನಾದರೂ ಒಬ್ಬ ಬ್ರಾಹ್ಮಣನು ತನ್ನ ಇಷ್ಟವನ್ನು ಸಲ್ಲಿಸುವ ದೇವತೆಗಳನ್ನು 
ತಾರತಮ್ಯ ಜ್ಞಾನವಿಲ್ಲದೆ, ವಿದ್ಯಾತ್‌: ತಿಳಿಯುವವನಾದರೆ, ಸಃ: ಆ ಬ್ರಾಹ್ಮಣನು, 
ಸಮಾನಃ ನ ಸ್ಯಾತ್‌: ಆ ತತ್ವಾಭಿಮಾನಿ ದೇವತೆಗಳಿಗೆ ತಾರತಮ್ಯವನ್ನು ತಿಳಿದ ಜ್ಞಾನಿಗೆ 


ಸನತ್ತುಜಾತೀಯ ಪರ್ವ ಸ 


ಸಮನಾಗುವುದಿಲ್ಲ. ಆದರೆ ನೀಚನಾದವನು ಎಂದು ಅಭಿಪ್ರಾಯ. ಏಕೆಂದರೆ ಸ್ವಯಂ: 
ತಾನೇ, ಸ್ವತಃ ಆ ಬ್ರಾಹ್ಮಣನು, ಯಸ್ಮಿನ್‌: ತನ್ನ ಅಭಿಮಾನವುಳ್ಳ ಸಂಸಾರದಲ್ಲಿ, 
ಯತತೇ: ಪ್ರಯತ್ನಪಡುತ್ತಾನೆ, ದೇಹ-ಗೇಹಾದಿಗಳಲ್ಲಿಯೇ ಅಭಿಮಾನವನ್ನು ಹೊಂದಿ 
ಅಲ್ಲಿಯೇ ಪ್ರಯತ್ನಶೀಲನಾಗುತ್ತಾನೆ ಎಂದು ಅಭಿಪ್ರಾಯ. ಆದ್ದರಿಂದ ವಿರುದ್ಧ 
ಧರ್ಮವನ್ನುಳ್ಳ ಅಥವಾ ತಾರತಮ್ಯ ಜ್ಞಾನ ಮತ್ತು ತದಭಾವರೂಪವಾದ ವಿರುದ್ಧ 
ಧರ್ಮವನ್ನುಳ್ಳ ಜ್ಞಾನಿಗಳು ಎಂದೂ ಸಮಾನರಾಗುವುದಿಲ್ಲಎಂದು ಅಭಿಪ್ರಾಯ. 
ಅಥವಾ ಸ ಬ್ರಾಹ್ಮಣಃ: ಅಂತಹ ತಾರತಮ್ಯಜ್ಞಾನವುಳ್ಳ ಜ್ಞಾನಿಯು, ಸಮಾನಃ ನ 
ಸ್ಯಾತ್‌: ಅಹಂಕಾರದಿಂದ ಕೂಡಿದವನಾಗಿರಬಾರದು, ಕೂಡಿದವನಾಗಿರುವುದಿಲ್ಲ 
ಎಂದು ಅರ್ಥವನ್ನು ಮಾಡಬಹುದು. ಇದರಿಂದ ಸಂಸಾರದಲ್ಲಿ ಅಭಿಮಾನವುಳ್ಳ 
ಶಾಸ್ತ್ರಜ್ಞಾನ ಸಂಪನ್ನನಾದವನು ಸಂಸಾರ ವಿಮುಕ್ತನಾದ ನಿರಭಿಮಾನಿಯಾದ ಅಪರೋಕ್ಷ 
ಜ್ಞಾನಿಗೆ ಎಂದೂ ಸಮಾನನಾಗುವುದಿಲ್ಲಎಂದು ಹೇಳಲ್ಪಡುತ್ತದೆ. 


ಯಮಪ್ರಯತಮಾನಂ ತು ಮಾನಯಂತಿ ಸ ಮಾನಿತಾಃ | 
ಸ ಮಾನ್ಯಮಾನೋ ಮನ್ಯೇತ ನಾವಮಾನೇಶನುಸಂಜ್ವರೇತ್‌ Meal 


ಹಿಂದಿನ ಶ್ಲೋಕಗಳಲ್ಲಿ ಮಾನಾಪಮಾನಜ್ಞಾನಶೂನ್ಯನಾದ, ದೇಹಾಭಿಮಾನ 
ಜ್ಞಾನಶೂನ್ಯನಾದ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಪರಮಾತ್ಸನನ್ನುನೋಡಿ ಆ ಸುಖದಲ್ಲಿ 
ಮಗ್ಗನಾದ ಜ್ಞಾನಿಯ ಸಾಮಾನ್ಯ ಲಕ್ಷಣವನ್ನು ಹೇಳಿ ಈಗ ಅಂತಹ ಜ್ಞಾನಿಯ ವಿಶೇಷ 
ಲಕ್ಷಣವನ್ನು ಹೇಳುತ್ತಾರೆ. 


ಅಪ್ರಯತಮಾನಂ- ಇನ್ನೊಬ್ಬರಿಂದ ಮರ್ಯಾದೆಯನ್ನು ಮಾಡಿಸಿಕೊಳ್ಳಲು 
ಪ್ರಯತ್ನ ಪಡದಿರುವ, ಯಾವ ಜ್ಞಾನಿಯನ್ನು ನೋಡಿ ಎಂದು ಅಧ್ಯಾಹಾರ 
ಮಾಡಬೇಕು, ಮಾನಿತಾಃ: ಜ್ಞಾನಿಗಳು, "ಮಾಜ್‌ ಮಾನೇ' ಎಂಬ ಧಾತುವಿನಿಂದಲೂ, 
"ಇಣ್‌ ಗತೌ' ಎಂಬ ಧಾತುವಿನಿಂದಲೂ ನಿಷ್ಠನ್ನವಾಗಿರುವುದರಿಂದ ಮಾನೇನ ಎಂದರೆ 
ಜ್ಞಾನದಿಂದ, ಇತಾಃ: ಕೂಡಿದವರು ಎಂಬ ಅರ್ಥದಲ್ಲಿ, ಮಾನಿತಾಃ ಎಂದರೆ 
ಜ್ಞಾನಿಗಳು ಎಂದು ಅರ್ಥವಾಗುತ್ತದೆ. ಅಥವಾ ಮಾನಿತಾಃ: ಮಾನ ಎಂದರೆ 
ಅಹಂಕಾರ, ಅದರಿಂದ ಕೂಡಿದವರು, ಐಶ್ವರ್ಯಾದಿ ಅಹಂಕಾರದಿಂದ ಕೂಡಿದ 
ರಾಜರು ಎಂದಾದರೂ ಅರ್ಥವನ್ನು ಮಾಡಬಹುದು, ಮಾನಯಂತಿ: ನಮಸ್ಕಾರಾದಿ 


-472- ಮಹಾಭಾರತ ಉದ್ಯೋಗಪರ್ವ 


ಸತ್ಕಾರವನ್ನು ಮಾಡುತ್ತಾರೆಯೋ, ಮಾನ್ಯ ಮಾನಃ: ಮಾನ್ಯ: ಜ್ಞಾನಿ ಜನರಿಂದ 
ಮಾನ್ಯವಾದ, ಮಾನಃ: ಜ್ಞಾನವುಳ್ಳ ಸಃ: ಅಂತಹ ಜ್ಞಾನವುಳ್ಳ ಇನ್ನೊಬ್ಬ ಜ್ಞಾನಿಯು, 
ಮನ್ಯೇತ: ಹೀಗೆ ಸರ್ವಜ್ಞಾನಿಗಳಿಂದಲೂ ಮಾನ್ಯನಾದವನನ್ನೇ ಜ್ಞಾನಿ ಎಂದು 
ತಿಳಿಯಬೇಕು. ಅಥವಾ ನಾನೂ ಸಹ ಇದೇ ರೀತಿಯಲ್ಲಿದೇಹಾಭಿಮಾನಶೂನ್ಯನಾದ 
ಜ್ಞಾನಿಯಾಗಬೇಕು ಎಂದು ಅವನನ್ನು ನೋಡಿ ಚಿಂತಿಸಬೇಕು ಎಂದೂ ಅರ್ಥ. 
ಅನಂತರದಲ್ಲಿಅವಮಾನೇ: ತನಗೆ ಇನ್ನೊಬ್ಬನಿಂದ ಅವಮಾನ ಉಂಟಾದರೂ, ನ 
ಸಂಜ್ವರೇತ್‌: ಅದರಿಂದ ಕ್ಲೇಶವನ್ನು ಪಡಬಾರದು, ಇದರಿಂದ ಜ್ಞಾನಿಯು 
ದೇಹಾಭಿಮಾನ ಶೂನ್ಯನಾದ ಇನ್ನೊಬ್ಬ ಜ್ಞಾನಿಯನ್ನು ನೋಡಿ ತಾನೂ ಸಹ 
ಅವನಂತೆಯೇ ಆಚಾರಶೀಲನಾಗಬೇಕೆಂದು ಬಯಸಬೇಕು ಎಂಬ ಅಭಿಪ್ರಾಯವು 
ಸೂಚಿತವಾಗುತ್ತದೆ. 


ಲೋಕಸ್ವಭಾವ ಏಷೋ ಹಿ ನಿಮೇಷೋನ್ನೇಷವತ್‌ ಸದಾ | 
ವಿದ್ದಾಂಸೋ ಮಾನಯಂತೀಹ ಇತಿ ಮನ್ಯೇತ ಮಾನಿತಃ ble] 


ಈಗ ದ್ವಂದ್ವಸಹಿಷ್ಣುತ್ತವೇ ಜ್ಞಾನಿಯ ಮುಖ್ಯಧರ್ಮವೆಂದು ತಿಳಿಸಲು ಜ್ಞಾನಿಯೂ 
ಸಹ ಒಬ್ಬಮನುಷ್ಯನಾದುದರಿಂದ ಇನ್ನೊಬ್ಬರು ಮಾನಾವಮಾನವನ್ನು ಮಾಡಿದಾಗ 
ಸುಖ-ದುಃಖಗಳ ಅನುಭವವಿದ್ದರೂ ತಾನು ಜ್ಞಾನಿಯಾದುದರಿಂದ ಪಾಮರ ಜನರು 
ಮಾಡಿದ ಮಾನಾಪಮಾನಗಳು ತಾತ್ಕಾಲಿಕವಾದವುಗಳೆಂದು ತಿಳಿದು ತನ್ನ 
ಜ್ಞಾನದಾರ್ಡ್ಯದಿಂದ ಉಂಟಾಗುವ, ಸುಖದಿಂದ ಉಂಟಾದ ಮುಖದ 
ವಿಕಾಸಾದಿಗಳನ್ನು ಇನ್ನೊಬ್ಬರಿಗೆ ತೋರಿಸಬಾರದು ಎಂದು ಹೇಳುತ್ತಾರೆ. 


ಏಷಃ: ಮಾನಾಪಮಾನಗಳನ್ನು ಮಾಡುವುದು, ಲೋಕಸ್ವಭಾವಃ- ಪಾಮರ ಜನರ 
ಸ್ವಭಾವ, ಸ್ವಾಭಾವಿಕವಾದ ಧರ್ಮ. ನಿಮೇಷೋನ್ನೇಷವತ್‌- ಕಣ್ಣುಗಳನ್ನು ಮುಚ್ಚಿ 
ತೆಗೆಯುವಂತೆ, ಸದಾ: ಸರ್ವಕಾಲದಲ್ಲಿಯೂ ಇರುವಂತಹದು, ಹಿ: ಇದು 
ಪ್ರಸಿದ್ಧವಾದುದು. ಸುಖದ ಅನಂತರ ದುಃಖ, ದುಃಖದ ಅನಂತರ ಸುಖವು 
ಬರುವುದು ಸಂಸಾರದ ಸ್ವಾಭಾವಿಕವಾದ ಧರ್ಮ ಎಂದು ತಿಳಿದು, ವಿದ್ದಾಂಸಃ- 
ಅಪರೋಕ್ಸ ಜ್ಞಾನಿಗಳು, ಮಾನಯಂತಿ: ಮಾನಂ: ಜ್ಞಾನವನ್ನು, ಯಂತಿ: 


ಸನತ್ತುಜಾತೀಯ ಪರ್ವ -473- 


ಹೊಂದುತ್ತಾರೆ. ಸುಖ-ದುಃಖಗಳನ್ನು ಒಂದರ ನಂತರ ಒಂದರಂತೆ 
ಅನುಭವಿಸಬೇಕಾದ್ದರಿಂದ ಅವು ಅನಿತ್ಯವೆಂದು ತಿಳಿಯುತ್ತಾರೆ ಎಂದು ಅರ್ಥ. ಆ 
ಕಾರಣದಿಂದ ಮಾನಿತಃ: ಜನರಿಂದ ಮಾನವನ್ನು ಹೊಂದಿದವನು, ಅವಮಾನ 
ಹೊಂದಿದವನೂ ಸಹ ಎಂದೂ ಇಟ್ಟುಕೊಳ್ಳಬೇಕು. ಇಹ: ಈ ಸಂಸಾರದಲ್ಲಿ, 
ಮನ್ಯೇತ: ಇನ್ನೊಬ್ಬರಿಂದ ಉಂಟಾದ ಸುಖ-ದುಃಖಗಳು ಅನಿತ್ಯವಾದವು ಎಂದು 
ತಿಳಿಯಬೇಕು. ಅಥವಾ ಅಲ್ಲವಾದ ಪರಗುಣಗಳನ್ನೂ ದೊಡ್ಡದೆಂದು ತಿಳಿದು ಅವರನ್ನು 
ಸನ್ಮಾನ ಮಾಡುವುದು ಲೋಕದಲ್ಲಿ ಸಜ್ಜನರ ಸ್ವಭಾವ. ಆ ಕಾರಣದಿಂದ ನನಗೆ 
ಸತ್ಕಾರವನ್ನು ಮಾಡುತ್ತಿದ್ದಾರೆ. ನನ್ನಲ್ಲಿ ಅಂತಹ ಗುಣವೇನೂ ಇಲ್ಲಎಂದು ತಿಳಿದು 
ನಿರಹಂಕಾರಿಯಾಗಿರಬೇಕು. 


ಅಧರ್ಮವಿದುಷೋ ಮೂಢಾ ಲೋಶಶಾಸ್ತ್ರವಿಎಿರ್ಜಿತಾಃ | 
ನ ಮಾನ್ಯಂ ಮಾನಯಿಷ್ಯಂತೀತ್ಯೇವಂ ಮನ್ಯೇದಮಾನಿತಃ 11೨೧॥ 


ಸನ್ಮಾನಯೋಗ್ಯರಾದ ಜ್ಞಾನಿಗಳಿಗೆ ದುಷ್ಟರು ಅಸನ್ನಾನವನ್ನು ಮಾಡುವುದಕ್ಕೆ 
ಸಚ್ಛಾಸ್ಟ್ರಾಬ್ಯಾಸವನ್ನು ಮಾಡದಿರುವ ಅವರ ಧರ್ಮಜ್ಞಾನ ಶೂನ್ಯತ್ನವೇ ಕಾರಣವೆಂದು 
ತಿಳಿದು ಜ್ಞಾನಿಯು ಅವರಿಂದ ಅವಮಾನಿತನಾದರೂ ಕ್ಲೇಶ ಪಡಬಾರದೆಂದು ಈ 
ಶ್ಲೋಕದಲ್ಲಿಹೇಳುತ್ತಾರೆ. 


ಲೋಕೇ: ಮನುಷ್ಯಲೋಕದಲ್ಲಿ, ಯೇ ಶಾಸ್ತ್ರವಿವರ್ಜಿತಾಃ: ಯಾರು 
ಸಚ್ಛಾಸ್ಟ್ರಾದ್ಯಯನದಿಂದ ಉಂಟಾಗುವ ಜ್ಞಾನಹೀನರಾಗಿರುತ್ತಾರೆಯೋ ಮತ್ತು ಆ 
ಕಾರಣದಿಂದಲೇ, ಅಧರ್ಮವಿದುಷಃ- ಧರ್ಮಜ್ಞಾನಶೂನ್ಯರಾಗಿ ಅಧರ್ಮ 
ಜ್ಞಾನದಿಂದ ಕೂಡಿರುತ್ತಾರೆಯೋ, ಅಂತಹ ಅಜ್ಞಾನಿಗಳೇ, ಮಾನ್ಯಂ: ಸನ್ಮಾನಕ್ಕೆ 
ಯೋಗ್ಯನಾದ ಜ್ಞಾನಿಯನ್ನು, ನ ಮಾನಯಿಷ್ಯಂತಿ: ಸನ್ನಾನಿಸುವುದಿಲ್ಲ, ಇತಿ- ಈ 
ರೀತಿಯಾಗಿ, ಅಮಾನಿತಃ- ಅವರಿಂದ ಅವಮಾನಿತನಾದ ಜ್ಞಾನಿಯು, ಮನ್ಯೇತ್‌: 
ತಿಳಿಯಬೇಕು. 


ನ ವೈ ಮಾನಂ ಚ ಮೌನಂ ಚ ಸಹಿತೌ ವಸತ: ಸದಾ । 
ಅಯಂ ಹಿ ಲೋಕೋ ಮಾನಸ್ಯ ಹ್ಯಸೌ ಮೌನಸ್ಯ ತದ್ದಿದುಃ 12೨ 


-474- ಮಹಾಭಾರತ ಉದ್ಯೋಗಪರ್ವ 


ಹೀಗೆ ಅಜ್ಞಾನಜನಿತವಾದ ದೇಹ-ಗೇಹಾದಿ ಅಭಿಮಾನಶೂನ್ಯರಾದ ಜ್ಞಾನಿ 
ಲಕ್ಷಣವನ್ನು ಹೇಳಿ ಈಗ, ವಿರುದ್ಧ ಧರ್ಮಗಳಾದ ದುರಭಿಮಾನ ಮತ್ತು 
ಅನಭಿಮಾನಗಳಿಗೆ ಆಶ್ರಯಗಳನ್ನು ಹೇಳುತ್ತಾರೆ. 


ಮಾನಂ: ದೇಹಾದಿಗಳು ನನ್ನದು ಎಂಬ ದುರಭಿಮಾನವೂ, ಮೌನಂ: 
ಸನ್ನಾನದಿಂದ ಉಂಟಾದ ಸುಖದಿಂದ ಮುಖದ ವಿಕಾಸವನ್ನು ಪ್ರದರ್ಶಿಸದೇ 
ಸುಮ್ಮನಿರುವುದೂ, ಚ ಚ: ಇವೆರಡೂ, ಸಹಿತೌ: ಒಟ್ಟಿಗೆ ಒಂದೇ ಆಶ್ರಯದಲ್ಲಿ 
ಸಹಿತವಾಗಿ, ನ ವಸತಃ: ಇರುವುದಿಲ್ಲ, ಹಾಗಾದರೆ ಮಾನವು ಎಲ್ಲಿರುತ್ತದೆ ಮೌನವು 
ಎಲ್ಲಿರುತ್ತದೆ ಎಂಬ ಪ್ರಶ್ನೆಗೆ ಉತ್ತರಾರ್ಧದಲ್ಲಿ ಉತ್ತರವನ್ನು ಹೇಳುತ್ತಾರೆ. ಅಯಂ: 
ಪ್ರತ್ಯಕ್ಷಗೋಚರನಾದ, ಲೋಕಃ: ಸಂಸಾರಿಯಾದ ಜನರು, ಮಾನಸ್ಯ- ಅಭಿಮಾನಕ್ಕೆ, 
ಆಶ್ರಯವಾಗಿರುತ್ತಾರೆ ಎಂದು ಇಟ್ಟುಕೊಳ್ಳಬೇಕು, ಅಸೌ: ನಿವೃತ್ತಿ 
ಮಾರ್ಗವರ್ತಿಯಾದವನ ಅಪರೋಕ್ಷ ಜ್ಞಾನಕ್ಕೆ ಸಂಬಂಧಿಸಿದ, ಲೋಕಃ: 
ಜ್ಞಾನಿಜನರು, ಮೌನಸ್ಯ: ದ್ವಂದ್ವ ಸಹಿಷ್ಣುತಾ ರೂಪವಾದ ಮೌನಕ್ಕೆ 
ಆಶ್ರಯರಾಗಿರುತ್ತಾರೆ. ತತ್‌: ಅಂತಹ ಈ ವಿಷಯವನ್ನು, ವಿದುಃ: ಜ್ಞಾನಿಗಳು 
ತಿಳಿದಿರುತ್ತಾರೆ. 


ಅಥವಾ ಅಯಂ ಲೋಕಃ: ಈ ಪ್ರತ್ಯಕ್ಷವಾದ ಭೂಲೋಕವು, ಮಾನಸ್ಯ- 
ಅಭಿಮಾನವುಳವರಿಗೆ (ಅಹಂಕಾರವುಳ್ಳವರಿಗೆ ಆಶ್ರಯವಾದುದು ಎಂದು) ಹಿ: 
ಪ್ರಸಿದ್ಧವಾದುದು, ಅಸೌ: ಮೋಕ್ಟ್ಬಲೋಕವು, ಮೌನಸ್ಯ- ಅಭಿಮಾನ ರಹಿತರಾದವರಿಗೆ 
ಆಶ್ರಯವಾದುದು, ಮೋಕ್ಷಾರ್ಥಗಳಿಗೆ ಮೌನವೇ ಪ್ರಿಯವಾದುದು. ಸಂಸಾರಿಗಳು 
ಮಾತ್ರ ಅಭಿಮಾನವನ್ನು ಬಿಡುವುದಿಲ್ಲಎಂದೂ ಅರ್ಥವನ್ನು ಮಾಡಬಹುದು. 

ಶ್ರೀರ್ಹಿ ಮಾನಾರ್ಥಸಂಜಾತಾ ಸಾ ಚಾಪಿ ಪರಿಪಂಧಿನೀ । 

ಬ್ರಾಹ್ಮೀ ಸುದುರ್ಲಭಾ ಶ್ರೀರ್ಹಿ ಪ್ರಜ್ಞಾಹೀನೇನ ಕೃತ್ರಿಯ 11೨೩1 

ಅತಿ ಪ್ರಯತ್ನ ಸಾಧ್ಯವಾದ ವಿಷಯ ವಿರಕ್ತಿ, ನಿರಭಿಮಾನ, ಭಗವದರ್ಪಣ 
ಮತ್ತು ಸರಿಯಾದ ಅನುಸಂಧಾನ ಇವುಗಳಿಂದ ಸಹಿತವಾದ ಸಂನ್ಯಾಸ 
ಧರ್ಮಾಚರಣೆಯೇ ಸ್ವರೂಪ ಸುಖಾಭಿವ್ಯಕ್ಕಿಗೆ ಕಾರಣವೆಂದು ಹೇಳಿದರೆ ಅಂತಹ 


ಸನತ್ತುಜಾತೀಯ ಪರ್ವ -475- 


ಸುಖವು ದುರಭಿಮಾನಸಹಿತವಾದ, ಅಲ್ಪಾಯಾಸಸಾಧ್ಯವಾದ 
ಕಾಮ್ಯಕರ್ಮಾನುಷ್ಠಾನದಿಂದಲೂ ದೊರೆಯುವುದರಿಂದ ಸಂನ್ಯಾಸ ಧರ್ಮವನ್ನೇ ಏಕೆ 
ಆಚರಿಸಬೇಕು ಎಂಬ ಪ್ರಶ್ನೆಗೆ ಉತ್ತರವಾಗಿ, 


ಹಿತ್ವಾ ಸಧರ್ಮಂ ಚರಣಾಂಬುಜಂ ಹರೇ- 
ರ್ಭಜನ್ನಪಕ್ಟೋಥ ಪತೇತ್‌ ತಥೋ ಯದಿ । 
ಯತ್ರ ಕ್ವ ವಾ ಭದ್ರಮಭೂದಮುಷ್ಯ 
ಕೋ ವಾರ್ಥ ಆಪ್ರೋ ಭಜತಾಂ ಸಧರ್ಮಮ್‌ ॥॥ 


(ತನ್ನಕುಲಾಗತವಾದ ಧರ್ಮವನ್ನು ಬಿಟ್ಟುಪರಮಾತ್ಮನ ಪಾದವನ್ನು ಭಜಿಸುತ್ತಾ 
ಅಪಕ್ಷನಾಧಿಕಾರಿಯು ಎಲ್ಲಾದರೂ ಜಾರಿದರೂ ಸಹ ಅವನಿಗೆ ಎಲ್ಲಿಯಾದರೂ 
ಒಳ್ಳೆಯದೇ ಆಗುತ್ತದೆ. ಹರಿಪಾದ ಭಜನೆಯನ್ನು ಬಿಟ್ಟು ಕುಲಧರ್ಮವನ್ನು 
ಆಚರಿಸುವವನು ಯಾವುದನ್ನು ಸಂಪಾದಿಸುತ್ತಾನೆ?) ಎಂಬ ಭಾಗವತ ವಚನಕ್ಕೆ 
ಅನುಸಾರವಾಗಿ ಅಭಿಮಾನ ಸಹಿತವಾಗಿ ಆಚರಿಸಿದ ಕರ್ಮಗಳು ಮೋಕ್ಸಕ್ಷೆ ವಿರೋಧಿ 
ಯಾದುದರಿಂದ ಮತ್ತು ಪತನಾನಂತರದಲ್ಲಿ ದುಃಖಕ್ಕೆ ಕಾರಣವಾದುದರಿಂದ 
ಕಾಮ್ಯಕರ್ಮಜನ್ಯವಾದ ಸರ್ಗಾದಿಗಳು ಪಾಮರರಿಗೆ ಸುಖದಂತೆ ತೋರಿದರೂ 
ಮುಮುಕ್ಷು ಅದು ಹೇಯವಾದುದು ಎಂದು ಉಪದೇಶ ಮಾಡುತ್ತಾ ಅಭಿಮಾನ 
ರಹಿತವಾಗಿ ಮತ್ತು ಸಹಿತವಾಗಿ ಮಾಡಿದ ಕರ್ಮಗಳ ಪಾರತ್ರಿಕ ಫಲದ ವೈಲಕ್ಷಣ್ಯವನ್ನು 
ಇಲ್ಲಿಹೇಳುತ್ತಾರೆ. 


ಮಾನಾರ್ಥಸಂಜಾತಾ:ಮಾನ ಎಂದರೆ ದುರಭಿಮಾನ, ಅರ್ಥ ಎಂದರೆ 
ವಿಷಯವರ್ಗಗಳು, ಇವುಗಳಿಂದ ಉಂಟಾದ ಅಥವಾ ಮಾನಾರ್ಥಸಂಜಾತಾ: 
ಮಾನಾರ್ಥಂ ದುರಭಿಮಾನವನ್ನು ಹುಟ್ಟಿಸುವ ಸಲುವಾಗಿಯೇ, ಸಂಜಾತಾ: 
ಉಂಟಾದಂತಹ, ಅಥವಾ ಕಾಮಾರ್ಥ ಸಂಜಾತಾ ಎಂಬ ಪಾಠವಿದ್ದರೆ ಕಾಮ ಎಂದರೆ 
ವಿಷಯಗಳು, ಅವುಗಳನ್ನು ಸಂಪಾದಿಸುವ ಸಲುವಾಗಿ ಉಂಟಾದ ಎಂದರೆ ಅಭಿಮಾನ 
ಪೂರ್ವಕವಾಗಿ ಮಾಡಿದ ಕಾಮ್ಯಕರ್ಮದಿಂದ ಉಂಟಾದ ಸ್ಪರ್ಗಾದಿ ರೂಪವಾದ 
ಎಂದು ಅರ್ಥ. ಶ್ರೀಃ: ಸಂಪತ್ತು, ಪರಿಪಂಥಿನೀ: ಅನಿತ್ಯವೂ ದುಷವೂ ಆದುದರಿಂದ 
ಮೋಕ್ಷಮಾರ್ಗದೆ ವಿರೋಧಿಯಾದುದು. "ಹಿ' ಎಂಬ ನಿಪಾತವು ಅದು 


-476- ಮಹಾಭಾರತ ಉದ್ಯೋಗಪರ್ವ 


ದುಷ್ಪವಾದುದರಿಂದ ಹೇಯವೆಂದು ಸೂಚಿಸುತ್ತದೆ. ಬ್ರಾಹ್ಮೀ: ಬ್ರಹ್ಮ ಜ್ಞಾನದಿಂದ 
ಉಂಟಾದ, ಶ್ರೀಃ: ಮೋಕ್ಟರೂಪವಾದ ಸಂಪತ್ತು, ಪ್ರಜ್ಞಾಹೀನೇನ - 
ನಿರಹಂಕಾರಪೂರ್ವಕವಾಗಿ ವಿಷ್ಣುಸರ್ವೋತ್ತಮತ್ಪಜ್ಗಾನವನ್ನು ಹೊಂದದಿರುವ 
ಪುರುಷನಿಂದ, ದುರ್ಲಭಾ: ಅಪ್ರಾಪ್ಯವಾದುದು, ಇಲ್ಲಿಯೂ ಕೂಡ "ಹಿ' ಎಂಬ 
ನಿಪಾತದಿಂದ ಬ್ರಾಹ್ಮೀ ಸಂಪತ್ತು ನಿತ್ಯವೂ ಸುಖಾತ್ಮಕವಾಗಿರುವುದರಿಂದ ಅದನ್ನೇ 
ಸಂಪಾದಿಸಬೇಕು ಎಂದು ಸೂಚಿಸಲ್ಪಡುತ್ತದೆ. 


ದ್ವಾರಾಣಿ ತಸ್ಯಾಃ ಪ್ರವದಂತಿ ಸಂತೋ 
ಬಹುಪ್ರಕಾರಾಣಿ ದುರಾಚರಾಣಿ । 
ಸತ್ಯಾರ್ಜವೇ ಹ್ರೀರ್ದಮಶೌಚವಿದ್ಯಾಃ 
ಷಣ್ಮಾನಮೋಹಪ್ರತಿಬಂಧನಾನಿ 11೨೪॥ 


ಸರ್ವಜ್ಞರಾದ ಸನತ್ತುಜಾತರು "ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ' ಎಂದು 
ಆರಂಭಿಸಿ ಅಧ್ಯಾಯದ ಕೊನೆಯವರೆಗೆ ಅಜ್ಞಾನ ಮತ್ತು ಮಿಥ್ಯಾಜ್ಞಾನಿಗಳಿಗೇ 
ಅನರ್ಥಪ್ರದತ್ತವನ್ನೂ, ಅದರ ಪರಿಹಾರಸಾಧನವಾದ ವಿಷ್ಣುಸರ್ವೋತ್ತಮತ್ವ ಜ್ಞಾನವೇ 
ಮೋಕ್ಟಪ್ರದವೆಂಬುದನ್ನೂ, ಪರಿಹಾರ ಸಾಧನವಾದ ವಿಷ್ಣುಸರ್ವೋತ್ತಮತ್ವ 
ಜ್ಞಾನವಾದರೂ ಅನೇಕ ಆಗಮಗಳ ಪ್ರಮಾಣದಿಂದ ಉಂಟಾಗುತ್ತದೆ ಎಂಬುದನ್ನೂ 
ಸಮರ್ಥಿಸಿ, ಉಪಸಂಹಾರವನ್ನು ಮಾಡಿ ಪುನಃ ಧೃತರಾಷ್ಟ್ರನ ಮುಂದಿನ ಪ್ರಶ್ನೆಗೆ 
ಅವಕಾಶವನ್ನು ಮಾಡಿಕೊಡಲು ಮಿಥ್ಯಾಜ್ಞಾನ ಮತ್ತು ಅಜ್ಞಾನಶಬ್ದಗಳ ಪರ್ಯಾಯ 
ಶಬ್ದಗಳಾದ ಮಾನ ಮತ್ತು ಮೋಹಗಳ ವಿನಾಶಕ್ಕೋಸ್ಕರ ಸ್ಟೀ-ಶೂದ್ರಾದಿ 
ಸರ್ವಾಧಿಕಾರಿಗಳು ಅನುಷ್ಠಾನ ಮಾಡಬೇಕಾದ ಆರು ಸಾಧನಗಳನ್ನು ಹೇಳುತ್ತಾರೆ. 


ಸಂತಃ: ಶಾಸ್ತಾರ್ಥಮನ್ನು ತಿಳಿದ ಜ್ಞಾನಿಗಳು, ಮಾನಮೋಹ ಪ್ರತಿಬಂಧನಾನಿ: 
ದೇಹದಲ್ಲಿನನ್ನದು ಎಂಬ ಬುದ್ಧಿಯು ಮಾನ, ಅದು ಮಿಥ್ಯಾಹಂಕಾರ ರೂಪವಾದುದು, 
ದೇಹ-ಗೇಹಾದಿಗಳಲ್ಲಿಪ್ರತ್ಯಕ್ಷವಾಗಿ ಅನಿತ್ಯತ್ತವನ್ನುನೋಡಿದರೂ ನೋಡದವನಂತೆ 
ಪ್ರವೃತ್ತನಾಗುವುದು ಮೋಹ. ಇಂತಹ ಮಾನಮೋಹಗಳಿಗೆ ಪ್ರತಿಬಂಧನಾನಿ: 
ಸ್ತಂಭಕವಾದ, ಷಟ್‌- ಆರು ಸಾಧನಗಳನ್ನು ಪ್ರವದಂತಿ: ಹೇಳುತ್ತಾರೆ. ಆ 
ಸಾಧನಗಳಾದರೂ ಬಹುಪ್ರಕಾರಾಣಿ: ಅನೇಕ ಪ್ರಕಾರಗಳಿಂದ ಕೂಡಿದವು ಮತ್ತು 


ಸನತ್ತುಜಾತೀಯ ಪರ್ವ -477- 


ದುರಾಚರಾಣಿ: ಕಷ್ಟಪಟ್ಟು ಆಚರಣೆ ಮಾಡಲು ಸಾಧ್ಯವಾದವುಗಳು, ಅವು 
ಯಾವುವೆಂದರೆ ಸತ್ಯಾರ್ಜವೇ- ಸತ್ಯ ಎಂದರೆ ಯಥಾರ್ಥ ಭಾಷಣ ಅಥವಾ 
ಸಜ್ಜನರಿಗೆ ಹಿತವಾದ ಭಾಷಣ, ಆರ್ಜವ ಎಂದರೆ ಯಜು ಮಾರ್ಗದಲ್ಲಿನಡೆಯುವಿಕೆ 
ಇವು ಎರಡು. ಹ್ರೀಃ: ನಿಷಿದ್ದವನ್ನು ಮಾಡುವುದರಲ್ಲಿಲಜ್ಜೆ ಇದು ಮೂರನೆಯದು. 
ದಮ: ಇಂದ್ರಿಯ ನಿಗ್ರಹ- ಇದು ನಾಲ್ಕನೆಯದು, ಶೌಚಂ: ಮೃಜ್ನಲಗಳಿಂದ ಬಾಹ್ಯ 
ಶೌಚ, ಮನಸ್ಸಿನ ಶುದ್ದಿಯಿಂದ ಆಂತರ್ಯದ ಶೌಚ - ಈ ಎರಡು ಶುದ್ದಿಗಳು - 
ಇವು ಐದನೆಯವು. ವಿದ್ಯಾ: ಪರಾಪರವಿಷಯವಾದ ಬ್ರಹ್ಮವಿದ್ಯೆ- ಇದು 
ಆರನೆಯದು. ಈ ಆರು ಗುಣಗಳು ಮಾನ-ಮೋಹಗಳನ್ನುನಾಶ ಮಾಡುತ್ತವೆ ಎಂದು 
ಅಭಿಪ್ರಾಯ. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ತ್ರಿಚತ್ವಾರಿಂಶೋ5ಧ್ಯಾಯಃ ॥ 
1 ಸನತ್ತುಜಾತಪರ್ವಣಿ ದ್ವಿತೀಯೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿನಲವತ್ಥೂರನೆಯ 
ಅಧ್ಯಾಯ ಮುಗಿಯಿತು. 
XK 
ನಲವತ್ನಾಲ್ಕನೆಯ ಅಧ್ಯಾಯ 
ಧೃತರಾಷ್ಟನಿಂದ ಸನತ್ಕುಮಾರರನ್ನು ಕುರಿತು ಸಂನ್ಯಾಸ ಸ್ವರೂಪ. ತಪಸ್ಸಿನ ದ್ಧಿ, 
ಅತಿವೃ ಬೇಧಗಳು, ತಪಸಿನ ಕಲ್ಲಷಗಳು. ಆ ಕಲ್ಪಷಗಳ ಪರಿಹಾರ. 
ಬ್ರಹ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನಿಯ ಲಕ್ಷಣ ವಿಷಯದಲ್ಲಿ ಪ್ರಶ್ನೆ. 
ಸನತ್ಸುಮಾರರಿಂದ ಅವುಗಳ ಪರಿಹಾರ. 
ಧೃತರಾಷ್ಟ್ರ 
ಕಸ್ಕೈಷ ಮೌನಃ ಕತರನ್ನು ಮೌನಂ 
ಪ್ರಬ್ರೂಹಿ ವಿದ್ದನ್ನಿಹಷ ಮೌನಭಾವಮ್‌ । 
ಮಾನೇನ ವಿದ್ದಾನುಪಯಾತಿ ಮೌನಂ 
ಕಥಂ ಮುನೇ ಮೌನಮಿಹಾಚರಂತಿ ell 


-478- ಮಹಾಭಾರತ ಉದ್ಯೋಗಪರ್ವ 


ಅಸೌ ಮೌನಸ್ಯ ಇತ್ಯಾದಿಗಳಿಂದ ಮೌನ ವಿಷಯಕವಾದ ಜ್ಞಾನಿ ಲಕ್ಷಣವನ್ನು 
ತಿಳಿದ ಧೃತರಾಷ್ಟ್ರ ಪುನಃ ಅಧನ್ನೇ ವಿಶೇಷವಾಗಿ ತಿಳಿಯಲು ಮೌನಾದಿ ಸ್ವರೂಪವನ್ನು 
ಕುರಿತು ಪ್ರತ್ಯೇಕವಾಗಿ ಪ್ರಶ್ನೆಯನ್ನು ಮಾಡುತ್ತಾನೆ. 


ಹೇ ವಿದನ್‌- ಸರ್ವಜ್ಞರಾದ ಸನತ್ತುಜಾತರೇ, ಏಷ ಮೌನಃ: "ಅಸೌ ಮೌನಸ್ಯ' 
ಮೊದಲಾದ ಶ್ಲೋಕಗಳಲ್ಲಿ ನೀವು ಹೇಳಿದ ಮೌನವು, ಕಸ್ಯ: ಎಂತಹ ಬ್ರಾಹ್ಮಣನ 
ವಿಷಯದಲ್ಲಿಸಲ್ಲುತ್ತದೆ? ಮೌನಂ ಕತರತ್‌- ಮೌನವು ಯಾರ ಪಕ್ಕದಲ್ಲಿಸಲ್ಲುತ್ತದೆ? 
ಅಥವಾ ಮೌನದ ಲಕ್ಷಣವೇನು? ಮೌನಭಾವಂ ಎಂದರೆ ಮೌನಸ್ವಭಾವ ಅಥವಾ 
ಮೌನದ ಇರುವಿಕೆಯನ್ನೂ ಮೌನೇನ: ಯಾವ ಮೌನದ ಅಧಿಷ್ಠಾನದಿಂದ, ವಿದ್ವಾನ್‌: 
ಜ್ಞಾನಿಯು, ಮೌನಂ: ಮುನಿಪ್ರಾಪ್ಯನಾದ ಭಗವಂತನನ್ನು ಅಥವಾ ಪುಣ್ಯಸಾಧನವಾದ 
ಪ್ರಸಿದ್ಧವಾದ ಮೌನವನ್ನು, ಉಪಯಾತಿ: ಹೊಂದುತ್ತಾನೆ? ಹೇ ಮುನೇ: ಎಲೈ 
ಮೌನರೂಪವಾದ ಧರ್ಮನಿಷ್ಠ ಸನತ್ತುಜಾತರೇ, ಮೌನಂ: ಮಹಾಪುರುಷಾರ್ಥ 
ಸಾಧನವಾದ ನಿಮಗೆ ಅಭಿಮತವಾದ ಮೌನವನ್ನು , ಕಥಂ: ಯಾವ ರೀತಿಯಿಂದ, 
ಇಹ: ಸಾಧನಾನುಷ್ಠಾನ ಸಮಯದಲ್ಲಿ, ಆಚರಂತಿ- ಜ್ಞಾನಿಗಳು ಆಚರಿಸುತ್ತಾರೆ? 
ಇವುಗಳನ್ನು ಪ್ರಬ್ರೂಹಿ: ವಿಶೇಷವಾಗಿ ತಿಳಿಸಿ. ಮೌನಾದಿಗಳು ಅವಶ್ಯವಾಗಿ 
ತಿಳಿಯಲೇಬೇಕಾದ ವಿಷಯಗಳು ಎಂದು ಸೂಚಿಸಲು "ಪ್ರಬ್ರೂಹಿ' ಎಂದು "ಪ್ರ' 
ಎಂಬ ಉಪಸರ್ಗವನ್ನು ಪ್ರಯೋಗಿಸಿದ್ದಾರೆ. ಇಲ್ಲದಿದ್ದರೆ ಬ್ರೂಹಿ ಎಂದು ಇಷ್ಟೇ 
ಸಾಕಾಗುತ್ತಿದ್ದಿತು. 

ಸನತುಜಾತಃ 
ಯತೋ ನ ವೇದಾ ಮನಸೈವ ಹೀನಮ್‌ 
ಅನುಪ್ರವಿಶಂತಿ ತತೋ ನ ಮೌನಮ್‌ । 
ಯತ್ರೋತ್ಠಿತೋ ವೇದಶಬ್ದಸಥಾರಯಂ 
ನ ತನ್ಮಯತ್ಹೇನ ವಿಭಾತಿ ರಾಜನ್‌ ೨1 

ಹೀಗೆ ಹಿಂದೆ "ಅಸೌ ಮೌನಸ್ಯ' ಮುಂತಾದ ವಾಕ್ಯಗಳಿಂದ ಬ್ರಹ್ಮಜ್ಞಾನಿ ಮತ್ತು 
ಮೌನಗಳಿಗೆ ಸಾಮಾನ್ಯವಾಗಿ ವಿಷಯ-ವಿಷಯೀಭಾವ ಸಂಬಂಧವನ್ನು ತಿಳಿದ 
ಧೃತರಾಷ್ಟ್ರನು ಪುನಃ ಬ್ರಹ್ಮಜ್ಞಾನಿಗೆ ಸಂಬಂಧಿಸಿದ ಮೌನಸ್ವರೂಪವನ್ನು ವಿಶೇಷವಾಗಿ 


ಸನತ್ತುಜಾತೀಯ ಪರ್ವ 479- 


ತಿಳಿಯಲು "ಕಸ್ಕೈಷ ಮೌನಂ' ಇತ್ಯಾದಿ ವಾಕ್ಯದಿಂದ ಐದು ರೀತಿಯಲ್ಲಿಪ್ರಶ್ನಿಸಲ್ಪಟ್ಟ 
ಸನತ್ಸುಜಾತರು ಎಲ್ಲಪ್ರಶ್ನೆಗಳಿಗೂ "ಯತಃ' ಎಂಬ ಒಂದೇ ಶ್ಲೋಕದಿಂದ ಉತ್ತರವನ್ನು 
ಕೊಡುತ್ತಾರೆ. 


ಯತಃ: ಅನಾದಿ ಕಾಲದಿಂದ ಬಂದ ಸಂಸಾರಪ್ರಯುಕ್ತವಾದ ಅಜ್ಞಾನ ಮತ್ತು 
ಅನ್ಯಥಾ ಜ್ಞಾನದ ನಿಮಿತ್ತದಿಂದ, ಹೀನಂ: ಭಗವದ್ದಿಷಯಕವಾದ ಜ್ಞಾನ, ಧ್ಯಾನಾದಿ 
ಹೀನನಾದ ಈ ಪುರುಷನನ್ನು, ವೇದಾಃ: ವೇದಯಂತೀತಿ ವೇದಾಃ: ಭಗವದ್ಗುಣಗಳನ್ನು 
ತಿಳಿಸಿಕೊಡುವುದರಿಂದ ವೇದಗಳು ಎಂದು ಕರೆಸಿಕೊಳ್ಳುವ ಶಬ್ದರಾಶಿಗಳು, ಮನಸಾ: 
ಮನು ಅವಬೋಧನೆ ಎಂದು ಧಾತುವಿರುವುದರಿಂದ, "ಸರ್ವೇ ವೇದಾ 
ಯತ್ನದಮಾಮನಂತಿ' ಇತ್ಯಾದಿ ಪ್ರಮಾಣಗಳಿಂದ ಭಗವಂತನೇ ಮುಖ್ಯವಾಗಿ 
ಅನಂತವೇದ ಪ್ರತಿಪಾದ್ಯ ಎಂಬ ಅನುಸಂಧಾನದ ಜೊತೆಯಲ್ಲಿ ನ ಅನುಪ್ರವಿಶಂತಿ: 
ಅನುಕೂಲವಾಗಿ ಪ್ರವೇಶಿಸುವುದಿಲ್ಲ, ತತಃ: ವೇದಾನುಗ್ರಹೀತವಾದ ಬ್ರಹ್ಮಜ್ಞಾನವು 
ಇಲ್ಲದಿರುವ ಕಾರಣದಿಂದ, ಮೌನಂ: ಬ್ರಹ್ಮಜ್ಞಾನವೂ ಸಹ, ನ: ಉಂಟಾಗುವುದಿಲ್ಲ. 
ಇದರಿಂದ ಅಜ್ಞಾನ ಮತ್ತು ಅನ್ಯಥಾ ಜ್ಞಾನವಿಶಿಷ್ಟನಾದ ಬ್ರಾಹ್ಮಣನಲ್ಲಿ ಯದ್ಯಪಿ 
ವೇದವಿದ್ಯಾಧಿಕಾರವಿದೆ. ಆದರೂ ಅವನಿಗೆ ವೇದಾಧ್ಯಯನದಿಂದ ಬ್ರಹ್ಮಜ್ಞಾನವು 
ಉಂಟಾಗುವುದಿಲ್ಲ ಎಂದು ಹೇಳಲ್ಪಡುತ್ತದೆ. ಇದರಿಂದ ಮೌನಶಬ್ದವು ಜ್ಞಾನಶಬ್ದ 
ಪರ್ಯಾಯವೆಂದೂ, ಜ್ಞಾನಿಗೆ ಸಂಬಂಧಿಸಿದ್ದೆಂದೂ ತಿಳಿಸಲ್ಪಡುತ್ತದೆ. ಇದರಿಂದ 
"ಕಸ್ಕೈಷ ಮೌನಃ, ಕತರನ್ನು ಮೌನಮ್‌' ಎಂದು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು 
ಹೇಳಿದಂತಾಯಿತು. ಯತ್ರ: ಯಾವ ಅಧಿಕಾರಿ ಪುರುಷನಲ್ಲಿ, ಅಯಂ: ಅನಂತ 
ಪ್ರಮಾಣ ಪ್ರಸಿದ್ಧನಾದ, ವೇದಶಬ್ಬಃ: "ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾ' ಇತ್ಯಾದಿ 
ಪ್ರಮಾಣಗಳಿಂದ ವೇದಶಬ್ದಿತನಾದ ಎಂದರೆ ವೇದಗಳಿಂದ ಪ್ರತಿಪಾದಿತನಾದ 
ನಾರಾಯಣನು, ಉತ್ಥಿತ: ಜ್ಞಾನ- ಧ್ಯಾನಾದಿವಿಷಯನಾಗಿ ಉತ್ಕರ್ಷದಿಂದ 
ಸ್ಥಿತನಾಗಿರುತ್ತಾನೆಯೋ, ಇದರಿಂದ ಅಧಿಕಾರಿಯಾದವನೂ ಸಹ 
ವೇದಪ್ರತಿಪಾದಿತವಾದ ಯಥಾರ್ಥ ಬ್ರಹ್ಮಜ್ಞಾನಪೂರ್ವಕವಾಗಿ ವೇದಾಧ್ಯಯನವನ್ನು 
ಮಾಡಬೇಕೆಂದು ಸೂಚಿತವಾಗುತ್ತದೆ. ಸಃ: ಇಂತಹ ಬ್ರಹ್ಮಜ್ಞಾನಿಯು, ತನ್ನಯತ್ನೇನ- 
ತನ್ನಲ್ಲಿ ಸಚ್ಛಬ್ಬವಾಚ್ಯವಾದ ಭಗವಂತನ ಪ್ರಾಧಾನ್ಯ ಜ್ಞಾನವಿರುವ ನಿಮಿತ್ತದಿಂದ, 
ವಿಭಾತಿ: ತನಗೆ ಯೋಗ್ಯವಾದ ಬ್ರಹ್ಮಜ್ಞಾನಾದಿ ಸಂಪತ್ತಿನಿಂದ ವಿಶಿಷ್ಟವಾಗಿ 


-480- ಮಹಾಭಾರತ ಉದ್ಯೋಗಪರ್ವ 


ಪ್ರಕಾಶಿಸುತ್ತಾನೆ. ಹೇ ರಾಜನೇ! ಎಂಬ ಸಂಬೋಧನೆಯಿಂದ ನೀನೂ ಸಹ ಇಂತಹ 
ಮೌನವನ್ನು ಸಂಪಾದನೆ ಮಾಡಬೇಕೆಂದು ಸೂಚಿತವಾಗುತ್ತದೆ. "ಯತ್ರೋತ್ಠಿತೋ 
ವೇದಶಬ್ದಃ' ಎಂಬುದರಿಂದ "ಮೌನೇನ ವಿದ್ದಾನುಪಯಾತಿ ಮೌನಮ್‌' ಎಂಬುದು 
ವಿವರಿಸಲ್ಪಡುತ್ತದೆ. "ಅನುಪ್ರವಿಶಂತಿ ತತೋ ನ ಮೌನಮ್‌' ಎಂಬುದರಿಂದ 
"ಮೌನಭಾವಮ್‌' ಎಂಬುದು ವಿವರಿಸಲ್ಪಡುತ್ತದೆ. "ಸ ತನ್ನಯತ್ತೇನ ವಿಭಾತಿ' 
ಎಂಬುದರಿಂದ "ಕಥಂ ಮುನೇ ಮೌನಮಿಹಾಚರಂತಿ' ಎಂಬ ಪ್ರಶ್ನೆಗೆ ಉತ್ತರವು 
ಹೇಳಲ್ಪಡುತ್ತದೆ. ಹೀಗೆ ಐದು ಪ್ರಶ್ನೆಗಳಿಗೂ ಒಂದೇ ಶ್ಲೋಕದಿಂದ ಪರಿಹಾರವು 
ದೊರೆಯುತ್ತದೆ. 


ಧೃತರಾಷ್ಟ್ರ 
ಯಚೋ ಯಜೂಂಷ್ಯಥೋತಧೀತೇ ಸಾಮವೇದಂ ಚ ಯೋ ದ್ವಿಜಃ । 
ಪಾಪಾನಿ ಕುರ್ವನ್‌ ಪಾಪೇನ ಲಿಪ್ಯತೇ ಕಿಂ ನ ಲಿಪ್ಯತೇ TENT 


ಮೌನ-ಮೌನಿಸ್ಟರೂಪಗಳ ವಿಚಾರಪ್ರಸಂಗದಲ್ಲಿ ವೇದಗಳು ಮಹಾಫಲ 
ಪ್ರಾಪಕಗಳೆಂದು ಕೇಳಿದ ಧೃತರಾಷ್ಟ್ರನು ಮೋಕ್ಷಸಾಧನವಾದ ಅಪರೋಕ್ಷ ಜ್ಞಾನ 
ಸಂಬಂಧದಿಂದ ಅಪರೋಕ್ಷ ಜ್ಞಾನಿಗೆ ಪೂರ್ವೋತ್ತರ ಪಾಪಗಳು ವಿನಾಶ, 
ಅಶ್ಲೇಷಗಳನ್ನು ಹೊಂದುವಂತೆ ಯಗಾದಿ ವೇದಗಳನ್ನು ಮಾತ್ರ ಅಧ್ಯಯನ ಮಾಡಿ 
ಅಪರೋಕ್ಷಜ್ಞಾನವಿಲ್ಲದೆ ಖಗಾದಿ ವೇದಾಧ್ಯಯನದಿಂದ ಬಂದ ಪುಣ್ಯದಿಂದ ಮಾತ್ರ 
ಸಂಬದ್ಧನಾದ ಬ್ರಾಹ್ಮಣನಿಗೆ ಹತ್ಯಾದಿಗಳಿಂದ ಉಂಟಾದ ಪಾಪದ ಲೇಪವು ಇದೆಯೇ, 
ಇಲ್ಲವೇ ಎಂದು ಪ್ರಶ್ನೆ ಮಾಡುತ್ತಾನೆ. ಚಃ: ಯಕ್‌ಶಾಖೆಗಳನ್ನು, ಯಜೂಂಷಿ 
ಯಜುಶ್ವಾಖೆಗಳನ್ನು, ಸಾಮವೇದಂ ಚ: ಮತ್ತು ಸಾಮವೇದಗಳನ್ನು , ಯಃ ದ್ವಿಜಃ 
ಯಾವ ಬ್ರಾಹ್ಮಣನು, ಅಧೀತೇ: ಅಧ್ಯಯನವನ್ನು ಮಾಡುತ್ತಾನೆಯೋ, ಆ 
ಬ್ರಾಹ್ಮಣನು, ಪಾಪಾನಿ: ಅನಿಷ್ಟಾಪಾದಕ ಪಾಪಕೃತ್ಯಗಳನ್ನು, ಕುರ್ವನ್‌: 
ಮಾಡುವವನಾದರೆ ಆ ಪಾಪಗಳಿಂದ ಲಿಪ್ಯತೇ ವಾ: ಲೇಪಿಸಲ್ಪಡುತ್ತಾನೆಯೇ? ನ 
ಲಿಪ್ಯತೇ ವಾ: ಅಥವಾ ಲೇಪಿಸಲ್ಪಡುವುದಿಲ್ಲವೇ? (ಎಂದು ಪ್ರಶ್ನೆ). 

ಸನತ್ನುಜಾತಃ 
ನೈನಂ ಸಾಮಾನ್ಯೃಚೋ ವಾಠಪಿ ಯಜೂಂಷಿ ಚ ವಿಚಕ್ಷಣ । 
ತ್ರಾಯಂತೇ ಕರ್ಮಣಃ ಪಾಪಾನ್ನ ತೇ ಮಿಥ್ಯಾ ಬ್ರವೀಮ್ಯಹಮ್‌ ॥೪॥ 


ಸನತ್ತುಜಾತೀಯ ಪರ್ವ -481- 


ಹೀಗೆ ಪ್ರಶ್ನೆ ಮಾಡಲ್ಪಟ್ಟ ಸನತುಜಾತರು ಉತ್ತರವನ್ನು ಹೇಳುತ್ತಾರೆ. ಹೇ ವಿಚಕ್ಷಣ: 
ಎಲೈ ಚತುರನಾದ ಧೃತರಾಷ್ಟ್ರನೇ, ಏನಂ: ಅಧ್ಯಯನವನ್ನು ಮಾತ್ರ ಮಾಡಿ ಪಾಪ 
ಕೃತ್ಯವನ್ನು ಮಾಡುವ ಬ್ರಾಹ್ಮಣನನ್ನು, ಸಾಮಾನಿ ವಾ: ಸಾಮವೇದಗಳಾಗಲೀ, 
ಖಚಃ: ಯಗ್ಗೇದಗಳಾಗಲೀ, ಯಜೂಂಷಿವಾ: ಯಜುರ್ವೇದಗಳಾಗಲೀ, ಪಾಪಾತ್‌ 
ಕರ್ಮಣಃ: ಅವನು ಮಾಡಿದ ಪಾಪಕರ್ಮಗಳ ದೆಶೆಯಿಂದ, ನ ತ್ರಾಯಂತೇಹಿ: 
ಅವನನ್ನು ರಕ್ಷಿಸುವುದಿಲ್ಲವಷ್ಟೆ | ವೇದಪಾಠಗಳಿಂದ ಉಂಟಾದ ಕರ್ಮವು ಮಹಾಪಾಪ 
ನಾಶನವಾದುದರಿಂದ ಅವನನ್ನು ಪಾಪದಿಂದ ರಕ್ಷಿಸುವುದಿಲ್ಲಎಂಬ ಮಾತು ಹೇಗೆ 
ಸಂಗತವಾಗುತ್ತದೆ ಎಂದು ನೀನು ಶಂಕಿಸಬೇಡ ಎಂದು ಉಪದೇಶಿಸುತ್ತಾರೆ. ತೇ: 
ನಿನಗೆ, ಈ ವಿಷಯದಲ್ಲಿ ಮಿಥ್ಯಾ: ಸುಳ್ಳನ್ನು, ನ ಬ್ರವೀಮಿ: ಹೇಳುತ್ತಿಲ್ಲ. ಯಗಾದಿ 
ವೇದಗಳು ಅನೇಕ ಶಾಖೆಗಳಿಂದ ಕೂಡಿರುವುದರಿಂದ ಹಗ್ದೇದಗಳು, 
ಯಜುರ್ವೇದಗಳು ಎಂದು ಮೊದಲಾಗಿ ಬಹುವಚನವು ಪ್ರಯೋಗಿಸಲ್ಪಟ್ಟಿದೆ. 


ನ ಛಂದಾಂಸಿ ವೃಜಿನಾತ್‌ ತಾರಯಂತಿ 

ಮಾಯಾವಿನಂ ಮಾಯಯಾ ವರ್ತಮಾನಮ್‌ । 
ಛಂದಾಂಸ್ಕೇನಂ ಪ್ರಜಹತ್ಯಂತಕಾಲೇ 

ನೀಡಂ ಶಕುಂತಾ ಇವ ಜಾತಪಕ್ಟಾ 11೫1 


ಅಧ್ಯಯನ ಮಾಡಿದ ವೇದಗಳು ಅದ್ಯೇತ್ಛ ಬ್ರಾಹ್ಮಣನನ್ನು ಪಾಪದಿಂದ ರಕ್ಷಣೆ 
ಮಾಡದಿದ್ದರೆ ಬೇರೆ ಏನನ್ನು ಮಾಡುತ್ತವೆ ಎಂಬ ಪ್ರಶ್ನೆಗೆ ಉತ್ತರವಾಗಿ "ಯಸ್ತಂ ನ 
ವೇದ ಕಿಮೃಚಾ ಕರಿಷ್ಯತಿ' (ಯಾವನು ವೇದಪ್ರತಿಪಾದ್ಯನಾದ ನಾರಾಯಣನನ್ನು 
ತಿಳಿಯುವುದಿಲ್ಲವೋ ಅವನು ಕೇವಲ ವೇದಗಳಿಂದ ಏನು ಮಾಡುತ್ತಾನೆ) ಎಂಬ 
ಶ್ರುತಿಗೆ ಅನುಸಾರವಾಗಿ ವೇದಪ್ರತಿಪಾದ್ಯವಾದ ವಸ್ತುಗಳಲ್ಲಿ ಅತಿಮುಖ್ಯನಾದ 
ಪರಮಾತ್ಮನ ಜ್ಞಾನಶೂನ್ಯನಾಗಿ ಕೇವಲ ವೇದಪಾಠವನ್ನುಮಾಡಿ ಮೋಹಾಚಾರವನ್ನು 
ಮಾಡುವ ಮಿಥ್ಯಾಜ್ಞಾನಿಯಾದ ದುಷ್ಟಬ್ರಾಹ್ಮಣನಿಗೆ ಪಾಪ ಪರಿಹಾರವನ್ನುಮಾಡದೆ 
ವೇದಗಳು ಅವನ ಅಂತ್ಯಕಾಲದಲ್ಲಿಅವನನ್ನು ಬಿಟ್ಟುಹೋಗುತ್ತವೆ ಎಂದು ಹೇಳುತ್ತಾರೆ. 


ಇಲ್ಲಿಛಂದಾಂಸಿ ಮೊದಲಾದ ಶಬ್ದಗಳಿಂದ ವರ್ಣಾತ್ಮಕಗಳಾದ ಛಂದಸ್ಸುಗಳು 
ಜಡವಾದ್ದರಿಂದ ಆ ಶಬ್ದಗಳಿಂದ ವಾಚ್ಯರಾದ ಛಂದೋಭಿಮಾನಿ ದೇವತೆಗಳನ್ನೇ 


-482- ಮಹಾಭಾರತ ಉದ್ಯೋಗಪರ್ವ 


ತೆಗೆದುಕೊಳ್ಳಬೇಕು. ಛಂದಾಂಸಿ: ಖಗಾದಿ ನಾಮಕರಾದ ದೇವತೆಗಳು, 
ಮಾಯಾವಿನಂ: ಮಿಥ್ಯಾಜ್ಞಾನವುಳ್ಳ ಅಥವಾ ಕಪಟಧರ್ಮವನ್ನು ಆಚರಿಸುವ, 
ಮಾಯಯಾ -ವೇದಾರ್ಥ ಜ್ಞಾನವಿಲ್ಲದೆ ತನ್ನ ಪ್ರಜ್ಞೆಯಿಂದಲೇ, ವರ್ತಮಾನಂ: 
ಕರ್ಮಗಳಲ್ಲಿ ಪ್ರವೃತ್ತನಾಗುವ, ಏನಂ ಹಿ- ಈ ಬ್ರಾಹ್ಮಣನನ್ನು, ವೃಜಿನಾತ್‌- ಅವನ 
ಪಾಪಕರ್ಮಗಳಿಂದ ಉಂಟಾಗುವ ನರಕಾದಿಗಳಿಂದ, ನ ತಾರಯಂತಿ: 
ದಾಟಿಸುವುದಿಲ್ಲ. ಆದರೆ ಅಂತಕಾಲೇ: ಅವನ ಮರಣಕಾಲದಲ್ಲಿ, ಏನಂ (ತಂ) 
ಆ ಪಾಪಿಯಾದ ಬ್ರಾಹ್ಮಣನನ್ನು ಅವನು ತಮಗೆ ಅಭಿಪ್ರೇತವಾದ ವೇದಾರ್ಥ 
ಪರಿಜ್ಞಾನ ಶೂನ್ಯನಾಗಿದ್ದಾನೆ ಎಂಬ ಕೋಪದಿಂದ, ಪ್ರಜಹತಿ: ಅವನನ್ನು ಬಿಟ್ಟುಬೇರೆ 
ಕಡೆಗೆ ಹೋಗುತ್ತಾರೆ. ಈ ವಿಷಯದಲ್ಲಿ ಒಂದು ದೃಷ್ಟಾಂತವನ್ನು ಹೇಳುತ್ತಾರೆ. 
ಜಾತಪಕ್ಕಾ: ರೆಕ್ಕೆಗಳು ಮೂಡಿದ, ಶಕುಂತಾಃ:- ಪಕ್ಷಿಗಳು, ನೀಡಮಿವ- ತಮ್ಮಉತ್ಪತ್ತಿ 
ಸ್ಥಾನವಾದ ಗೂಡನ್ನು ಬಿಡುವಂತೆ ಎಂದು ದೃಷ್ಟಾಂತ. ಇದರಿಂದ ವೇದಾರ್ಥದ 
ಅನುಸಂಧಾನವಿಲ್ಲದೆ ಕೇವಲ ವೇದಪಾಠವನ್ನು ಮಾಡಿದ ಬ್ರಾಹ್ಮಣನನ್ನು ಅವನು 
ಪಠಿಸುವ ವೇದಗಳು ಅವನು ಆಚರಿಸುವ ದುಷ್ಕರ್ಮಗಳಿಂದ ಉಂಟಾಗುವ ನರಕಾದಿ 
ಅನರ್ಥಗಳನ್ನುಪರಿಹರಿಸುವುದಿಲ್ಲಎಂದು ನಿರ್ಣಯಿಸಲ್ಪಡುತ್ತದೆ. 


ಧೃತರಾಷ್ಟ್ರ 
ಲು 
ನ ಚೇದ್‌ ವೇದಾ ವೇದವಿದಂ ತ್ರಾತುಂ ಶಕ್ತಾ ವಿಚಕ್ಷಣ । 
ಅಥ ಕಸ್ಮಾತ್‌ ಪ್ರಲಾಪೋತಯಂ ಬ್ರಾಹ್ಮಣಾನಾಂ ಸನಾತನಃ 11೬ 


ಅಧ್ಯಯನಾದಿಗಳಿಂದ ಬ್ರಾಹ್ಮಣ್ಯವನ್ನು ಸಂಪಾದಿಸಿಕೊಡುವ ವೇದಗಳು 
ಅಧ್ಯಯನವನ್ನು ಮಾಡುವ ಬ್ರಾಹ್ಮಣನು ಮಾಡಿದ ಪಾಪಪರಿಹಾರವನ್ನು ಮಾಡುವ 
ಸಾಮರ್ಥ್ಯವಿಲ್ಲದೆ ಪುರುಷಾರ್ಥಹೇತುವಲ್ಲವಾದರೆ ವೇದಪಾಠಗಳು ಅರಣ್ಯ 
ರೋದನದಂತೆ ವ್ಯರ್ಥವಾಗುವುದಾದರೆ ಬ್ರಾಹ್ಮಣರು ಏತಕ್ಕೆ ವ್ಯರ್ಥವಾಗಿ ವೇದಪಾಠದ 
ಶ್ರಮವನ್ನುವಹಿಸುತ್ತಾರೆ ಎಂದು ಧೃತರಾಷ್ಟ್ರನ ಪ್ರಶ್ನೆಮಾಡುತ್ತಾನೆ. 


ಹೇ ವಿಚಕ್ಷಣಾ: ಎಲೈ ವಿಶೇಷವಾಗಿ ಭಗವಂತನ ಜ್ಞಾನವನ್ನು ಹೊಂದಿದ 
ಸನತುಜಾತರೇ, ವೇದಾಃ: ಯಗಾದಿ ವೇದಗಳು, ವೇದವಿದಂ- ವೇದಪಾಠವನ್ನು 
ಮಾತ್ರ ಮಾಡುವಷ್ಟು ಜ್ಞಾನ ಸಂಪನ್ನನಾದ ಬ್ರಾಹ್ಮಣನನ್ನು , ತ್ರಾತುಂ: ನರಕಾದಿಗಳಿಂದ 


ಸನತುಜಾತೀಯ ಪರ್ವ -483- 


ರಕ್ಷಿಸಲು, ನ ಶಕ್ತಾಶ್ಚೇತ್‌- ಸಾಮರ್ಥ್ಯವನ್ನು ಹೊಂದದಿದ್ದರೆ, ಅತಃ: ಹಾಗಾದರೆ, 
ಸನಾತನಃ: ಅನಾದಿಕಾಲದಿಂದಲೂ ಪ್ರಾಪ್ತವಾಗಿ ಬಂದ, ಬ್ರಾಹ್ಮಣಾನಾಂ: ಬ್ರಾಹ್ಮಣರ, 
ಅಯಂ ಪ್ರಲಾಪಃ: ಅರಣ್ಯರೋದನದಂತಿರುವ ವೇದವಿಷಯಕವಾದ 
ವ್ಯರ್ಥಪಾಠರೂಪವಾದ ವಾಗ್ಯ್ಯವಹಾರವು, ಕಸ್ಮಾತ್‌: ಯಾವ ಕಾರಣದಿಂದ 
ಮಾಡಲ್ಪಡುತ್ತದೆ? 
ಸನತುಜಾತಃ 
ತಸ್ಯೈವ ನಾಮಾದಿವಿಶೇಷರೂಪೈಃ 
ಇದಂ ಜಗದ್‌ ಭಾತಿ ಮಹಾನುಭಾವ । 
ನಿರ್ದಿಶ್ಯ ಸಮ್ಯಕ್‌ ಪ್ರವದಂತಿ ವೇದಾಃ 
ತದ್‌ ವಿಶ್ವವೈರೂಪ್ಯಮುದಾಹರಂತಿ Ic 


ವೇದಗಳು ಸರ್ವಥಾ ನಿರರ್ಥಕವಾದರೆ ವೇದಪಾರಠವು 
ಅರಣ್ಯರೋದನವಾಗುತ್ತಿದ್ದಿತು. ಆದರೆ ಹಾಗಲ್ಲ. ಮತ್ತೇನೆಂದರೆ, "ಆತ್ಮನ ಆಕಾಶಃ 
ಸಂಭೂತಃ, "ಯತೋ ವಾ ಇಮಾನಿ ಭೂತಾನಿ ಜಾಯಂತೇ', "ಜನ್ಮಾದ್ಯಸ್ಯ ಯತಃ' 
ಇತ್ಯಾದಿ ಪ್ರಮಾಣಗಳಿಂದ ಭಗವಂತನಿಗೆ ಜಗಜ್ಜನ್ಮಾದಿ ಕಾರಣತ್ತವು 
ಸಿದ್ಧವಾಗುವುದರಿಂದ ಯಗಾದಿ ಸರ್ವವೇದಗಳಿಗೂ ಭಗವಂತನಲ್ಲಿ 
ಮಹಾತಾತ್ಸರ್ಯವನ್ನು ಅನುಸಂಧಾನವನ್ನು ಮಾಡಿ ತತ್ಪೂರ್ವಕವಾದ ಪಾಠಕ್ರಮವು 
ಅನಾದಿಕಾಲದಿಂದ ಶಿಷ್ಠಪರಿಗೃಹೀತವಾಗಿರುವುದರಿಂದ ಖಂಡಿತವಾಗಿ ವೇದಪಾಠಕ್ಕೆ 
ಸಾರ್ಥಕ್ಯವಿದೆ. ಅಜ್ಞಾನಪೂರ್ವಕವಾದ ವೇದಪಾಠವನ್ನು ಮಾತ್ರ ವ್ಯರ್ಥವೆಂದು 
ಹೇಳಲಾಗಿದೆ ಎಂದು ಉಪದೇಶವನ್ನು ಮಾಡುತ್ತಾ ಸನತ್ತುಜಾತರು ಸರ್ವವೇದಗಳಿಗೂ 
ಅಭಿಪ್ರೇತವಾದ ಭಗವತ್ತರವಾದ ಅರ್ಥವನ್ನು ಅನುವಾದ ಮಾಡುತ್ತಾರೆ. 


ವೇದಾಃ: ಎಲ್ಲವೇದಗಳು, ತಸ್ಯೈವ: ಮೂಲರೂಪನಾದ ವಿಷ್ಣುವಿನದೇ ಆದ, 
ನಾಮಾದಿ ವಿಶೇಷರೂಪೈಃ:- ನಾಮಾದಿಗಳು ಎಂದರೆ ವಾಸುದೇವಾದಿ ರೂಪಗಳು, 
ಅವುಗಳನ್ನೇ ವಿಶೇಷಬಲದಿಂದ ಭೇದವುಳ್ಳವುಗಳಂತೆ ನಿರೂಪಣೆ ಮಾಡುವ 
ವೇದಗಳಿಂದ, ಅಥವಾ ನಾಮಾದಿಗಳು ಎಂದರೆ ಆನಂದಾದಿ ಗುಣಗಳು ಎಂದರ್ಥ. 
ಅವುಗಳನ್ನು ವಾಸುದೇವಾದಿ ರೂಪಗಳಲ್ಲಿವಿಶೇಷವಾಗಿ ನಿರೂಪಿಸುವ ವೇದಗಳಿಂದ 


-484- ಮಹಾಭಾರತ ಉದ್ಯೋಗಪರ್ವ 


ನಿರ್ದಿಶ್ಯ- ವಾಸುದೇವಾದಿ ಅನಂತರೂಪಗಳನ್ನು ಚೆನ್ನಾಗಿ ನಿರ್ದೇಶ ಮಾಡಿ, ಇದಂ 
ಜಗತ್‌: ಈ ಪ್ರತ್ಯಕ್ಷಸಿದ್ದವಾದ ಜಗತ್ತೂ ಕೂಡ, ಭಾತಿ: ಪ್ರಕಾಶಿಸುತ್ತದೆ ಎಂಬುದನ್ನು 
ಪ್ರವದಂತಿ: ನಿಸ್ಸಂಶಯವಾಗಿ ವೇದಗಳೇ ಪ್ರತಿಪಾದನೆ ಮಾಡುತ್ತವೆ. ತತ್‌: ನಾನಾ 
ರೂಪಗಳಿಂದ ಸತಂತ್ರವಾಗಿ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವ ಕಾರಣದಿಂದ, 
ತತ್‌: ಆ ಪರಬ್ರಹ್ಮನನ್ನು, ವಿಶವೈರೂಪ್ಯಂ- ಸರ್ವ ಜಗದ್ವೈಲಕ್ಷಣ್ಯವುಳ್ಳವನೆಂದು, 
ಉದಾಹರಂತಿ: ಪ್ರತಿಪಾದನೆ ಮಾಡುತ್ತವೆ. ಮಹಾನುಭಾವ: ಎಲೈ ಮಹಾನುಭಾವನೇ 
ಎಂದು ಧೃತರಾಷ್ಟನ ಸಂಬೋಧನೆ. ಮಹತಿ: ದೊಡ್ಡ ವಸ್ತುವಾದ ಭಗವಂತನಲ್ಲಿ, 
ಅನು: ತಾರತಮ್ಯರತಸರ್ವೋತ್ತಮತ್ತಕ್ಕೆ ಅನುಕೂಲವಾಗಿ, ಭಾವಃ: ಭಕ್ತಿಯುಳ್ಳವನೇ 
ಎಂದು ಅಭಿಪ್ರಾಯ. ಇದು ಧೃತರಾಷ್ಟ್ರನ ಸಂಬೋಧನೆ). ಅಥವಾ ತಸ್ಕೈವ: ಅದೇ 
ಪರಮಾತ್ಮನ, ನಾಮಾದಿ ವಿಶೇಷ ರೂಪೈಃ- ನಾಮ, ವಾಕ್ಯಗಳು ಎಂಬ ವಿಶೇಷ 
ರೂಪವನ್ನುಹೊಂದಿದ ವೇದವಾಕ್ಯಗಳಿಂದ, ಇದಂ ಜಗತ್‌: ಈ ಜಗತ್ತನ್ನೂ ಕೂಡ 
ಸಮಾಕರ್ಷ ಮಾಡಿ, ಸಂತಃ: ಸಜ್ಜನರು, ಉದಾಹರಂತಿ: ವ್ಯವಹಾರವನ್ನು 
ಮಾಡುತ್ತಾರೆ. ನಿರ್ದಿಶ್ಯ- ಭಗವಂತನನ್ನುಪರಮಮುಖ್ಯವ್ಧತ್ತಿಯಿಂದ ನಿರ್ದೇಶಮಾಡಿ 
ಅವನಿಗೆ, ವಿಶ್ವವೈರೂಪ್ಯಂ: ಸರ್ವಜಗದ್‌ವೈಲಕ್ಷಣ್ಯವನ್ನು , ಉದಾಹರಂತಿ: ವೇದಗಳು 
ಪ್ರತಿಪಾದನೆ ಮಾಡುತ್ತವೆ. ಎಂದರೆ ವೇದಗಳು ಪದಸಮನ್ನಯ ಮತ್ತು ವಾಕ್ಯಸಮನ್ನಯ 
ಎಂಬ ಎರಡು ಪ್ರಕಾರಗಳಿಂದ ವಿಷ್ಣುವನ್ನು ಪ್ರತಿಪಾದನೆ ಮಾಡುತ್ತವೆ. 

ಪದಸಮನ್ನಯದಲ್ಲಿ ಪ್ರತಿಯೊಂದು ಪದವೂ ದೇವರ ಮಹಿಮೆಯನ್ನು ಹೇಳಿ 
ಸತಂತ್ರವಾಗಿ ದೇವರ ಸಂಬೋಧನೆಯ ರೂಪವಾಗಿದೆ. ಆಗ ವೇದದಲ್ಲಿರುವ ಎಲ್ಲ 
ಪದಗಳೂ ನಾಮಪದವೇ ಆಗುತ್ತವೆ. ವಾಕ್ಯಸಮನ್ವಯದಲ್ಲಿ ವೇದದಲ್ಲಿರುವ 
ಪ್ರತಿಯೊಂದು ವಾಕ್ಯವೂ ಭಗವಂತನ ವಿಶಿಷ್ಟವಾದ ಒಂದೊಂದು ಮಹಿಮೆಯನ್ನು 
ಹೇಳುತ್ತದೆ. ವಾಕ್ಯಸಮಯದಲ್ಲಿಕರ್ತೃಪದ, ಕ್ರಿಯಾಪದ ಮೊದಲಾದ ವಿಭಾಗಗಳು 

ಇರುತ್ತವೆ. ವಾಕ್ಕಸಮನ್ವಯದಲ್ಲಿ ಆಗುವಾಗ ವಾಕ್ಯದಲ್ಲಿರುವ ಇಂದ್ರಾದಿ ಪದಗಳು 

ಪರಮಮುಖ್ಯವೃತ್ತಿಯಿಂದ ವಿಷ್ಣುವನ್ನು ಹೇಳಿ ಅಮುಖ್ಯವೃತ್ತಿಯಿಂದ ಈ ಜಗತ್ತನ್ನು 
ಹೇಳುತ್ತವೆ. ಜ್ಞಾನಿಗಳಾದವರು ಪರಮಮುಖ್ಯವೃತ್ತಿಯಿಂದ ಪರಮಾತ್ಮನನ್ನುಹೇಳುವ 

ಶಬ್ದಗಳನ್ನು ಅವನಿಂದ ಚೆನ್ನಾಗಿ ಎಳೆದು ಅಮುಖ್ಯವೃತ್ತಿಯಿಂದ ಅದೇ ಪದಗಳಿಂದ 

ಜಗತ್ತನ್ನೂವ್ಯವಹರಿಸುತ್ತಾರೆ.ಇಲ್ಲದಿದ್ದರೆ ಜಗತ್ತಿನ ವಿಷಯದಲ್ಲಿವಾಗ್ವ್ಯವಹಾರವೇ 

ಕೂಡುವುದಿಲ್ಲಎಂದು ಅಭಿಪ್ರಾಯ. 


ಸನತುಜಾತೀಯ ಪರ್ವ -485- 


ತದರ್ಥಮುಕ್ತಂ ತಪ ಏತದಿಜ್ಯಾ 
ತಾಭ್ಯಾಮಸೌ ಪುಣ್ಯಮುಖೈತಿ ವಿದ್ವಾನ್‌ । 
ಪುಣ್ಯೇನ ಪಾಪಂ ವಿನಿಹತ್ಯ ಪಶ್ಚಾತ್‌ 
ಸ ಜಾಯತೇ ಜ್ಞಾನವಿದೀಪಿತಾತ್ಮಾ 11೮ 


ಸರ್ವಜ್ಞರಾದ ಸನತ್ಸುಜಾತ ಮುನಿಗಳು ಭಗವದನುಸಂಧಾನ ವಿಶಿಷ್ಟವಾದ 
ಭಕ್ತಿಪೂರ್ವಕವಾಗಿ ಅಧ್ಯಯನ ಮಾಡಿದ ವೇದಗಳಿಗೇ ಸಾರ್ಥಕ್ಯವಿದೆ ಎಂದು 
ಉಪಪಾದನೆಯನ್ನು ಮಾಡಿ ಈಗ "ಅಹರಹಃಸಂಧ್ಯಾಂ ಉಪಾಸೀತ' ಮೊದಲಾದ 
ವೇದಗಳಿಂದ ವಿಹಿತವಾದ, ಬ್ರಾಹ್ಮಣಾದಿಗಳು ಅನುಷ್ಠಾನ ಮಾಡಬೇಕಾದ 
ನಿತ್ಯನೈಮಿತ್ತಿಕಾದಿ ಭೇದಭಿನ್ನವಾದ ಎಲ್ಲ ಕರ್ಮಗಳೂ ಅಂತಃಕರಣ ಶುದ್ದಿದ್ದಾರಾ 
ಭಗವದಪರೋಕ್ಕಜ್ಞಾನಕ್ಕೆ ಕಾರಣವಾಗುವುದರಿಂದ ಪರಂಪರೆಯಿಂದ 
ಮೋಕ್ಷಸಾಧನವಾಗುತ್ತವೆ ಎಂದು ಉಪಪಾದನೆ ಮಾಡುತ್ತಾರೆ. 


ಏತತ್‌: ಜ್ಞಾನಿಗಳು ಆಚರಿಸುವ ಉಪವಾಸಾದಿ ರೂಪವಾದ, ತಪಃ: ತಪಸ್ಸು, 
ಇಜ್ಯಾ ಚ: ಮತ್ತು ಅಗ್ನಿಹೋತ್ರಾದಿ ರೂಪವಾದ ಯಜನಕ್ರಿಯೆಯೂ ಸಹ, ತದರ್ಥಂ: 
ಭಗವತ್ಲೀತ್ಯರ್ಥವಾಗಿ, ಉಕ್ತಂ: ವೇದಗಳಲ್ಲಿ ಪ್ರತಿಪಾದಿತವಾಗಿದೆ. ತಾಭ್ಯಾಂ: 
ಭಗವಶ್ಚೀತಿಸಾಧನವಾದ, ವೇದವಿಹಿತವಾದ, ತಪೋಯಜ್ಞಗಳಿಂದ ಯುಕ್ತನಾದ, 
ಅಸೌ ವಿದ್ವಾನ್‌: ಈ ಸಾಧಕನಾದ ಜ್ಞಾನಿಯು, ಪುಣ್ಯಂ: ಕರ್ಮಣಾ 
ಜ್ಞಾನಮಾತನೋತಿ ಎಂಬ ಪ್ರಮಾಣಬಲದಿಂದ, ಪುನಂ ಪಾವಿತ್ರಾ ಪಾದಕವಾದ, 
ಯಂ ಜ್ಞಾನವನ್ನು, ಉಪೈತಿ: ಪಡೆಯುತ್ತಾನೆ, ಸ್ವಸಿದ್ಧವಾದ ಪುಣ್ಯವನ್ನೂ 
ಹೊಂದುತ್ತಾನೆ. ಪುಣ್ಯೇನ: ಭಗವತ್ವೀತಿಜನಕವಾದ ವೇದವಿಹಿತವಾದ 
ಕರ್ಮಾನುಷ್ಠಾನದಿಂದ ಉಂಟಾದ ಶುದ್ಧಾಂತಃಕರಣದಿಂದ ಸಂಪಾದಿಸಿದ ಪರೋಕ್ಷ 
ಜ್ಞಾನ ಮತ್ತು ಅಪರೋಕ್ಷ ಜ್ಞಾನರೂಪವಾದ ಪುಣ್ಯಶಬ್ದವಾಚ್ಯವಾದ ಪವಿತ್ರಜ್ಞಾನದಿಂದ, 
ಪಾಪಂ: ಪರೋಕ್ಷ ಮತ್ತು ಅಪರೋಕ್ಷದೆಶೆಯಲ್ಲಿ ಮಾಡಿದ ತನ್ನ ಪಾಪಗಳನ್ನು, 
ವಿನಿಹತ್ಯ- ಅಶ್ಲೇಷ ವಿನಾಶ ಭಾವದಿಂದ ನಾಶವನ್ನು ಮಾಡಿ, ಪಶ್ಚಾತ್‌: 
ಸರ್ವಪಾಪಕ್ಷಯದ ಅನಂತರದಲ್ಲಿ, ಸಃ: ಆ ಅಧಿಕಾರಿಯು, ಜ್ಞಾನವಿದೀಪಿತಾತ್ಥಾ- 
ನಿರ್ದಷ್ಟವಾದ ಅಪರೋಕ್ಷ ಜ್ಞಾನದಿಂದ ಪ್ರಕಾಶಿತವಾದ ಸ್ವರೂಪವುಳ್ಳವನಾಗಿ, 


-486- ಮಹಾಭಾರತ ಉದ್ಯೋಗಪರ್ವ 


ಜಾಯತೇ: ಆಗುತ್ತಾನೆ. "ಆತ್ಮಾ ದೇಹೇ (ಪ್ರಾಣೇ) ಧೃತೌ ಜೀವೇ ಸ್ಥಭಾವೇ 
ಪರಮಾತ್ಮನಿ' ಎಂದು ಕೋಶವಿರುವುದರಿಂದ ಇಲ್ಲಿ ಆತ್ಮ ಶಬ್ದಕ್ಕೆ ಸ್ವರೂಪವೆಂದು 
ಅರ್ಥವನ್ನು ಮಾಡಲಾಗಿದೆ. ಇದರಿಂದ ವೇದವಿಹಿತವಾದ ನಿಷ್ಠಾಮಕರ್ಮವನ್ನು 
ಅನುಷ್ಠಾನ ಮಾಡಿ ತನ್ಮೂಲಕವಾಗಿ ಅಂತಃಕರಣಶುದ್ಧಿಯನ್ನು ಸಂಪಾದಿಸಿದ 
ಅಧಿಕಾರಿಗೇ ಅಪರೋಕ್ಷಜ್ಞಾನ ಪ್ರಾಪ್ತಿಯಾಗುತ್ತದೆ ಎಂದು ಸಿದ್ಧವಾಗುತ್ತದೆ. ಕೇವಲ 
ವೇದಪಾಠದಿಂದ ಪಾಪವು ಪರಿಹಾರವಾಗುವುದಿಲ್ಲ. ವೇದೋಕ್ತ 
ಕರ್ಮಾನುಷ್ಠಾನದಿಂದ ಉಂಟಾದ ಪುಣ್ಯದಿಂದ ಮಾತ್ರ ಪಾಪವು ಪರಿಹಾರವಾಗುತ್ತದೆ 
ಎಂದು ಒಟ್ಟುಅಭಿಪ್ರಾಯ. 


ಜ್ಞಾನೇನ ಚಾತ್ಕಾನಮುಪೈತಿ ವಿದ್ವಾನ್‌ 
ಅಥಾನ್ಯಥಾ ವರ್ಗಫಲಾನುಕಾಂಕ್ಲೀ | 
ಅಸ್ಮಿನ್‌ ಕೃತಂ ತತ್‌ ಪರಿಗೃಹ್ಯ ಸರ್ವಮ್‌ 
ಅಮುತ್ರ ಭುಂಕ್ತೇ ಪುನರೇತಿ ಮಾರ್ಗಮ್‌ Tall 


ಇಂತಹ ಸಾಧನದಿಂದ ಉಂಟಾದ ಅಪರೋಕ್ಷಜ್ಞಾನದಿಂದ ಪ್ರಕಾಶಿಸುವ 
ಅಧಿಕಾರಿಗೆ ಅನಂತರದಲ್ಲಿ ಪ್ರಾಪ್ಯವಾದ ಅಂತರ್ಯಾಮಿ ಭಗವದ್ರೂಪದ ಅಪರೋಕ್ಷ 
ಜ್ಞಾನರೂಪವಾದ ಮಹಾಫಲವನ್ನುಇಲ್ಲಿಹೇಳುತ್ತಾರೆ. 


ವಿದ್ವಾನ್‌: ಆ ಜ್ಞಾನಿಯು, ಜ್ಞಾನೇನ: ಸ್ವಯೋಗ್ಯವಾದ ಬಿಂಬಾಪರೋಕ್ಷ 
ಜ್ಞಾನದಿಂದ, ಆತ್ಮಾನಂ: ತನ್ನ ಅಂತರ್ಯಾಮಿಯಾದ ಭಗವಂತನನ್ನು, ಉಪೈತಿ: 
ಹೊಂದುತ್ತಾನೆ. ಅದರಂತೆ ತನ್ನಯೋಗ್ಯತೆಯನ್ನುಮೀರದಂತೆ ಅನಂತರದಲ್ಲಿಮುಕ್ತನೂ 
ಆಗುತ್ತಾನೆ ಎಂದು ಇಟ್ಟುಕೊಳ್ಳಬೇಕು. ಅಥ: ಅದನ್ನು ಬಿಟ್ಟು, ಅನ್ಯಥಾ: ಬೇರೆ 
ರೀತಿಯಲ್ಲಿ ಸರ್ವವೇದಗಳಿಗೂ ವೇದೋಕ್ತ ಕರ್ಮಗಳಿಗೂ 
ಭಗವದರ್ಪಣಾನುಸಂಧಾನವಿಲ್ಲದೆ ವಿಪರೀತವಾದ ಅನುಷ್ಠಾನವನ್ನುಮಾಡಿದರೆ, 
ವರ್ಗಫಲಾನುಕಾಂಕ್ಷೀ ಇಂದ್ರಿಯ ವರ್ಗಗಳ ಅಥವಾ ವಿಷಯವರ್ಗಗಳ ಫಲವಾದ 
ಸುಖವನ್ನು ಪ್ರತಿಕ್ಷಣವೂ ಬಯಸುವ ಕಾಮಿಯಾದ ಪುರುಷನು ಅಸ್ಥಿನ್‌: ಈ 
ಮನುಷ್ಯಲೋಕದಲ್ಲಿ, ಕೃತಂ: ಕಾಮಸಹಿತವಾಗಿ ಆಚರಿಸಿದ, ತತ್‌: ಆ 
ಪುಣ್ಯಪಾಪರೂಪವಾದ ಕರ್ಮವನ್ನು , ಪರಿಗೃಹ್ಯ- ತೆಗೆದುಕೊಂಡು, ಅಮುತ್ರ: 


ಸನತ್ತುಜಾತೀಯ ಪರ್ವ -487- 


ಸರ್ಗಾದಿಪದವಾಚ್ಯವಾದ ಪರಲೋಕದಲ್ಲಿ, ಸರ್ವಂ: ಸ್ವಲ್ಪ ಶೇಷವನ್ನು ಇಟ್ಟುಕೊಂಡು 
ಎಲ್ಲವನ್ನೂ , ಭುಂಕ್ತೇ: ಅನುಭವಿಸುತ್ತಾನೆ. ಕಾಮ್ಯಪುಣ್ಯಜನ್ಯವಾದ ಸುಖವನ್ನು 
ಪಡೆಯುತ್ತಾನೆ ಎಂದು ಅಭಿಪ್ರಾಯ. ಪುನಃ: ಆ ಪುಣ್ಯವು ಕ್ಷಯವಾದ ನಂತರ, 
ಮಾರ್ಗಂ: ಮನುಷ್ಯಲೋಕದ ಮಾರ್ಗವನ್ನು ಕುರಿತು, ಏತಿ: ಬರುತ್ತಾನೆ. "ತೇತಂ 
ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಲೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ' 
(ಕಾಮ್ಯಪುಣ್ಯವನ್ನು ಸಂಪಾದಿಸಿದ ಜೀವರು ವಿಶಾಲವಾದ ಸರ್ಗಲೋಕದಲ್ಲಿಅದರ 
ಫಲವಾದ ಸುಖವನ್ನು ಭೋಗಿಸಿ ಪುಣ್ಯವು ನಾಶವಾಗುತ್ತಿರಲು ಪುನಃ ಮನುಷ್ಯಲೋಕಕ್ಕೆ 
ಬರುತ್ತಾರೆ) ಎಂಬುದು ಈ ವಿಷಯದಲ್ಲಿಪ್ರಮಾಣ. 


ಅಸ್ಮಿನ್‌ ಲೋಕೇ ತಪಸ್ತಪಂ ಫಲಮನ್ಯತ್ರ ಭುಜ್ಯತೇ । 
ಬ್ರಾಹ್ಮಣಾನಾಮಿಮೇ ಲೋಕಾ ಖುದ್ದೇ ತಪಸಿ ಸಂಯತಾಃ 11೧೦॥ 


ಪ್ರವೃತ್ತಿ-ನಿವೃತ್ತಿ ಕರ್ಮಗಳೆರಡೂ ಪರಲೋಕದಲ್ಲಿ ಫಲವನ್ನು ಕೊಡುವ 
ವಿಷಯದಲ್ಲಿ ಸಮಾನವಾಗಿರುವುದರಿಂದೆ. ಆಯಾಸಸಾಧ್ಯವಾದ 
ನಿವೃತಧರ್ಮಾನುಷ್ಠಾನವನ್ನೇ ಏಕೆ ಮಾಡಬೇಕು ಎಂಬ ಪ್ರಶ್ನೆಯು ಸರಿಯಲ್ಲ. ಏಕೆಂದರೆ 
ಕರ್ಮಗಳು ಆಯಾ ಅಧಿಕಾರಿಗಳು ಮಾಡಿದ ಕಾಮ್ಯ, ಅಕಾಮ್ಯ ಭೇದದಿಂದ 
ಪರಲೋಕದಲ್ಲಿನಶ್ಚರ ಮತ್ತು ಅನಶ್ಚರ ಫಲಗಳನ್ನು ಕೊಡುವುದರಿಂದ ಅನಶ್ರರವಾದ 
ಫಲದ ಪ್ರಾಪ್ತಿಗಾಗಿ ನಿವೃತ್ತಧರ್ಮಾನುಷ್ಠಾನವನ್ನೇ ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು 
ಎಂದು ಉಪದೇಶ ಮಾಡುತ್ತಾ ಮೊದಲು ಅಂತಹ ಅಧಿಕಾರಿಗಳ ವೈವಿಧ್ಯವನ್ನೂ 
ಮತ್ತು ಅವರು ಮಾಡಿದ ಕರ್ಮಗಳಿಂದ ಉಂಟಾದ ಪುಣ್ಯರೂಪವಾದ ಫಲದ 
ವೈಲಕ್ಷಣ್ಯವನ್ನೂ ಉಪದೇಶ ಮಾಡುತ್ತಾರೆ. 


ಅಸ್ಥಿನ್‌ ಲೋಕೇ: ಈ ಕರ್ಮಭೂಮಿಯಲ್ಲಿ, ತಪಃ: ತಪಸ್‌ ಎಂಬುದು 
ಉಪಲಕ್ಷಣ, ತಪಸ್ಸು ಯಾಗ ಮೊದಲಾದ ಕರ್ಮಗಳನ್ನು ತಪ್ಪಂ ಚೇತ್‌: ಮಾಡಿದರೆ, 
ಫಲಂ: ಅದರಿಂದ ಉಂಟಾದ ಫಲವು, ಅನ್ಯತ್ರ: ಪರಲೋಕದಲ್ಲಿ, ಭುಜ್ಯತೇ: 
ಅನುಭವಿಸಲ್ಪಡುತ್ತದೆ. ಬ್ರಾಹ್ಮಣಾನಾಂ: ಬ್ರಹ್ಮಜ್ಞಾನಿಗಳಿಗೆ ಉಂಟಾಗುವ, ಇಮೇ 
ಲೋಕಾಃ: ಈ ಶ್ರೇಷ್ಠವಾದ ಲೋಕಗಳು, ಯದ್ದೇ ತಪಸಿ- ಸಮೃದ್ಧವಾದ ತಪಸ್ಸಿನಲ್ಲಿ, 
ಸಂಯತಾಃ: ನಿಯತವಾಗಿವೆ. 


-488- ಮಹಾಭಾರತ ಉದ್ಯೋಗಪರ್ವ 


ಬ್ರಾಹ್ಮಣಾನಾಂ ತಪಸ್ಯರ್ಧಂ ತ್ವನ್ಯೇಷಾಂ ತಾವದೇವ ತತ್‌ । 
ಏತತ್‌ ಸಮೃದ್ಧಮತ್ಯೃದ್ಧಂ ತಪೋ ಭವತಿ ಕೇವಲಮ್‌ ॥॥೧೧॥। 


ಈ ಲೋಕದಲ್ಲಿ ಮಾಡಿದ ಕರ್ಮದ ಫಲವು ಪರಲೋಕದಲ್ಲಿ 
ಅನುಭವಿಸಲ್ಪಡುತ್ತದೆ ಎಂಬುದು ಸಕಾಮ-ನಿಷ್ಠಾಮವಿಧವಾದ ಎರಡು ಅಧಿ 
ಕಾರಿಗಳಿಗೂ ಸಮಾನವಾಗಿರುವುದರಿಂದ ವಿಶೇಷವಾಗಿ ನಿಷ್ಠಾಮಾಧಿಕಾರಿಗಳಿಗೆ ಹೇಗೆ 
ಆಧಿಕ್ಯವು ಕೂಡುತ್ತದೆ ಎಂದು ಉಪಪಾದನೆ ಇಲ್ಲಿಮಾಡುತ್ತಾರೆ. 


ಬ್ರಾಹ್ಮಣಾನಾಂ: ಬ್ರಹ್ಮನಲ್ಲಿಯೇ ದರ್ಶನ, ಸ್ಪರ್ಶಾದಿಗಳಿಂದ ಸರ್ವೇಂದ್ರಿಯ 
ಚೇಷ್ಟೆಯನ್ನುಮಾಡುವ ಜ್ಞಾನಿಗಳು ಮಾಡಿದ ಯಜ್ಞಾದಿ ರೂಪವಾದ ತಪಸ್ಸು, ವೃದ್ಧಂ 
ತು - ಸಮೃದ್ಧವೇ ಆಗುತ್ತದೆ. ಎಂದರೆ ಅನುಷ್ಠಾನಕಾಲದಲ್ಲಿಯೇ ಅನಂತವಾಗಿ 
ಮುಕ್ತಿದೆಶೆಯಲ್ಲಿವೇದದಲ್ಲಿಹೇಳಿದ ಫಲಕ್ಕಿಂತಲೂ ಅಧಿಕವಾದ ಫಲವನ್ನು ಕೊಡುತ್ತವೆ 
ಎಂದು ಅಭಿಪ್ರಾಯ. ಅನ್ಯೇಷಾಂ: ಬ್ರಹ್ಮಜ್ಞಾನ ಹೀನರಾದ ಜನರಿಗೆ, ತತ್‌: ಆ 
ಕರ್ಮದಿಂದ ಉಂಟಾದ ಫಲವು, ತಾವದೇವ- ವೇದದಲ್ಲಿ ಎಷ್ಟು ಹೇಳಿದೆಯೋ 
ಅಷ್ಟುಮಾತ್ರ . ಇದರಿಂದ "ಯದೇವ ವಿದ್ಯಯಾ ಕರೋತಿ ಶ್ರದ್ದಯೋಪನಿಷದಾ ತದೇವ 
ವೀರ್ಯವತ್ತರಂ ಭವತಿ' (ಯಾವ ಕರ್ಮವನ್ನು ಜ್ಞಾನಪೂರ್ವಕವಾಗಿ ಶ್ರದ್ಧೆಯಿಂದ 
ಮಾಡುತ್ತಾನೆಯೋ ಅದೇ ಅಧಿಕಫಲಪ್ರದವಾಗುತ್ತದೆ ಎಂಬ ಶ್ರುತಿಯ ಅರ್ಥವು 
ವಿವರಿಸಲ್ಲಡುತ್ತದೆ). ಅದರಿಂದ ಜ್ಞಾನಿಯು ಆಚರಿಸಿದ ಕರ್ಮಕ್ಕೇ 
ಮಹಾಫಲಪ್ರದತ್ತವಿದೆ ಎಂದು ಸಿದ್ಧವಾಗುತ್ತದೆ. 


ಬ್ರಾಹ್ಮಣಾನಾಂ: ಹಿಂದೆ ಹೇಳಿದಂತಹ ಬ್ರಹ್ಮಜ್ಞಾನಿಗಳಿಗೆ, ತಪಸಿ: ಯಾವ 
ತಪಸ್ಸಿದೆಯೋ ಅದರಲ್ಲಿ, ಅರ್ಧಂ: ಅರ್ಧದಷ್ಟುಮಾತ್ರ, ಅನ್ಯೇಷಾಂ: ಕ್ಷತ್ರಿಯರಿಗೆ, 
ತತ್‌: ಆ ತಪಸ್ಸು ಮತ್ತು ಅದರಲ್ಲಿ ಜನ್ಯ ಫಲವೂ ಸಹ, ತಾವದೇವ: 
ಸಂಪೂರ್ಣವಾಗುತ್ತದೆ. ಕೇವಲಂ: ಶಿಲೋಂಛ ವೃತ್ನಾದಿಗಳಲ್ಲಿ ಪರಪೀಡನೆ 
ಇಲ್ಲದಿರುವುದರಿಂದ ಕೇವಲ ಪುಣ್ಯಜನಕವಾದ, ಏತತ್‌: ಬ್ರಾಹ್ಮಣರು ಮಾಡಿದ, 
ತಪಃ: ಈ ತಪಸ್ಸು, ಅತ್ಯರ್ಥಂ (ಅತ್ಯೃದ್ಧಂ) ಕ್ಷತ್ರಿಯರು ಮಾಡಿದ ತಪಸ್ಸಿಗಿಂತ 
ಬಹಳವಾಗಿ, ಸಮೃದ್ಧಂ ಭವತಿ: ಸಮೃದ್ಧವಾಗುತ್ತದೆ. 


ಸನತ್ತುಜಾತೀಯ ಪರ್ವ -489- 


ದೃತರಾಷ್ಟ್ರ 
ಕಥಂ ಸಮೃದ್ಧಮತ್ಕೃದ್ಧಂ ತಪೋ ಭವತಿ ಕೇವಲಮ್‌ । 
ಸನತ್ತುಜಾತ ತದ್‌ ಬ್ರೂಹಿ ಕಥಂ ವಿದ್ಯಾಮಹಂ ಪ್ರಭೋ 1೧೨ 


ಬ್ರಾಹ್ಮಣರು ಮಾಡಿದ ತಪಸ್ಸಿಗೆ ಪರಲೋಕದಲ್ಲಿಫಲಾತಿಶಯವಿದೆ ಎಂದು ಕೇಳಿದ 
ಧೃತರಾಷ್ಟ್ರನು ಹಿಂದೆ ಹೇಳಿದ ವಿಧಾನದಿಂದ ಮಾಡಿದ ತಪಸಾದಿಗಳೇ 
ಯದ್ಭವಾಗುವುದರಿಂದ ಅವು ಪುನಃ ಸಮೃದ್ಧವಾಗುವುದು ಹೇಗೆ ಎಂದು ಪ್ರಶ್ನೆ 
ಮಾಡುತ್ತಾನೆ. 


ಹೇ ಸನತ್ತುಜಾತ- ಎಲೈ ಸನತ್ತುಜಾತರೇ, ಯದ್ದಂ- ವೇದದಲ್ಲಿ ಹೇಳಿದ 
ವಿಧಾನದಿಂದ ಅನುಷ್ಠಾನ ಮಾಡಿದ ಕರ್ಮವು ಅತಿಶಯವನ್ನು ಹೊಂದಿದ ಮೇಲೆ, 
ತಪಃ: ಅದೇ ತಪಸ್ಸು, ಪುನಃ ಕೇವಲಂ ಸಮೃದ್ಧಂ: ಅತ್ಯಂತ ಸಮೃದ್ಧವಾಗಿ, ಕಥಂ: 
ಯಾವ ಪ್ರಕಾರದಿಂದ ಆಗುತ್ತದೆ. ಪ್ರಭೋ: ಎಲೈ ಪ್ರಶ್ನೆಯನ್ನು ಬಿಡಿಸುವ 
ಸಾಮರ್ಥ್ಯವುಳ್ಳ ಸನತ್ಸುಜಾತರೇ, ಅಹಂ: ನಾನು, ಒಂದೇ ತಪಸ್ಸಿಗೆ ಯದ್ಧತ್ತವನ್ನೂ 
ಮತ್ತು ಸಮೃದ್ಧತ್ತವನ್ನು, ಕಥಂ- ಯಾವ ರೀತಿಯಲ್ಲಿ, ವಿದ್ಯಾಂ: ತಿಳಿದೇನೋ, ತತ್‌: 
ಆ ರೀತಿಯಲ್ಲಿ, ಬ್ರೂಹಿ: ಹೇಳಿ (ಎಂದು ಧೃತರಾಷ್ಟ್ರನು ಪ್ರಶ್ನೆಮಾಡಿದನು). : 

ಸನತುಜಾತಃ 
ನಿಷ್ಠಲ್ಲಷಂ ತಪಸ್ತೇತತ್‌ ಕೇವಲಂ ಪರಿಚಕ್ಕತೇ । 
ಏತತ್‌ ಸಮೃದ್ಧಮಪ್ಯ ದಂ ತಪೋ ಭವತಿ ನಾನ್ಯಥಾ 11೧೩।! 


ಉಕ್ತವಿಧಿಯಿಂದ ಮಾಡಿದ ತಪಸ್ಸುಕೇವಲವಾಗುವುದು (ಸಮೃದ್ಧವಾಗುವುದು) 
ಹೇಗೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಸನತ್ಸುಜಾತರೇ 
“ಆಮಯೋಯಂ ಹಿ ಭೂತಾನಾಂ ಜಾಯತೇ ಯೇನ ಸುವ್ರತ । 
ತದೇವ ಹ್ಯಾಮಯದ್ರವ್ಯಂ ತತ್ಪುನಾತಿ ಚಿಕಿತ್ಸಿತಮ್‌ ॥1' 
(ಎಲೈ ಸುವ್ರತನೇ, ಯಾವ ದ್ರವ್ಯವು ಪ್ರಾಣಿಗಳಿಗೆ ರೋಗವನ್ನು ಉಂಟು 
ಮಾಡುತ್ತದೆಯೋ ಅದೇ ದ್ರವ್ಯವು ಇನ್ನೊಂದು ದ್ರವ್ಯದ ಜೊತೆಯಲ್ಲಿ ಬೆರೆಸಿ 
ಸಂಸರಿಸಿದಾಗ ಅದೇ ರೋಗವನ್ನು ನಿವಾರಣೆ ಮಾಡುತ್ತದೆ ಎಂದು ಹೇಳಿದಂತೆ 


ಕೆ 


-490- ಮಹಾಭಾರತ ಉದ್ಯೋಗಪರ್ವ 


ರೋಗವನ್ನು ಉಂಟುಮಾಡುವ ಕದಲಿ ಮೊದಲಾದ ದ್ರವ್ಯಗಳು ದ್ರವ್ಯಾಂತರ 
ಸಂಯುಕ್ತವಾಗಿ ಆ ರೋಗಗಳನ್ನು ನಾಶಮಾಡಿ ಮಹಾಫಲವನ್ನು ಕೊಡುವುದು 
ದೃಷ್ಟವಾದಂತೆ) ಇಲ್ಲಿಯೂ ಕೂಡ ಸಾಂಗವಾಗಿ ಅನುಷ್ಠಾನ ಮಾಡಿದ ತಪ ಆದಿ 
ಕರ್ಮಗಳು ನಶ್ಪರವಾದ ಸ್ಪರ್ಗಾದಿ ಫಲವನ್ನು ಕೊಡುವುದರಿಂದ 
ಅನರ್ಥಪ್ರದವಾದರೂ ಅವೇ ತಪಸ್ಸುಗಳು ಭಗವಂತನ ಅನುಗ್ರಹ ಎಂಬ ದ್ರವ್ಯಾಂತರ 
ಸಂಯೋಗವನ್ನು ಹೊಂದಿದವಂಥವುಗಳಾಗಿ ಅನಶ್ಚರ ಫಲವನ್ನು ಕೊಡುವ ಜ್ಞಾನಕ್ಕೆ 
ಸಾಧನಗಳಾದುದರಿಂದ ಅವುಗಳಿಗೆ ಶ್ರೇಷ್ಠತ್ತವೂ, ಸಮೃದ್ಧತ್ತವೂ ಉಂಟಾಗುತ್ತದೆ 
ಎಂದು ಉಪದೇಶ ಮಾಡುತ್ತಾ ಮೊದಲು ತಮ್ಮಮಾತನ್ನು ದೃಢೀಕರಿಸುವುದಕ್ಕೆ ಜ್ಞಾನಿ 
ಜನರ ಸಮ್ಮತಿಯನ್ನು ಅನುವಾದ ಮಾಡಿ, ಧೃತರಾಷ್ಟ್ರನ ಸಂಶಯವನ್ನು 
ಪರಿಹರಿಸುತ್ತಾರೆ. 


ಏತತ್‌: ನಾವು ವಿಚಾರ ಮಾಡುತ್ತಿರುವ ಇಂತಹ ತಪಸ್ಸು, ನಿಷ್ಠಲ್ಲಷಂ ತು: 
ಮುಂದೆ ಹೇಳಿದ ದೋಷಗಳಿಂದ ರಹಿತವಾದಾಗ ಮಾತ್ರ ಅದೇ, ಕೇವಲಂ: 
ಶ್ರೇಷ್ಠವಾದುದು ಮತ್ತು ಸಮೃದ್ಧವಾದುದು ಎಂದು, ಪರಿಚಕ್ಷತೇ: ಜ್ಞಾನಿಗಳು 
ಹೇಳುತ್ತಾರೆ. ಏತತ್‌- ಭಗವದನುಸಂಧಾನಸಹಿತವಾಗಿ ವಿಷಯರಾಗದಿಂದ ಮಾಡಿದ 
ಜ್ಞಾನಪೂರ್ವಕವಾದ, ತಪಃ: ತಪಾದಿ ಕರ್ಮವೂ ಕೂಡ ಯದ್ಧವಾದುದೆಂದು 
ಜ್ಞಾನಿಗಳು ಹೇಳುತ್ತಾರೆ ಎಂದು ಹಿಂದಿನಿಂದ ಅನ್ಹಯ ಮಾಡಬೇಕು. ಅಪಿ ಶಬ್ದದಿಂದ 
ಯದ್ಧವೆಂದು ಹೇಳುತ್ತಾರೆಯೇ ಹೊರತು ಸಮೃದ್ಧವೆಂದು ಹೇಳುವುದಿಲ್ಲ ಎಂದು 
ತಿಳಿಯುತ್ತದೆ. ಏಕೆಂದರೆ ಅನ್ಯಥಾ: ಅಂತಹ ಕರ್ಮವು, ತನ್ನ ಅನುಷ್ಠಾನ ಪುಣ್ಯದಿಂದ 
ಉಂಟಾದ ಫಲವನ್ನು ಅನ್ಯಥಾಕರಣ ಮಾಡಲು ಎಂದರೆ ಅದರಲ್ಲಿಅತಿಶಯವನ್ನುಂಟು 
ಮಾಡಿ ಬದಲಾಯಿಸಲು, ನ ಭವತಿ: ಸಮರ್ಥವಾಗುವುದಿಲ್ಲಎಂದು ಅಭಿಪ್ರಾಯ. 

ತಪೋಮೂಲಮಿದಂ ಸರ್ವಂ ಯನ್ಮಾಂ ಪೃಚ್ಛಸಿ ಕೃತ್ರಿಯ | 

ತಪಸಾ ವೇದವಿದ್ದಾಂಸಃ ಪರೇತ್ಯಾಮೃತಮಾಪ್ನುಯುಃ 1೧೪॥ 

ಹೀಗೆ ಒಂದೇ ತಪಸ್ಸಿಗೆ ಎರಡು ರೀತಿಯ ಫಲವನ್ನು ಕೊಡುವ ಪ್ರಕಾರವನ್ನು 


ಹೇಳಿ ಈಗ ಈ ಲೋಕದ ಮತ್ತು ಪರಲೋಕದ ಸಮಸ್ತ ಫಲಗಳನ್ನೂಕೊಡುವಂತಹದು 
ತಪಸ್ಸುಮಾತ್ರ ಎಂದು ಹೇಳಿ ತಪಸ್ಸನ್ನು ಸ್ತೋತ್ರ ಮಾಡುತ್ತಾರೆ. 


ಸನತ್ತುಜಾತೀಯ ಪರ್ವ -491- 


ಹೇ ಕೃತ್ರಿಯ: ಎಲೈ ಧೃತರಾಷ್ಟನೇ, ಇದಂ ಸರ್ವಂ: ಪ್ರತ್ಯಕ್ಷಾಪ್ರತ್ಯಕ್ಷವಾದ ಈ 
ಲೋಕದ ಮತ್ತು ಪರಲೋಕದ ಅನೇಕ ವಿಧವಾದ ಸುಖಗಳು ಏನಿವೆಯೋ, ಯತ್‌: 
ಅವು ಹೇಗೆ ದೊರಕುತ್ತವೆ ಎಂದು ಯಾವುದನ್ನುನೀನು, ಪೃಚ್ಛಸಿ: ಕೇಳುತ್ತಿದ್ದೀಯೋ, 
ತತ್‌ ಸರ್ವಂ: ಆ ಎಲ್ಲವೂ, ತಪೋ ಮೂಲಂ: ತಪಸ್ಸನ್ನೇ ಮೂಲಕಾರಣವನ್ನಾಗಿ 
ಹೊಂದಿವೆ ಎಂದು ತಿಳಿಯುವವನಾಗು. ತಪಸಿನಿಂದಲೇ ಎಲ್ಲವೂ ದೊರೆಯುತ್ತದೆ 
ಎಂಬ ವಿಷಯದಲ್ಲಿ ತಸ್ಥಾತ್‌ ತಪಸಿ ರಮಂತೇ, ಆದ್ದರಿಂದ ಜ್ಞಾನಿಗಳು ತಪಸ್ಸಿನಲ್ಲಿಯೇ 
ಸಂತೋಷ ಪಡುತ್ತಾರೆ ಎಂಬ ಉಪನಿಷತ್‌ಸಿದ್ದವಾದ ವಿದ್ವಾಂಸರ ಸಮ್ಮತಿಯನ್ನು 
ಹೇಳುತ್ತಾರೆ. ವೇದ ವಿದ್ದಾಂಸಃ- ವಿಶೇಷವಾದ ಜ್ಞಾನವನ್ನುಪಡೆದ ಜ್ಞಾನಿಗಳು, ತಪಸಾ: 
ತಾವು ಅನುಷ್ಠಾನ ಮಾಡಿದ ತಪಸ್ಸಿನಿಂದ ಉಂಟಾದ ಶ್ರೇಯಸ್ಸಿನಿಂದ, ಪರೇತ್ಯ: 
ಲಿಂಗಭಂಗರೂಪವಾದ ಮರಣವನ್ನು ಹೊಂದಿ, ಅಮೃತಂ: "ಅಮೃತಂ 
ಕ್ಷೇಮಮಭಯಂ' ಎಂದು ಭಾಗವತದಲ್ಲಿ ಹೇಳಿದಂತೆ ಅಮೃತಶಬ್ದವಾಚ್ಯನಾದ 
ವೈಕುಂಠಾಖ್ಯ ವಿಷ್ಣುವನ್ನೂ ಮತ್ತು ವೈಕುಂಠ ಲೋಕವನ್ನೂ ಆಪ್ನಯುಃ: ಪಡೆಯುತ್ತಾರೆ. 
ಇದರಿಂದ ಮೋಕ್ಷಪ್ರದವಾದ ಭಗವಂತನ ಪ್ರಾಪ್ತಿಯೂ ಮತ್ತು ಮೋಕ್ಟಪ್ರಾಪ್ತಿಯೂ 
ಸಹ ತಪಸಿನಿಂದಲೇ ಉಂಟಾಗುತ್ತದೆ ಎಂದು ನಿರ್ಧರಿಸಲ್ಪಡುತ್ತದೆ. 

ಧೃತರಾಷ್ಟ್ರ; 

ಕಲ್ಲಷಂ ತಪಸೋ ಬ್ರೂಹಿ ಶ್ರುತಂ ನಿಷ್ಠಲ್ಲಷಂ ತಪಃ । 

ಸನತ್ತುಜಾತ ಯೇನೇದಂ ವಿದ್ಯಾಂ ಗುಹ್ಯಂ ಸನಾತನಮ್‌ Mek 

ಹೀಗೆ ಸನತ್ತುಜಾತರಿಂದ ನಿಷ್ಠಲ್ಮಷವಾದ, ಕೇವಲ ಸಮೃದ್ಧವಾದ ತಪಸ್ಸಿನ 
ವೈಭವವನ್ನು ಕೇಳಿದ ಧೃತರಾಷ್ಟ್ರನು ತಪಸ್ಸಿನ ಕಲ್ಲಷವನ್ನು ಕೇಳಲು ಪ್ರಶ್ನೆ ಮಾಡುತ್ತಾನೆ. 
ಸನತ್ತುಜಾತ- ಎಲೈ ಸನತ್ಸುಜಾತ ಖಯಷಿಗಳೇ, ನನ್ನಿಂದ ನಿಮ್ಮ ಮುಖದಿಂದ, 
ನಿಷ್ಠಲ್ಪಷಂ: ನಿರ್ದಷ್ಠವಾದ, ತಪಃ: ತಪಸಿನ ಲಕ್ಷಣವು, ಶ್ರುತಮ್‌: ಕೇಳಲ್ಪಟ್ಟಿತು. 
ಆದರೆ ತಪಸ್ಸಿನ ಕಲ್ಲಷವು ಕೇಳಲ್ಲಡಲಿಲ್ಲ. ತಪಸಃ ಕಲ್ಲಷಂ- ತಪಸಿನ ದೋಷವು 
ಯಾವುದು ಎಂದು, ಬ್ರೂಹಿ: ನನಗೆ ಹೇಳಿ. ಯೇನ- ಯಾವ ನಿಷ್ಠಲ್ಪಷವಾದ ತಪಸ್ಸನ್ನು 
ಆಚರಿಸಿ ಆ ತಪಸ್ಸಿನಿಂದ, ಗುಹ್ಯಂ: ಗೋಪ್ಯನಾದ, ಸನಾತನಮ್‌: 
ವೇದಪ್ರತಿಪಾದ್ಯನಾದ ಬ್ರಹ್ಮನನ್ನು, ವಿದ್ಯಾಂ: ನಾನು ತಿಳಿದೇನು? 


-492- ಮಹಾಭಾರತ ಉದ್ಯೋಗಪರ್ವ 


ನಿಷ್ಠಲ್ಲಷವಾದ ತಪಸ್ಸೇ ಬ್ರಹ್ಮಾಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿರುವುದರಿಂದ 
ತಪಸ್ಸಿನ ಕಲ್ಮಷವನ್ನು ತಿಳಿಯದೆ ನಿಷ್ಕಲ್ಮಷವಾದ ತಪಸ್ಸನ್ನು ಆಚರಿಸಲು 
ಸಾಧ್ಯವಿಲ್ಲವಾದ್ದರಿಂದ ತಪಸ್ಸಿನ ಕಲ್ಪಷಜ್ಞಾನವು ಆವಶ್ಯಕ. ಆದ್ದರಿಂದ ಅದನ್ನು ನನಗೆ 
ಹೇಳಿ ಎಂದು ಅಭಿಪ್ರಾಯ. 
ಸನತ್ತುಜಾತ:(ಕುಮಾರಃ) 
ಕ್ರೋಧಾದಯೋ ದ್ವಾದಶ ಯಸ್ಯ ದೋಷಾಃ 
ತಥಾ ನೃಶಂಸಾನಿ ಚ ಸಪ್ತ ರಾಜನ್‌ । 
ಜ್ಞಾನಾದಯೋ ದ್ವಾದಶ ಚಾತತಾನಾಃ 
ಶಾಸ್ತ್ರೇ ಗುಣಾ ಯೇ ವಿದಿತಾ ದ್ವಿಜಾನಾಮ್‌ 1೧೬॥ 


ಹೀಗೆ ಧೃತರಾಷ್ಟನಿಂದ ಕೇಳಲ್ಲಟ್ಟಸನತ್ತುಜಾತರು ಭಗವದನುಸಂಧಾನರಹಿತವಾದ 
ತಪಸ್ಸಿಗೆ ಅನೇಕ ದೋಷಗಳನ್ನು ಹೇಳುತ್ತಾರೆ. 


ಯಸ್ಯ: ಯಾವ ತಪಸ್ಸಿಗೆ, ಕ್ರೋಧಾದಯಃ: ಕ್ರೋಧವೇ ಮೊದಲಾದ, ದ್ವಾದಶ: 
ಹನ್ನೆರಡು ಸಂಖ್ಯೆಯ ಕಲ್ಪಷಗಳಿವೆಯೋ, ತಥಾ: ತಪಸ್ಸಿಗೆ ಕ್ರೋಧಾದಿ ಅನೇಕ 
ದೋಷಗಳಿರುವಂತೆ, ಅನೇಕ ನೃಶಂಸ ದೋಷಗಳೂ ಇವೆ ಎಂದು ತಿಳಿಸಲು "ತಥಾ' 
ಎಂದು ಪ್ರಯೋಗಿಸಿದ್ದಾರೆ. ತಥಾ: ಅದರಂತೆ, ನೃಶಂಸಾನಿ: ಕ್ರೌರ್ಯಗಳು, ಸಪ್ತ: 
ಏಳು ಸಂಖ್ಯೆಯನ್ನು ಹೊಂದಿವೆ. "ಸಪ್ತ ಚ' ಎಂಬಲ್ಲಿರುವ ಚ ಶಬ್ದದಿಂದ ಮುಂದೆ 
ಹೇಳಲಿರುವ ಆರು ನೃಶಂಸಗಳನ್ನು ಸಂಗ್ರಹಿಸಬೇಕು. ಒಟ್ಟು ಹದಿಮೂರು 
ನೃಶಂಸಗಳಾಗುತ್ತವೆ. ಜ್ಞಾನಾದಯಃ: ಜ್ಞಾನವೇ ಮೊದಲಾದ, ದ್ವಾದಶ ಗುಣಾಃ: 
ಹನ್ನೆರಡು ಗುಣಗಳು, ಆತತಾನಾಃ: ಅದೇ ತಪಸ್ಸಿಗೆ ಒಳ್ಳೆಯ ವಿಸ್ತಾರವನ್ನು 
ಉಂಟುಮಾಡುವವುಗಳಾಗಿ ಇಂತಹ ಗುಣಗಳು, ದ್ವಿಜಾನಾಂ: ಬ್ರಾಹ್ಮಣರ, ಗುಣಾ 
ಇತಿ: ಗುಣಗಳೆಂದು, ಶಾಸ್ತ್ರೇ: ಧರ್ಮಶಾಸ್ತ್ರದಲ್ಲಿ, ವಿದಿತಾಃ: ಪ್ರತಿಪಾದಿಸಲ್ಪಟ್ಟಿವೆ. 
ಜ್ಞಾನಾದಿ ದ್ವಾದಶಗುಣಗಳು ತಪಸ್ಸಿಗೆ ಅತಿಶಯವನ್ನು ಉಂಟು ಮಾಡುತ್ತವೆ ಎಂದು 
ಆತತಾನಾಃ ಎಂಬ ಶಬ್ದವು ಸೂಚಿಸುತ್ತದೆ. 


ಕ್ರೋಧಃ ಕಾಮೋ ಲೋಭಮೋಹೌ ವಿವಿತ್ತಾ$- 
ಕೃಪಾsಸೂಯಾ ಮಾನಶೋಕೌ ಸ್ಪಹಾ ಚ । 


ಸನತ್ತುಜಾತೀಯ ಪರ್ವ -493- 


ಈರ್ಷ್ಯಾ ಜುಗುಪ್ಪಾ ಚ ಮಹಾಗುಣೇನ 
ಸದಾ ವರ್ಜ್ಯಾ ದ್ವಾದಶೈತೇ ನರೇಣ 11೧೭।। 


ಕ್ರೋಧಾದಿಗಳು ಎಂದು ಸಾಮಾನ್ಯಾಕಾರವಾಗಿ ಹೇಳಿದ ಅಸಜ್ಜನರಿಂದ 
ಸೇವ್ಯವಾದ, ಸಜ್ಜನರಿಂದ ವರ್ಜ್ಯವಾದ ದ್ವಾದಶ ಸಂಖ್ಯಾಕವಾದ ದೋಷಗಳ 
ಹೆಸರುಗಳನ್ನು ಇಲ್ಲಿಹೇಳುತ್ತಾರೆ. 


ಕ್ರೋಧ: ಕಾಮಾದಿ ಹೇತುಕವಾದ ಅಂತಃಕರಣದ ಕ್ಟೋಭೆ, ದೇಹದ ಬೆವರು 
ಮತ್ತು ಕಂಪನದಿಂದ ಉಂಟಾದ ಹುಬ್ಬುಗಂಟಿಕ್ಕುವಿಕೆ ಮೊದಲಾದವುಗಳಿಂದ 
ಊಹಿಸಲ್ಪಡುವುದು ಅಥವಾ ಇನ್ನೊಬ್ಬರಿಗೆ ಹಿಂಸೆಯನ್ನು ಉಂಟು ಮಾಡುವುದಕ್ಕೆ 
ಕಾರಣವಾದ ಮನೋವೃತ್ತಿ ವಿಶೇಷ. ಕಾಮಃ: ವನಿತಾದಿಗಳ ಅಭಿಲಾಷೆ. ಲೋಭ: 
ಶಕ್ಕಿಯಿರುವಾಗ ಸತ್ತಾತ್ರರಲ್ಲಿದಾನ ಮಾಡದಿರುವುದು, ಮೋಹಃ: ಕಾರ್ಯಾಕಾರ್ಯ 
ಜ್ಞಾನಶೂನ್ಯತೆ ಅಥವಾ ತನ್ನ ಹಿತದ ಅಜ್ಞಾನ. ವಿವಿತ್ಸಾ ಅನೇಕ ಉಪಾಯಗಳಿಂದ 
ವಿಶೇಷವಾಗಿ ವಿಷಯಗಳನ್ನು ಹುಡುಕುವ ಇಚ್ಛೆ ಅಥವಾ ಧನಲಾಭದ ಇಚ್ಛೆ, ಅಕೃಪಾ: 
ನಿಷ್ಠುರತೆ ಅಥವಾ ದಯಾಶೂನ್ಯತೆ, ಅಸೂಯಾ: ಸಜ್ಜನರ ಗುಣಗಳಲ್ಲಿ ದೋಷ 
ಚಿಂತನೆ ಅಥವಾ ಇನ್ನೊಬ್ಬರ ಗುಣಗಳನ್ನು ನೋಡಿ ಸಹಿಸದಿರುವುದು, ಮಾನಂ: 
ತನ್ನಲ್ಲಿ ಮಹತ್ವ ಜ್ಞಾನ, ಶೋಕಃ: ಹಿಂದಿನ ಘಟನೆಯ ಸ್ಥರಣೆಯಿಂದ ಉಂಟಾದ 
ದುಃಖವಿಶೇಷ, ಸ್ಪೃಹಾ: ವಿಷಯೇಚ್ಛಾನುರೂಪವಾದ ಅತಿಯಾದ ಆಸೆ, ಈರ್ಷ್ಯಾ- 
ಇನ್ನೊಬ್ಬರ ಐಶ್ವರ್ಯವನ್ನು ನೋಡಿ ಸಹಿಸದಿರುವುದು, ಜುಗುಪ್ಸಾ: ಭೀಭತ್ಸೆ ಅಥವಾ 
ಇನ್ನೊಬ್ಬರ ಗುಣಗಳನ್ನು ಮರೆಮಾಚುವುದು, ಈ ಕ್ರೋಧಾದಿ ಹನ್ನೆರಡು ದೋಷಗಳು 
ತಪಸ್ಸಿಗೆ ಕಲ್ಲಷರೂಪವಾದವು. ಇವುಗಳನ್ನು ಮಹಾಗುಣವುಳ್ಳಮನುಷ್ಯನು ಜೀವನದಲ್ಲಿ 
ಯಾವಾಗಲೂ ಪರಿತ್ಯಾಗ ಮಾಡಬೇಕು. ಬ್ರಾಹ್ಮಣನ ಮಹಾಗುಣಿತ್ತವೆಂದರೆ- 

"ಮಹದ್‌ಬ್ರಹ್ಮೇತಿ ಯತ್‌ ಪ್ರೋಕ್ತಂ ಮಹತ್ತಾನ್ನಹತಾಮಪಿ । 
ತತ್ವಾಪ್ತಿಗುಣಸಂಯುಕ್ತೋ ಮಹಾಗುಣ ಇತಿ ಸ್ಮೃತಃ ॥' 

(ಮಹತ್ಪದಾರ್ಥಗಳಿಂದಲೂ ಮಹತ್ತಾಗಿರುವುದರಿಂದ ಬ್ರಹ್ಮನನ್ನು "ಮಹತ್‌' 
ಎಂದು ಕರೆಯುತ್ತಾರೆ. ಅಂತಹ ಬ್ರಹ್ಮನ ಪ್ರಾಪ್ತಿಗೆ ಅನುಕೂಲವಾದ ಗುಣಗಳನ್ನು 
ಹೊಂದಿದವನು ಮಹಾಗುಣನೆಂದು ಎನಿಸುತ್ತಾನೆ) ಅಥವಾ ಬ್ರಾಹ್ಮಣನು ಇಂತಹ 


-492- ಮಹಾಭಾರತ ಉದ್ಯೋಗಪರ್ವ 


ನಿಷ್ಠಲ್ಲಷವಾದ ತಪಸ್ಸೇ ಬ್ರಹ್ಮಾಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿರುವುದರಿಂದ 
ತಪಸ್ಸಿನ ಕಲ್ಮಷವನ್ನು ತಿಳಿಯದೆ ನಿಷ್ಕಲ್ಮಷವಾದ ತಪಸ್ಸನ್ನು ಆಚರಿಸಲು 
ಸಾಧ್ಯವಿಲ್ಲವಾದ್ದರಿಂದ ತಪಸ್ಸಿನ ಕಲ್ಲಷಜ್ಞಾನವು ಆವಶ್ಯಕ. ಆದ್ದರಿಂದ ಅದನ್ನುನನಗೆ 
ಹೇಳಿ ಎಂದು ಅಭಿಪ್ರಾಯ. 
ಸನತ್ನುಜಾತಃ(ಕುಮಾರಃ) 
ಕ್ರೋಧಾದಯೋ ದ್ವಾದಶ ಯಸ್ಯ ದೋಷಾಃ 
ತಥಾ ನೃಶಂಸಾನಿ ಚ ಸಪ್ತ ರಾಜನ್‌ । 
ಜ್ಞಾನಾದಯೋ ದ್ವಾದಶ ಚಾತತಾನಾಃ 
ಶಾಸ್ತ್ರೇ ಗುಣಾ ಯೇ ವಿದಿತಾ ದ್ವಿಜಾನಾಮ್‌ 11೧೬॥। 


ಹೀಗೆ ಧೃತರಾಷ್ಟ್ರಂ ಕೇಳಲ್ಲಟ್ಟ ಸನತ್ತುಜಾತರು ಭಗವದನುಸಂಧಾನರಹಿತವಾದ 
ತಪಸ್ಸಿಗೆ ಅನೇಕ ದೋಷಗಳನ್ನು ಹೇಳುತ್ತಾರೆ. 


ಯಸ್ಯ: ಯಾವ ತಪಸ್ಸಿಗೆ, ಕ್ರೋಧಾದಯಃ: ಕ್ರೋಧವೇ ಮೊದಲಾದ, ದ್ವಾದಶ: 
ಹನ್ನೆರಡು ಸಂಖ್ಯೆಯ ಕಲ್ಬಷಗಳಿವೆಯೋ, ತಥಾ: ತಪಸ್ಸಿಗೆ ಕ್ರೋಧಾದಿ ಅನೇಕ 
ದೋಷಗಳಿರುವಂತೆ, ಅನೇಕ ನೃಶಂಸ ದೋಷಗಳೂ ಇವೆ ಎಂದು ತಿಳಿಸಲು "ತಥಾ' 
ಎಂದು ಪ್ರಯೋಗಿಸಿದ್ದಾರೆ. ತಥಾ: ಅದರಂತೆ, ನೃಶಂಸಾನಿ: ಕ್ರೌರ್ಯಗಳು, ಸಪ್ತ: 
ಏಳು ಸಂಖ್ಯೆಯನ್ನು ಹೊಂದಿವೆ. "ಸಪ್ತ ಚ' ಎಂಬಲ್ಲಿರುವ ಚ ಶಬ್ದದಿಂದ ಮುಂದೆ 
ಹೇಳಲಿರುವ ಆರು ನೃಶಂಸಗಳನ್ನು ಸಂಗ್ರಹಿಸಬೇಕು. ಒಟ್ಟು ಹದಿಮೂರು 
ನೃಶಂಸಗಳಾಗುತ್ತವೆ. ಜ್ಞಾನಾದಯಃ- ಜ್ಞಾನವೇ ಮೊದಲಾದ, ದ್ವಾದಶ ಗುಣಾಃ: 
ಹನ್ನೆರಡು ಗುಣಗಳು, ಆತತಾನಾಃ: ಅದೇ ತಪಸ್ಸಿಗೆ ಒಳ್ಳೆಯ ವಿಸ್ತಾರವನ್ನು 
ಉಂಟುಮಾಡುವವುಗಳಾಗಿ ಇಂತಹ ಗುಣಗಳು, ದ್ವಿಜಾನಾಂ: ಬ್ರಾಹ್ಮಣರ, ಗುಣಾ 
ಇತಿ: ಗುಣಗಳೆಂದು, ಶಾಸ್ತ್ರೇ: ಧರ್ಮಶಾಸ್ತ್ರದಲ್ಲಿ, ವಿದಿತಾಃ: ಪ್ರತಿಪಾದಿಸಲ್ಪಟ್ಟಿವೆ. 
ಜ್ಞಾನಾದಿ ದ್ವಾದಶಗುಣಗಳು ತಪಸ್ಸಿಗೆ ಅತಿಶಯವನ್ನು ಉಂಟು ಮಾಡುತ್ತವೆ ಎಂದು 
ಆತತಾನಾಃ ಎಂಬ ಶಬ್ದವು ಸೂಚಿಸುತ್ತದೆ. 


ಕ್ರೋಧಃ ಕಾಮೋ ಲೋಭಮೋಹ್‌ೌ ವಿವಿತ್ತಾ$- 
ಕೃಪಾ5ಸೂಯಾ ಮಾನಶೋಕೌ ಸಹಾ ಚ 


ಸನತ್ತುಜಾತೀಯ ಪರ್ವ -493- 
ಈರ್ಷ್ಯಾ ಜುಗುಪ್ಪಾ ಚ ಮಹಾಗುಣೇನ 
ಸದಾ ವರ್ಜ್ಯಾ ದ್ವಾದಶೈತೇ ನರೇಣ 11೧೭1! 


ಕ್ರೋಧಾದಿಗಳು ಎಂದು ಸಾಮಾನ್ಯಾಕಾರವಾಗಿ ಹೇಳಿದ ಅಸಜ್ಜನರಿಂದ 
ಸೇವ್ಯವಾದ, ಸಜ್ಜನರಿಂದ ವರ್ಜ್ಯವಾದ ದ್ವಾದಶ ಸಂಖ್ಯಾಕವಾದ ದೋಷಗಳ 
ಹೆಸರುಗಳನ್ನು ಇಲ್ಲಿಹೇಳುತ್ತಾರೆ. 


ಕ್ರೋಧ: ಕಾಮಾದಿ ಹೇತುಕವಾದ ಅಂತಃಕರಣದ ಕ್ಟೋಭೆ, ದೇಹದ ಬೆವರು 
ಮತ್ತು ಕಂಪನದಿಂದ ಉಂಟಾದ ಹುಬ್ಬುಗಂಟಿಕ್ಕುವಿಕೆ ಮೊದಲಾದವುಗಳಿಂದ 
ಊಹಿಸಲ್ಪಡುವುದು ಅಥವಾ ಇನ್ನೊಬ್ಬರಿಗೆ ಹಿಂಸೆಯನ್ನು ಉಂಟು ಮಾಡುವುದಕ್ಕೆ 
ಕಾರಣವಾದ ಮನೋವೃತ್ತಿ ವಿಶೇಷ. ಕಾಮಃ: ವನಿತಾದಿಗಳ ಅಭಿಲಾಷೆ. ಲೋಭಃ: 
ಶಕ್ಕಿಯಿರುವಾಗ ಸತ್ಪಾತ್ರರಲ್ಲಿದಾನ ಮಾಡದಿರುವುದು, ಮೋಹಃ-: ಕಾರ್ಯಾಕಾರ್ಯ 
ಜ್ಞಾನಶೂನ್ಯತೆ ಅಥವಾ ತನ್ನ ಹಿತದ ಅಜ್ಞಾನ. ವಿವಿತ್ಸಾಂ ಅನೇಕ ಉಪಾಯಗಳಿಂದ 
ವಿಶೇಷವಾಗಿ ವಿಷಯಗಳನ್ನು ಹುಡುಕುವ ಇಚ್ಛೆ ಅಥವಾ ಧನಲಾಭದ ಇಚ್ಛೆ, ಅಕೃಪಾ: 
ನಿಷ್ಠುರತೆ ಅಥವಾ ದಯಾಶೂನ್ಯತೆ, ಅಸೂಯಾ: ಸಜ್ಜನರ ಗುಣಗಳಲ್ಲಿ ದೋಷ 
ಚಿಂತನೆ ಅಥವಾ ಇನ್ನೊಬ್ಬರ ಗುಣಗಳನ್ನು ನೋಡಿ ಸಹಿಸದಿರುವುದು, ಮಾನಂ: 
ತನ್ನಲ್ಲಿ ಮಹತ್ವ ಜ್ಞಾನ, ಶೋಕಃ- ಹಿಂದಿನ ಘಟನೆಯ ಸ್ಮರಣೆಯಿಂದ ಉಂಟಾದ 
ದುಃಖವಿಶೇಷ, ಸ್ಪಹಾ: ವಿಷಯೇಚ್ಛಾನುರೂಪವಾದ ಅತಿಯಾದ ಆಸೆ, ಈರ್ಷ್ಯಾ: 
ಇನ್ನೊಬ್ಬರ ಐಶ್ವರ್ಯವನ್ನು ನೋಡಿ ಸಹಿಸದಿರುವುದು, ಜುಗುಪ್ಸಾ: ಭೀಭತ್ಸೆ ಅಥವಾ 
ಇನ್ನೊಬ್ಬರ ಗುಣಗಳನ್ನುಮರೆಮಾಚುವುದು, ಈ ಕ್ರೋಧಾದಿ ಹನ್ನೆರಡು ದೋಷಗಳು 
ತಪಸ್ಸಿಗೆ ಕಲ್ಲಷರೂಪವಾದವು. ಇವುಗಳನ್ನು ಮಹಾಗುಣವುಳ್ಳಮನುಷ್ಯನು ಜೀವನದಲ್ಲಿ 
ಯಾವಾಗಲೂ ಪರಿತ್ಯಾಗ ಮಾಡಬೇಕು. ಬ್ರಾಹ್ಮಣನ ಮಹಾಗುಣಿತ್ತವೆಂದರೆ - 

"ಮಹದ್‌ಬ್ರಹ್ಮೇತಿ ಯತ್‌ ಪ್ರೋಕ್ತಂ ಮಹತ್ತಾನ್ನಹತಾಮಪಿ । 
ತತ್ಪಾಪ್ತಿಗುಣಸಂಯುಕ್ತೋ ಮಹಾಗುಣ ಇತಿ ಸ್ಮೃತಃ ॥1' 

(ಮಹತ್ತದಾರ್ಥಗಳಿಂದಲೂ ಮತತ್ತಾಗಿರುವುದರಿಂದ ಬ್ರಹ್ಮನನ್ನು "ಮಹತ್‌' 
ಎಂದು ಕರೆಯುತ್ತಾರೆ. ಅಂತಹ ಬ್ರಹ್ಮನ ಪ್ರಾಪ್ತಿಗೆ ಅನುಕೂಲವಾದ ಗುಣಗಳನ್ನು 
ಹೊಂದಿದವನು ಮಹಾಗುಣನೆಂದು ಎನಿಸುತ್ತಾನೆ) ಅಥವಾ ಬ್ರಾಹ್ಮಣನು ಇಂತಹ 


-404- ಮಹಾಭಾರತ ಉದ್ಯೋಗಪರ್ವ 


ಮಹಾಗುಣಗಳನ್ನು ಹೊಂದಬೇಕಾದರೆ ಇರಬೇಕಾದ ಗುಣಗಳು ಭಗವದ್ಗೀತೆಯಲ್ಲಿ 
ಹೇಳಲ್ಪಟ್ಟಿವೆ- | 

"ಶಮೋ ದಮಸ್ತಪಃ ಶೌಚಂ ಕ್ಹಾಂತಿರಾರ್ಜವಮೇವ ಚ । 

ಜ್ಞಾನಂ ವಿಜ್ಞಾನಮಾಸ್ತಿಕ್ಕಂ ಬ್ರಾಹ್ಮಂ ಕರ್ಮ ಸ್ವಭಾವಜಮ್‌ ॥' 

(ಶಮ, ದಮ, ತಪಸ್ಸು, ಶೌಚ, ಶಾಂತಿ, ಆರ್ಜವ, ಜ್ಞಾನ, ವಿಜ್ಞಾನ ಮತ್ತು 
ಆಸ್ತಿಕ್ಯಗಳು ಬ್ರಾಹ್ಮಣರಿಗೆ ಸ್ವಭಾವ ಜನ್ಯವಾದ ಗುಣಗಳು) ಎಂಬ 
ಪ್ರಮಾಣವಿರುವುದರಿಂದ ಮಹಾಗುಣ ಶಬ್ದಕ್ತೆ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣ ಎಂದು 
ಅರ್ಥವನ್ನು ಮಾಡಬಹುದು. ಈ ಹನ್ನೆರಡು ದೋಷಗಳು ಇಂತಹ ಗುಣವುಳ್ಳ 
ಬ್ರಾಹ್ಮಣನಿಂದ ಯಾವಾಗಲೂ ತ್ಯಾಜ್ಯವಾದವು. ಯಾವಾಗಲೂ ಎಂದು ಹೇಳುವ 
"ಸದಾ' ಎಂಬ ಶಬ್ದವು ತಪಸ್ಸು ವ್ರತ ಮೊದಲಾದವುಗಳನ್ನು ಅನುಷ್ಠಾನ ಮಾಡುವಾಗ 
ಈ ದೋಷವನ್ನು ಬಿಡಬೇಕೆಂದು ಕೈಮುತ್ಯನ್ಯಾಯದಿಂದ ಸೂಚಿಸುತ್ತದೆ. 


ಏಕೈಕಮೇಷಾಂ ರಾಜೇಂದ್ರ ಮನುಷ್ಯಂ ಪರ್ಯುಪಾಸತೇ । 
ಲಿಪ್ಪಮಾನೋಠಂತರಂ ತೇಷಾಂ ಮೃಗಾಣಾಮಿವ ಲುಬ್ಬಕಃ Mes] 


ಕ್ರೋಧಾದಿಗಳನ್ನು ಸರ್ವದಾ ತ್ಯಾಗ ಮಾಡುವುದಕ್ಕೆ ಏನು ಕಾರಣ ಎಂಬ ಶಂಕೆಗೆ 
ದಾರಿಹೋಕನಿಗೆ ಕಾಡಿನಲ್ಲಿ ಸಿಂಹ-ವ್ಯಾಘ್ರಾದಿ ಮೃಗಗಳು ಉಪದ್ರವವನ್ನು 
ಕೊಡುವಂತೆ ಕ್ರೋಧಾದಿಗಳು ಮೋಕ್ಷಮಾರ್ಗಪ್ರತಿಬಂಧಕವಾಗಿ ದೊಡ್ಡ ಅನರ್ಥಕ್ಕೆ 
ಕಾರಣವಾಗುವುದರಿಂದ ಅವುಗಳನ್ನು ಬಿಡಬೇಕು ಎಂದು ದೃಷ್ಟಾಂತ ಪೂರ್ವಕವಾಗಿ 
ಹೇಳುತ್ತಾರೆ. 


ರಾಜೇಂದ್ರ: ಎಲೈ ರಾಜೇಂದ್ರನೇ, ಏತೇ: ಈ ಕ್ರೋಧಾದಿಗಳು, ಏಕೈಕಂ: 
ಒಂದೊಂದೂ ಪ್ರತ್ಯೇಕವಾಗಿ, ಮನುಷ್ಯಂ- ದೇಹಿಯನ್ನು, ಪರ್ಯುಪಾಸತೇ: 
ಸರ್ವದೇಹವನ್ನೂವ್ಯಾಪಿಸಿ ಇರುತ್ತವೆ. ಅವನ ಒಂದು ದೌರ್ಬಲ್ಯವನ್ನು ಅನ್ನೇಷಣೆ 
ಮಾಡುತ್ತಾ ಎಂದು ಇಟ್ಟುಕೊಳ್ಳಬೇಕು. ಈ ವಿಷಯದಲ್ಲಿ ಒಂದು ದೃಷ್ಟಾಂತವನ್ನು 
ಹೇಳುತ್ತಾರೆ. ತೇಷಾಂ: ತಮ್ಮ ದೃಷ್ಟಿಗೆ ಗೋಚರವಾದ, ಮೃಗಾಣಾಂ: ಹರಿಣ 
ಮೊದಲಾದ ಪ್ರಾಣಿಗಳಲ್ಲಿ, ಅಂತರಂ: ಮೇಲೆರಗುವ ಅವಕಾಶವನ್ನು, ಲಿಪ್ಸಮಾನಃ: 
ಪಡೆಯಲು ಬಯಸಿದ, ಲುಬ್ಬಕಃ- ಮೃಗಮಾರಕನಾದ ವ್ಯಾಘ್ರವು ಅಥವಾ ವ್ಯಾಧನು 


ಸನತ್ತುಜಾತೀಯ ಪರ್ವ -495- 


ವೃಕ್ಷಾದಿಗಳನ್ನು ಅವಲಂಬಿಸಿ ನಿಂತಿರುವಂತೆ ಈ ದೋಷಗಳು ದೇಹಿಯನ್ನು ಆಶ್ರಯಿಸಿ 
ನಿಂತಿರುತ್ತವೆ ಎಂದು ಅಭಿಪ್ರಾಯ. 


ವಿಕತ್ಗನಃ ಸ್ಪೃಹಯಾಲುರ್ಮನಸ್ವೀ 
ಬಿಭ್ರತ್‌ ಕ್ರೋಧಂ ಚಪಲೋರರಕ್ಷಣಶ್ಚ । 
ಏತೇ ಪ್ರೋಕ್ತಾಃ ಷಣ್ಣರಾಃ ಪಾಪಶೀಲಾಃ 
ಪ್ರಕುರ್ವತೇ ನೈವ ಧರ್ಮಂ ಸುಧರ್ಮಮ್‌ 
(ಏತೇ ಪ್ರಾಪ್ತಾಃ ಷಟ್‌ ಪರಾನ್‌ ಪಾಪಧರ್ಮಾನ್‌ 
ಪ್ರಕುರ್ವತೇ ನೋತ ಸಂತಃ ಸುದುರ್ಗೇ) Teal 


ಹಿಂದಿನ ಶ್ಲೋಕದಲ್ಲಿ ಹೇಳಿದ ತಪಸ್ಸಿನ ಕಲ್ಲಷಗಳಾದ ಕ್ರೋಧಾದಿ ಹದಿಮೂರು 
ನೃಶಂಸ ಪದಾರ್ಥಗಳನ್ನು ಪರಿತ್ಯಾಗ ಮಾಡಬೇಕೆಂದು ಸೂಚಿಸಲು ಎರಡು 
ಶ್ಲೋಕಗಳಿಂದ ಅವುಗಳನ್ನು ಹೇಳುತ್ತಾರೆ. 


ವಿಕತ್ನನಃ: ಅಸಂಬದ್ಧ ಪ್ರಲಾಪವನ್ನುಮಾಡುವವನು, ಸ್ಪಹಯಾಲುಃ- ವಿಷಯ 
ಲೋಲುಪ, ಮನಸ್ವೀ: ತನ್ನ ಇಚ್ಛೆಯಂತೆ ನಡೆಯುವವನು, ಕ್ರೋಧಂ ಬಿಭ್ರತ್‌: 
ಸರ್ವದಾ ಕೋಪಶೀಲನಾದವನು, ಚಪಲಃ: ಚಂಚಲನಾದವನು, ಮಾನವಾನ್‌: 
ಅಹಂಕಾರಿಯಾದವನು, ಮಾನವಾನ್‌ ಎಂಬ ಪಾಠದ ಬದಲು ಕೆಲವು ಪಾಠಗಳಲ್ಲಿ 
ಅರಕ್ಷಣಃ ಎಂಬ ಪಾಠವಿದೆ. ಅರಕ್ಷಣ ಎಂದರೆ ತನ್ನ ಧರ್ಮವನ್ನು ರಕ್ಷಣೆ 
ಮಾಡಿಕೊಳ್ಳದವನು ಎಂದು ಅರ್ಥ. ಏತೇ ಪ್ರೋಕ್ತಾಃ: ಹೀಗೆ ಹೇಳಲ್ಪಟ್ಟ ಈ 
ಪಾಪಶೀಲಾಃ- ಪಾಪಸಭಾವದ, ಷಣ್ಣರಾಃ: ಆರು ಪುರುಷರು, ಧರ್ಮಂ: 


ಪ್ರವೃತ್ತಿಧರ್ಮವನ್ನು, ಸರಾ ನಿವೃತ್ತಿ ಧರ್ಮವನ್ನಾಗಿ, ನೈವ ಪ್ರಕುರ್ವತೇ: 
ಮಾಡುವುದಿಲ್ಲ. ವಾದಿರಾಜರು "ಏತೇ ಪ್ರಾಪ್ತಾಃ ಷಟ್‌ ಪರಾನ್‌ ಪಾಪಧರ್ಮಾನ್‌ 
ಪ್ರೋಕುರ್ವತೇ ನೋತ ಸಂತಃ ಸುದುರ್ಗೇ' ಎಂಬ ಪಾಠವನ್ನೂ ಇಟ್ಟುಕೊಂಡು 
ಬೇರೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಏತೇ ಷಟ್‌: ಈ ಆರು ನೃಶಂಸ ಪುರುಷರು 
(ಕ್ರೂರಿಗಳಾದ ಪುರುಷರು), ಪಾಪಧರ್ಮಾನ್‌: ಪಾಪನಿಷ್ಠರಾದ ತಾಮಸ 
ಜೀವರನ್ನು, ಪ್ರಾಪ್ತಾಃ: ಬಂದು ಸೇರಿವೆ. ಎಂದರೆ ಇವು ತಾಮಸ ಜೀವರಿಗೆ ಮಾತ್ರ 
ಸಂಬಂಧಪಟ್ಟವುಗಳು ಎಂದು ಅಭಿಪ್ರಾಯ. ಇಲ್ಲಿ ನೃಶಂಸಾದಿ ಧರ್ಮಗಳನ್ನುಹೇಳುವ 


-496- ಮಹಾಭಾರತ ಉದ್ಯೋಗಪರ್ವ 


ಬದಲು ನೃಶಂಸಾದಿ ಧರ್ಮಗಳನ್ನುಳ್ಳ ಧರ್ಮಿಗಳಾದ ಪುರುಷರನ್ನು ಹೇಳಿರುವುದು 
ತಾಮಸ ಜೀವರಿಗೂ ಮತ್ತು ಅವರ ಈ ದೋಷರೂಪವಾದ ಧರ್ಮಗಳಿಗೂ 
ಅಭೇದವಿದೆ ಎಂದು ಜ್ಞಾಪಿಸುವುದಕ್ಕಾಗಿ. ಇಲ್ಲದಿದ್ದರೆ ನೋತ ಸಂತಃ ಸುದುರ್ಗೇ' 
ಎಂದು ಸಜ್ಜನ ಸರೂಪಿಗಳಾದ ಧರ್ಮಿಗಳನ್ನು ಹೇಳುವುದು ಉಪಪನ್ನವಾಗುವುದಿಲ್ಲ 
ಯೇ ಸಂತಃ: ಯಾವ ಸಜ್ಜನ ಜೀವರಿದ್ದಾರೋ ಅವರು, ಸುದುರ್ಗೇ: ಎಂತಹ 
ದೊಡ್ಡ ಆಪತ್ತಿನಲ್ಲಿಯೂ, ನ ಪ್ರಕುರ್ವತೇ: ವಿಕತ್ನನಾದಿಗಳನ್ನು ಮಾಡುವುದಿಲ್ಲ. 


ಸಂಭೋಗಸಂವಿದ್‌ ವಿಷಮೋ5ಥ ಮಾನೀ 
ದತ್ತಾನುತಾಪೀ ಕೃಪಣೋತಬಲೀಯಾನ್‌ । 
ವರ್ಗಪ್ರಶಂಸೀ ವನಿತಾಂ ಚ ದ್ದೇಷ್ಟಾ (ವನಿತಾವಿರೋಧೀ) 
ಏತೇ ಪರೇ ಸಪ್ತ ನೃಶಂಸರೂಪಾಃ 11೨೦॥। 


ಇನ್ನು ಉಳಿದ ಏಳು ನೃಶಂಸಗಳ ಸ್ವರೂಪವನ್ನು ಹೇಳುತ್ತಾರೆ. 


ಸಂಭೋಗ ಸಂವಿತ್‌- ಸಂಭೋಗ ಮೊದಲಾದ ವಿಷಯ ಭೋಗದ ಚಿಂತೆಯನ್ನು 
ಯಾವಾಗಲೂ ಹೊಂದಿದವನು, ವಿಷಮೇಧಮಾನಃ: ವಿಷಮೇಧ ಎಂದರೆ 
ಪತನಹೇತುವಾದ್ದರಿಂದ ತನ್ನನಾಶಕ್ಕೆ ಕಾರಣವಾದ ಮಿಥ್ಯಾಜ್ಞಾನ, ಅದರಲ್ಲಿಮಾನಃ 
ಎಂದರೆ ಪ್ರಾಮಾಣ್ಯ ಬುದ್ಧಿಯುಳ್ಳವನು ಅಥವಾ ಅವುಗಳಿಗೆ ಪ್ರಾಮಾಣ್ಯವನ್ನು 
ಸಾಧಿಸಲು ದುಷ್ಟ ಪ್ರಮಾಣಗಳನ್ನು ಹೊಂದಿದವನು. ಅಥವಾ ವಿಷ ಎಂದರೆ 
ಸ್ಟೋತ್ತಮರ ದ್ವೇಷ, ಅದನ್ನು ಏಧಮಾನಃ: ವರ್ಧಿಸುವವನು ಎಂದು ಅರ್ಥ. 
ದತ್ತಾನುತಾಪೀ: ಸಜ್ಜನರಿಗೆ ದಾನವನ್ನು ಮಾಡಿ ಪಶ್ಚಾತ್ತಾಪ ಪಡುವವನು, 
ಅಬಲೀಯಾನ್‌- ಸಚ್ಛಾಸ್ತ್ರಜನ್ಯವಾದ ಜ್ಞಾನ ಬಲಹೀನನಾದವನು, ವರ್ಗಪ್ರಶಂಸೀ: 
ಸ್ತ್ರೀ ಮೊದಲಾದ ವಿಷಯವರ್ಗವನ್ನು ಯಾವಾಗಲೂ ಹೊಗಳುವವನು, 
ವನಿತಾವಿರೋಧೀ: ಪತಿವ್ರತೆಯಾದ ತನ್ನ ಪತ್ನಿಯನ್ನಾಗಲೀ ಅಥವಾ ಬೇರೆ 
ಸ್ವೀಯನ್ನಾಗಲೀ ದ್ವೇಷಿಸುವವನು. ಏತೇ ಪರೇ ಸಪ್ತ: ಹಿಂದೆ ಹೇಳಿದ ಆರು ಜನರಿಂದ 
ಭಿನ್ನರಾದ ಈ ಏಳು ಜನರು, ನೃಶಂಸರೂಪಾಃ- ನೃಶಂಸಾತ್ಮಕರಾದವರು. ಹಿಂದಿನ 
ಶ್ಲೋಕದಲ್ಲಿಹೇಳಿದಂತೆ ಇಲ್ಲಿಯೂ ಧರ್ಮವನ್ನುಹೇಳುವ ಬದಲಾಗಿ ಧರ್ಮಿಯನ್ನು 
ಹೇಳಿರುವುದು ಈ ಧರ್ಮ- ಧರ್ಮಿಗಳಿಗೆ ಅಭೇದವನ್ನು ಸೂಚಿಸುವುದಕ್ಕಾಗಿ ಎಂದು 
ತಿಳಿಯಬೇಕು. ಹೀಗೆ ಒಟ್ಟುಹದಿಮೂರು ನೃಶಂಸಗಳು. 


ಸನತ್ತುಜಾತೀಯ ಪರ್ವ -497- 


ಜ್ಞಾನಂ ಚ ಸತ್ಯಂ ಚ ದಮಃ ಶ್ರುತಂ ಚ 
ಅಮಾತ್ಸರ್ಯಂ ಶ್ರೀಸ್ತಿತಿಕ್ಟಾರನಸೂಯಾ । 
ಯಜ್ಞಶ್ಚ ದಾನಂ ಚ ಧೃತಿಃ ಶಮಶ್ಚ 
ಮಹಾವ್ರತಾ ದ್ವಾದಶ ಬ್ರಾಹ್ಮಣಸ್ಯ 11೨೧॥॥ 


ಹೀಗೆ ಚೆನ್ನಾಗಿ ಅನುಷ್ಠಾನ ಮಾಡಿದ ತಪಸ್ಸನ್ನುಹ್ರಾಸಗೊಳಿಸುವಂತಹ ಕ್ರೋಧಾದಿ 
ಸ್ವರೂಪವನ್ನು ಹೇಳಿ, ಈಗ “ಜ್ಲಾನಾದಯೋ ದ್ವಾದಶ ಚಾತತಾನಾಃ' ಎಂದು ಹಿಂದೆ 
ಹೇಳಿದ, ಚೆನ್ನಾಗಿ ಅನುಷ್ಠಾನ ಮಾಡಿದ, ತಪಸ್ಸಿನ ಫಲವನ್ನು ವೃದ್ಧಿಗೊಳಿಸುವ ಜ್ಞಾನಾದಿ 
ಧರ್ಮಗಳನ್ನುಹೇಳುತ್ತಾರೆ. 


ಜ್ಞಾನಂ: ಪರಾಪರ ತತ್ತವಿಷಯಕವಾದ ಜ್ಞಾನ, ಸತ್ಯಂ: ಯಥಾರ್ಥ ಭಾಷಣ 
ಅಥವಾ ಸಜ್ಜನಹಿತವಾದ ಭಾಷಣ, ದಮಃ: ಇಂದ್ರಿಯ ನಿಗ್ರಹ, ಶ್ರುತಂ: 
ಮಹಾಭಾರತಾದಿ ಮಹಾಶಾಸ್ತ್ರಗಳ ಶ್ರವಣ, ಅಮಾತ್ಸರ್ಯಂ: ಗುಣಿಗಳಾದ 
ಸ್ಟೋತ್ತಮರಲ್ಲಿ ಸ್ನೇಹ, ಹ್ರೀಃ: ನಿಷಿದ್ದವನ್ನು ಆಚರಿಸುವುದರಲ್ಲಿ ಲಜ್ಜೆ, ತಿತಿಕ್ಷಾ- 
ದ್ವಂದ್ವಸಹಿಷ್ಣುತೆ, ಅನಸೂಯಾ: ಮಹಾತ್ಮರಲ್ಲಿದೋಷವನ್ನುಹುಡುಕದಿರುವುದು, 
ಯಜ್ಞ: ನಿತ್ಯವೂ ಮಾಡಬೇಕಾದ ಬ್ರಹ್ಮಯಜ್ಞಾದಿಗಳು ಅಥವಾ ಜ್ಯೋತಿಷ್ಟೋಮಾದಿ 
ಯಾಗಗಳು, ದಾನಂ: ಸತ್ತಾತ್ರರಲ್ಲಿ ದ್ರವ್ಯತ್ಯಾಗ, ಧೃತಿಃ: ವಿಷಯಸನ್ನಿಧಿಯಲ್ಲಿ 
ಇಂದ್ರಿಯವನ್ನುನಿಗ್ರಹಿಸುವ ಶಕ್ತಿ, ಶಮಃ: ಭಗವನ್ನಿಷ್ಠವಾದ ಬುದ್ದಿ, ಏತೇ ದ್ವಾದಶ: 
ಈ ಹನ್ನೆರಡು, ಬ್ರಾಹ್ಮಣಸ್ಯ: ಅಧಿಕಾರಿಯಾದ ಬ್ರಾಹ್ಮಣನಿಗೆ, ಮಹಾವ್ರತಾಃ 
ಮೋಕಸಂಪಾದಕ ಜ್ಞಾನಸಾಧನಗಳಾದ ವ್ರತಗಳು. 
ಲ) 
ಯಸ್ಟೇತೇಭ್ಯಃ ಪ್ರವಸೇದ್‌ ದ್ವಾದಶಭ್ಛಃ 
ಸರ್ವಾಮಪೀಮಾಂ ಪೃಥಿವೀಂ ಸ (ಪ್ರ) ಶಿಷ್ಯಾತ್‌ । 
ತ್ರಿಭಿರ್ದಾಭ್ಯಾಮೇಕತೋ ವಾವಿಶಿಷ್ಟೋ 
ನ ಸಂತರಸ್ವೀತಿ ಸ ವೇದಿತವ್ಯಃ 1೨೨1 
ಹೀಗೆ ಅಪರೋಕ್ಷ ಜ್ಞಾನಿ ಸಾಧಾರಣವಾದ ಜ್ಞಾನಾದಿ ಹನ್ನೆರಡು ಮಹಾಗುಣಗಳನ್ನು 
ಹೇಳಿ ಈಗ ಅವುಗಳ ಮಹಿಮಾ ಕಥನಪೂರ್ವಕವಾಗಿ ಅವುಗಳ ಸಾಮರ್ಥ್ಯದಿಂದ 


-498- ಮಹಾಭಾರತ ಉದ್ಯೋಗಪರ್ವ 


ಉಂಟಾಗುವ ಮುಕ್ಶಿರೂಪವಾದ ಫಲವನ್ನು ಉಪದೇಶಿಸುತ್ತಾರೆ. ಯಃ- ಯಾವ 
ಅಧಿಕಾರಿಯು, ಏತೇಭ್ಯಃ ದ್ಲಾದಶಭ್ಯಃ- ಈ ಹನ್ನೆರಡು ಗುಣಗಳನ್ನು ಸಂಪಾದಿಸಲು, 
ಪ್ರವಸೇತ್‌: ಮನೆಯನ್ನು ಬಿಟ್ಟು ಹೊರಟು ಉತ್ತಮವಾದ ಗುರುಕುಲವಾಸವನ್ನು 
ಮಾಡುತ್ತಾನೆಯೋ, ಸಃ: ಅಂತಹ ಅಧಿಕಾರಿಯು, ಇಮಾಂ ಪೃಥಿವೀಂ ಸರ್ವಾಮಪಿ: 

ಈ ಎಲ್ಲ ಪೃಥಿವಿಯನ್ನೂ, ಪ್ರಶಿಷ್ಯಾತ್‌: ಆಳಿಯಾನು. ಇಲ್ಲಿ ಯಸ್ವ್ವೇತೇಭ್ಯಃ 
ಎಂಬಲ್ಲಿರುವ ತು ಶಬ್ದವು ವಿಶೇಷವನ್ನು ಸೂಚಿಸುತ್ತದೆ. ಅದೇನೆಂದರೆ ಇಲ್ಲಿಹೇಳಿದ 
ಪ್ರಶಾಸ ಪ್ರಸಿದ್ಧವಾದ ರಾಜ್ಯಪಾಲನೆಯಲ್ಲ. ಏಕೆಂದರೆ ಅದು 
ಅನ್ಯದೇವತೋದ್ದೇಶಕವಾದ ಕಾಮ್ಯಕರ್ಮದಿಂದಲೂ ಲಭಿಸುತ್ತದೆ. ಆದ್ದರಿಂದ 
"ಬ್ರಹ್ಮವಿದಾಪ್ನೋತಿ ಪರಂ, ಜ್ಞಾನೇನ ಆನಂದೀ ಭವತಿ' (ಬ್ರಹ್ಮಜ್ಞಾನಿಯು ಪರಬ್ರಹ್ಮನನ್ನು 
ಹೊಂದುತ್ತಾನೆ, ಜ್ಞಾನದಿಂದ ಆನಂದಪೂರ್ಣನಾಗುತ್ತಾನೆ) ಮೊದಲಾದ 

ಪ್ರಮಾಣಗಳಿಗೆ ಅನುಸಾರವಾಗಿ ಜ್ಞಾನಾದಿಗಳಿಗೆ ಅವರವರ 

ಯೋಗ್ಯತಾನುಸಾರಿಯಾದ ಮೋಕ್ಷಘಲವೇ ನಿಯಮೇನ ಉಂಟಾಗುತ್ತದೆ ಎಂದು 

ಹೇಳಿರುವುದರಿಂದ ಇಲ್ಲಿಯೂ ಪೃಥಿವೀ ಪ್ರಶಾಸನವೆಂದರೆ ತೈತ್ತಿರೀಯ ಉಪನಿಷತ್ತಿನಲ್ಲಿ 
ಆನಂದಮೀಮಾಂಸಾ ಪ್ರಕರಣದಲ್ಲಿ ಹೇಳಿರುವ "ತಸ್ಕೈಯಂ ಪೃಥಿವೀ ಸರ್ವಾ ವಿತ್ತಸ್ಯ 

ಪೂರ್ಣಾ ಸ್ಯಾತ್‌' (ಆ ಮುಕ್ತನಾದವನಿಗೆ ಸರ್ವವಿತ್ತಪೂರ್ಣನಾದ 

ಪೃಥಿವೀಪಾಲಕನಾದ ರಾಜನಿಗೆ ಇರುವಷ್ಟುಆನಂದವಿರುತ್ತದೆ) ಎಂದು ಹೇಳಿದಂತೆ 

ಸ್ವಯೋಗ್ಯವಾದ ಆನಂದಾನುಭವ ರೂಪವಾದ ಮೋಕ್ಷಪ್ರಾಪ್ಲಿಯೇ ಪ್ರಶಾಸನವೆಂದು 

ತಿಳಿಯಬೇಕು. ಇಲ್ಲದಿದ್ದರೆ "ಜ್ಞಾನವಾನ್‌ ಮಾಂ ಪ್ರಪದ್ಯತೇ' (ಅಪರೋಕ್ಷ ಜ್ಞಾನಿಯು 

ನನ್ನನ್ನು ಹೊಂದುತ್ತಾನೆ) ಇತ್ಯಾದಿಗಳು ಹೇಳುವ ಅಪರೋಕ್ಷ ಜ್ಞಾನಕ್ಕೆ ಮೋಕ್ಷಫಲ 

ಜನಕತ್ವರೂಪವಾದ ಪ್ರಮೇಯಕ್ಕೆ ವಿರೋಧ ಉಂಟಾಗುತ್ತದೆ. ತು ಎಂಬ ನಿಪಾತವು 

ಈ ಅರ್ಥವನ್ನೇ ಸೂಚಿಸುತ್ತದೆ. 


ಹಾಗಾದರೆ ಜ್ಞಾನಾದಿ ಹನ್ನೆರಡು ಗುಣಗಳೂ ಇದ್ದವರಿಗೆ ಮಾತ್ರ ಮೋಕ್ಷ 
ಪ್ರಾಪ್ತಿಯಾಗುತ್ತದೆ, ಒಂದೆರಡು ಗುಣಗಳು ಕಡಿಮೆಯಾದರೆ ಮೋಕ್ಷ 
ಪ್ರಾಪ್ತಿಯಾಗುವುದಿಲ್ಲಎಂಬ ಪ್ರಸಂಗವಿಲ್ಲ. ಆಯಾ ಅಧಿಕಾರಿಗಳ ಯೋಗ್ಯತೆಯನ್ನು 
ಅನುಸರಿಸಿ ಒಂದೆರಡು ಗುಣಗಳಿಂದ ಸಹಕೃತವಾಗದಿದ್ದರೂ ಜ್ಞಾನಾದಿಗಳು ಉಳಿದ 
ಗುಣಗಳ ಸಹಕಾರದಿಂದ ಯಥಾಯೋಗ್ಯವಾದ ಮುಕ್ತಿಫಲವನ್ನುಕೊಡುತ್ತವೆ ಎಂದು 


ಸನತ್ತುಜಾತೀಯ ಪರ್ವ -499- 


ಉಪದೇಶ ಮಾಡುತ್ತಾರೆ. "ತ್ರಿಭಿಃ ದ್ವಾಭ್ಯಾಂ ಏಕತೋ ವಾ': ಮೂರು, ಎರಡು 
ಅಥವಾ ಒಂದು ಗುಣದಿಂದ, ಅವಿಶಿಷ್ಠ- ಊನನಾದ ಅಧಿಕಾರಿಯು, ನ 
ಸಂತರಸ್ವೀತಿ: ಸಂಸಾರವನ್ನು ಚೆನ್ನಾಗಿ ದಾಟುವುದಿಲ್ಲ ಎಂದು, ವೇದಿತವ್ಯಃ- 
ತಿಳಿಯಬೇಕು (ಚೆನ್ನಾಗಿ ದಾಟುವುದಿಲ್ಲಎಂದರೆ ಮುಕ್ತಿಯನ್ನೇ ಪಡೆಯುವುದಿಲ್ಲಎಂದು 
ಅರ್ಥವಲ್ಲ. ಹನ್ನೆರಡು ಗುಣಗಳೂ ಇದ್ದವರಿಗಿಂತ ಸ್ವಲ್ಪ ಕಡಿಮೆಯ ಆನಂದ 
ದೆಶೆಯನ್ನುಪಡೆಯುತ್ತಾನೆ ಎಂದು ಅರ್ಥ). ನಾಲ್ಕನೆಯ ವಾದದಲ್ಲಿ "ನ ಸಂತರಸ್ವೀತಿ 
ಸ ವೇದಿತವ್ಯಃ' ಎಂಬ ಪಾಠಕ್ಕೆ ಬದಲಾಗಿ ವಾದಿರಾಜರು ಮತ್ತು ಬರೂ 
ಶ್ರೀನಿವಾಸಾಚಾರ್ಯರು "ಕ್ರಮಾದ್ದಿಮುಕ್ತಾಃ ಮೌನಭೂತಾ ಭವಂತಿ' ಎಂಬ ಪಾಠವನ್ನೂ 
ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಮೂರು, ಎರಡು ಅಥವಾ 
ಒಂದುಗುಣಗಳಿಂದ ಹೀನರಾದವರು ವಿಮುಕ್ತಾಃ: ಇಲ್ಲಿಜೀವನ್ಮುಕ್ತರಾಗಿ, ಕ್ರಮಾತ್‌: 
ಅಪರೋಕ್ಷ ಜ್ಞಾನಾನಂತರದಲ್ಲಿ ಅನುಷ್ಠಾನ ಮಾಡುವ ಸಾಧನೆಯ ಕ್ರಮದಿಂದ ಅಥವಾ 
ತಮಗಿಂತ ಉತ್ತಮರಾದ ದೇವತೆಗಳನ್ನು ಪ್ರವೇಶ ಮಾಡುವ ಕ್ರಮದಿಂದ, ವಿಮುಕ್ತಾಃ: 
"ವಿ ನಿಷೇಧೇ ವಿಶೇಷೇ ಚ ಪತತ್ರಿಣಿ ಹರಾವಪಿ' ಎಂದು ಕೋಶವಿರುವುದರಿಂದ 'ವಿ' 
ಎಂಬ ನಿಪಾತಕ್ಕೆ ನಿಷಿದ್ದ ಎಂದು ಅರ್ಥ. ಆದ್ದರಿಂದ ಅತಿನಿಷಿದ್ದವಾದ ಲಿಂಗ 
ಸಂಬಂಧದಿಂದ ಮುಕ್ತರಾಗಿ ಎಂದು ಅರ್ಥ. ಅನಂತರದಲ್ಲಿ ಮೌನಭೂತಾಃ- 
ಮುನಿಪ್ರಾಪ್ಯನಾದ' ನಾರಾಯಣನೇ ಮೌನ, ಅಂತಹವನಲ್ಲಿ 
ಸಾಯುಜ್ಯಭಾವದಿಂದಾಗಲೀ, ಸಾಮೀಪ್ಯಭಾವದಿಂದಾಗಿಲೀ, 
ಸಾರೂಪ್ಯಭಾವದಿಂದಾಗಲೀ, ಭವಂತಿ: ಇರುವವರಾಗುತ್ತಾರೆ ಎಂದೂ ವ್ಯಾಖ್ಯಾನ 
ಮಾಡಿದ್ದಾರೆ. 


ದಮಸ್ಕಾಗೋ5ಥಾಪ್ರಮಾದ ಏತೇಷ್ಟಮೃತಮಾಹಿತಮ್‌ । 
ತಾನಿ ಸತ್ಯಮುಖಾನ್ಯಾಹುರ್ಬ್ರಾಹ್ಮಣಾನಾಂ ಮನೀಷಿಣಾಮ್‌ ॥1೨೩॥ 


ಹೀಗೆ ಹಿಂದೆ ಹೇಳಿದ ಮಹಾಧಿಕಾರಿಯಲ್ಲಿರುವ ನಿರ್ದುಷ್ಠವಾದ ಹನ್ನೆರಡು 
ಗುಣಗಳಲ್ಲಿ ನಿರ್ದುಷ್ಟವಾದ ದಮಾದಿ ಮೂರು ಗುಣಗಳು ಅತ್ಯಾವಶ್ಯಕವಾದವು. 
ಉಳಿದ ಜ್ಞಾನಾದಿ ಒಂಬತ್ತು ಗುಣಗಳು ದಮಾದಿ ಮೂರುಗುಣಗಳ 
ಮೂಲಕವಾಗಿಯೇ ಬಲಿಷ್ಠವಾಗುತ್ತವೆ ಎಂದು ಹೇಳುತ್ತಾ, ವಿವೇಕಿಯಾದವನು 


-500- ಮಹಾಭಾರತ ಉದ್ಯೋಗಪರ್ವ 


ದಮಾದಿ ಮೂರುಗುಣಗಳನ್ನೇ ಮೊದಲು ಸಂಪಾದನೆ ಮಾಡಬೇಕೆಂದು ಹೇಳುತ್ತಾ 
ಅವುಗಳ ಅಸಾಧಾರಣ ಲಕ್ಷಣವನ್ನು ಹೇಳುತ್ತಾರೆ. 


ದಮಃ: ಇಂದ್ರಿಯನಿಗ್ರಹ, ತ್ಯಾಗಃ-: ವಿಷಯಾಭಿಲಾಷೆಯ ತ್ಯಾಗ, 
ಅಪ್ರಮಾದಃ-: ಅನವಧಾನತೆ ಇಲ್ಲದಿರುವುದು, ಯಾವಾಗಲೂ 
ಎಚ್ಚರಿಕೆಯಿಂದಿರುವುದು, ಯಾವಾಗಲೂ ದೇವರ ಸ್ಥರಣೆಯಲ್ಲಿರುವುದು, ಇದೇ 
ಶಮವೆಂದು ಹೇಳಲ್ಪಡುತ್ತದೆ. ಏತೇಷು: ನಿರ್ದುಷ್ಠವಾದ ಈ ಮೂರು ಗುಣಗಳಲ್ಲಿ 
ಅಮೃತಂ: ನಿತ್ಯಮುಕ್ತನಾದ ಬ್ರಹ್ಮನು, ಆಹಿತಂ: ಸ್ಥಿತನಾಗಿದ್ದಾನೆ. ಹೀಗೆ 
ಹೇಳುವುದರಿಂದ ನಿರ್ದುಷ್ಠವಾದ ಜಿತೇಂದ್ರಿಯತ್ವ , ವಿಷಯ ವೈರಾಗ್ಯ ಮತ್ತು 
ಭಗವನ್ನಿಷ್ಠೆ ರೂಪವಾದ ಗುಣಗಳನ್ನು ಹೊಂದಿದ ಬ್ರಾಹ್ಮಣನಲ್ಲಿ ಜ್ಞಾನಾದಿ 
ಮಹಾಗುಣಗಳನ್ನು ಕೊಡುವುದಕ್ಕಾಗಿಯೇ ಪರಮಾತ್ಮನು ಸ್ಥಿತನಾಗಿರುತ್ತಾನೆ ಎಂಬ 
ಅಭಿಪ್ರಾಯ ಸೂಚಿತವಾಗುವುದರಿಂದ ಮೊದಲು ದಮಾದಿ ಗುಣತ್ರಯಗಳನ್ನೇ 
ಸಂಪಾದಿಸಬೇಕು ಎಂದು ಸೂಚಿತವಾಗುತ್ತದೆ. ಜ್ಞಾನಾದಿ ಮಹಾಗುಣಪ್ರಾಪ್ತಿಗಾಗಿ 
ದಮಾದಿಗಳನ್ನು ಸಂಪಾದಿಸಬೇಕಾದರೆ ದಮಾದಿ ಗುಣಪ್ರಾಪ್ತಿಗಾಗಿ ಮೊದಲು ಏನು 
ಸಾಧನವನ್ನುಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಾರೆ. 


ತಾನಿ: ಜ್ಞಾನಾದಿ ಗುಣಗಳಿಗೆ ಸಾಧನವಾದ ದಮಾದಿಗಳು, ಸತ್ಯಮುಖಾನಿ: 
"ಯತ್ನತಾಂ ಹಿತಮತ್ಯಂತಂ ತತ್ತತ್ಯಮಿತಿ ಚೋಚ್ಯತೇ' (ಯಾವುದು ಸಜ್ಜನರಿಗೆ 
ಹಿತವಾಗಿರುತ್ತದೆಯೋ ಅದೇ ಸತ್ಯವೆಂದು ಹೇಳಲ್ಪಡುತ್ತದೆ) ಎಂಬ 
ವಚನವಿರುವುದರಿಂದ ತನಗಿಂತ ಉತ್ತಮರಾದ ಸಜ್ಜನರಿಗೆ ಹಿತವನ್ನು ಉಂಟುಮಾಡಿ 
ಅದರಿಂದ ಅವರು ಮಾಡುವ ಅನುಗ್ರಹವೇ ಸತ್ಯವೆನಿಸುತ್ತದೆ. ದಮಾದಿಗಳು ಅಂತಹ 
ಸತ್ಯವನ್ನು, ಮುಖಂ: ಮುಖ್ಯವಾದ ಸಾಧನೆಯಾಗಿ ಹೊಂದಿದವುಗಳಾಗಿ ಇರುತ್ತವೆ. 
ಇದರಿಂದ ದಮಾದಿ ಪ್ರಾಪ್ತಿಗಾಗಿ ಸಜ್ಜನರ ಸೇವೆಯೇ ಸಾಧನವೆಂದು 
ಸೂಚಿತವಾಗುತ್ತದೆ. ಈ ವಿಷಯದಲ್ಲಿನಿಯಾಮಕ ಏನು ಎಂಬುದಕ್ಕೆ "ಬ್ರಾಹ್ಮಣಾ ವೈ 
ಮನೀಷಿಣಃ' (ಬ್ರಾಹ್ಮಣಾಹುರ್ಮನೀಷಿಣಃ) ಎಂದು ಹೇಳುತ್ತಾರೆ. ಬ್ರಾಹ್ಮಣಾಃ: 
ವೇದಶಾಸ್ತಸಂಪನ್ನರಾದ, ಯೇ ಮನೀಷಿಣಃ: ಯಾವ ಜ್ಞಾನಿಗಳಿದ್ದಾರೋ 
ಅಂತಹವರು, ಆಹುಃ: ಹೇಳುತ್ತಾರೆ ಎಂದು ಇಟ್ಟುಕೊಳ್ಳಬೇಕು. "ಬ್ರಾಹ್ಮಣಾನಾಂ 


ಸನತುಜಾತೀಯ ಪರ್ವ -501- 


ಮನೀಷಿಣಾಮ್‌' ಎಂಬ ಪಾಠದಲ್ಲಿಮನೀಷಿಣಾಂ- ವಿವೇಕಿಗಳಾದ, ಬ್ರಾಹ್ಮಣಾನಾಂ: 
ವೇದಜ್ಞಾನ ಸಂಪನ್ನರಾದವರ, ವಚನವೇ ಪ್ರಮಾಣವೆಂದು ಇಟ್ಟುಕೊಳ್ಳಬೇಕು. ಹೀಗೆ 
ಹೇಳಿ ಸನತ್ಸುಜಾತರು ತಾವು ಹೇಳಿದ ವಿಷಯವನ್ನು ದೃಢೀಕರಿಸಲು ಶಿಷ್ಟಸಮೃತಿಯನ್ನೂ 
ತೋರಿಸಿದಂತೆ ಆಯಿತು. 


ಭಾರತ ಶ್ರೀನಿವಾಸಾಚಾರ್ಯರು ಹೀಗೆಯೇ ವ್ಯಾಖ್ಯಾನ ಮಾಡುತ್ತಾ, 
ದಮಾದಿಗಳು ಸತ್ಯದಿಂದ ಉಂಟಾಗುವವು, ನೀನು ಮಾತ್ರ ದಮಾದಿಗಳಿಂದಲೇ 
ಮೋಕ್ಷವನ್ನು ಸಾಧನ ಮಾಡುತ್ತೇನೆ. ಆದ್ದರಿಂದ ಪಾಂಡವರಿಗೆ ರಾಜ್ಯವನ್ನು 
ಕೊಡುವುದಿಲ್ಲಎಂದು ತಿಳಿದಿದ್ದೀಯೆ. ಇದು ಅಸತ್ಯವಾದುದು. ಯಾವ ಪುರುಷನಲ್ಲಿ 
ಸತ್ಯವು ಇರುವುದಿಲ್ಲವೋ ಅವನಲ್ಲಿ ದಮಾದಿಗಳೂ ಇರುವುದಿಲ್ಲ. ನೀನು 
ರಾಜ್ಯಲೋಭದಿಂದ ಪಾಂಡವರಿಗೆ ಅಸತ್ಯವನ್ನುನುಡಿಯುತ್ತಿದ್ದೀಯೆ. ಆದ್ದರಿಂದ ನಿನ್ನನ್ನು 
ಯಾವ ಪುಣ್ಯವೂ ಕಷ್ಟದಿಂದಾಗಲೀ ಅಥವಾ ಸಂಸಾರದಿಂದಾಗಲೀ ದಾಟಿಸುವುದಿಲ್ಲ 
ಎಂದು ಮನೀಷಿಣಃ: ಜ್ಞಾನಿಗಳಾದ, ಬ್ರಾಹ್ಮಣಾಃ: ಬ್ರಾಹ್ಮಣರು, ಆಹು: ಹೇಳುತ್ತಾರೆ 
ಎಂದು ವ್ಯಾಖ್ಯಾನ ಮಾಡುತ್ತಾರೆ. 


"ಬ್ರಾಹ್ಮಣಾಹುರ್ಮನೀಷಿಣಃ' ಎಂಬ ಪಾಠವನ್ನಿಟ್ಟುಕೊಂಡು ವ್ಯಾಖ್ಯಾನ 
ಮಾಡಿದ್ದಾರೆ. "ಬ್ರಾಹಣಾಃ ಆಹುಃ' ಎಂಬ ಸ್ಥಳದಲ್ಲಿ "ಬ್ರಾಹಣಾಹುಃ' ಎಂಬ 
೦ ಶ್ರಿ ಛಿ ನಾ) ೨ ಶ್ರ 
ಸಂಧಿಯು ಸಂಧಿಗರ್ಭಸಂಧಿ ಎಂದು ಹೇಳಲ್ಪಡುತ್ತದೆ. ಇಂತಹ ಸಂಧಿಗಳು 
ಪುರಾಣಗಳಲ್ಲಿ ಬಹಳವಾಗಿ ಕಂಡುಬರುತ್ತವೆ. ಇದಕ್ಕೆ ಸಾರಸ್ಪತವ್ಯಾಕರಣದ 
ಸಮೃತಿಯೂ ಇದೆ. 


ದಮೋತಷ್ಠಾದಶದೋಷಃ ಸ್ಯಾತ್‌ ತ್ಯಾಗೋ ಭವತಿ ಷಡ್ಗುಣಃ | 
ದೋಷತ್ಯಾಗೋತಪ್ರಮಾದಃ ಸ್ಯಾತ್‌ ಸ ಚಾಪೃಷ್ಠಗುಣೋ ಮತಃ॥೨೪॥ 


ದಮಾದಿಗಳು ಮೋಕ್ಷವನ್ನು ಕುರಿತು ಪ್ರದಾನ ಸಾಧನವಾದುದರಿಂದ 
ಅವುಗಳಾದರೂ ನಿರ್ದುಷ್ಟವಾದವುಗಳೇ ಫಲಕ್ಕೆ ಕಾರಣವಾಗುವುದರಿಂದ ಅವುಗಳನ್ನು 
ನಿರ್ದುಷ್ಠವಾಗಿ ಅನುಷ್ಠಾನ ಮಾಡಲು ದೋಷಗಳ ಜ್ಞಾನವು ಅವಶ್ಯಕವಾದುದರಿಂದ 
ದಮಾದಿಗಳ ದೋಷಗಳನ್ನು ಹೇಳುತ್ತಾರೆ. 


-502- ಮಹಾಭಾರತ ಉದ್ಯೋಗಪರ್ವ 


ದಮಃ: ಇಂದ್ರಿಯನಿಗ್ರಹವು, ಅಷ್ಟುದಶ ದೋಷಃ ಸ್ಯಾತ್‌: ಹದಿನೆಂಟು 
ದೋಷಗಳಿಂದ ಕೂಡಿರುತ್ತದೆ. ತ್ಯಾಗಃ: ಸತ್ತಾತ್ರರಲ್ಲಿ ತ್ಯಾಗವು, ಷಡ್ಗುಣಃ ಭವತಿ: 
ಆರು ಗುಣಗಳಿಂದ ಕೂಡಿರುತ್ತದೆ. ಅಪ್ರಮಾದಃ: ಅಪ್ರಮಾದವೆಂದರೆ, 
ದೋಷತ್ಯಾಗಃ ಸ್ಯಾತ್‌: ದೋಷತ್ಯಾಗರೂಪವಾಗುತ್ತದೆ. ಸ ಚಾಪಿ: ಅದಾದರೂ 
ಕೂಡ, ಅಷ್ಟಗುಣಃ: ಎಂಟು ಗುಣಗಳುಳದ್ದೆಂದು, ಮತಃ: ಸಮ್ಮತವಾಗಿರುತ್ತದೆ. 


ಅನೃತಂ ಪೈಶುನಂ ತಷ್ಟಾ ಪ್ರಾತಿಕೂಲ್ಯಂ ತಮೋತರತಿಃ । 


ಲ ಣ್‌ 


ಲೋಕದ್ವೇಷೋತತಿಮಾನಶ್ಚ ವಿವಾದಃ ಪ್ರಾಣಿಪೀಡಿತಮ್‌ 11೨೫।॥ 


ಮುಕ್ತಿಸಾಧನವಾದ, ಅಪರೋಕ್ಷ ಜ್ಞಾನರೂಪವಾದ, ಮಹಾಗುಣಕ್ಕೆ ಸಾಧನವಾದ 
ದಮಾದಿ ಮೂರುಗುಣಗಳೂ ಸಹ ದೋಷದೂರವಾಗಿದ್ದರೆ ಮಾತ್ರ ಅಂತಹ 
ಸಾಮರ್ಥ್ಯವನ್ನು ಹೊಂದಿರುತ್ತದೆ, ಇಲ್ಲದಿದ್ದರೆ ಇಲ್ಲ ಎಂದು ತಿಳಿಸುತ್ತಾ ಮೂರರ 
ಪಂಕ್ತಿಯಲ್ಲಿ ಮೊದಲು ಹೇಳಿದ ದಮದ ದೋಷಗಳನ್ನು ಮೂರುಶ್ಲೋಕಗಳಿಂದ 
ಹೇಳುತ್ತಾರೆ. ವಾದಿರಾಜರು- 


ದಮೋತಷ್ಲಾದಶದೋಷಃ ಸ್ಯಾತ್‌ ಪ್ರತಿಕೂಲಂ ಕೃತೇರ್ಭವೇತ್‌ 1 


ಪೈಶುನ್ಯಮನೃತಂ ತೃಷ್ಣಾ ಪ್ರಾತಿಕೂಲ್ಯಂ ತಮೋಠರತಿಃ ॥ 


ಎಂಬ ಮೂಲವ”" ತೆಗೆದುಕೊಂಡೂ ವ್ಯಾಖ್ಯಾನವನ್ನುಮಾಡುತ್ತಾರೆ. ದಮಃ: 
ಇಂದ್ರಿಯನಿಗ್ರಹರೂಪವಾದ ದಮವು, ಅಷ್ಟಾದಶ ದೋಷಃ: ಹದಿನೆಂಟು 
ದೋಷಗಳಿಂದ ಕೂಡಿರುತ್ತದೆ ಅಥವಾ ಹದಿನೆಂಟು ದೋಷಗಳನ್ನು ಉಂಟು 
ಮಾಡುತ್ತದೆ. ಆ ದೋಷವರ್ಗದಿಂದ, ಕೃತೇಃ: ಜ್ಞಾನಾದಿಗುಣಸಾಧನವಾದ 
ದಮರೂಪವಾದ ಕರ್ಮಕ್ಕೆ (ಪ್ರಯತ್ನಕ್ಕೆ), ಪ್ರತಿಕೂಲಂ: ಪ್ರತಿಕೂಲತೆಯು ಎಂದರೆ 
ತಮ್ಮ ಅನುಷ್ಠಾನದಿಂದ ಉಂಟಾದ ಪುಣ್ಯದಿಂದ ಜ್ಞಾನಾದಿಗುಣವನ್ನು ಉತ್ಪತ್ತಿ 
ಮಾಡುವ ಸಾಮರ್ಥ್ಯವಿಲ್ಲದಿರುವಿಕೆಯು ಅಥವಾ ಭಾವರೂಪವಾದ 
ಪ್ರತಿಬಂಧಕತ್ವವು, ಭವೇತ್‌: ಉಂಟಾದೀತು. ಅಥವಾ "ಪ್ರತಿಕೂಲಂ ಕೃತೇ ಭವೇತ್‌' 
ಎಂಬ ಪಾಠವನ್ನು ಇಟ್ಟುಕೊಂಡರೆ ಕೃತೇ: ಯಾವ ದೋಷಗಳಲ್ಲಿ ಒಂದನ್ನಾದರೂ 
ಮಾಡಿದರೆ ದಮಕ್ಕೆ ಪ್ರತಿಕೂಲತಾ: ಪ್ರತಿಕೂಲತೆಯು, ಭವೇತ್‌: ಉಂಟಾದೀತು 
ಎಂದೂ ಅರ್ಥವನ್ನುಮಾಡಿದ್ದಾರೆ. ದಮದ ದೋಷಗಳು ಯಾವುವು ಎಂಬುದಕ್ಕೆ 


ಸನತ್ತುಜಾತೀಯ ಪರ್ವ -503- 


ಉತ್ತರವನ್ನು ಹೇಳುತ್ತಾರೆ: (೧) ಪೈಶುನ್ಯಂ - ಚಾಡಿಯನ್ನು ಹೇಳುವುದು, (೨) 
ಅನ್ಫತಮ್‌ - ಸುಳನ್ನು ಹೇಳುವುದು, (೩) ತೃಷ್ಣಾ: ವಿಷಯದ ಅಭಿಲಾಷೆ, (೪) 
ಪ್ರಾತಿಕೂಲ್ಯಂ- ತಮಗಿಂತ ಉತ್ತಮರಿಗೆ ಹಿತವನ್ನು ಮಾಡುವುದಕ್ಕೆ ವಿರೋಧವನ್ನು 
ಮಾಡುವುದು ಅಥವಾ ಎಲ್ಲರಿಗೂ ಪ್ರತಿಕೂಲವನ್ನು ಮಾಡುವುದು, (೫) ತಮಃ: 
ಶಾಸ್ತ್ರಜನ್ಯಜ್ಞಾನಹೀನತೆ, (೬) ಅರತಿಃ: ಯದೃಚ್ಚಾಲಾಭದಿಂದ ತೃಪ್ತಿ ಇಲ್ಲದಿರುವುದು, 
ಅಥವಾ ಯಾವುದರಿಂದಲೂ ತೃಷ್ಟಿಯನ್ನುಹೊಂದದಿರುವುದು, (೭) ಲೋಕದ್ದೇಷಃ- 
ತನಗಿಂತ ಉತ್ತಮರಾದ ಜ್ಞಾನಿಜನರನ್ನು ದ್ವೇಷ ಮಾಡುವುದು, (೮) ಅಭಿಮಾನಃ: 
ತನ್ನಲ್ಲಿಮಹತ್ತ ಜ್ಞಾನವನ್ನು ಹೊಂದಿರುವುದು, (೯) ವಿವಾದಃ: ನಿಷಿದ್ದವಾದ ಮಾತನ್ನು 
ಆಡುವುದು ಅಥವಾ ಉತ್ತಮರ ಜೊತೆಯಲ್ಲಿವಿತಂಡವನ್ನುಮಾಡುವುದು, (೧೦) 
ಪ್ರಾಣಿಪೀಡನಮ್‌- ತನ್ನ ಬಂಧುಗಳ ಪೋಷಣೆಗಾಗಿ ಇನ್ನೊಬ್ಬರ ಪೀಡೆಯನ್ನು 
ಮಾಡುವುದು ಅಥವಾ ಕಲಿಯುಗದಲ್ಲಿವಿಹಿತವಲ್ಲದ ವಾಜಪೇಯಾದಿಗಳನ್ನು ಆಚರಿಸಿ 
ಅಜಾದಿಪಶುಗಳನ್ನು ಕೊಲ್ಲುವುದು. 


ಪರಿವಾದೋತತಿವಾದಶ್ಚ ಪರಿತಾಪೋಶಕ್ಟಮಾತದೃತಿಃ । 
ಅಸಂಧಿಃ ಪಾಪಕೃತ್ಯಂ ಚ ಹಿಂಸಾ ಚೇತಿ ಪ್ರಕೀರ್ತಿತಾಃ 11೨೬॥| 


ಏತೈರ್ದೋಷೈರ್ವಿಮುಕ್ತೋ ಯಃ ಸ ದಮಃ ಸದ್ಧಿರುಚ್ಛತೇ ॥೨೭॥ 


(೧೧) ಪರಿವಾದಃ: ತನಗಿಂತ ಉತ್ತಮರ ನಿಂದೆ ಅಥವಾ ಸರ್ವಲೋಕ ನಿಂದೆ, 
(೧೨) ಅತಿವಾದಃ: ನಿರರ್ಥಕವಾದ ಮಾತುಗಳು ಅಥವಾ ಶಾಸ್ತ್ರವಿರುದ್ಧವಾದ 
ಮಾತುಗಳು, (೧೩) ಪರಿತಾಪಃ: ವ್ಯರ್ಥವಾಗಿ ದುಃಖವನ್ನೇ ಯೋಚಿಸುತ್ತಿರುವುದು, 
(೧೪) ಅಕ್ಕಮಾ: ದ್ವಂದ್ವಸಹಿಷ್ಣುತೆ ಇಲ್ಲದಿರುವುದು ಅಥವಾ ತನಗಿಂತ ಉತ್ತಮರನ್ನು 
ನೋಡಿ ಸಹಿಸದಿರುವುದು, (೧೫) ಅಧೃತಿಃ: ವಿಷಯಗಳಲ್ಲಿ ಚಪಲತೆ, (೧೬) 
ಅಸಿದ್ದಿಃ (ಅಸಂಧಿಃ) : ಪ್ರಾರಂಭಿಸಿದ ಕರ್ಮವನ್ನು ಪೂರೈಸದಿರುವುದು, (೧೭) 
ಪಾಪಕೃತ್ಯಂ: ನಿಷಿದ್ದ ಕರ್ಮಾಚರಣೆ, (೧೮) ಹಿಂಸಾ: ಪ್ರಾಣಿಹಿಂಸೆ ಅಥವಾ 
ವಿಹಿತವಲ್ಲದ ಹಿಂಸೆ. ಏತೈಃ ದೋಷ್ಟೆಃ- ಈ ಹದಿನೆಂಟು ದೋಷಗಳಿಂದ, ವಿಮುಕ್ತಃ 
ಜೊತೆಗೂಡದ, ಯಃ ದಮಃ: ಯಾವ ದಮವಿದೆಯೋ, ಸಃ: ಅದೇ, ದಮಃ: 
ದಮವೆಂದು, ಸದ್ದಿಃ- ಸಜ್ಜನರಿಂದ, ಉಚ್ಯತೇ: ಹೇಳಲ್ಪಡುತ್ತದೆ. ಇದರಿಂದ ಸಜ್ಜನರ 
ಸಮತಿ ವಿಶಿಷ್ಟವಾದ ದಮವೇ ಶ್ರೇಷ್ಠವಾದುದೆಂದು ಸೂಚಿಸಲ್ಪಡುತ್ತದೆ. 


-504- ಮಹಾಭಾರತ ಉದ್ಯೋಗಪರ್ವ 


ವಿಪರ್ಯಯಾತ್‌ ಸ್ಮೃತಾ ಏತೇ ಶಮದೋಷಾ ಉದಾಷ್ಛತಾಃ । 
ದೋಷಾ ದಮಸ್ಯ ಯೇ ಪ್ರೋಕ್ತಾಃ ತಾನ್‌ ದೋಷಾನ್‌ ಪರಿವರ್ಜಯೇತ್‌॥ 


ಉದಾಹೃತಾಃ ಏತೇ: ದಮಕ್ಕೆ ಹೇಳಲ್ಪಟ್ಟ ಈ ದೋಷಗಳೇ, ವಿಪರ್ಯಯಾತ್‌: 
ಶಮಕ್ಕೂ ವಿರೋಧವನ್ನು ಮಾಡುವುದರಿಂದ, ಶಮದೋಷಾಃ: ಶಮ 
ದೋಷಗಳೆಂದು, ಸ್ಟೃತಾಃ: ಹೇಳಲ್ಪಡುತ್ತವೆ. ದಮಸ್ಯ: ದಮಕ್ಕೆ, ಯೇ ದೋಷಾ 
ಯಾವ ಜು ಪ್ರೋಕ್ತಾಃ: ಹೇಳಲ್ಲಟ್ಟಿವೆಯೋ, ತಾನ್‌ ದೋಷಾನ್‌: ಆ 
ದೋಷಗಳನ್ನು, ಪ , ಪರಿವರ್ಜಯೇತ್‌: ಬಡಡಿಣು. 


ವಾದಿರಾಜರು ಈ ಶ್ಲೋಕಕ್ಕೆ ಬೇರೆ ಪಾಠವನ್ನು ಇಟ್ಟುಕೊಂಡು ವ್ಯಾಖ್ಯಾನ 
ಮಾಡುತ್ತಾರೆ. ಆ ಪಾಠವು ಹೀಗಿದೆ - | 
ಶಮೋತಷ್ಲಾದಶದೋಷಃ ಸ್ಯಾತ್‌ ತ್ಯಾಗೋ ಭವತಿ ಷಡ್ಡಿಧಃ | 
ವಿಷರ್ಯಯಾತ್‌ ಸ್ಥ ಕತಾ ಏತೇ ದಮದೋಷಾ ಉದಾಹೃತಾಃ ॥। - (ಮೂಲಮ್‌) 
ಹೀಗೆ ದಮದೋಷಗಳನ್ನು ಹೇಳಿ, ಈಗ ಅಪ್ರಮಾದರೂಪವಾದ ಶಮದ 
ಅಷ್ಟಾದಶ ದೋಷಗಳನ್ನೂ ಹೇಳುತ್ತಾರೆ. 


ಶಮಃ- ಶಮ ಎಂಬ ಹೆಸರಿನ ಅಪ್ರಮಾದವು, ಅಷ್ಟಾದಶ ದೋಷಃ ಸ್ಯಾತ್‌: 
ಹದಿನೆಂಟು ದೋಷಗಳಿಂದ ಕೂಡಿರುತ್ತದೆ. ತ್ಯಾಗಃ: ಹಿಂದೆ ಹೇಳಿದ ತ್ಯಾಗವು, 
ಷಡ್ವಿಧಃ: ಆರು ಪ್ರಕಾರವಾಗಿ, ಭವತಿ: ಇರುತ್ತದೆ. "ವಿಷರ್ಯಯಾತ್‌' ಎಂಬ 
ಶಬ್ದದಿಂದ ಶ್ರುತ್ಯಾದಿಗಳಿಗೆ, ಶಮ-ದಮಗಳಿಗೆ ದೋಷವನ್ನು ಉಂಟು ಮಾಡುವ 
ಪ್ರಸಿದ್ಧವಾದ ಪೃಶುನ್ಯಾದಿ ಯಾವ ದೋಷಗಳು ಹೇಳಲ್ಪಟ್ಟಿವೆಯೋ ಅವುಗಳ 
ವಿರುದ್ಧಾಚರಣೆಯಿಂದ ಶಮ-ದಮಾದಿಗಳಿಗೆ ನಿರ್ದೋಷತ್ನವೂ ಹೇಳಲ್ಪಡುತ್ತದೆ 
ಎಂದು ಹೇಳುತ್ತಾರೆ. ಯಾವ ಪೈಶುನ್ಯಾದಿ ದೋಷಗಳು ದಮ-ಶಮಾದಿ 
ದೋಷಗಳೆಂದು ಶಾಸ್ತ್ರದಲ್ಲಿ ಹೇಳಲ್ಲಟ್ಟಿವೆಯೋ ಅವುಗಳೇ ವಿಪರ್ಯಯಾತ್‌- 
ಅಪೈಶುನ್ಯ-ಸತ್ಯಭಾಷಣ-ಅತೃಷ್ಟಾ -ಅಪ್ರಾತಿಕೂಲ್ಯ- ಅತಮಃ- ರತಿ- ಲೋಕಾದ್ದೇಷ- 
ಅನಭಿಮಾನ-ಅವಿವಾದ- es ಅಪರಿವಾದ- ರಿ 
ಅಪರಿತಾಪ-ಕ್ಷಮಾ-ಧೃತಿ-ಸಿದ್ದಿ- ಅಪಾಪಕೃತ್ಯ- ಅಹಿಂಸಾ ಎಂಬ ವ್ಯತಿರೇಕಗಳಿಂದ 
ಎಂದರೆ ವಿರುದ್ಧಾಚರಣೆಗಳಿಂದ, ದಮದೋಷಾಃ: ದಮದ ದೋಷಗಳನ್ನು 


ಸನತ್ತುಜಾತೀಯ ಪರ್ವ -505- 


ಖಂಡಿಸುವವುಗಳಾಗಿ (ದಮದೋಷದೋಷಾಃ ಎಂದು ಮಧ್ಯಮಪದ ಸಮಾಸವನ್ನು 
ಮಾಡಬೇಕು, ಕೊನೆಯ ದೋಷ ಎಂಬ ಶಬ್ದವು "ದೋ ಅವಖಂಡನೇ' ಎಂಬ 
ಧಾತುವಿನಿಂದ ನಿಷ್ಠನ್ನವಾದುದು) ಎಂದು, ಉದಾಹೃತಾಃ: ಶಾಸ್ತ್ರಗಳಲ್ಲಿ 
ಹೇಳಲ್ಪಡುತ್ತವೆ. ಇದರಿಂದ ಪೈಶುನ್ಯಾದಿಗಳಿಗೆ ದೋಷವನ್ನು ಉಂಟು ಮಾಡುವ 
ಸಾಮರ್ಥ್ಯವೂ ಪೈಶುನ್ಯಾದಿಗಳ ವಿಪರ್ಯಯಕ್ಕೆ ಗುಣವನ್ನು ಉಂಟುಮಾಡುವ 
ಸಾಮರ್ಥ್ಯವೂ ಇದೆ ಎಂದು ತಿಳಿಯುತ್ತದೆ. 


ಶ್ರೇಯಾಂಸ್ತು ಷಡ್ಡಿಧಸ್ವಾಗ: ತೃತೀಯಸ್ತತ್ರ ದುಷ್ಕರ: । 
pr) ವ ಲ ಎಮು) 
ತೇನ ದುಃಖಂ ತರತ್ಯೇವ ತಸ್ಥಿಂಸ್ಕೃಕ್ಷೇ ಜಿತಂ ಭವೇತ್‌ 11೨೯॥ 


ಹೀಗೆ ಶಮ-ದಮಾದಿ ದೋಷಗಳೇ ತ್ಯಾಗಕ್ಕೂ ದೋಷಗಳಾಗುತ್ತವೆ ಎಂದು 
ತ್ಯಾಗಕ್ಕೂ ಹದಿನೆಂಟು ದೋಷಗಳನ್ನು ಹೇಳಿ, ಅವುಗಳನ್ನು ವಿಪರೀತವಾಗಿ 
ಆಚರಿಸುವುದರಿಂದ ಶ್ರೇಯಸುಂಟಾಗುತ್ತದೆ ಎಂದು ಹೇಳಿ, ಈಗ ಸತ್ತಾತ್ರರಲ್ಲಿ 
ದಾನರೂಪವಾದ ನಿರ್ದೋಷತ್ಯಾಗಗುಣವೂ ಅಮುಖ್ಯವಾದುದು. ಕಾಮಾದಿ ಆರು 
ಶತ್ರುಗಳ ತ್ಯಾಗವೇ ಮಹಾಶ್ರೇಯಸ್ಸಾಧನವಾದುದರಿಂದ ಮುಖ್ಯವಾದುದು ಎಂಬ 
ದೃಷ್ಟಿಯಿಂದ "ಶ್ರೇಯಾಂಸ್ತು ಷಡ್ಡಿದಸ್ಯಾಗಃ' ಎಂಬ ಶ್ಲೋಕದಲ್ಲಿ ಆರೂ ತ್ಯಾಗಗಳ 
ಸಾಮಾನ್ಯ ಸಾಮರ್ಥ್ಯವನ್ನು ಹೇಳಿ "ಅರ್ಹತೇ ಯಾಚಮಾನಾಯ' ಎಂಬ ಉತ್ತರ 
ಶ್ಲೋಕದಲ್ಲಿ ಒಂದೊಂದು ತ್ಯಾಗದಲ್ಲಿಯೂ ದ್ವೈವಿಧ್ಯವನ್ನು ಹೇಳುವವರಾಗಿ ಆ 
ತ್ಯಾಗಗಳಲ್ಲಿ ಮೂರನೆಯ ತ್ಯಾಗವಾದ ಕಾಮತ್ಯಾಗವು ಅತ್ಯಂತ ದುಷ್ಠರವಾದುದು 
ಎಂದು ಹೇಳುತ್ತಾರೆ. 


ತ್ಯಾಗಃ: ತ್ಯಾಗರೂಪವಾದ ಗುಣವು, ಷಡ್ವಿದಃ: ಕಾಮಾದಿ ಆರು ಶತ್ರುಗಳ 
ಸಂಬಂಧಿಯಾಗಿ ಆರುವಿಧವಾಗಿರುತ್ತದೆ. ಶ್ರೇಯಾನ್‌: "ಶಿ ಶ್ರಯೇ' ಎಂಬ 
ಧಾತುವಿನಿಂದ ನಿಷ್ಠನ್ನವಾದ ಈ ಶಬ್ದವು ಪರಿತ್ಯಾಗ ಮಾಡುವುದಕ್ಕಾಗಿ ಆಶ್ರಯಿಸಲು 
ಯೋಗ್ಯ ಎಂಬ ಅರ್ಥವನ್ನು ಕೊಡುತ್ತದೆ. ಆದ್ದರಿಂದ ಶ್ರೇಯಾನ್‌ ಎಂದರೆ ಪರಿತ್ಯಾಗಕ್ಕೆ 
ಯೋಗ್ಯವಾದವು ಎಂದು ಅರ್ಥ. ಶ್ರೇಷ್ಠವಾದುದು ಎಂದು ಅರ್ಥವಲ್ಲ. ಇದರಿಂದ 
ಸಜ್ಜನರು ಮಹಾಪ್ರಯತ್ನದಿಂದ ಕಾಮಾದಿ ಆರು ಶತ್ರುಗಳನ್ನು ಜಯಿಸಲು ಸಾಧ್ಯ 
ಎಂದು ಸೂಚಿತವಾಗುತ್ತದೆ. ಆರು ತ್ಯಾಗಗಳಿಗೂ ಸಂಬಂಧಪಟ್ಟವಿಷಯವನ್ನು ಹೇಳಿ 


-506- ಮಹಾಭಾರತ ಉದ್ಯೋಗಪರ್ವ 


ಮೂರನೆಯ ತ್ಯಾಗಕ್ಕೆ ಸಂಬಂಧಪಟ್ಟ ಅಸಾಧಾರಣ ವಿಷಯವನ್ನು ಹೇಳುತ್ತಾರೆ. ಷಟು- 
ಆರು ರೀತಿಯಾದ ತ್ಯಾಗಗಳಲ್ಲಿ ತೃತೀಯಃ- ಉತ್ತರ ಶ್ಲೋಕದಲ್ಲಿಎರಡು ವಿಧದಿಂದ 
ಕೂಡಿದುದು ಎಂದು ಹೇಳಲಿರುವ ಮೂರನೆಯ ತ್ಯಾಗವು, ದುಷ್ಕರಃ- ಮಾಡಲು 
ಅಶಕ್ಯವಾದುದು. ತೇನ: ಅಂತಹ ತೃತೀಯ ತ್ಯಾಗದಿಂದ, ಅಧ್ಯಾತ್ಮಾದಿ ಭೇದದಿಂದ 
ಭಿನ್ನವಾದ, ದುಃಖಂ: ಸಂಸಾರ ದುಃಖವನ್ನು, ತರಂತಿ: ದಾಟುತ್ತಾರೆ. ತಸ್ಥಿನ್‌ ತ್ಯಕ್ಷೇ- 
ಆ ತೃತೀಯ ತ್ಯಾಗವು ಆಚರಿಸಲ್ಪಡುತ್ತಿರಲು, ಸರ್ವಂ: ಎಲ್ಲವೂ, ಜಿತಂ ಭವೇತ್‌: 
ಜಿತವಾಗುತ್ತದೆ. 


ಅರ್ಹತೇ ಯಾಚಮಾನಾಯ ಪುತ್ರಾನ್‌ ವಿತ್ತಂ ದದಾತಿ ಯತ್‌ । 
ಇಷ್ಟಾಪೂರ್ತಂ ದ್ವಿತೀಯಂ ಸ್ಯಾನ್ನಿತ್ಯಂ ವೈರಾಗ್ಯಯೋಗತಃ 11೩.೦॥॥ 


ಹಿಂದಿನ ಶ್ಲೋಕದಲ್ಲಿಹೇಳಿದ ಷಡ್ವಿಧ ತ್ಯಾಗವನ್ನೇ ಇಲ್ಲಿಬಿಡಿಸಿ ತೋರಿಸುತ್ತಾರೆ. 
ಅರ್ಹತೇ: "ವಿಪ್ರಾಯ ವೇದವಿದುಷೇ ದರಿದ್ರಾಯ ಕುಟುಂಬಿನೇ' ಎಂಬಂತೆ 
ವೇದವಿದ್ದಾಂಸನಾಗಿ ಗುಣಸಂಪನ್ನನಾದ ದಾನಯೋಗ್ಯನಾದ ಯಾಚಮಾನಾಯ: 
ತನ್ನ ಕುಟುಂಬ ನಿರ್ವಹಣೆಗಾಗಿ ದೇಹಿ ಎಂದು ಯಾಚನೆಯನ್ನು ಮಾಡುವ 
ಗುಣಸಂಪನ್ನನಾದ ಬ್ರಾಹ್ಮಣನಿಗೆ, ಪುತ್ರಾನ್‌: ದುಃಖವನ್ನುಪರಿಹರಿಸುವ ಅಪತ್ಯರನ್ನು, 
ವಿತ್ತಂ: ಹಿರಣ್ಯಾದಿ ಧನವನ್ನೂ, ಯಃ: ಯಾವ ಜ್ಞಾನಿಯು, ದದಾತಿ: 
ಕೊಡುತ್ತಾನೆಯೋ, ಇದು ಮೊದಲನೆಯ ದ್ವಿವಿಧವಾದ ತ್ಯಾಗ. ಇದರಿಂದ ಕಾಮಾದಿ 
ಆರು ತ್ಯಾಗಗಳಲ್ಲಿಕ್ರೋಧ, ಲೋಭಗಳ ತ್ಯಾಗವು ಹೇಳಲ್ಪಡುತ್ತದೆ. ಅದರಲ್ಲಿಪುತ್ರಾದಿ 
ತ್ಯಾಗದಿಂದ ಕ್ರೋಧತ್ಯಾಗವೂ, ವಿತ್ತತ್ಯಾಗದಿಂದ ಲೋಭತ್ಯಾಗವೂ ಉಂಟಾಗುತ್ತದೆ. 
ಪುತ್ರತ್ಯಾಗವು ದಶರಥಾದಿಗಳಲ್ಲಿದೃಷ್ಟವಾಗಿದೆ. ವಿತ್ತತ್ಯಾಗವು ಇಷ್ಟಾಪೂರ್ತಾದಿಗಳಲ್ಲಿ 
ಪ್ರಸಿದ್ಧವಾಗಿದೆ. ನಿತ್ಯಂ: ಬದುಕಿರುವವರೆಗೆ, ವೈರಾಗ್ಯಯೋಗತಃ- ಧನಾದಿ ಸಂಗ್ರಹವು 
ಅನಿತ್ಯವಾದುದು. ಆದ್ದರಿಂದ ಗಳಿಸಿದ ಧನದಿಂದ ಯಜ್ಞಾದಿಗಳನ್ನುಮಾಡಿ ಅದನ್ನು 
ವ್ಯಯ ಮಾಡುವುದೇ ಶ್ರೇಷ್ಠವಾದುದು ಎಂಬ ವೈರಾಗ್ಯಸಂಬಂಧದಿಂದ, 
ಇಷ್ಟಾಪೂರ್ತಮ್‌ : ಯಜ್ಞಾದಿಗಳನ್ನುಮಾಡುವುದು ಮತ್ತು ತಟಾಕಾದಿ ನಿರ್ಮಾಣ 
ಮಾಡುವುದು, ದ್ವಿತೀಯಂ: ಎರಡನೆಯ ವಿಧವಾದ ತ್ಯಾಗ. ಇದರಿಂದ 
ಮದ-ಮತ್ತರಗಳ ತ್ಯಾಗವು ಪ್ರದರ್ಶಿಸಲ್ಪಡುತ್ತದೆ. ಪಾರತ್ರಿಕ ನರಕಭೀತಿಯಿಂದ 


ಸನತುಜಾತೀಯ ಪರ್ವ -507- 


ಯಜ್ಞವನ್ನು ಮಾಡಿ ವಿತ್ತತ್ಯಾಗವನ್ನು ಮಾಡುವುದರಿಂದ ಮದತ್ಯಾಗವು ತಿಳಿಯುತ್ತದೆ. 
ಏಕೆಂದರೆ ಮದವಿದ್ದರೆ ಯಜ್ಞಾದಿಗಳನ್ನು ಆಚರಿಸುವುದೇ ಇಲ್ಲ. ಪೂರ್ತಾಚರಣದಿಂದ 
ಮತ್ಸರ ತ್ಯಾಗವು ಸೂಚಿತವಾಗುತ್ತದೆ. ಏಕೆಂದರೆ ಆ ಧನಿಕನು ಮಾಡಿದ ದೊಡ್ಡತಟಾಕ 
ನಿರ್ಮಾಣವನ್ನು ಮಾಡಿ, ದೊಡ್ಡವನಾಗುತ್ತೇನೆ ಎಂಬ ಮಾತ್ಸರ್ಯವನ್ನು ಬಿಟ್ಟು 
ಪುಣ್ಯಾರ್ಥವಾಗಿ ತಟಾಕಾದಿ ನಿರ್ಮಾಣಗಳನ್ನು ಮಾಡುತ್ತಾನೆ. ಆ ಕಾರಣದಿಂದ 
ಮಾತ್ಸರ್ಯ ತ್ಯಾಗವು ಸೂಚಿತವಾಗುತ್ತದೆ. 


ಕಾಮತ್ಯಾಗಶ್ಚ ರಾಜೇಂದ್ರ ಸ ತೃತೀಯ ಇತಿ ಸ್ಮೃತಃ । 
ತ್ಯಕ್ಷೈವ ವಿಪ್ರಿಯಂ ಭೂಯೋ ನೋಪಯುಂಕ್ಷೇ ಚ ಕಾಮತಃ | 
ಅಪ್ರಿಯೇ ತು ಸಮುತ್ತತ್ಯ ತ್ಯಕ್ತಂ ಜಾತು ನ ವಾಂಛತಿ HAO 


ಈ ಶ್ಲೋಕದಲ್ಲಿದುಷ್ಠರವಾದ ಕಾಮತ್ಯಾಗವನ್ನು ಹೇಳುತ್ತಾರೆ. ರಾಜೇಂದ್ರ: ಎಲ್ಫೆ 
ರಾಜೇಂದ್ರನೇ, ಕಾಮತ್ಯಾಗಃ- ಕಾಮತ್ಯಾಗವೆಂಬುದು ಏನಿದೆಯೋ, ಸಃ: ಅದು, 
ತೃತೀಯ ಇತಿ: ಮೂರನೆಯದೆಂದು, ಸ್ಫೃತಃ- ಹೇಳಲ್ಪಡುತ್ತದೆ. ವಿಪ್ರಿಯಂ: 
ಅಪ್ರಿಯವಾದ ಕಾಮವನ್ನು , ತ್ಯಕ್ಷೈವ- ಬಾಲ್ಯದಲ್ಲಿಯೇ ತ್ಯಜಿಸಿ, ಭೂಯಃ: ಪುನಃ, 
ಕಾಮತಃ- ಕಾಮದಿಂದ, ನೋಪಯುಂಕ್ಷೇ- ಇನ್ನೊಮ್ಮೆ ಭೋಗಿಸುವುದಿಲ್ಲ, ಅಪ್ರಿಯೇ: 
ಅಪ್ರಿಯವಾದ, ಕಾಮೇ: ಕಾಮ್ಯಪದಾರ್ಥದಲ್ಲಿ ಸಮುತ್ತತ್ಯ- ಒಂದು ಸಲ ಬಿದ್ದು 
ಅದನ್ನು ಬಿಟ್ಟು, ತ್ಯಕ್ಷಂ- ಬಿಡಲ್ಲಟ್ಟ ಅದನ್ನು, ಜಾತು: ಎಂದೂ, ನ ವಾಂಛತಿ: 
ಬಯಸುವುದಿಲ್ಲ. ಇದರಿಂದ ಕಾಮತ್ಯಾಗವೂ ಸಹ ಅಪ್ರಿಯವಾದ ವಸ್ತುವನ್ನು 
ಬಿಡುವುದು ಮತ್ತು ಪರಿತ್ಯಾಗ ಮಾಡಿದ ವಸ್ತುವನ್ನು ಬಯಸದಿರುವುದು ಎಂದು 
ಎರಡು ವಿಧವಾದುದು ಎಂದು ಹೇಳಲ್ಪಡುತ್ತದೆ. 

ಅಪ್ರಮಾದೀ ಭವೇದೇತೈಃ ಸ ಚಾಪ್ಯಷ್ಠಗುಣೋ ಮಹಾನ್‌ ।ಟ 

ಸತ್ಯಂ ನ್ಯೂನಂ(ಧ್ಯಾನಂ) ಸಮಾಧಾನಂ ಚೋದ್ಯಂ ವೈರಾಗ್ಯಮೇವ ಚ । 

ಅಸ್ತೇಯೋ ಬ್ರಹ್ಮಚರ್ಯಂ ಚ ತಥಾ5ಸಂಗ್ರಹ ಏವ ಚ 11೩೨ 

ಏತ್ಛೆಃಃ॥ ಲೋಭಮೋಹಕಾಮ ತ್ಯಾಗಗಳಿಂದ, ಅದರಂತೆ ಕ್ರೋಧ ಮದ ಮತ್ಸರಗಳ 
ತ್ಯಾಗದಿಂದಲೂ ಎಂದು ಇಟ್ಟುಕೊಳ್ಳಬೇಕು. ಈ ಆರು ತ್ಯಾಗಿಗಳಿಂದ 


-508- ಮಹಾಭಾರತ ಉದ್ಯೋಗಪರ್ವ 


ವಿವೇಕಿಯಾದವನು, ಅಪ್ರಮಾದೀ: ಪ್ರಮಾದ ರಹಿತನಾಗುತ್ತಾನೆ. ಸ ಚಾಪಿ: ಆ 
ಅಪ್ರಮಾದವಾದರೂ, ಅಷ್ನಗುಣಃ- ಅಷ್ಟಗುಣಗಳಿಂದ ಕೂಡಿ, ಮಹಾನ್‌: 
ಶ್ರೇಷ್ಠವಾದುದು, ಅದು ಸತ್ಯ, ನ್ಯೂನ ಮೊದಲಾದ ಎಂಟು ಗುಣಗಳಿಂದ 
ಕೂಡಿರುತ್ತದೆ. ವಾದಿರಾಜರು- 
ಕಾಮತ್ಯಾಗಶ್ಚ ರಾಜೇಂದ್ರ ಸ ತೃತೀಯ ಉದಾಹೃತಃ । 
ಅಪ್ರಮಾದೀ ಭವೇದೇತೈಃ ಸಚಾಪ್ಯಷ್ಟ ಗುಣೋ ಮಹಾನ್‌ ॥ 

ಇತ್ಯಾದಿಯಾಗಿಯೇ ಮೂಲಪಾಠವನ್ನು ಇಟ್ಟುಕೊಂಡು ಇನ್ನೊಂದು 
ವ್ಯಾಖ್ಯಾನವನ್ನುಮಾಡಿದ್ದಾರೆ. ರಾಜೇಂದ್ರ: ಎಲೈ ರಾಜೇಂದ್ರನೇ, ಸಃ: ದುಷ್ಠರವೆಂದು 
ಹೇಳಲ್ಪಟ್ಟ, ಕಾಮತ್ಯಾಗಃ: ವಿವಿಧವಾದ ಕಾಮತ್ಯಾಗವು, ತೃತೀಯಃ- 
ಮೂರನೆಯದೆಂದು, ಉದಾಹೃತಃ- ಹೇಳಲ್ಪಡುತ್ತದೆ. ವೈರಾಗ್ಯಯೋಗತಃ ಎಂದು 
ವೈರಾಗ್ಯವನ್ನು ಹೊಂದುವುದು ಒಂದು ವಿಧದ ಕಾಮತ್ಯಾಗ. ವಿಷಯದ 
ಅಭಿಲಾಷೆಯನ್ನು ತ್ಯಜಿಸುವುದು ಇನ್ನೊಂದು ವಿಧವಾದ ಕಾಮತ್ಯಾಗ ಎಂದು 
ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ಎಂದು ಅಭಿಪ್ರಾಯ. ಇದರಿಂದ ಡಂಭ ಮತ್ತು ಕಾಮಗಳ 
ತ್ಯಾಗವು ಸೂಚಿಸಲ್ಪಡುತ್ತದೆ. ಏಕೆಂದರೆ ಡಾಂಭಿಕವಾದ ಕರ್ಮದಲ್ಲಿವೈರಾಗ್ಯ ಸಂಬಂಧ 
ಇರುವುದಿಲ್ಲ. ಆದ್ದರಿಂದ "ವೈರಾಗ್ಯಯೋಗತಃ' ಎಂಬುದರಿಂದ ಡಂಭವನ್ನು 
ನಿರಾಕರಣೆ ಮಾಡಿದಂತಾಯಿತು. ಕಾಮ್ಯವಾದ ವಿಷಯಗಳ ತ್ಯಾಗವನ್ನು 
ಹೇಳಿರುವುದರಿಂದ ಕಾಮತ್ಯಾಗವನ್ನು ಹೇಳಿದಂತಾಯಿತು. ಇಲ್ಲಿ ಹೇಳಿದ ಎರಡು 
ವಿಧವಾದ ಮೂರನೆಯ ತ್ಯಾಗವು ವೈರಾಗ್ಯದಿಂದ ವಿಷಯ 
ಪರಿತ್ಯಾಗರೂಪವಾದುದರಿಂದ ವನಿತಾದಿ ವಿಷಯಗಳನ್ನು ಪರಿತ್ಯಾಗ ಮಾಡಲು ಬಹಳ 
ಕಷ್ಟವಾದುದರಿಂದ ಆರು ತ್ಯಾಗಗಳಲ್ಲಿ ಮೂರನೆಯದಾದ ಈ ತ್ಯಾಗವು ಅತ್ಯಂತ 
ದುಷ್ಕರವಾದುದು ಎಂದು ಸನತ್ತುಜಾತರ ಅಭಿಪ್ರಾಯ. ಏತೈಃ: ತಾನು ಸಂಪಾದಿಸಿದ 
ಈ ಆರು ತ್ಯಾಗಗಳಿಂದ, ಅಪ್ರಮಾದೀ: ಭಗವತ್ಸೇವಾರೂಪವಾದ ವಿಹಿತಾಚರಣೆಯಲ್ಲಿ 
ಅವಧಾನವುಳ್ಳವನಾಗಿ, ಭವೇತ್‌: ಆಗುತ್ತಾನೆ. ಇದರಿಂದ ಷಡ್ವಿಧ 
ತ್ಯಾಗಗುಣಸಂಬಂಧದಿಂದ ಅಪ್ರಮಾದವು ಉಂಟಾಗುತ್ತದೆ ಎಂದು 
ಸೂಚಿತವಾಗುತ್ತದೆ. ಹೇಳಿದ ಎಲ್ಲಗುಣಗಳು ಅಪ್ರಮಾಣದಿಂದಲೇ ಉತ್ಕರ್ಷವನ್ನು 
ಹೊಂದುವುದರಿಂದ ಅಪ್ರಮಾದ ಗುಣವು ಮಹಾನ್‌ ಎಂದು ಹೇಳಲ್ಪಡುತ್ತದೆ. ಆ 


ಸನತ್ತುಜಾತೀಯ ಪರ್ವ -509- 


ಎಂಟುಗುಣಗಳು ಯಾವುವೆಂದರೆ (೧) ಸತ್ಯಂ: ಯಥಾರ್ಥ ಭಾಷಣ ಅಥವಾ 
ಸಜ್ಜನರಿಗೆ ಹಿತವಾದ ಆಚರಣೆ, (೨) ನ್ಯೂನಂ: "ನ್ಯೂನಂ ಸ್ಯಾದೂನಗರ್ಹ್ಯಯೋಃ' 
ಎಂದು ಕೋಶವಿರುವುದರಿಂದ ನಿ ಊನಂ: ಊನಶಬ್ದವಾಚ್ಯವಾದ ಗರ್ಹ್ಯ ಕರ್ಮವು 
ಇಲ್ಲದಿರುವಿಕೆ ಎಂದರೆ ಅನಿಂದಿತವಾದ ಕರ್ಮಾಚರಣೆ ಎಂದು ಅರ್ಥ (ನಿಂದಿತವಾದ 
ಕರ್ಮಾಚರಣೆಯ ತ್ಯಾಗವೂ ಒಂದು ಅರ್ಥ). (೩) ಸಮಾಧಾನಂ: ಭಗವಂತನಲ್ಲಿ 
ಮನಸ್ಸನ್ನು ಚೆನ್ನಾಗಿ ಇಡುವುದು, (೪) ಚೋದ್ಯಂ: ಸಂಶಯವನ್ನು ನಿರಾಸೆ 
ಮಾಡಿಕೊಳ್ಳಲು ಗುರುಕುಲಕ್ಕೆ ಹೋಗಿ ತತ್ತ ವಿಷಯದಲ್ಲಿ ಪ್ರಶ್ನೆಯನ್ನು ಮಾಡುವುದು. 
ಏಕೆಂದರೆ "ಪರಿಪ್ರಶ್ನೇನ ಸೇವಯಾ' ಎಂದು ಹೇಳಲ್ಪಟ್ಟಿದೆ. (೫) ವೈರಾಗ್ಯಂ : 
ವಿಷಯವೈರಾಗ್ಯ . (೬) ಅಸ್ತೇಯಂ- ತನ್ನಲ್ಲಿ ಪರಬ್ರಹ್ಮತ್ತವನ್ನು ಅನುಸಂಧಾನ 
ಮಾಡದಿರುವುದು. ಏಕೆಂದರೆ ಹಿಂದೆಯೇ ತಿಳಿಸಿದಂತೆ ತನಗಿಂತ ಭಿನ್ನನಾದ 
ಪರಮಾತ್ಮನನ್ನು ತನ್ನಿಂದ ಅಭಿನ್ನನೆಂದು ತಿಳಿದರೆ ಅವನು ಪರಮಾತ್ಮನನ್ನೇ ಅಪಹಾರ 
ಮಾಡಿದ ಚೋರನೆಂದು ಹೇಳಲ್ಲಟ್ಟಿದೆಯಷ್ಟೆ! (೭) ಬ್ರಹ್ಮಚರ್ಯಂ: ಅಷ್ಟಾಂಗಮೈಥುನ 
ತ್ಯಾಗ. ಅಷ್ಟಾಂಗ ಮೈಥುನವು ಹೇಳಲ್ಪಟ್ಟಿದೆ. 

"ದರ್ಶನಂ ಸರ್ಶನಂ ಕೇಲಿಃ ಕೀರ್ತನಂ ಗುಹ್ಯಭಾಷಣಮ್‌ । 

ಸಂಕಲ್ಟೋ5ಧ್ಯವಸಾಯಶ್ಚ ಕ್ರಿಯಾನಿರ್ವೃತ್ತಿರೇವ ಚ ॥ 


ಪಶು-ಪಕ್ಷಿಗಳ ಮೈಥುನವನ್ನುನೋಡುವುದು, ಅಪ್ರಿಯರನ್ನುಸ್ಪರ್ಶ ಮಾಡುವುದು, 
ಕಾಮವ್ಯಾಪಾರವನ್ನು ಮಾಡುವುದು, ಮೈಥುನದ ಬಗ್ಗೆಮಾತನಾಡುವುದು, ಸಂಕೇತ 
ಭಾಷೆಯಿಂದ ಮಾತನಾಡುವುದು, ಮೈಥುನವನ್ನುಮಾಡುವೆನೆಂದು ಸಂಕಲ್ಪಿಸುವುದು, 
ಅನಂತರ ನಿಶ್ಚಯಿಸುವುದು, ಅನಂತರ ಮೈಥುನ ಕ್ರಿಯೆಯನ್ನೇ ನೆರವೇರಿಸುವುದು 
ಇವು ಅಷ್ಟಾಂಗಗಳಿಂದ ಕೂಡಿದ ಮೈಥುನ. ಈ ಎಲ್ಲದರಿಂದಲೂ ರಹಿತವಾದುದು 
ಶುದ್ಧವಾದ ಬ್ರಹ್ಮಚರ್ಯ ಎಂದು ಹೇಳಲ್ಪಟ್ಟಿದೆ. (೮) ಅಸಂಗ್ರಹಃ: ತನ್ನ ಜೀವನಕ್ಕೆ 
ಬೇಕಾದ ಧನಕ್ಕಿಂತ ಹೆಚ್ಚು ಧನವನ್ನು ಸಂಗ್ರಹಿಸದಿರುವುದು. ಹೀಗೆ ಅಪ್ರಮಾದವು 
ಎಂಟು ಗುಣಗಳಿಂದ ಕೂಡಿರುತ್ತದೆ. . 


ಏವಂ ದೋಷಾ ದಮಸ್ಯೋಕ್ತಾಃ 
ತಾನ್‌ ದೋಷಾನ್‌ ಪರಿವರ್ಜಯೇತ್‌ ಟ 


-510- ಮಹಾಭಾರತ ಉದ್ಯೋಗಪರ್ವ 


ದೋಷತ್ಯಾಗೋ5ಪ್ರಮಾದಃ ಸ್ಯಾತ್‌ 
ಸ ಚಾಪ್ಯಷ್ಠಗುಣೋ ಮತಃ A411 


"ದಮೋ ಅಷ್ಟಾದಶ ದೋಷಃ ಸ್ಯಾತ್‌' ಎಂಬುದರಿಂದ ಆರಂಭಿಸಿ "ಸತ್ಯಂ 
ನ್ಯೂನಂ' ಎಂಬ ಶ್ಲೋಕದವರೆಗೆ ದಮ-ಶಮಾದಿಗಳ ದೋಷಗಳನ್ನು ನಿರೂಪಣೆ 
ಮಾಡುವುದರ ಪ್ರಯೋಜನವೆಂದರೆ ಗುಣ-ದೋಷಗಳನ್ನುತಿಳಿದು ದೋಷವನ್ನು 
ತ್ಯಾಗ ಮಾಡಿ ಗುಣಗಳನ್ನು ಸಂಪಾದಿಸುವುದೇ ಆಗಿದೆ. ಗುಣದೋಷಗಳ 
ಜ್ಞಾನವಿಲ್ಲದವರಿಗೆ ಅದರ ಉಪದೇಶವು ಸಾರ್ಥಕವಾಗುತ್ತದೆ ಎಂಬ ದೃಷ್ಟಿಯಿಂದ 
ಹೇಳುತ್ತಾರೆ. 


ಏವಂ: ಈ ರೀತಿಯಾಗಿ, ದಮಸ್ಯ:- ದಮಕ್ಕೆ, ಯೇ ದೋಷಾ ಉಕ್ತಾಃ ಯಾವ 
ದೋಷಗಳು ಪೂರ್ವದಲ್ಲಿ ಹೇಳಲ್ಪಟ್ಟಿವೆಯೋ, ತಾನ್‌ ದೋಷಾನ್‌:- ಆ 
ದೋಷಗಳನ್ನು, ಪರಿವರ್ಜಯೇತ್‌: ಸರ್ವತ್ರ ಸರ್ವದಾ ಅಧಿಕಾರಿಯಾದ ಪುರುಷನು 
ತ್ಯಜಿಸಬೇಕು. ಯಃ ಅಪ್ರಮಾದಃ: ಯಾವ ಅಪ್ರಮಾದರೂಪವಾದ ಗುಣವು, 
ಅಷ್ಟಗುಣಃ: ಎಂಟು ಗುಣಗಳಿಂದ ಕೂಡಿದುದು ಎಂದು, ಮತಃ: 
ಹೇಳಲ್ಲಡುತ್ತದೆಯೋ, ಸಃ ಅಪಿ: ಆ ಅಪ್ರಮಾದವಾದರೂ, ದೋಷತ್ಯಾಗಃ ಸ್ಯಾತ್‌: 
ದೋಷತ್ಕಾಗ ರೂಪವೇ ಆಗಿದೆ. ದಮಾದಿ ಗುಣಗಳ ಸಂಬಂಧಿಯಾದ ದೋಷಗಳಲ್ಲಿ 
ಹೇಯತ್ವ ಜ್ಞಾನವನ್ನು ಹೊಂದಿ ಅವುಗಳನ್ನು ಪರಿತ್ಯಾಗ ಮಾಡುವುದೇ ಅಪ್ರಮಾದ. 
ಆ ದೋಷಪರಿತ್ಯಾಗವನ್ನು ಬಿಟ್ಟು ಅಪ್ರಮಾದ ರೂಪವಾದ ಇನ್ನೊಂದು ಗುಣವಿಲ್ಲ 
ಎಂದು ಅಭಿಪ್ರಾಯ. 


ತಾಂಸ್ತು ಸತ್ಯಮುಖಾನ್ಯಾಹುಃ ಸತ್ಯೇ ಹ್ಯಮೃತಮಾಹಿತಮ್‌ । 
ಗ ಇ ° = ° 
ಸತ್ಯಾತ್ಮಾ ಭವ ರಾಜೇಂದ್ರ ಸತ್ಯೇ ಲೋಕಾಃ ಪ್ರತಿಷ್ಠಿತಾಃ NAVI 


ಈಗ ಸಜ್ಜನನ ಹಿತಾಚರಣದಲ್ಲಿರತರಾದ ಸನತ್ತುಜಾತರು ಧೃತರಾಷ್ಟರಾಜನು 
ಮಹಾಧಿಕಾರಿಯಾದ ಧೃತರಾಷ್ಟನಾಮಕನಾದ ಗಂಧರ್ವನ ಅವತಾರನಾಗಿದ್ದರೂ 
ಪ್ರಾರಬ್ಧವಶದಿಂದ ದುಷ್ಟಪುತ್ರನಲ್ಲಿಮಾಡಿದ ಸ್ನೇಹದಿಂದ ಉಂಟಾದ ಕಲ್ಯಾವೇಶದಿಂದ 
ಅಜ್ಞಾನಾವೃತನಾಗಿ ತನ್ನನ್ನು ಉದ್ಧರಿಸುವ ಸಾಮಥ್ಯ ೯ವುಳ್ಳ ಶ್ರೀಕೃಷ್ಣ ಪಕ್ಷದಲ್ಲಿರುವ 
ದೇವೋತ್ತಮರ Ge ಪಾಂಡವರಿಗೆ ವಿರೋಧ ಮ ಅಪರಾಧದ 


ಸನತ್ತುಜಾತೀಯ ಪರ್ವ -511- 


ಕಾರಣದಿಂದ ಮನಸ್ಸಮಾಧಾನವನ್ನು ಹೊಂದದಿರುವುದರಿಂದ ಕೃಷ್ಣನ 
ಅನುಗ್ರಹದಿಂದಲೇ ಮನಸ 'ಮಾಧಾನವುಂಟಾಗುವುದೆಂದು ತಿಳಿದು, ಅವನ 
ಅನುಗ್ರಹವನ್ನು ಹೊಂದಲು ಅವನಿಗೆ ಹಿತವಾದುದನ್ನು ಆಚರಿಸುವಂತಹ ಸೇವೆಯನ್ನೇ 
ನೀನು ಮಾಡಬೇಕು ಎಂಬ ಉಪದೇಶಗರ್ಭಿತವಾದ ಸತ್ಯಪ್ರಶಂಸೆಯನ್ನು 
ಮಾಡುತ್ತಾರೆ. 


ತಾನ್‌: ಹಿಂದೆ ಹೇಳಿದ ತ್ಯಾಗ ಗುಣಗಳನ್ನು, ಸತ್ಯಮುಖಾನಿ: "ಯತ್‌ ಸತಾಂ 
ಹಿತಮತ್ಯಂತಂ ತತ್ತತ್ಯಮಿತಿ ಚೋಚ್ಛತೇ', "ಯತತಾಂ ಧಾರಕೋ ಧರ್ಮಃ ಇತ್ಯಾದಿ 
ಪ್ರಮಾಣಗಳಿಂದ ಸಿದ್ದವಾದ ಸಜ್ಜನರ ಹಿತಾಚರಣ ರೂಪವಾದ ಸತ್ಯಶಬ್ದವಾಚ್ಯವಾದ 
ಧರ್ಮವೇ, ಮುಖ ಎಂದರೆ ಪ್ರಧಾನವಾದುದನ್ನಾಗಿ ಅಥವಾ ಉಳಿದ ಗುಣಗಳಿಗೆ 
ಮುಖ್ಯತ್ವಾಪಾದಕವಾಗಿ ಇರುವುದೆಂದು ಆ ಗುಣಗಳನ್ನು, ಆಹುಃ: ಜ್ಞಾನಿಗಳು 
ಹೇಳುತ್ತಾರೆ. 

ಸತಾಮನಿಷ್ಠಕರಣಾದ್‌ ಧರ್ಮಹಾನಿಃ ಪದೇ ಪದೇ ॥ 
ತೇಷಾಮೇವೇಷ್ಠಕರಣಾದ್‌ ಧರ್ಮವೃದ್ಧಿ ಪದೇ ಪದೇ ॥। 

(ಸಜ್ಜನರಿಗೆ ಅನಿಷ್ಟವನ್ನು ಮಾಡುವುದರಿಂದ ಹೆಜ್ಜೆ ಹೆಜ್ಜೆಗೂ 
ಧರ್ಮಹಾನಿಯಾಗುತ್ತದೆ. ಅವರಿಗೇ ಇಷ್ಟವನ್ನು ಮಾಡುವುದರಿಂದ ಹೆಜ್ಜೆಹೆಜ್ಜೆಗೂ 
ಧರ್ಮದ ಅಭಿವೃದ್ಧಿಯಾಗುತ್ತದೆ) ಎಂಬ ವಾಕ್ಯವನ್ನು ಪ್ರಮಾಣವಾಗಿ 
ಉದಾಹರಿಸಿದಂತೆ ಆಗುತ್ತದೆ. ಎಲ್ಲಾ ಧರ್ಮಗಳೂ ಸತ್ಯಮುಖವಾಗುವುದಕ್ಕೆ 
ಕಾರಣವನ್ನು ಹೇಳುತ್ತಾರೆ. ಅದೇನೆಂದರೆ- ಸತ್ಯೇ: ಸದ್ದಿತಾಚರಣರೂಪವಾದ 
ಧರ್ಮದಲ್ಲಿ, , ಅಮೃತಂ: ಮೋಕ್ಷವು, ಆಹಿತಂ: ಸ್ಥಾಪಿತವಾಗಿದೆ, ಸತ್ಯದ ಅಧಿ 
ೇನವಾಗಿದೆ ಎಂದು ಅರ್ಥ. "ಸತ್ಯೇನ ನಸುವರ್ಗಾಲ್ಲೋಕಾಚ್ಚ್ಯ ವಂತೇ ತಸ್ಥಾತ್‌ ಸತ್ಯಂ 
ಪರಮಂ ವದಂತಿ” (ಒಳ್ಳೆಯ ಭೋಗವಿರುವ ಮೋಕ್ಷದಿಂದ ಸತ್ಯವನ್ನು ಆಚರಿಸುವ 
ಜೀವನು ಚ್ಯುತನಾಗುವುದಿಲ್ಲ) "ಮಹತ್ಸೇವಾಂ ದ್ವಾರಮಾಹುರ್ವಿಮುಕ್ತೇಃ' (ದೊಡ್ಡವರ 
ಸೇವೆಯೇ ಮೋಕ್ಷಕ್ಕೆ ದ್ವಾರವೆಂದು ಹೇಳುತ್ತಾರೆ) ಇತ್ಯಾದಿ ಶ್ರುತಿ-ಸ್ಥ ಕೃತಿಗಳು ಈ 
ವಿಷಯದಲ್ಲಿ ಪ್ರಮಾಣವಾಗಿವೆ. ಆದ್ದರಿಂದ ಮಹಾಫಲವನ್ನುಪ ಪಡೆಯಲು ಆಶಿಸುವ 
ಪುರುಷನು ಮಹತ್ತೇವೆಯನ್ನೇ ಮಾಡಬೇಕೆಂದು ಅಭಿಪ್ರಾಯ. ಅಥವಾ ಸತ್ಯೇ: 
ಯಥಾರ್ಥಭಾಷಣರೂಪ ಸತ್ಯನಾಮಕವಾದ ಧರ್ಮದಲ್ಲಿ, ಅಮೃತಂ: 


-512- ಮಹಾಭಾರತ ಉದ್ಯೋಗಪರ್ವ 


ಸರ್ಗಾದಿಗಳು, ಆಹಿತಂ: ಸ್ಥಾಪಿತವಾಗಿವೆ ಎಂದು ಹೇಳುತ್ತಾರೆ. ಹೀಗೆ ಸತ್ಯರೂಪವಾದ 
ಧರ್ಮವೇ ಎಲ್ಲಧರ್ಮಗಳಲ್ಲಿಯೂ ಶ್ರೇಷ್ಠವಾದುದರಿಂದ ಈಗ ಅಂತಹ ಸತ್ಯದ 
ಅನುಷ್ಠಾನದಿಂದ ನಿನಗೂ ಸಹ ಸಜ್ಜನೋತ್ತಮರಾದ ಪಾಂಡವರ ದ್ವೇಷದಿಂದ 
ಉಂಟಾದ ದೊಡ್ಡ ಅನಿಷ್ಟದ ನಿವೃತ್ತಿಯು ಆದೀತು ಎಂಬ ತಮ್ಮ ಗೂಢವಾದ 
ಅಭಿಪ್ರಾಯವನ್ನು ಅಭಿವ್ಯಕ್ತಪಡಿಸುವವರಂತೆ ಧೃತರಾಷ್ಟನನ್ನೇ ಕುರಿತು ನೇರವಾಗಿ 
ಉಪದೇಶ ಮಾಡುತ್ತಾರೆ. ರಾಜೇಂದ್ರ: ಎಲೈ ರಾಜಶ್ರೇಷ್ಠನಾದ ಧೃತರಾಷ್ಟನೇ, ನೀನೂ 
ಸಹ, ಸತ್ಯಾತ್ಮಾಭವ- ಸದ್ದಿತಾಚರಣಶೀಲವಾದ ಮನಸ್ತುಳ್ಳವನಾಗು. ನಾನು ಹೇಳಿದ 
ಈ ಧರ್ಮವು ಶಿಷ್ಟ್ಪರಿಂದ ಪರಿಗೃಹೀತವಾದ ಕಾರಣವಾದ್ದರಿಂದಲೂ ಸಹ 
ಅನುಷ್ಟೇಯವಾದುದು ಎಂದೂ ಸಹ ತಮ್ಮ ಮಾತನ್ನು ದೃಢೀಕರಿಸಲು ಶಿಷ್ಟಾಚಾರವನ್ನು 
ತೋರಿಸುತ್ತಾರೆ. ಸತ್ಯೇ: ನಾನು ಹೇಳಿದ ಸತ್ಯದಲ್ಲಿ, ಲೋಕಃ: "ಲುಕ್‌ ಪ್ರಕಾಶೇ' 
ಎಂಬ ಧಾತುವಿರುವುದರಿಂದ ಜ್ಞಾನಪ್ರಕಾಶವುಳ್ಳ ಜ್ಞಾನಿಜನರು, ಪ್ರತಿಷ್ಠಿತಾಃ: ಶ್ರೇಷ್ಠವಾಗಿ 
ಚಾಂಚಲ್ಯವಿಲ್ಲದೆ ನಿಂತಿದ್ದಾರೆ, ಅಂತಹ ಸತ್ಯದ ಆಚರಣೆಯಲ್ಲಿಯೇ ರತರಾಗಿದ್ದಾರೆ 
ಎಂದು ಅಭಿಪ್ರಾಯ. ಅದರಿಂದ ಇಂತಹ ಧರ್ಮವನ್ನು ಎಲ್ಲರೂ ಅನುಷ್ಠಾನ 
ಮಾಡಬೇಕೆಂದು ತಾತ್ಪರ್ಯ. 


ನಿವರ್ತನ್ನೇವ ದೋಷೇಣ ತಪೋವ್ರತಮಿಹಾಚರೇತ್‌ । 
ಏತದ್‌ ಧಾತೃಕೃತಂ ವೃತ್ತಂ ಸತ್ಯಮೇವ ಸತಾಂ ವ್ರತಮ್‌ 11೩೫1 


ಹೀಗೆ ತಪಸ್ಸಿನಲ್ಲಿ ರತರಾದವರಿಗೆ ತಪಸ್ಸಿನ ಗುಣ-ದೋಷಗಳ ಜ್ಞಾನವು 
ಅವಶ್ಯಕವಾದುದರಿಂದ ಅವುಗಳನ್ನು ಹೇಳಿ, ಈಗ ನಿರ್ದುಷ್ಠವಾದ ಮತ್ತು ಗುಣ 
ಸಂಪನ್ನವಾದ ತಪಸನ್ನೇ ಸಜ್ಜನರು ಆಚರಿಸಬೇಕು ಎಂದು ವಿಧಾನ ಮಾಡುತ್ತಾರೆ. 
ನಿವೃತ್ತೇನೇಹ ಎಂಬ ಪಾಠವಿದ್ದಲ್ಲಿ ಇಹ: ಬ್ರಾಹ್ಮಣಜನ್ಮದಲ್ಲಿ, ತಪೋವ್ರತಂ: ತಪೋ 
ರೂಪವಾದ ವ್ರತವನ್ನು ಎಂದರೆ ಆಚರಣನಿಯಮವನ್ನು, ನಿವೃತ್ತೇನ: ದೋಷ 
ಪರಿಹಾರ ಪೂರ್ವಕವಾಗಿ, ಆಚರೇತ್‌: ಆಚರಿಸಬೇಕು. ತಾವು ಹೇಳಿದ ವಿಷಯದಲ್ಲಿ 
ಶಿಷ್ಠಸಮ್ಮತಿಯನ್ನು ತೋರಿಸುತ್ತಾರೆ. ಏತತ್‌: ನಾನು ಹೇಳಿದ ಈ ತಪಸ್ಸಿನ ಆಚರಣೆಯು 
ಧಾತೃಕೃತಂ: ಬ್ರಹ್ಮದೇವರಿಂದಲೂ ಮಾಡಲ್ಪಟ್ಟಿದೆ. "ಮಯಾ ಕೃತಮ್‌' ಎಂಬ 
ಪಾಠವಿದ್ದರೆ ತಾವೂ ಸಹ ಒಬ್ಬ ಯಷಿಯಾದ್ದ್ಧರಿಂದ ತಮ್ಮ ಆಚರಣೆಯೂ ಎಲ್ಲ 


ಸನತ್ತುಜಾತೀಯ ಪರ್ವ -513- 


ಯಷಿಗಳ ಆಚರಣೆಗೆ ಅನುಸಾರವಾಗಿರುವುದರಿಂದ ಅದೂ ಪ್ರಮಾಣವಾಗುತ್ತದೆ 
ಎಂದು ಅಭಿಪ್ರಾಯ. ಅಥವಾ ತಾನೂ ಒಬ್ಬಯಪಿಶ್ರೇಷ್ಠನಾದ್ದರಿಂದ ಉಳಿದ ಯಷಿಗಳು 
ತನ್ನ ಆಚರಣೆಯನ್ನೇ ಅನುಸರಿಸುವುದರಿಂದ ತನ್ನ ಸಮ್ಮತಿಯು ಪ್ರಮಾಣವಾಗುತ್ತದೆ 
ಎಂದು ಅಭಿಪ್ರಾಯ. ಆದ್ದರಿಂದ ಎಲ್ಲರೂ ಅನುಷ್ಠಾನ ಮಾಡಬೇಕೆಂದು ತಾತ್ಪರ್ಯ. 
ಈ ವಿಷಯದಲ್ಲಿಎಲ್ಲಾ ಶಿಷ್ಟರ ಸಮ್ಮತಿಯನ್ನೂ ಹೇಳುತ್ತಾರೆ. ಸತ್ಯಂ: ನಾನು ಹೇಳಿದ 
ಈ ಸತ್ಯವೇ, ಸತಾಂ: ಎಲ್ಲಸಜ್ಜನರಿಗೂ, ವ್ರತಂ: ಆಚರಣೆಯಾಗಿದೆ. ಮತಂ ಎಂಬ 
ಪಾಠವಿದ್ದರೆ ಎಲ್ಲಸಜ್ಜನರಿಗೂ ಸಮ್ಮತವಾಗಿದೆ ಎಂದು ಅಭಿಪ್ರಾಯ. 


ದೋಷೈರೇತೈರ್ವಿಯುಕ್ತಂ ತು ಗುಣ್ಕೆರೇತೈಃ ಸಮನ್ನಿತಮ್‌ | 
ಏತತ್‌ ಸಮೃದ್ಧಮತ್ಯೃದ್ಧಂ ತಪೋ ಭವತಿ ಕೇವಲಮ್‌ (1೩೬1 


01 

ಹೀಗೆ ಸಕಲಶಾಸ್ಟ್ರಾರ್ಥ ಸಮ್ಮತಿಯಿಂದ ನಿರ್ದುಷ್ಠವಾದ ಮತ್ತು ಗುಣವಿಶಿಷ್ಟವಾದ 
ತಪಸ್ಸೇ ಶ್ರೇಷ್ಠವೆಂದು ಸಾಧಿಸಿ ಈಗ ಉಪಸಂಹಾರ ಮಾಡುತ್ತಾ ಕೇವಲ ಯದ್ಧವಾದ 
ತಪಸ್ಸನ್ನು ಆಚರಿಸಬೇಕೆಂದು ಹೇಳುತ್ತಾರೆ. ಏತೈಃ- ಪೂರ್ಮೋಕ್ಷ ಕ್ರೋಧಾದಿಗಳಿಂದ, 
ವಿಯುಕ್ಕಂ- ರಹಿತವಾದ, ಏತೈಃ: ಹಿಂದೆ ಹೇಳಿದ, ಗುಣೈಃ: ಜ್ಞಾನಾದಿ ಗುಣಗಳಿಂದ, 
ಸಮನ್ವಿತಂ: ಕೂಡಿದ, ಏತತ್ತು- ಇಂತಹ ತಪಸ್ಸೇ, ಜ್ಞಾನಿನಾಂ: ಜ್ಞಾನಿಗಳಿಗೆ, ಕೇವಲಂ: 
ನಿರ್ದುಷ್ಟವೂ ಮತ್ತು ಖುದ್ದ- ಸಮೃದ್ಧವೂ, ಎಂದರೆ ಮೋಕ್ಟದಲ್ಲಿಕ್ಸೃಪ್ರವಾದ ಆನಂದ 
ಜನಕವೂ, ಭವತಿ: ಆಗುತ್ತದೆ. ಆಯಾ ತಪಸ್ಸನ್ನು ಆಚರಿಸುವುದರಿಂದ ಆಯಾ 
ಕರ್ಮಗಳಿಗೆ ಅಭಿಮಾನಿಗಳಾದ ಆಯಾ ದೇವತೆಗಳನ್ನು ಭಗವದಧೀನರೆಂದು 
ಅನುಸಂಧಾನ ಮಾಡಿ ಅನುಷ್ಠಾನ ಮಾಡಿದ ಜ್ಞಾನಿಗಳ ತಪಸ್ಸುಮೋಕ್ಟದಲ್ಲಿಕ್ಸೃಪ್ತವಾದ 
ಆನಂದಾತಿಶಯವನ್ನು ಉಂಟುಮಾಡುತ್ತದೆ ಎಂದು ಅಭಿಪ್ರಾಯ. 

ಯನ್ಮಾಂ ಪೃಚ್ಛಸಿ ರಾಜೇಂದ್ರ ಸಂಕ್ಷೇಪಾದ್‌ ತದ್‌ ಬ್ರವೀಮಿ ತೇ | 

ಏತತ್‌ ಪಾಪಹರಂ ಶುದ್ಧಂ ಜನ್ಮಮೃತ್ಯುಜರಾಷಹಮ್‌ 11೩೭ 

ತನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳುವುದು ಸಮಾಪ್ತವಾದುದರಿಂದ ಇನ್ನು 
ಸನತ್ತುಜಾತರು ಸುಮ್ಮನೆ ಕೂಡುತ್ತಾರೆಯೇ ಎಂಬ ಧೃತರಾಷ್ಟ್ರನ ಮನಸ್ಸಿನ ಶಂಕೆಯನ್ನು 
ಪರಿಹರಿಸುತ್ತಾರೆ. 


-514- ಮಹಾಭಾರತ ಉದ್ಯೋಗಪರ್ವ 


ರಾಜೇಂದ್ರ: ಎಲೈ ಧೃತರಾಷ್ಟನೇ, ಇಲ್ಲಿಂದ ಮುಂದೆ ಮಾಂ: ನನ್ನನ್ನುಕುರಿತು, 
ಯತ್‌: ಎಂತಹ ಪ್ರಮೇಯವನ್ನು, ಪೃಚ್ಛಸಿ: ಕೇಳುತ್ತೀಯೋ, ತತ್‌- ಆ 
ಪ್ರಮೇಯವನ್ನೂ ಕೂಡ, ಸಂಕ್ಟೇಪಾತ್‌ : ಸಂಕ್ಷೇಪವಾಗಿ, ತೇ: ನಿನಗೆ, ಬ್ರವೀಮಿ: 
ಹೇಳುವೆನು. ಸನತುಜಾತರು ಮುಂದೆ ಹೇಳುವ ವಿಷಯದಲ್ಲಿ ಹೀಗೆ ಪ್ರತಿಜ್ಞೆಯನ್ನು 
ಮಾಡಿ 'ಪ್ರಮಾದಂ ವೈ ಮೃತ್ಯುಮಹಂ' ಎಂದು ಆರಂಭಿಸಿ "ದೋಷೈೆರೇಶೈಃ' ಎಂಬ 
ಶ್ಲೋಕದವರೆಗೆ ತಾವು ಹೇಳಿದ ಪ್ರಮೇಯಗಳಿಗೆ ಫಲಶ್ರುತಿಯನ್ನು ಹೇಳುತ್ತಾರೆ. 
ಏತತ್‌: ನಾನು ಹೇಳಿದ ಈ ಪ್ರಮೇಯಗಳು, ಶುದ್ಧಂ: ನಿರ್ದುಷವಾದುದು, 
ಪಾಪಹರಂ: ಪಾಪಪರಿಹಾರಕವಾದುದು, ಜನ್ನಮೃತ್ಯುಜರಾಪಹಂ- ಜನನ-ಮರಣ 
ಮತ್ತು ಜರಾರೂಪವಾದ ಸಂಸಾರವನ್ನು ನಾಶಮಾಡುವಂತಹದು. ಇದನ್ನುಯಾರು 
ಶ್ರವಣ-ಮನನವನ್ನು ಮಾಡುತ್ತಾರೆಯೋ ಅಂತಹವರಿಗೆ ಇಂತಹ ಫಲವು 
ದೊರೆಯುವುದು ಎಂದು ಅಭಿಪ್ರಾಯ. 


ಧೃತರಾಷ್ಟ್ರ 
ಯದಾತ, ದವಿಭೇದಂ ಮೇ ಕಥಯಸ್ವ ಮಹಾಮುನೇ IACI 


ಇರಲ ೦ 

ಧೃತರಾಷ್ಟ್ರ: ಎಲ್ಫೆ ಮಹಾಮುನಿಗಳಾದ ಸನತ್ತುಜಾತರೇ, ನನಗೆ ಯುದ್ದ ಮತ್ತು 

ಅತ್ಯ ೦ದ್ಧವಾದ ತಪಸ್ಸಿನ ಭೇದಗಳನ್ನು ತಿಳಿಸಿ. 
ಸನತ್ಯುಮಾರಃ 

ಬುದ್ಧಂ ತದ್‌ ಬ್ರಾಹ್ಮಣಾನಾಂ ಯದ್‌ ಅತ್ಯೃದ್ಧಮಿಹ ಕಾಮಿನಾಮ್‌ ॥॥ 

ಸನತ್ಕುಮಾರ- ಬ್ರಾಹ್ಮಣಾನಾಂ: ಬ್ರಹ್ಮಜ್ಞಾನಿಗಳಿಗೆ, ಯದ್‌: ಯಾವ ತಪಸ್ಸು, 
ಯದ್ದಂ: ಯದ್ಧವೆನಿಸುತ್ತದೆಯೋ, ತದ್‌: ಅದೇ, ಕಾಮಿನಾಮ್‌- ಕಾಮ್ಯ ಕರ್ಮವನ್ನು 
ಮಾಡುವವರಿಗೆ, ಇಹ: ಈ ಲೋಕದಲ್ಲಿ, ಅತ್ಯ,ದ್ಧ್ಯಂ: ಅತಿಯಾಗಿ 
ಯದ್ಧವೆನಿಸುತ್ತದೆ. 

ಇಂದ್ರಿಯೇಭ್ರಶ್ಚ ಪಂಚಭ್ಯೋ ಮನಸಕ್ಚೆವ ಭಾರತ । 

ಅತೀತಾನಾಗತೇಭ್ಯಶ್ಚ ಮುಕ್ತಶ್ಟೇತ್‌ ಸ ಸುಖೀ ಭವೇತ್‌ 11೪೦॥॥ 


ಸನತುಜಾತರಾದ ನೀವು ಹೇಳಿದ ಪ್ರಮೇಯ ಶ್ರವಣದಿಂದ ಜನನ-ಮರಣ 
ರೂಪವಾದ ಸಂಸಾರವು ನಿರ್ಮೂಲಗೊಂಡು, ಪಾಪಾದ್ಯನಿಷ್ನಗಳು ನಿವೃತ್ತವಾಗುತ್ತವೆ 


ಸನತ್ತುಜಾತೀಯ ಪರ್ವ -515- 


ಎಂಬುದು ಹೇಗೆ ಎಂಬ ಶಂಕೆಗೆ ಉತ್ತರವಾಗಿ, "ನ ತಪೋತನಶನಾತ್‌ ತುಲ್ಕಮ್‌' 
ಎಂದು ಹಿಂದೆ ಹೇಳಿದ ರೀತಿಯಲ್ಲಿ ಉಪವಾಸಾದಿಗಳನ್ನು ಮಾಡಿ, ವಿಷಯದಲ್ಲೇ 
ತೊಡಗಿರುವ ಇಂದ್ರಿಯಗಳನ್ನು ತ್ಯಜಿಸಿ, ವಿಷಯವಿರಕ್ತಿಯನ್ನು ಹೊಂದಿ ಅನುಷ್ಠಾನ 
ಮಾಡಿದ ಶ್ರವಣಾದಿ ಸಾಧನಗಳಿಂದ ಭಗವಂತನು ಸುಪ್ರೀತನಾಗಿ ಅಪರೋಕ್ಷ 
ಜ್ಞಾನವನ್ನು ಕೊಟ್ಟು ಸಂಚಿತ ಮತ್ತು ಆಗಾಮಿ ಪಾಪಗಳನ್ನು ನಾಶಮಾಡಿ, 
ಜೀವನ್ಮುಕ್ತಿಯನ್ನು ಕೊಡುವುದರಿಂದ ಸರ್ವಾನಿಷ್ಟ ನಿವೃತ್ತಿಯಾಗುತ್ತದೆ ಎಂಬ 
ಅಭಿಪ್ರಾಯದಿಂದ ಉತ್ತರವನ್ನುಹೇಳುತ್ತಾರೆ. 


ಭಾರತ: ಎಲೈ ಧೃತರಾಷ್ಟ್ರನೇ, ನಾನು ಹೇಳಿದ ನಿರ್ದುಷ್ಠವಾದ ತಪಸ್ಸು 
ಮುಂತಾದವುಗಳನ್ನು ಅನುಷ್ಠಾನ ಮಾಡುವ, ಸಃ: ಆ ತಪಸ್ವಿಯಾದ ಪುರುಷನು, 
ಪಂಚಭ್ಯಃ ಇಂದ್ರಿಯೇಭ್ಯಃ: ಐದು ಜ್ಞಾನೇಂದ್ರಿಯಗಳಿಂದ, ಚಶಬ್ದದಿಂದ ಐದು 
ಕರ್ಮೇಂದ್ರಿಯಗಳಿಂದಲೂ ಎಂದು ಇಟ್ಟುಕೊಳ್ಳಬೇಕು, ಕರ್ಮೇಂದ್ರಿಯಗಳು 
ಅಪ್ರಧಾನವಾದುದರಿಂದ ಅದನ್ನು ಚಶಬ್ದದಿಂದ ಸಂಗ್ರಹಿಸಿದ್ದಾರೆ. ಮನಸಶ್ಚ- ನಾನಾ 
ವಾಸನೆಗಳಿಂದ ತುಂಬಿದ ಮನಸ್ಸಿನಿಂದಲೂ, ಅತೀತಾನಾಗತೇಭ್ಯಃ: ಸಂಚಿತಾಗಾಮಿ 
ಕರ್ಮಗಳಿಂದಲೂ, ಚಶಬ್ದದಿಂದ ಅನಿಷ್ಠಪ್ರಣ್ಯದಿಂದಲೂ ಎಂದು ಇಟ್ಟುಕೊಳ್ಳಬೇಕು, 
ಮುಕ್ತಃ: ವಿಮುಕ್ತನಾಗಿ, ಸುಖೀ ಭವೇತ್‌: ಸ್ವರೂಪಸುಖವುಳ್ಳವನಾಗುತ್ತಾನೆ. 
ಮೋಕ್ವದೆಶೆಯಲ್ಲಿಪ್ರಾಕೃತ ಇಂದ್ರಿಯಗಳು ನಾಶವನ್ನು ಹೊಂದುವುದರಿಂದ ಅವುಗಳನ್ನು 
ತ್ಯಜಿಸಿ ಸ್ವರೂಪೇಂದ್ರಿಯದಿಂದಲೇ ಎಲ್ಲ ಸುಖವನ್ನೂ ಅನುಭವಿಸುತ್ತಾನೆ ಎಂದು 
ಅಭಿಪ್ರಾಯ. 

ಸಂಸಾರದಲ್ಲಿಯೂ ಕೂಡ ಐದು ಜ್ಞಾನೇಂದ್ರಿಯಗಳ ಮತ್ತು ಕರ್ಮೇಂದ್ರಿಯಗಳ 
ಮತ್ತು ಮನಸ್ಸಿನ ಜಯವನ್ನು ಯಥಾಯೋಗ್ಯವಾಗಿ ಪಡೆದು ನಷ್ಟದ್ರವ್ಯದಿಂದ 
ಉಂಟಾದ ದುಃಖದಿಂದಲೂ, ಅನಾಗತವಾದ ದ್ರವ್ಯದ ಲಾಭಕ್ಕಾಗಿ ಮಾಡುವ 
ದುಃಖದಿಂದಲೂ ಮುಕ್ತನಾಗಿ ಸುಖದಿಂದಿರುತ್ತಾನೆ ಎಂದು ಅಭಿಪ್ರಾಯ. 

ಧೃತರಾಷ್ಟ್ರ 
ಆಖ್ಯಾನಪಂಚಮೈರ್ವೇದೈರ್ಭೂಯಿಷ್ಠಂ ಕಥ್ಯತೇ ಜನಃ । 
ತಥಾ ಚಾನ್ಯೇ ಚತುರ್ವೇದಾಃ ತ್ರಿವೇದಾಶ್ಚ ತಥಾ ಪರೇ Tell 


-516- ಮಹಾಭಾರತ ಉದ್ಯೋಗಪರ್ವ 


ಸನತ್ತುಜಾತರ ಮುಖದಿಂದ ಮೋಕ್ಷಸಾಧನವಾದ ತಪಸಿನ ಮಹಿಮೆಯನ್ನುಕೇಳಿದ 
ಧೃತರಾಷ್ಟ್ರನು ಈಗ ವೇದಾಧ್ಯಯನಸಂಪನ್ನರಾದ ಬ್ರಾಹ್ಮಣರೇ ಸತ್ಪಾತ್ರರೆಂದು 
ಸಾಮಾನ್ಯವಾಗಿ ತಿಳಿದಿದ್ದರೂ ವಿಶೇಷವಾಗಿ ತಿಳಿಯಲು ಬಯಸಿ, ಲೋಕದಲ್ಲಿಭಾರತ 
ಸಹಿತವಾದ ನಾಲ್ಕುವೇದಗಳನ್ನು ಅಧ್ಯಯನವನ್ನು ಮಾಡಿದ ಪುರುಷರೂ ಇರುತ್ತಾರೆ. 
ಅವರು ಉತ್ತಮಪಾತ್ರರೆಂದು ಮಹಾಜನರಲ್ಲಿ ಪ್ರಸಿದ್ಧಿಯೂ ಇದೆ. ಆದರೆ ಎಲ್ಲ 
ಬ್ರಾಹ್ಮಣರೂ ಐದುವೇದಗಳನ್ನು ತಿಳಿದಿರುವುದಿಲ್ಲ. ತಮ್ಮ ಶಕ್ತಿಗೆ ಅನುಗುಣವಾಗಿ 
ಕೆಲವರು ನಾಲ್ಕು, ಮೂರು, ಎರಡು ಅಥವಾ ಒಂದೇ ವೇದವನ್ನು ತಿಳಿದಿರುತ್ತಾರೆ. 
ಪಂಚವೇದವನ್ನುತಿಳಿದವರೇ ಪಾತ್ರರು, ಉಳಿದವರಲ್ಲಎಂಬ ನಿಯಮವಿದೆಯೇ? 
ಅಥವಾ ಯೋಗ್ಯತಾನುಸಾರೇಣ ಉಳಿದವರೂ ಪಾತ್ರರಾಗುತ್ತಾರೆಯೇ ಎಂಬ 
ನಿರ್ಣಯವಿಲ್ಲದೆ ಪ್ರಶ್ನೆಯನ್ನು ಮಾಡುವ ನನಗೆ ಯಾರು ಉತ್ತಮಪಾತ್ರರು ಎಂಬ 
ಸಂಶಯವನ್ನುನಿರಾಕರಿಸಿ ಎಂದು ಎರಡು ಶ್ಲೋಕಗಳಿಂದ ಕೇಳುತ್ತಾನೆ. 


ಆಖ್ಯಾನ ಪಂಚಮೈಃ- ಆಖ್ಯಾನ ಎಂದರೆ ಮಹಾಭಾರತರೂಪವಾದ ಇತಿಹಾಸ, 
ಅದನ್ನೇ ಐದನೆಯ ಸಂಖ್ಯೆಯಾಗಿ ಉಳ್ಳ, ವೇದೈಃ- ನಾಲ್ಕು ವೇದಗಳಿಂದ, ಜನಃ 
ಬ್ರಾಹ್ಮಣವರ್ಗವು ಅಥವಾ ಬ್ರಾಹ್ಮಣದೇಹವು, ಭೂಯಿಷ್ಠಮ್‌- ಅತ್ಯಂತ 
ಶ್ರೇಷ್ಠವಾದುದು ಎಂದು, ಕಥ್ಯತೇ: ಮಹತ್ಪ್ವಬುದ್ಧಿಯಿಂದ ತನ್ನನ್ನು ತಾನು 
ಹೊಗಳಿಕೊಳ್ಳುತ್ತದೆ. ಇಲ್ಲಿಕಥ್ಯತೇ ಮತ್ತು ಕತ್ಥತೇ ಎಂದು ಎರಡು ಪಾಠವಿದೆ. ಕಥ್ಯತೇ 
ಎಂಬ ಪಾಠದಲ್ಲಿ ಎಲ್ಲರಿಂದಲೂ ಹೇಳಲ್ಪಡುತ್ತದೆ ಎಂದು ಇಷ್ಟೇ ಅರ್ಥ. ತಥಾ: 
ಅದರಂತೆ, ಅನ್ಯೇ: ಕೆಲವರು, ಚತುರ್ವೇದಾಃ- ನಾಲ್ಕುವೇದಗಳನ್ನು ಅಧ್ಯಯನ 
ಮಾಡಿದವರಾಗಿರುತ್ತಾರೆ. ತಥಾ: ಅದರಂತೆ, ಪರೇ: ಇನ್ನು ಕೆಲವರು, ತ್ರಿವೇದಾಶ್ವ; 
ಮೂರುವೇದಗಳನ್ನು ಅಧ್ಯಯನವನ್ನುಮಾಡಿದವರಾಗಿರುತ್ತಾರೆ. ಪಂಚವೇದಗಳನ್ನು 
ಅಧ್ಯಯನ ಮಾಡಿದವರಂತೆ ನಾಲ್ಕುವೇದಗಳನ್ನು ಅಥವಾ ಮೂರುವೇದಗಳನ್ನು 
ಅಧ್ಯಯನ ಮಾಡಿದವರು ತಮ್ಮಲ್ಲಿ ಮಹಾತ್ಮಬುದ್ಧಿಯಿಂದ ತಾವೇ ಶ್ರೇಷ್ಠರೆಂದು 
ಹೊಗಳಿಕೊಳ್ಳುತ್ತಾರೆ. 


ದ್ವಿವೇದಾಶ್ಚೆಕವೇದಾಶ್ಚಾಪ್ಯನೃಚಶ್ಚ ತಥಾ ಪರೇ । 
ಏತೇಷು ಮೇಠಧಿಕಂ ಬ್ರೂಹಿ ಯಮಹಂ ವೇದ ಬ್ರಾಹ್ಮಣಮ್‌ ॥೪೨॥ 


ಸನತ್ತುಜಾತೀಯ ಪರ್ವ -517- 


ತಥಾ: ಅದರಂತೆ, ಪರೇ: ಇನ್ನು ಕೆಲವರು, ದ್ವಿವೇದಾಃ: ಎರಡೇ ವೇದಗಳನ್ನು 
ಅಧ್ಯಯನ ಮಾಡಿದವರು, ಏಕವೇದಾಶ್ಚ- ಮತ್ತು ಒಂದೇ ವೇದವನ್ನು ಅಧ್ಯಯನ 
ಮಾಡಿದವರು ಮತ್ತು, ಅನ್ಫಚಶ್ಚ: ಒಂದು ವೇದವನ್ನೂ ಅಧ್ಯಯನ ಮಾಡದೆ 
ಧ್ಯಾನದಲ್ಲಿ ನಿರತರಾದವರು. ಏತೇಷು: ಇಷ್ಟು ಜನರಲ್ಲಿ ಯಂ ಬ್ರಾಹ್ಮಣಮ್‌: 
ಯಾವ ಬ್ರಾಹ್ಮಣನು ನಾನು, ಅಧಿಕಂ: ಶ್ರೇಷ್ಠಪಾತ್ರನೆಂದು, ವೇದ: ತಿಳಿಯುವೆನೋ, 
ಅಂತಹ ಬ್ರಾಹ್ಮಣನನ್ನು, ಬ್ರೂಹಿ: ನನಗೆ ಹೇಳಿ. ಇಲ್ಲೆಲ್ಲಾವೇದಗಳನ್ನು ತಿಳಿದವರು 
ಎಂದರೆ ವೇದಾರ್ಥಜ್ಞಾನವುಳ್ಳವರು ಎಂದೇ ಅರ್ಥ. ಕೇವಲ ವೇದಪಾಠವನ್ನು 
ಮಾಡಿದವರು ಎಂದು ಅರ್ಥವಲ್ಲ. 

ಸನತ್ಕುಮಾರ: 

ಏಕವೇದಸ್ಯ ಚಾಜ್ಞಾನಾದ್‌ ವೇದಾಸ್ತೇ ಬಹವೋತಭವನ್‌ । 

ಸತ್ಯಸ್ಯೈಕಸ್ಯ ರಾಜೇಂದ್ರ ಸತ್ಯೇ ಕಶ್ಚಿದವಸ್ಥಿತ: esl 

ಹೀಗೆ ಧೃತರಾಷ್ಟನಿಂದ ಸತ್ತಾತ್ರರ ವಿಷಯದಲ್ಲಿ ಪ್ರಶ್ನೆ ಮಾಡಲ್ಪಟ್ಟಸನತ್ಸುಜಾತರು 
ಐದು, ನಾಲ್ಕು ಮೊದಲಾದ ಸಂಖ್ಯೆಯ ವೇದಾಧ್ಯಯನವೇ ಬ್ರಾಹ್ಮಣನಿಗೆ 
ಸತ್ಪಾತ್ರತ್ವವನ್ನು ತಂದುಕೊಡುವುದಿಲ್ಲ. ಆದರೆ ವೇದಮುಖ್ಯಾರ್ಥನಾದ ವಿಷ್ಣುವಿನ 
ಅನುಸಂಧಾನಪೂರ್ವಕವಾಗಿ ಅಧ್ಯಯನ ಮಾಡುವ ಸ್ಪಭಾವವುಳ್ಳವನೇ 
ಉತ್ತಮಪಾತ್ರನಾಗುತ್ತಾನೆ ಎಂದು ಮುಂದಿನ ಶ್ಲೋಕಗಳಲ್ಲಿ ಹೇಳುವವರಾಗಿ, 
ವೇದಗಳಿಗೆ ಪರಮಮುಖ್ಯ ಮತ್ತು ಅಮುಖ್ಯ ಎಂಬ ವೃತ್ತಿಗಳಿಂದ ಇರುವ 
ಅರ್ಥಭೇದಗಳನ್ನು ವೇದಗಳು ಅನಂತವಾದ್ದರಿಂದ, ತಿಳಿಯಲು ಸಾಧ್ಯವಾಗದ 
ಅಲ್ಲಮತಿಯುಳ್ಳ ಅಧಿಕಾರಿಗಳನ್ನು ಉದ್ದಾರ ಮಾಡಲು, ಪರಮದಯಾಳುವಾದ 
ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾದ ನಾರಾಯಣನು ವ್ಯಾಸರೂಪದಿಂದ 
ಅವತಾರ ಮಾಡಿ ಆಯಾ ಅಧಿಕಾರಿಗಳಿಗೆ ಯೋಗ್ಯವಾದ ಭಗವದಪರೋಕ್ಷ ಜ್ಞಾನದ 
ಪ್ರಾಪ್ತಿಯ ಸಲುವಾಗಿ ಒಂದೇ ರಾಶಿಯಾಗಿದ್ದವೇದವನ್ನುಯಗ್ಗೇದ, ಯಜುರ್ವೇದ, 
ಸಾಮವೇದ, ಅಥರ್ವವೇದ ಎಂಬ ಭಾಗಗಳನ್ನಾಗಿ ಮಾಡಿದರು ಎಂದು 
ಉಪೋದ್ಧಾತರೂಪವಾಗಿ ಹೇಳುತ್ತಿದ್ದಾರೆ. 


-518- ಮಹಾಭಾರತ ಉದ್ಯೋಗಪರ್ವ 


ಏಕವೇದಸ್ಯ: ಖುಗಾದಿ ವೇದಗಳೆಂಬ ವಿಭಾಗವಿಲ್ಲದಿರುವ, ಅವಿಭಕ್ಷವಾದ 
ವೇದರಾಶಿಯನ್ನು, ಅಜ್ಞಾನಾತ್‌- ತಿಳಿಯಲು ಅಲ್ಲಾಧಿಕಾರಿಗಳಿಗೆ 
ಸಾಮರ್ಥ್ಯವಿಲ್ಲದಿದ್ದರಿಂದ, ತೇ ವೇದಾಃ: ಒಂದೇ ಆಗಿದ್ದಆ ವೇದಗಳು, ಬಹವಃ 
ಅಭವನ್‌: ಖುಗಾದಿ ಶಬ್ದವೇದದಿಂದ ಅನೇಕಗಳಾದವು. ಅದನ್ನು 
"ಯುಚಃ ಸ ಯಚ ಉದ್ಭೃತ್ಯ ಯಗ್ಗೇದಂ ಕೃತವಾನ್‌ ವಿಭುಃ । 
ಯಜೂಂಷಿ ನಿಗದಾಚ್ಚೆವ ತಥಾ ಸಾಮಾನಿ ಸಾಮತಃ ॥' 


(ಅವಿಭಕ್ತವಾದ ವೇದರಾಶಿಯಿಂದ ಖಕ್ಕುಗಳನ್ನೂ, ಯಜುಸ್ಸುಗಳನ್ನೂ, 
ಸಾಮಗಳನ್ನೂ ತೆಗೆದುಕೊಂಡು ಖಯಗ್ಗೇದ, ಯಜುರ್ವೇದ, ಸಾಮವೇದ ಮತ್ತು 
ಅಥರ್ವವೇದ ಎಂಬ ನಾಲ್ಕುವೇದಗಳನ್ನು ಮಾಡಿದರು. ಇವುಗಳಿಗೆ ಮೂಲ ಯಗ್ಗೇದ, 
ಮೂಲ ಯಜುರ್ವೇದ ಎಂದು ಹೆಸರು. ಅನಂತರ ಅಧಿಕಾರಿಗಳಿಗೆ 
ಶಕ್ತಿಹ್ರಾಸವಾದ್ದರಿಂದ ಮೂಲಯಗ್ಗೇದದಿಂದ ಕೆಲವೇ ಯಕ್ಕುಗಳನ್ನು ತೆಗೆದುಕೊಂಡು 
ಅದರಂತೆ ಮೂಲಯಜುರ್ವೇದದಿಂದ ಕೆಲವು ಯಜುಸ್ಸುಗಳನ್ನು ತೆಗೆದುಕೊಂಡು 
ಈ ಕ್ರಮದಲ್ಲಿಇನ್ನೂ ಸಣ್ಣ ಪರಿಮಾಣದ ವೇದಗಳನ್ನು ಮಾಡಿದರು. ಇವುಗಳನ್ನು 
ಉಪವೇದಗಳು ಎಂದು ಕರೆಯುತ್ತಾರೆ. ಅನಂತರ ಈ ಉಪವೇದಗಳಿಂದ ಅವಾಂತರ 
ವೇದಗಳು ಮತ್ತು ಶಾಖೆಗಳು ಉಂಟಾದವು ಎಂದು ಖುಗ್ಗಾಷ್ಯ ಟೀಕಾ ಟಿಪ್ಪಣಿಯಲ್ಲಿ 
ಹೇಳಿದ್ದಾರೆ. ಹೀಗೆ ಬಹುಧಾವಿಭಕ್ತವಾದ ವೇದಗಳ ಅಧ್ಯಯನದಿಂದ ಭಗವದಪರೋಕ್ಷ 
ಜ್ಞಾನರೂಪವಾದ ಮಹಾಫಲವಿರುವುದರಿಂದ ಆ ವೇದಗಳನ್ನು ಅವಶ್ಯವಾಗಿ 
ಅಧ್ಯಯನ ಮಾಡಬೇಕೆಂದು ಹೇಳುತ್ತಾರೆ. 


ರಾಜೇಂದ್ರ: ಎಲ್ಫೆ ಧೃತರಾಷ್ಟನೇ, ಏಕಸ್ಯ- ಸಮಾಧಿಕ ಶೂನ್ಯನಾದ ಅಥವಾ 
ಸ್ವಗತಭೇದವರ್ಜಿತನಾದ, ಸತ್ಯಸ್ಯ: ಪರಬ್ರಹ್ಮನ ಅಥವಾ ಆನಂದಾದಿಪೂರ್ಣನಾದ 
ನಾರಾಯಣನ, ಜ್ಞಾನವನ್ನು ಪಡೆಯುವ ಸಲುವಾಗಿ ಎಂದು ಇಟ್ಟುಕೊಳ್ಳಬೇಕು, 
ವೇದಗಳು ಅನೇಕವಾದವು. 


"ತಸ್ಯ ಹವಾ ಏತಸ್ಯ ಬ್ರಹ್ಮಣೋ ನಾಮ ಸತ್ಯಮ್‌' (ಈ ಪರಬ್ರಹ್ಮನಿಗೆ ಸತ್ಯವೆಂದು 
ಸರು) ಎಂದು ಪ್ರಮಾಣವಿರುವುದರಿಂದ - 


"ಉತ್ತಮಾನಂದಸಂವಿದ್ಭ್ಯಾಂ ಪೂರ್ಣತ್ವಾದನಿಶಂ ಹರಿಃ । 


ಸತ್ತ ಇತ್ತುಚ್ಛತೇ ವೇದಃ ಸತ್ತಸಂಕಲತಃ ಸದಾ ॥॥' 
೪ ಳೆ ಲ pS ಬಿ 


ಸನತ್ತುಜಾತೀಯ ಪರ್ವ -510- 


(ಶ್ರೇಷ್ಠವಾದ ಜ್ಞಾನಾನಂದಗಳಿಂದ ಯಾವಾಗಲೂ ಪೂರ್ಣನಾಗಿರುವುದರಿಂದ 
ಮತ್ತು ಸತ್ಯಸಂಕಲ್ಪನಾಗಿರುವುದರಿಂದ ಹರಿಯು ವೇದಗಳಲ್ಲಿ ಸತ್ಯನೆಂದು 
ಹೇಳಲ್ಪಡುತ್ತಾನೆ ಎಂಬ ಪ್ರಮಾಣಗಳು ಇರುವುದರಿಂದ ಸತ್ಯಶಬ್ದಕ್ಕೆ ಹರಿ ಎಂದು 
ಅರ್ಥ). ಅಂತಹ ವೇದಧ್ಯಯನದಿಂದ ಭಗವದಪರೋಕ್ಷವನ್ನು ಪಡೆಯುವದಾರು 
ಯಾರು ಎಂಬುದಕ್ಕೆ ಉತ್ತರವನ್ನು ಹೇಳುತ್ತಾರೆ. 


ರಾಜೇಂದ್ರ: ಎಲೈ ಧೃತರಾಷ್ಟನೇ, ಸತ್ಯೇ: ಅಂತಹ ಹಿಂದೆ ಹೇಳಿದ ಹರಿಯಲ್ಲಿ, 
ಕಶ್ಚಿತ್ಯಃ: ಕಃ ಎಂದರೆ ಸುಖ, ಚಿತ್‌ ಎಂದರೆ ಜ್ಞಾನ, ಎಂದರೆ ಸ್ವರೂಪದಲ್ಲಿ 
ಜ್ಞಾನಾನಂದರೂಪಿಯಾದ ಅಧಿಕಾರಿಯು ಮಾತ್ರ, ಅವಸ್ಥಿತಃ- ನಿಷ್ಠೆಯನ್ನು 
ಹೊಂದಿರುತ್ತಾನೆ. ವೇದಾಧ್ಯಯನವನ್ನುಮಾಡಿದವರಿಗೆಲ್ಲಾಭಗವದಪರೋಕ್ಷ ಜ್ಞಾನವು 
ಉಂಟಾಗುವುದಿಲ್ಲ. ಸಾತ್ತಿಕನಾದ ಅಧಿಕಾರಿಗೆ ಮಾತ್ರ ಉಂಟಾಗುತ್ತದೆ ಎಂದು 
ಅಭಿಪ್ರಾಯ. ಈ ವಿಷಯವು "ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತ್ತಿ ತತ್ನತಃ' 
(ಎಲ್ಲರೂ ಪ್ರಯತ್ನಪಟ್ಟರೂ ಸಾಧನಪೂರ್ತಿಯನ್ನುಮಾಡಿದ ಸಾತ್ವಿಕಾಧಿಕಾರಿಯೊಬ್ಬನೇ 
ನನ್ನನ್ನು ತಿಳಿಯುತ್ತಾನೆ ಮತ್ತು ಹೊಂದುತ್ತಾನೆ) ಎಂಬ ಗೀತಾವಚನವು 
ಪ್ರಮಾಣವಾಗುತ್ತದೆ. ಅಥವಾ ಕಃ ಎಂದರೆ ವಾಯು, ಚಿತ್‌ ಎಂದರೆ ತನಗಿಂತ 
ಅವರವಾದ ಎಲ್ಲವನ್ನೂ ತಿಳಿದಿರುವುದರಿಂದ ಅವರಿಗೇ ಚಿತ್‌ ಎಂದು ಹೆಸರು. ಕಶ್ಚಿತ್‌ 
ಎಂದರೆ ಮುಖ್ಯಪ್ರಾಣ, ಅವನು ಸತ್ಯೇ: ನಿರ್ದುಷ್ಠನಾದ, ಜ್ಞಾನಾನಂದ ಪೊರ್ಣನಾದ 
ಭಗವಂತನಲ್ಲಿ ಅವಸ್ಥಿತಃ: ಎಲ್ಲವೇದಗಳೂ ಭಗವತ್ಪರವೆಂದು ತಿಳಿದು ಅಖಂಡ 
ಭಕ್ತಿಯುಳ್ಳವನಾಗಿ ಆ ಪರಮಾತ್ಮನಲ್ಲಿಯೇ ಸ್ಥಿತನಾಗಿದ್ದಾನೆಂದು ಅಭಿಪ್ರಾಯ. 


ಯ ಏನಂ ವೇದ ತತ್ತತ್ಯಂ ಪ್ರಾಜ್ಞೋ ಭವತಿ ನಿತ್ಯದಾ । 
ದಾನಮಧ್ಯಯನಂ ಯಜ್ಞೋ ಲೋಭಾದೇತತ್‌ ಪ್ರವರ್ತತೇ ॥೪೪॥ 


ತತ್‌: ಆ ಕಾರಣದಿಂದ, ಯಃ: ಯಾವ ವಾಯುದೇವರು, ಏನಂ: ಈ 
ಪ್ರಪಂಚವನ್ನು, ಸತ್ಯಂ: ಸತ್ಯವೆಂದು ತಿಳಿಯುತ್ತಾರೆಯೋ ಆ ವಾಯುದೇವರು, 
ಸ್ರಾಜ್ಞಃ- ಪ್ರಜ್ಞಾಸಂಬಂಧಿಯಾದ ಪೂರ್ಣಪ್ರಜ್ಞನಾಮವುಳ್ಳವರಾಗಿ, ಭವತಿ: ಆಗುತ್ತಾರೆ 
(ಅಥವಾ ಹಿಂದಿನ ಶ್ಲೋಕದ ಉತ್ತರಾರ್ಧದ ಜೊತೆಯಲ್ಲಿಸೇರಿಸಿ ಹೀಗೂ ವ್ಯಾಖ್ಯಾನ 
ಮಾಡಬಹುದು). ಏಕಸ್ಯ: ಜಗತ್ತಿನಲ್ಲೂಬ್ರಹ್ಮನಲ್ಲಿಯೂ, ಒಂದೇ ರೂಪವಾಗಿರುವ, 


ದಾ ಶ್ರಿ 


(EL 


WU) 


-520- ಮಹಾಭಾರತ ಉದ್ಯೋಗಪರ್ವ 


ಸತ್ಯಸ್ಯ: ಭಾವಪ್ರಧಾನ ನಿರ್ದೇಶವಾದುದರಿಂದ, ಪಾರಮಾರ್ಥಿಕ ಸತ್ಯತ್ತದ ಎಂದು 
ಅರ್ಥ. ಅಜ್ಞಾನಾತ್‌- ಜ್ಞಾನವಿಲ್ಲದಿರುವುದರಿಂದ ಒಬ್ಬವಾದಿಯು ಅನೇಕ ವಿಧವಾದ 
ಸತ್ಯತ್ತವನ್ನು ಅಂಗೀಕರಿಸುತ್ತಾನೆ. ತತ್‌: ಆ ಕಾರಣದಿಂದ, ಏನಂ: ಈ ಪ್ರಪಂಚವನ್ನು ತ 
ಸತ್ಯಂ: ಪಾರಮಾರ್ಥಿಕ ಸತ್ಯವೆಂದು, ಯಃ ವೇದ: ಯಾವನು ತಿಳಿಯುತ್ತಾನೆಯೋ, 
ಸಃ: ಅವನು, ನಿತ್ಯದಾ: ಯಾವಾಗಲೂ, ಪ್ರಾಜ್ಞೋ ಭವತಿ: ಪ್ರಾಜ್ಞನಾಗುತ್ತಾನೆ. 
ದಾನಂ: ದಾನವು, ಅಧ್ಯಯನಂ: ಅಧ್ಯಯನವು, ಯಜ್ಞಾ: ಯಜ್ಞವು, ಏತತ್‌: ಈ 
ಮೂರು ವಸ್ತುಗಳು, ಲೋಭಾತ್‌: ಸ್ವರ್ಗರೂಪವಾದ ಫಲದ ಲೋಭದಿಂದ, 
ಪ್ರವರ್ತತೇ: ಉಂಟಾಗುತ್ತದೆ. 


ಸತ್ಯಾತ್‌ ಪ್ರಚ್ಕವಮಾನಾನಾಂ ಸಂಕಲ್ಪಶ್ವ ವೃಥಾ ಭವೇತ್‌ । 
ತತಃ ಕರ್ಮ ಪ್ರಭಾಸೇತ ಸತ್ಯಸ್ಯಾನವಧಾರಣಾತ್‌ 11೪೫ 


"ಸ್ಪರ್ಗಕಾಮೋ ಯಜೇತ' ಇತ್ಯಾದಿ ವೇದವಾಕ್ಯವಿಹಿತವಾದ ಯಾಗಗಳನ್ನು 
ಅನುಷ್ಠಾನ ಮಾಡಿ, ಅದರಿಂದ ಪ್ರಸನ್ನರಾದ ದೇವತೆಗಳ ಅನುಗ್ರಹದಿಂದಲೇ ಸ್ವರ್ಗಾದಿ 
ಪುರುಷಾರ್ಥವು ಈ ಪ್ರಕಾರದಿಂದಲೂ ದೊರಕುವುದರಿಂದ ಅತ್ಯಾಯಾಸ ಸಾಧ್ಯವಾದ 
ಸತ್ಯಶಬ್ದವಾಚ್ಯ ಭಗವದುಪಾಸನಾದಿಗಳನ್ನು ಏಕೆ ಮಾಡಬೇಕೆಂದು ಪ್ರಶ್ನೆಯನ್ನು 
ಮಾಡಿದರೆ ಅದಕ್ಕೆ ಉತ್ತರವಾಗಿ, ವಿಷ್ಣುಸರ್ವೋತ್ರಮತ್ತ ಜ್ಞಾನವಿಲ್ಲದೆ 
ಮಿಥ್ಯಾಜ್ಞಾನದಿಂದ ಅನ್ಯದೇವತೆಗಳ ಉಪಾಸನೆಯನ್ನು ಮಾಡಿ, ಅದರಿಂದ 
ಉಂಟಾದ ಪುಣ್ಯದಿಂದ ನಮಗೆ ಇಷ್ಟವಾದ ಸರ್ವದುಃಖನಿವೃತ್ತಿ ಮತ್ತು ಶಾಶ್ಚತ 
ಸುಖಪ್ರಾಪ್ತಿರೂಪವಾದ ಫಲವು ದೊರೆಯದಿರುವುದರಿಂದ ಅಂತಹ ಅನುಷ್ಠಾನವು 
ವ್ಯರ್ಥವಾದುದು, ಸತ್ಯನಾಮಕನಾದ ಬ್ರಹ್ಮನ ಉಪಾಸನೆಯನ್ನೇ ಮಾಡಬೇಕು ಎಂದು 
ಇಲ್ಲಿಹೇಳುತ್ತಾರೆ. 


ಸತ್ಯಾತ್‌- ಉತ್ತಮ ಜ್ಞಾನಾನಂದ ರೂಪನಾದ ವಿಷ್ಣುವಿನಿಂದ ಎಂದರೆ ವಿಷ್ಣ್ಟೃಕ 
ನಿಷ್ಠೆಯಿರುವ ಜ್ಞಾನದಿಂದ, ಚ್ಯವಮಾನಾನಾಂ- ಚ್ಯುತಿಯನ್ನು ಹೊಂದುವಂತಹ 
ಪುರುಷರಿಗೆ, ಸಂಕಲ್ಯಾ- "ಯದಿ ಪಿಶ್ಯಲೋಕಕಾಮಃ' ಇತ್ಯಾದಿ ಉಪನಿಷದ್ದಾಕ್ಕ್ಯಗಳಲ್ಲಿ 
ಹೇಳಿದ ಸಂಕಲ್ಪಗಳು, ವಿತಥಾ ಭವನ್‌ : ವ್ಯರ್ಥವಾಗುತ್ತವೆ. ವೃಥಾ ಭವೇತ್‌ ಎಂಬ 
ಪಾಠಕ್ಕೆ ಬದಲಾಗಿ ವೃಥಾ ಭವನ್‌ ಎಂಬ ಪಾಠವನ್ನು ಇಟ್ಟುಕೊಂಡಿದ್ದಾರೆ. ತತಃ: 


ಸನತ್ತುಜಾತೀಯ ಪರ್ವ -521- 


ಹಿಂದೆ ಹೇಳಿದಂತೆ ಸಂಕಲ್ಪವು ವ್ಯರ್ಥವಾದ ಮೇಲೆ, ಸತ್ಯಸ್ಯ: ಸತ್ಯಶಬ್ದಾಭಿಧೇಯನಾದ 
ಬ್ರಹ್ಮನ, ಅನವಧಾರಣಾತ್‌: ದುಷ್ಠವಾದ ಮತ್ತು ವ್ಯರ್ಥವಾದ ಜ್ಞಾನವನ್ನು ಹೊಂದಿ 
ಸರಿಯಾದ ಜ್ಞಾನವು ಇಲ್ಲದಿರುವ ಕಾರಣದಿಂದ, ಕರ್ಮ: ಕಾಮ್ಯಫಲವನ್ನು ಕೊಡುವ 
ಕಾಮ್ಯಕರ್ಮವು, ಪ್ರಭಾಸೇತ: ಜ್ಞಾನರೂಪವಾಗಿ ತೋರುತ್ತದೆ. ಅಥವಾ ಕರ್ಮ: 
ಪ್ರವೃತ್ತಿ ಕರ್ಮವೇ, ಪ್ರ: ಶ್ರೇಷ್ಠವಾಗಿ, ಭಾಸೇತ: ತೋರುತ್ತದೆ. "ಪ್ರಕಾಶೋ 
ಜ್ಞಾನಮಾಲೋಕೋ ಲೋಕೋ ಭಾಸಶ್ಚಕಥ್ಯತೇ' ಎಂದು ಕೋಶವಿರುವುದರಿಂದ 
ಭಾಸೇತ ಎಂಬ ಕ್ರಿಯಾಪದಕ್ಕೇ ಪ್ರಕಾಶಿಸುತ್ತದೆ ಎಂದು ಅರ್ಥವನ್ನು ಮಾಡಿದೆ. 
"ಅನೇವಂವಿತ್‌ ಮಹತ್‌ ಪುಣ್ಯಂ ಕರ್ಮ ಕರೋತಿ ತದ್ಧಾಸ್ಯಾಂತತಃ ಕ್ಷೀಯತ ಏವ' 
( ಬ್ರಹ್ಮಜ್ಞಾನವಿಲ್ಲದವನು ದೊಡ್ಡಪುಣ್ಯಕರ್ಮವನ್ನುಮಾಡಿದರೂ ಅದರ ಫಲವು ಕೊನೆಗೆ 
ನಾಶವನ್ನೇ ಹೊಂದುತ್ತದೆ), "ಯಕ್ಷ್ಯೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನವಿಮೋಹಿತಾಃ' 
(ನಾನು ಯಜ್ಞವನ್ನು ಮಾಡುವೆನು, ದಾನವನ್ನುಮಾಡುವೆನು, ಅದರಿಂದ ಸುಖವನ್ನು 
ಹೊಂದುವೆನು ಎಂಬ ಭ್ರಾಂತಿಯಿಂದ ಮೋಹಿತರಾಗಿರುತ್ತಾರೆ). ಮೊದಲಾದ 
ಪ್ರಮಾಣಗಳಿಗೆ ಅನುಸಾರವಾಗಿ ಜ್ಞಾನಶೂನ್ಯವಾದ ಕರ್ಮಗಳು ಅಜ್ಞಾನವೇ 
ಮೊದಲಾದ ಅನರ್ಥವನ್ನು ಕೊಡುತ್ತವೆ ಎಂದು ತಾತ್ಸರ್ಯ. 


ಭಾರತ ಶ್ರೀನಿವಾಸಾಚಾರ್ಯರು ಭಾಗವತ ತೃತೀಯಸ್ಥಂದದ ತಾತ್ಸರ್ಯದಲ್ಲಿ 
ಉದಾಹರಿಸಿದ ವಾಮನ ಪುರಾಣವನ್ನು ಉದಾಹರಿಸಿ - 
ಈಶದ್ಧಕ್ತೋ ಭಗವತಿ ಸುಕರ್ಮಾ ಸ್ಪರ್ಗಮೇಷ್ಯತಿ । 
ಅಭಕ್ತ್ರೋ ನರಕಂ ಯಾತಿ ಸುಕರ್ಮಾಪಿ ನ ಸಂಶಯಃ ॥। 


ಹರಿಯಲ್ಲಿ ಸ್ವಲ್ಪ ಭಕ್ತಿಯುಳ್ಳವನು ಒಳ್ಳೆಯ ಕರ್ಮವನ್ನು ಮಾಡಿ ಸ್ವರ್ಗಕ್ಕೆ 
ಹೋಗುತ್ತಾನೆ. ಹರಿಭಕ್ತಿ ಇಲ್ಲದವನು ಒಳ್ಳೆಯ ಕರ್ಮವನ್ನು ಮಾಡಿದರೂ ನರಕಕ್ಕೆ 
ಹೋಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ ಎಂದು ಹೇಳಿ ಬ್ರಹ್ಮಜ್ಞಾನವಿಲ್ಲದೆ 
ವೇದಪಾಠವನ್ನುಮಾಡುವ ಪುರುಷನು ಪುನಃ ಪುನಃ ಸಂಸಾರದಲ್ಲಿಯೇ ಬೀಳುತ್ತಾನೆ. 
ಅವನಿಗೆ ಯಾವಾಗಲೂ ಮುಕ್ಕಿಯುಂಟಾಗುವುದಿಲ್ಲ. ಆದ್ದರಿಂದ ಅವನಿಗಿಂತ ಬ್ರಹ್ಮನ 
ಪರೋಕ್ಷ, ಅಪರೋಕ್ಷಜ್ಞಾನವನ್ನುಪಡೆದ ಪುರುಷನು ಉತ್ತಮನು ಎಂದು ವ್ಯಾಖ್ಯಾನ 
ಮಾಡಿರುತ್ತಾರೆ. 


-522- ಮಹಾಭಾರತ ಉದ್ಯೋಗಪರ್ವ 


ಮನಸಾಠನ್ಯಸ್ಯ ಭವತಿ ವಾಚಾರನ್ಯಸ್ಯಾಥ ಕರ್ಮಣಾ । 
ಸಂಕಲ್ಪಸಿದ್ಧ ಪುರುಷಃ ಸಂಕಲ್ಪಾನಧಿತಿಷ್ಠತಿ WL 


ಮನಸಾ: ಮನಸ್ಸಿನಿಂದ, ಅನ್ಯಸ್ಯ- ಬೇರೆ ವಿಷಯದ ಚಿಂತನೆಯೇ, ಭವತಿ: 
ಆಗುತ್ತದೆ. ವಾಚಾ: ಮಾತಿನಿಂದ, ಅನ್ಯಸ್ಯ- ಬೇರೆ ವಿಷಯದ ಚಿಂತನೆಯೇ, ಭವತಿ: 
ಆಗುತ್ತದೆ. ಅಥ: ಮತ್ತು, ಕರ್ಮಣಾ: ಕರ್ಮದಿಂದ, ಅನ್ಯಸ್ಯ- ಬೇರೆ ವಿಷಯಕ್ಕೆ 
ಸಂಬಂಧಿಸಿದ ಕಾರ್ಯವೇ, ಭವತಿ: ಆಗುತ್ತದೆ. ಇದು ಅಸತ್ಪುರುಷರ ಲಕ್ಷಣ. 
ಪುರುಷಃ: ಸತ್ಸುರುಷನು ಮಾತ್ರ, ಸಂಕಲ್ಪಸಿದ್ಧಃ- ತನ್ನ ಸಂಕಲ್ಪವನ್ನು ಸಾಧಿಸಿ, 
ಸಂಕಲ್ಲಾನ್‌- ಸಂಕಲ್ಲಿತ ಫಲಗಳನ್ನು, ಅಧಿತಿಷ್ಠತಿ- ಪಡೆಯುತ್ತಾನೆ. 


ಅನೈಭೃತ್ಯೇನ ವೈತಸ್ಯ ದೀಕ್ಷಿತೋ ವ್ರತಮಾಚರೇತ್‌ । 
ನಾಮೈತದ್‌ ಧಾತುನಿರ್ವೃತ್ತಂ ಸತ್ಯಮೇವ ಸತಾಂ ಪರಮ್‌ 11೪೭! 


ಏತಸ್ಯ: ಸಂಕಲ್ಲಿತವಾದ ಕಾಮ್ಯಫಲಗಳು, ಅನೈಭೃತ್ಯೇನ: ಅನಿತ್ಯವಾದ 
ಕಾರಣದಿಂದ, ದೀಕ್ಷಿತಃ: ವೈಷ್ಣವ ದೀಕ್ಷೆಯನ್ನು ಹೊಂದಿದವನಾಗಿ, ವ್ರತಂ: ವೈಷ್ಣವ 
ವ್ರತವನ್ನು ಅಥವಾ ವಿಷ್ಣುಪ್ರೀತಿಕರವಾದ ವ್ರತವನ್ನು , ಆಚರೇತ್‌: ಆಚರಿಸಬೇಕು. 
ಏತತ್‌ ನಾಮ: ಸತ್ಯವೆಂಬ ಈ ನಾಮವು, ಧಾತುನಿರ್ವೃತ್ತಂ: ಷದ್‌ಲ್ಪ ಎಂಬ 
ಧಾತುವಿನಿಂದ ಉಂಟಾಗಿದೆ (ಸತ್ಯ ಎಂದರೆ ಜಗತ್ತಿನ ಸೃಷ್ಟಿಕರ್ತ, ಕಾರಣಕರ್ತ ಮತ್ತು 
ಸಂಹಾರಕರ್ತ ಎಂದು ಅರ್ಥ. ಆ ಕಾರಣದಿಂದ), ಸತಾಂ: ಸಜ್ಜನರಿಗೆ, ಸತ್ಯಮೇವ: 
ಜಗತ್ತಿನ ಸೃಷ್ಟ್ಯಾದಿಕರ್ತನಾದ ಹರಿಯೇ, ಪರಂ: ಸರ್ವೋತ್ತಮನಾದವನು. 


ಜ್ಞಾನಂ ವೈ ನಾಮ ಪ್ರತ್ಯಕ್ಷಂ ಪರೋಕ್ಬಂ ಜಾಯತೇ ತಪಃ । 
ತಸ್ಯಾತ್‌ ಕೃತ್ರಿಯ ಮಾ ಮಂಸ್ಥಾ ಜಪಿತೇನೈವ ವೈ ದ್ವಿಜಮ್‌ YC 


ಕೃತ್ರಿಯ: ಎಲೈ ಧೃತರಾಷ್ಟನೇ, ಜ್ಞಾನಂ ನಾಮ: ಜ್ಞಾನವೆಂಬುದು, ಪ್ರತ್ಯಕ್ಷಂ: 
ಉಪದೇಶಾದಿಗಳಿಂದ ತಿಳಿಯುವುದಷ್ಟೆ! ತಪಃ- ತಪಸ್ಸಿನ ಅನುಷ್ಠಾನವು, ಪರೋಕ್ಷಂ- 
ಪ್ರತ್ಯಕ್ಷ ಅವಿಷಯವಾಗಿ, ಜಾಯತೇ: ಉಂಟಾಗುತ್ತದೆ. ತಸ್ಥಾತ್‌- ಆ ಕಾರಣದಿಂದ, 
ಜಪಿತೇನೈವ: ಕೇವಲ ವೇದಪಾಠದಿಂದಲೇ, ದ್ವಿಜಂ: ಬ್ರಾಹ್ಮಣನು ಉತ್ತಮ 
ಪಾತ್ರನೆಂದು, ಮಾ ಮಂಸ್ಕ್ಯಾನ ತಿಳಿಯಬೇಡ. 


ಸನತ್ತುಜಾತೀಯ ಪರ್ವ -523- 


ವಿದ್ಯಾತ್‌ ಬಹು ಪಠಂತಂ ತು ದ್ವಿಜಂ ವೈ ಬಹುಪಾಠಿನಮ್‌ । 
ಯ ಏವ ಸತ್ಯಾನ್ನಾಪೈತಿ ಸ ಚ್ಲೇಯೋ ಬ್ರಾಹ್ಮಣಸ್ತ ಯಾ 11೪೯॥। 


ಹೀಗೆ ಅನಂತವೇದ ಪ್ರತಿಪಾದ್ಯನೂ, ಆನಂದಚಿದ್ದನನೂ ಆದ ವಿಷ್ಣುವನ್ನು 
ಸರ್ವೋತ್ತಮನೆಂದು ತಿಳಿಯುವ ಜ್ಞಾನಿಗೆ ಮಹಾಪುರುಷಾರ್ಥ ಸಿತಿ 
ಸಂಕ್ಷೇಪವಾಗಿ ಬ್ರಾಹ್ಮಣೋತ್ತಮರ ಸ್ವರೂಪವನ್ನುತಿಳಿಸಿದ ಸನತ್ತುಜಾತರು ಈಗ ಉತ್ತಮ 
ಪಾತ್ರರ ಲಕ್ಷಣವನ್ನು ಸ್ಪಷ್ಟಪಡಿಸುತ್ತಾ ಅಂತಹ ಬ್ರಾಹ್ಮಣರು ಅನೇಕ ವಿಧರಾಗಿರುತ್ತಾರೆ 
ಎಂದು ಹೇಳುತ್ತಾರೆ. 


ಬಹುಪಠಂತಮ್‌ : ಅನೇಕ ಬಾರಿ ವೇದಪಾಠವನ್ನು ಮಾಡುವ, ತುಶಬ್ದವು 
ಅರ್ಥಜ್ಞಾನವಿಲ್ಲದೆ ಮಾಡುವವನು ಎಂಬುದನ್ನು ಸೂಚಿಸುತ್ತದೆ. ಇಂತಹ 
ಬ್ರಾಹ್ಮಣನನ್ನು, ಬಹುವಾಗಿತಿ- ಅನೇಕಬಾರಿ ಪಾರಾಯಣ ಮಾಡುವವನು ಎಂದು, 
ವಿದ್ಯಾತ್‌: ತಿಳಿಯಬೇಕು. ಪಾತ್ರಸ್ವರೂಪವನ್ನು ವಿಚಾರ ಮಾಡುವ ಪುರುಷನು ಹೀಗೆ 
ತಿಳಿಯಬೇಕು ಎಂದು ಅಭಿಪ್ರಾಯ. 


"ಬಹುಪಾಠಿನಂ' ಎಂಬ ಪಾಠಕ್ಕೆ ಬದಲಾಗಿ ಕೋಶಗಳಲ್ಲಿ "ಬಹುಪಠಂತಂ' ಎಂಬ 
ಪಾಠವೂ, ಇನ್ನು ಕೆಲವು ಕೋಶಗಳಲ್ಲಿ "ಪಠಂತಂ ತಂ ಬಹುವಾಗಿತಿ ಬ್ರಾಹ್ಮಣಂ' 
ಎಂದೂ ಪಾಠವಿದೆ. ಬಹುವಾಕ್‌ ಎಂದು ಹೇಳಿದ್ದರಿಂದ ಅಂತಹವನು 
ಉತ್ತಮಪಾತ್ರನಲ್ಲವೆಂದು ಸೂಚಿತವಾಗುತ್ತದೆ. ಹಾಗಾದರೆ ಬ್ರಾಹ್ಮಣ 
ಶಬ್ದವಾಚ್ಯನಾದವನು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಾರೆ. ಯಃ: ಯಾವ 
ಪುರುಷನು, ಸತ್ಯಾತ್‌: ಜ್ಞಾನಾನಂದಪೂರ್ಣನಾದ ವಿಷ್ಣುವಿನ ಸರ್ವೋತ್ತಮತ್ವ 
ಜ್ಞಾನದಿಂದ ಅಥವಾ ವೈಷ್ಣವದೀಕ್ಷೆಯಿಂದ, ನಾಪೃತಿ: ದೂರಸರಿಯುವುದಿಲ್ಲವೋ, 
ಇಲ್ಲಿ ಅಪಯಾನ ಎಂದರೆ ವಿಷ್ಣುಸರ್ವೋತ್ತಮತ್ವ ಜ್ಞಾನಪೂರ್ವಕವಾಗಿ ತಾನು 
ವೈಷ್ಣವನೆಂದು ತೋರಿಸಿಕೊಳ್ಳಲು ತೆಪ್ರಮುದ್ರಾದಿ ಧಾರಣೆಯನ್ನು 
ಮಾಡಿಕೊಳ್ಳದಿರುವುದೇ ಆಗಿದೆ. ಏಷಃ: ಇಂತಹ ಲಕ್ಷಣವುಳ್ಳ ಬ್ರಾಹ್ಮಣನು 
ಯಾವನಿದ್ದಾನೆಯೋ, ಸಃ: ಅಂತಹ ವೈಷ್ಣವನೇ, ತ್ವಯಾ: ಧೃತರಾಷ್ಟನಾಮಕನಾದ 
ನಿನ್ನಿಂದ, ಬ್ರಾಹ್ಮಣಃ: ಬ್ರಾಹ್ಮಣ ಶಬ್ದವಾಚ್ಯನಾದ ಉತ್ತಮಪಾತ್ರನೆಂದು, ಜ್ಞೇಯಃ: 
ತಿಳಿಯಲ್ಪಡಬೇಕು. ಅವನು ಬಹಳ | ವೇದಪಾಠಗಳನ್ನು ಮಾಡದಿದ್ದರೂ ವಿಷ್ಣುವಿನ 


-524- ಮಹಾಭಾರತ ಉದ್ಯೋಗಪರ್ವ 


ಪ್ರೀತಿಯ ಉದ್ದೇಶದಿಂದಲೇ ವೇದವಿಹಿತವಾದ ನಿತ್ಯನೈಮಿತ್ತಿಕ ಕರ್ಮಗಳನ್ನು 
ಅನುಷ್ಠಾನ ಮಾಡುವುದರಿಂದ ಅವನೇ ಬ್ರಾಹ್ಮಣಶಬ್ದದಿಂದ ನಿಜವಾಗಿ 
ಹೇಳಲ್ಲಡುವವನು. 


ಪದ್ಧಪುರಾಣದಲ್ಲಿಹೀಗೆ ಹೇಳಲ್ಪಟ್ಟಿದೆ- 
“ಅಗ್ನಿಹೋತ್ರಂ ಯಥಾ ನಿತ್ಯಂ ವೇದಸ್ಯಾಧ್ಯಯನಂ ಯಥಾ । 


ಹ್ಮ 


ಬ್ರಾಹ್ಮಣಸ್ಯ ತಥಾ ವೇದಾತ್‌ ತಪ್ಪಮುದ್ರಾಧಿಕಾರಿತಾ ॥ 


ಅರೆ 
(ಬ್ರಾಹ್ಮಣನಿಗೆ ಅಗ್ನಿಹೋತ್ರವು, ವೇದಾಧ್ಯಯನವು ಹೇಗೆ ನಿತ್ಯವಾಗಿದೆಯೋ 
ಅದರಂತೆ ವೇದದಿಂದಲೇ ತಪ್ರಮುದ್ರಾಂಕನವೂ ನಿತ್ಯವಾಗಿ ಸಿದ್ಧವಾಗಿದೆ). 


ಬ್ರಹ್ಮವೈವರ್ತ ಪುರಾಣದಲ್ಲಿಹೀಗೆ ಹೇಳಲ್ಲಟ್ಟಿದೆ- 
"ತಪ್ತಚಕ್ರಧರಂ ದೃಷ್ಟ್ವಾ ಯೋ ವೈ ನಿಂದತಿ ಮೂಢಧೀಃ । 
ಸ ಯಾತಿ ನರಕಂ ಘೋರಂ ಯಾವದಾಭೂತಸಂಪುತಮ್‌ ॥' 
ತಪ್ರಚಕ್ರಾಂಕನವನ್ನು ಹೊಂದಿದ ಮನುಷ್ಯನನ್ನುನೋಡಿ ಯಾವ ಮೂರ್ಬ್ಮನು 
ನಿಂದಿಸುತ್ತಾನೆಯೋ ಅವನು ಪ್ರಳಯಕಾಲದವರೆಗೆ ಘೋರವಾದ ನರಕವನ್ನು 
ಅನುಭವಿಸುತ್ತಾನೆ. ಬ್ರಹ್ಮವೈವರ್ತ ಪುರಾಣದಲ್ಲಿಯೇ ಹೀಗೆ ಪುನಃ ಹೇಳಲ್ಪಟ್ಟಿದೆ - 
"ಉಚ್ಚವರ್ಣೋಪಿ ಯೋ ವಿಪ್ರೋ ವೇದವೇದಾಂಗಪಾರಗಃ । 
ಸದಾಚಾರರತೋತಪಿ ಸ್ಕಾದ್‌ ವಿಷ್ಣುದೀಕ್ಷಾವಿವರ್ಜಿತಃ । 
ಸ ಚೋರವದ್‌ ಬಹಿಷ್ಕಾರ್ಯಸ್ತಸ್ಕೈ ದತ್ತಂ ಚ ನಿಷ್ಠಲಮ್‌ ॥1 
(ಶ್ರೇಷ್ಠವರ್ಣಕ್ಕೆ ಸೇರಿ, ವೇದವೇದಾಂಗಪಾರಗನಾದ ಬ್ರಾಹ್ಮಣನು ಸದಾಚಾರ 
ಸಂಪನ್ನನಾಗಿದ್ದರೂ ವಿಷ್ಣುದೀಕ್ಷೆ ಇಲ್ಲದಿದ್ದರೆ ಅವನನ್ನು ಕಳ್ಳನಂತೆ ಹೊರಗೆ ಹಾಕಬೇಕು. 
ಅವನಿಗೆ ಕೊಟ್ಟದಾನವು ನಿಷ್ಠಲವಾಗುತ್ತದೆ). 


ಮತ್ತು ಶತಪಥಬ್ರಾಹ್ಮಣದಲ್ಲಿ ಹೀಗೆ ಹೇಳಲ್ಪಟ್ಟಿದೆ- 


ಸ ಹೋವಾಚ ಯಾಜ್ಲವಲ್ಕ ೫.1! ತಸ್ಮಾದಾತ್ಮಹಿತಾಯ ಹರಿಂ ಭಜೇತ್‌ ॥ 
ಸುಶ್ಲೋಕಮೌಲೇರ್ವರ್ಮಾಣ್ಯಗಿನಾ ಸಂದಧಾತಿ' 


(ಯಾಜ್ಞವಲ್ಕ್ಯರು ಹೀಗೆ ಮಾತನಾಡಿದರು. ಆದ್ದರಿಂದ ತನ್ನ ಹಿತಕ್ಕಾಗಿ ಹರಿಯನ್ನು 
ಭಜಿಸಬೇಕು. ಕೀರ್ತಿವಂತರಲ್ಲಿ ಅಗ್ರಗಣ್ಯನಾದ ಅವನ ಆಯುಧಗಳನ್ನು ಅಗ್ನಿಯ 


ಸನತ್ತುಜಾತೀಯ ಪರ್ವ -525- 


ಜೊತೆಯಲ್ಲಿ ದೇಹದಲ್ಲಿ ಧರಿಸಬೇಕು) ಇತ್ಯಾದಿಯಾಗಿ ಹೇಳಲ್ಪಟ್ಟಿವೆ. ಆದ್ದರಿಂದ 
ವೈಷ್ಣವ ದೀಕ್ಷೆಯುಳ್ಳ ಬ್ರಾಹ್ಮಣನೇ ಉತ್ತಮಪಾತ್ರನಾದವನು. ಕೇವಲ ವೇದಪಾಠಕನಲ್ಲ 
ಎಂದು ನಾವು ಹೇಳಿದುದು ಯಥಾರ್ಥವಾಗಿದೆ. 


ಛಂದಾಂಸಿ ನಾಮ ಕೃತ್ರಿಯ ತಾನ್ಯಥರ್ವಣಃ 
ಪುರಾ ಜಗೌ ಮಹರ್ಷಿಸಂಘ ಏಷಃ । 
ಛಂದೋವಿದಸ್ತೇ ಯ ಉತಾನಧೀತವೇದಾ 
ನ ವೇದವೇದ್ಯಸ್ಯ ವಿದುರ್ಹಿ ತತ್ವಮ್‌ Je] 


ಛಂದಾಂಸಿ ನಾಮ ದ್ವಿಷದಾಂ ವರಿಷ್ಠ 
ಸ್ವಚ್ಛಂದಯೋಗೇನ ಭವಂತಿ ತತ್ರ । 
ಛಂದೋವಿದಸ್ತೇನ ಚ ತಾನಧೀತ್ಯ 
ಗತಾ ಹಿ ವೇದಸ್ಯ ನ ವೇದ್ಯಮಾರ್ಯಾಃ ISO 


ಹೀಗೆ ಬಹುವೇದ ಪಾಠವನ್ನು ಮಾಡಿದರೂ ಪಠನ ಮಾಡಿದ ವೇದಗಳಿಂದ 
ಮುಖ್ಯಪ್ರತಿಪಾದ್ಯವಸ್ತುವಾದ ಭಗವಂತನ ಸ್ವರೂಪ ಜ್ಞಾನವಿಲ್ಲದ ಕಾರಣ ಬ್ರಾಹ್ಮಣ 
ಶಬ್ದವಾಚ್ಯರಾಗುವುದಿಲ್ಲ ಎಂದು ಹೇಳಿ, ಈಗ ಉತ್ತಮ ಬ್ರಾಹ್ಮಣರ ಸ್ವರೂಪವನ್ನು 
ಹೇಳಲು ಹಿಂದೆ ಹೇಳಿದಂತೆ ವಿಷ್ಣುಜ್ಞಾನಾರ್ಥವಾಗಿಯೇ ಸರ್ವವೇದಗಳ ಪ್ರವೃತ್ತಿ 
ಎಂದು ಹೇಳುತ್ತಾರೆ. ಅಥವಾ ಎಲ್ಲ ವೇದಗಳೂ ಸತ್ಯಪರವಾದುದರಿಂದ 
ಸತ್ಯಪರಿತ್ಯಾಗವನ್ನು ಮಾಡಿ, ಅನುಷ್ಠಾನ ಮಾಡಿದ ಸತ್ಕರ್ಮಗಳಿಂದ ಫಲವು 
ದೊರೆಯದಿರುವುದರಿಂದ ಸತ್ಯಜ್ಞಾನವನ್ನು ಅವಶ್ಯವಾಗಿ ಸಂಪಾದನೆ ಮಾಡಬೇಕೆಂದು 
ಇಲ್ಲಿಹೇಳುತ್ತಾರೆ. 

ದ್ವಿಪದಾಂ ವರಿಷ್ಠ: ಎಲೈ ಮನುಷ್ಯಶ್ರೇಷ್ಠನಾದ ಧೃತರಾಷ್ಟನೇ, ಛಂದಾಂಸಿ: 
ಸರ್ವವೇದಗಳು, ಸ್ವಚ್ಛಂದಯೋಗೇ: ಗುರೂಪದೇಶವಿಲ್ಲದೆ ತನ್ನ ಇಚ್ಛೆಯಿಂದಲೇ 
ಪಾಠಾದಿ ಉಪಾಯಗಳ ಪ್ರಯತ್ನವನ್ನುಮಾಡಿದರೆ, ತತ್ರ: ಹರಿಯಲ್ಲಿ, ನ ಭವಂತಿ 
ನಾಮ: ಹರಿಯನ್ನುಸೇರುವುದಿಲ್ಲವಷ್ಟೆ! ಇದರಿಂದ ತನ್ನಮನಸ್ಸಿಗೆ ಬಂದಂತೆ ವೇದ 
ಪಾಠವನ್ನು ಮಾಡುವುದರಿಂದ ಭಗವದ್‌ಜ್ಞಾನವು ಉಂಟಾಗುವುದಿಲ್ಲವೆಂದು 


-526- ಮಹಾಭಾರತ ಉದ್ಯೋಗಪರ್ವ 


ತಿಳಿಸಲಡುತ್ತದೆ. ಛಂದೋವಿದಃ: ವೇದಗಳಿಗೆ ಗುರುಮುಖದಿಂದ ಅಧ್ಯಯನ 
ಮಾಡಿದರೆ ಮಾತ್ರ ಜ್ಞಾನಾದಿ ಪ್ರದತ್ವ ಎಂಬ ಜ್ಞಾನವನ್ನು ಹೊಂದಿದ, ಆರ್ಯಾಃ: 
ಆರ್ಯವೃದ್ಧರು, ತೇನ: ಗುರುಮುಖದಿಂದ ಜ್ಞಾನವಿಲ್ಲದಿದ್ದರೆ ಭಗವದ್‌ಪ್ರಸಾದವು 
ಉಂಟಾಗುವುದಿಲ್ಲವಾದ ಕಾರಣದಿಂದ, ತಾನ್‌: ಆ ವೇದಗಳನ್ನು, ಅಧೀತ್ಯ: 
ಸದ್ಗುರುಗಳ ಮುಖದಿಂದಲೇ, ವಿಷ್ಣುಸರ್ವೋತ್ತಮತ್ವ ಜ್ಞಾನಪರ್ಯಂತವಾದ 
ಅರ್ಥಾನುಸಂಧಾನಪೂರ್ವಕವಾಗಿ ಅಧ್ಯಯನವನ್ನುಮಾಡಿ, ವೇದಸ್ಯ- ಸಮಸ್ತವೇದ 
ಸಮೂಹದ (ಸಮೂಹದಿಂದ), ವೇದ್ಯಂ: ಜ್ಲೇಯನಾದ ಭಗವಂತನನ್ನೇ, ಗತಾಃ: 
ತಿಳಿದರು ಮತ್ತು ಅವನ ಪ್ರಾಪ್ತಿಯನ್ನು ಹೊಂದಿದರು. ಈ ವಿಷಯದಲ್ಲಿ 
"ಆಚಾರ್ಯಾದೇವ ವಿದ್ಯಾ ವಿದಿತಾ ಸಾಧಿಷ್ಠಂ ಪ್ರಾಪಯತಿ' (ಗುರುಮುಖದಿಂದ 
ಸಂಪಾದಿಸಿದ ವಿದ್ಯೆಯೇ ಅತ್ಯಂತ ಸಾಧುವಾದ ಫಲವನ್ನು ಕೊಡುತ್ತದೆ) ಎಂಬ 
ಶ್ರುತಿಯು ಪ್ರಮಾಣವಾಗಿ ಸೂಚಿಸಲ್ಪಡುತ್ತದೆ. 


ಅಥವಾ ದ್ವಿಪದಾಂ ವರಿಷ್ಠ: ಎಲೈ ಧೃತರಾಷ್ಟ್ರನೇ, ಛಂದಾಂಸಿ: ವೇದಗಳು, 
ಸ್ವಚ್ಛಂದಯೋಗೇನ: ಸ್ವಚ್ಛಂದ ಎಂದರೆ ಮುಖ್ಯವೃತ್ತಿ, ಅದರ ಯೋಗ ಎಂದರೆ 
ಸಂಬಂಧಗಳು, ಆದ್ದರಿಂದ ಮುಖ್ಯವೃತ್ತಿಯಿಂದ, ತತ್ರ: ಭಗವಂತನಲ್ಲಿ, ನಾಮ 
ಭವಂತಿ: ಮಹಾಯೋಗ ಮತ್ತು ವಿದದ್ರೂಢಿಗಳಿಂದ ಭಗವತ್‌ಪ್ರತಿಪಾದಕವಾದ 
ನಾಮಗಳೇ ಆಗುತ್ತವೆ. ೬£ನ: ಹೀಗೆ ಸರ್ವವೇದಗಳು ಭಗವತ್ಸರವಾಗಿರುವ ಕಾರಣ, 
ಛಂದೋವಿದಃ: ವೇದಗಳಿಗೆ ಭಗವತ್ನರತ್ತವನ್ನು ತಿಳಿದ, ಆರ್ಯಾಃ: ಪೂಜ್ಯರಾದ 
ಜ್ಞಾನವೃದ್ಧರು, ತಾಂ: ವೇದಗಳನ್ನು, ಅಧೀತ್ಯ: ಪಾಠದ ದೃಷ್ಟಿಯಿಂದಲೂ ಮತ್ತು 
ಅರ್ಥದ ದೃಷ್ಟಿಯಿಂದಲೂ ಅಧ್ಯಯನವನ್ನು ಮಾಡಿ, ವೇದಸ್ಯ- ಜ್ಞಾನರೂಪನಾದ 
ವಿಷ್ಣುವಿನ, ವೇದ್ಯಂ: ಜ್ಞಾನೈಕಗಮ್ಯವಾದ ಸ್ವರೂಪವನ್ನು, ಗತಾ: ಹೊಂದಿದರು. ಹಿ 
ಎಂಬುದು ಪ್ರಸಿದ್ದಿಯನ್ನು ಸೂಚಿಸುತ್ತದೆ. 


ಅಥವಾ ಎಲ್ಲ ವೇದಗಳೂ ಅನೇಕಾರ್ಥಗರ್ಭಿತವಾಗಿರುವುದರಿಂದ 
ಬಹಿರ್ಮುಖರಾದ ಜನರಿಗೆ ಅಭಿರುಚಿಯನ್ನು ಉಂಟುಮಾಡಲು ಅವರಿಗೆ ಇಷ್ಟವಾದ 
ಅರ್ಥಗಳನ್ನು ಪ್ರತಿಪಾದನೆ ಮಾಡುತ್ತವೆ ಎಂದು ಸೂಚಿಸುತ್ತಾರೆ. ದ್ವಿಪದಾಂ ವರಿಷ್ಠ- 
ಎಲೈ ಧೃತರಾಷ್ಟನೇ, ಸ್ವಚ್ಛಂದಯೋಗೇನ- ತನ್ನ ಇಚ್ಛೆಯಂತೆ ಮಾಡುವ ಪಾಠಾದಿಗಳ 


ಸನತ್ತುಜಾತೀಯ ಪರ್ವ 527: 


ಸಂಬಂಧದಿಂದ, ಛಂದಾಂಸಿ: ಇಂದ್ರಶ್ರೇಷ್ಠಾನಿ ಇತ್ಯಾದಿ ವೇದಗಳು, ತತ್ರ: ಆಯಾ 
ಕರ್ಮಗಳಲ್ಲಿ ಅಧಿಕೃತವಾದ ದೇವತೆಗಳಲ್ಲಿ ಅಮುಖ್ಯವೃತ್ತಿಯಿಂದ, ನಾಮ: 
ನಾಮಗಳಾಗಿ, ಭವಂತಿ: ಆಗುತ್ತವೆ. ನಾಮ ಎಂಬುದು ಜಾತ್ಯೇಕವಚನ. 
ಛಂದೋವಿದಃ: ವೇದಪಾಠಗಳನ್ನು ಮಾಡಿದ ಬಹಿರ್ಮುಖರಾದ, ಆರ್ಯಾಃ: 
ವಯೋವೃದ್ಧರು, ತಾನ್‌ ಅಧೀತ್ಯ: ಅಮುಖ್ಯವೃತ್ತಿಯಿಂದ ಇಂದ್ರಾದಿಗಳನ್ನು ಹೇಳುವ 
ವೇದಗಳನ್ನು ಸರಿಯಾದ ಗುರುಗಳಿಲ್ಲದೆ ಅಧ್ಯಯನವನ್ನು ಮಾಡಿ, ವೇದಸ್ಯ- 
ಸರ್ವವೇದ ಸಮೂಹದ, ವೇದ್ಯಂ: ಮುಖ್ಯಜ್ಞೇಯನಾದ ಭಗವಂತನನ್ನು ನ ಗತಾಃ: 
ತಿಳಿಯುವುದಿಲ್ಲವಷ್ಟೆ! ಹಿ ಎಂಬುದು ಇಲ್ಲಿಯೂ ಪ್ರಸಿದ್ಧಿಯನ್ನು ತೋರಿಸುತ್ತದೆ. 


ನ ವೇದಾನಾಂ ವೇದಿತಾ ಕಶ್ಲಿದಸ್ತಿ 
ಕಶ್ಚಿತ್ಲೇತಾನ್‌ ಬುದ್ಧೃತೇ ವಾಪಿ ರಾಜನ್‌ । 
ಯೋ ವೇದ ವೇದಾನ್‌ ಸ ಚ ವೇದ ವೇದ್ಯಂ 
ಸತ್ಯೇ ಸ್ಥಿತೋ ಯಸ್ತು ಸ ವೇದ ವೇದ್ಯಮ್‌ 11೫೨1 


ನ ವೇದಾನಾಂ ವೇದಿತಾ ಶಶ್ಚಿದಸ್ತಿ 
ವೇದೇವ ವೇದ್ಯಂ ನ ವಿದುರ್ನ ವೇದಮ್‌ ।ಟ 
ಯೋ ವೇದ ವೇದಂ ಸ ಚ ವೇದ ವೇದ್ಯಂ 
ಯೋ ವೇದ ವೇದ್ಯಂ ನ ಸ ವೇದ ಸತ್ಯಮ್‌ 11೫೩1 


ವೇದಪಾಠ ಮತ್ತು ವೇದಾರ್ಥಗಳಳ ಪರಿಜ್ಞಾನಗಳು ಭಗವತ್ಪಾಪ್ತಿ 
ಸಾಧನವಾಗುವುದಾದರೆ, ವೇದಗಳು ಮತ್ತು ವೇದಾರ್ಥಗಳು ಸರ್ವದಾ ಸರ್ವತ್ರ 
ಇರುವುದರಿಂದ ಎಲ್ಲರಿಗೂ ಭಗವತ್‌ಪ್ರಾಪ್ತಿಯಾಗಲಿ ಎಂಬ ಪ್ರಸಂಗಕ್ಕೆ ಅವಕಾಶವಿಲ್ಲ. 
ವೇದಗಳು ಅನೇಕ ಅಧಿಕಾರಿಗಳ ವಿವಕ್ಷೆಯಿಂದ ವಿಶ್ವತೋಮುಖವಾಗಿರುವುದರಿಂದ 
ವಿವಕ್ಬಿತಾರ್ಥಪರಿಜ್ಞಾನದಿಂದಲೇ ಫಲಪ್ರಾಪ್ತಿಯಾಗುತ್ತದೆ. ವಿವಕ್ಬಿತಾರ್ಥ 
ಪರಿಜ್ಞಾನವಾದರೂ ದುಸ್ಪಾಧ್ಯವಾದುದು. ಆದ್ದರಿಂದ ವೇದಪಾಠವು ಎಲ್ಲ 
ಕಡೆಯಲ್ಲಿಯೂ ಇದ್ದರೂ ತತ್ವಾಪ್ಯ ಫಲವು ಮಾತ್ರ ದೊರೆಯುವುದಿಲ್ಲ ಎಂದು 
ಹೇಳುತ್ತಾರೆ. 


-528- ಮಹಾಭಾರತ ಉದ್ಯೋಗಪರ್ವ 


ವೇದಾನಾಂ "ವೇದಯಂತೀತಿ ವೇದಾಃ' ಇತಿ ಪ್ರಮಾಣವು ಇರುವುದರಿಂದ 
ಸರ್ವಾರ್ಥಜ್ಞಾಪಕವಾದ ವೇದಗಳ ಅಭಿಪ್ರೇತವಾದ ಅರ್ಥವನ್ನು ಎಂದು 
ಇಟ್ಟುಕೊಳ್ಳಬೇಕು. ವೇದಿತಾ: ತಿಳಿಯುವವನು, ಶಶ್ಚಿದ್ಯಃ: ಯಾವ ಪುರುಷನೂ ಸಹ, 
ನಾಸ್ತಿ: ಪ್ರಾಯಶಃ ಇಲ್ಲ. ಪ್ರಾತಿಶಾಖ್ಯಾದಿಗಳಲ್ಲಿಹೇಳಿದ ಲಕ್ಷಣಜ್ಞಾನಪೂರ್ವಕವಾಗಿ 
ವೇದಾಧ್ಯಯನವನ್ನುಮಾಡುವವರು ಪ್ರತ್ಯಕ್ಷಸಿದ್ದರಾಗಿರುವಾಗ ಒಬ್ಬನೂ ಇಲ್ಲಎಂದು 
ಹೇಗೆ ಹೇಳುವುದು ಎಂಬ ಪ್ರಶ್ನೆಗೆ ವೇದಗಳಿಂದ ವೇದಪಾಠಕರಿಗೆ ವೇದಗಳಿಗೆ 
ಅಭಿಪ್ರೇತವಾದ ವಸ್ತುವಿನ ಜ್ಞಾನವು ಉಂಟಾಗದಿರುವುದರಿಂದ ವೇದಗಳನ್ನು 
ಯಾವನೂ ತಿಳಿದಿಲ್ಲ ಎಂದು ಹೇಳುವುದೇ ಹೊರತು, ಸರ್ವಥಾ ವೇದಗಳ 
ಪರಿಜ್ಞಾನವೇ ಇಲ್ಲಎಂಬ ಅಭಿಪ್ರಾಯದಿಂದಲ್ಲ ಎಂದು ಉತ್ತರವನ್ನು ಹೇಳುತ್ತಾರೆ. 
ವೇದೇನ: ಲಕ್ಷಣಜ್ಞಾನವಿಶಿಷ್ಠವಾಗಿ ಪಠ್ಯಮಾನವೇದಗಳಿಂದ ವೇದೈಕವೇದ್ಯನಾದ, 
ವೇದಂ: "ವೇದೋ ನಾರಾಯಣಸ್ಟಾಕ್ಟಾತ್‌' ಎಂದು ಹೇಳಿರುವುದರಿಂದ 
ಜ್ಞಾನರೂಪಿಯಾದ ನಾರಾಯಣನನ್ನು, ನ ವಿದುಃ: ತಿಳಿದಿರುವುದಿಲ್ಲ. ಹಾಗಾದರೆ 
ಯಾರಿಗೂ ಬ್ರಹ್ಮಜ್ಞಾನವಾಗಲಾರದು ಎಂದು ಶಂಕಿಸಿದರೆ "ಆತ್ಮನೋ ವಾ ಅರೇ 
ದರ್ಶನೇನ ಶ್ರವಣೇನ ವತ್ಯಾ ವಿಜ್ಞಾನೇನ ಇದಂ ಸರ್ವಂ ವಿದಿತಮ್‌' (ಎಲೌ 
ಗಾರ್ಗಿಯೇ, ಪರಮಾತ್ಮನ ಜ್ಞಾನದಿಂದ, ಶ್ರವಣದಿಂದ, ಮನನದಿಂದ ಮತ್ತು 
ವಿಜ್ಞಾನದಿಂದ ಈ ಜಗತ್ತೆಲ್ಲವೂ ತಿಳಿಯಲ್ಪಡುತ್ತದೆ) ಎಂಬ ಶ್ರುತಿಯಿಂದಲೂ, “ತತೋ 
ಮಾಂ ತತ್ತತೋ ಜ್ಞಾತ್ಹಾ ವಿಶತೇ ತದನಂತರಮ್‌' (ಅನಂತರ ನನ್ನನ್ನು ಯಥಾರ್ಥವಾಗಿ 
ತಿಳಿದು ನನ್ನನ್ನು ಪ್ರವೇಶಿಸುತ್ತಾರೆ) ಎಂಬ ಶ್ರುತಿ ಇರುವುದರಿಂದಲೂ ಅನೇಕ ಮನುಷ್ಯರ 
ಮಧ್ಯದಲ್ಲಿ ಯಾವನೋ ಒಬ್ಬ ಅಧಿಕಾರಿಯು ಭಗವದನುಗ್ರಹದಿಂದ ಉಂಟಾದ 
ಶ್ರವಣಾದಿ ಸಾಧನ ಪರಿಪಾಕದಿಂದ ಭಗವಂತನನ್ನು ಅಪರೋಕ್ಷವಾಗಿ ತಿಳಿಯುತ್ತಾನೆ 
ಎಂದು ಹೇಳುತ್ತಾರೆ. ಯಃ: "ಯೇತಿ ಜ್ಞಾನಂ ಸಮುದ್ದಿಷ್ಟಮ್‌' ಎಂದು 
ಹೇಳಿರುವುದರಿಂದ ಜ್ಞಾನಿರೂಪನಾದ ಯಾವನೋ ಒಬ್ಬ ಸಾತ್ತಿಕ ಅಧಿಕಾರಿಯು, ಸಃ: 
ಅವನು ಮಾತ್ರ, ವೇದ್ಯಂ: ವೇದೈಕಗಮ್ಯನಾದ ನಾರಾಯಣನನ್ನು, ವೇದ: ತನ್ನ 
ಯೋಗ್ಯತೆಗೆ ಅನುಗುಣವಾಗಿ ತಿಳಿಯುತ್ತಾನೆ. ಅಥವಾ ಯಃ: ಯಾವ ಅಧಿಕಾರಿಯು, 
ವೇದಂ: ಯಗಾದಿ ಐದುವೇದಗಳ ಮಧ್ಯದಲ್ಲಿಒಂದು ವೇದವನ್ನಾದರೂ, ವೇದ: 
ತಿಳಿದಿದ್ದಾನೆಯೋ, ಸಃ: ಅವನು, ವೇದ್ಯಂ: ವೇದ್ಯನಾದ ನಾರಾಯಣನನ್ನು, ವೇದ: 


ಸನತ್ತುಜಾತೀಯ ಪರ್ವ -529- 


ತಿಳಿದಿದ್ದಾನೆ. ಹಾಗಾದರೆ "ನಾಹಂ ವೇದೈರ್ನ ತಪಸಾ ನ ದಾನೇನ' ಇತ್ಯಾದಿ 
ಪ್ರಮಾಣಗಳಿಗೆ ಏನು ಗತಿ ಎಂದು ಕೇಳಿದರೆ "ಯತೋ ವಾಚೋ ನಿವರ್ತಂತೇ 
ಅಪ್ರಾಪ್ಯ ಮನಸಾ ಸಹ' ಮುಂತಾದ ಶ್ರುತಿಗಳ ಬಲದಿಂದ ಸಾಕಲ್ಯೇನ 
ಭಗವದ್‌ಜ್ಞಾನವುಂಟಾಗುವುದಿಲ್ಲವೆಂದು ಅರ್ಥವೇ ಹೊರತು ಸರ್ವಥಾ 
ಭಗವದ್‌ಜ್ಞಾನವು ಉಂಟಾಗುವುದಿಲ್ಲ ಎಂಬ ಅಭಿಪ್ರಾಯವಲ್ಲ. ಆದರೆ "ನಭಃ 
ಪತಂತ್ಯಾತ್ಮಸಮಂ ಪತತ್ರಿಣಃ' (ಪಕ್ಷಿಗಳು ತಮ್ಮ ಶಕ್ತಿ ಇದ್ದಷ್ಟು ಆಕಾಶದಲ್ಲಿ ಮೇಲಕ್ಕೆ 
ಹಾರುತ್ತವೆ) ಎಂದು ಹೇಳಿದಂತೆ ತಮ್ಮತಮ್ಮ ಯೋಗ್ಯತೆಗೆ ಅನುಗುಣವಾಗಿ ವೇದ್ಯನನ್ನು 
ತಿಳಿದಿದ್ದಾರೆ ಎಂದು ಹೇಳುತ್ತಾರೆ. ಯಃ: ಯಾವ ಅಧಿಕಾರಿಯು, ವೇದ್ಯಂ: 
ಭಗವಂತನನ್ನು, ವೇದ: ತಿಳಿದಿದ್ದಾನೆಯೋ, ಸಃ: ಅವನು, ಸತ್ಯಮ್‌: 
ನಿರ್ದುಷ್ಠವಾದ, ಜ್ಞಾನಾನಂದಾದಿ ಅನಂತಗುಣಪೂರ್ಣನಾದ ನಾರಾಯಣನನ್ನು, 
ನ ವೇದ: ಪೂರ್ಣವಾಗಿ ತಿಳಿದಿಲ್ಲ. "ಸ ವೇದ ವೇದ್ಯಮ್‌' ಎಂಬ ಪಾಠವಿದ್ದರೂ 
ನಾರಾಯಣನನ್ನು ಅಲ್ಲವಾಗಿ ತಿಳಿದಿದ್ದಾನೆ ಎಂದೇ ಅರ್ಥ. 


ಯೋ ವೇದ ವೇದಾನ್‌ ಸ ಚ ವೇದ ವೇದ್ಯಂ 
ನ ತಂ ವಿದುರ್ವೇದವಿದೋ ನ ವೇದಾಃ | 
ತಥಾಪಿ ವೇದೇನ ವಿದಂತಿ ವೇದ್ಯಂ 
ಯೇ ಬ್ರಾಹ್ಮಣಾ ವೇದವಿದೋ ಭವಂತಿ 11೫೪॥| 


ಹಿಂದಿನ ಶ್ಲೋಕದಲ್ಲಿ ವೇದೇನ ವೇದ ಎಂದು ವೇದವನ್ನು ಏಕವಚನದಿಂದ 
ನಿರ್ದೇಶಮಾಡಿ, ಅನೇಕ ಶಾಖೆಗಳಿಂದ ಕೂಡಿದ ವೇದಪ್ರತಿಪಾದ್ಯನಾದ 
ಶ್ರೀನಾರಾಯಣನು ಅದರ ಒಂದು ಶಾಖೆಯ ಅಧ್ಯಯನದಿಂದಲೇ ಮೋಕ್ಟಸಾಧನೆ 
ರೂಪ ಪರೋಕ್ಟಾಪರೋಕ್ಷಜ್ಞಾನವನ್ನುಕೊಡುವವನೆಂದು ತೋರುತ್ತದೆ. ಆದರೆ ಅದು 
ಸರಿಯಲ್ಲ. ಏಕೆಂದರೆ, "ಸರ್ವವೇದಾಂತಪ್ರತ್ಯಯಂ ಚೋದನಾದ್ಯವಿಶೇಷಾ' ಎಂಬ 
ಬ್ರಹ್ಮಸೂತ್ರದಲ್ಲಿ ಸರ್ವಶಾಖೆಗಳ ಅಧ್ಯಯನಜನ್ಯಜ್ಞಾನದಿಂದಲೇ ಭಗವಂತನ 
ಪ್ರಾಪ್ತಿಯನ್ನು ಹೇಳಿದ್ದಾರೆ. ಆದ್ದರಿಂದ ಹಿಂದಿನ ಶ್ಲೋಕದಲ್ಲಿ "ವೇದೇನ' ಎಂದು 
ಹೇಳಿದುದು ಜಾತ್ಯೇಕವಚನಾಭಿಪ್ರಾಯದಿಂದ ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ 


ತಿಳಿಸುತ್ತಾರೆ. 


-530- ಮಹಾಭಾರತ ಉದ್ಯೋಗಪರ್ವ 


ಯಃ: ಯಾವ ಅಧಿಕಾರಿಯು, ವೇದಾನ್‌: ಯಗಾದಿ ಸರ್ವವೇದಗಳನ್ನೂ , 
ವೇದ: ಪಾಠದಿಂದಲೂ, ಅರ್ಥದಿಂದಲೂ ತಿಳಿಯುತ್ತಾನೆಯೋ, ಸ ಚ: ಅವನೇ, 
ವೇದ್ಯಂ: ವೇದೈಕಗಮ್ಯನಾದ ಭಗವಂತನನ್ನು, ವೇದ: ತಿಳಿಯುತ್ತಾನೆ. ಹಾಗಾದರೆ 
ವೇದದ ಏಕದೇಶಜ್ಞಾನದಿಂದೆ. ಭಗವತ್‌ಪ್ರಾಪ್ತಿಯಾಗದಿದ್ದರೂ 
ಸರ್ವವೇದಾಧ್ಯಯನದಿಂದ ತತ್ಪಾಪ್ತಿಯು ಉಂಟಾಗುತ್ತದೆ ಎಂಬುದೂ ಸರಿಯಲ್ಲ. 
ಸರ್ವವೇದಗಳೂ ಪರಿಪೂರ್ಣವಾಗಿ ಹರಿಯ ಮಹಿಮೆಯನ್ನು ಪ್ರತಿಪಾದನೆ 
ಮಾಡುವುದಿಲ್ಲವಾದ್ದರಿಂದ ಹರಿಯ ಪರಿಪೂರ್ಣವಾದ ಜ್ಞಾನವು ಯಾರಿಗೂ 
ಬರುವುದಿಲ್ಲ ಎಂದು ಹೇಳುತ್ತಾರೆ. ವೇದವಿದಃ- ಯಗಾದಿ ಐದು ವೇದಗಳನ್ನು 
ತಿಳಿದವರೂ ಸಹ, ತಂ: ಅಪರಿಚ್ಛಿನ್ನನಾದ ಪರಮಾತ್ಮನನ್ನು, ನ ವಿದುಃ: ಪೂರ್ಣವಾಗಿ 
ತಿಳಿಯುವುದಿಲ್ಲ. ಹಾಗಾದರೆ ಶಾಖೆಗಳಿಗಿಂತ ಶಾಖೆಗಳನ್ನು ಹೊಂದಿದ ವೇದಗಳು 
ಪ್ರಧಾನವಾದ್ದರಿಂದ ಅನೇಕಾನೇಕ ಶಾಖೆಗಳನ್ನುಳ್ಳ ವೇದವೃಕ್ಷದಿಂದ ಸಾಕಲ್ಯೇನ 
ಜ್ಞಾನವುಂಟಾದೀತು ಎಂಬ ಶಂಕೆಗೆ ಉತ್ತರವನ್ನು ಹೇಳುತ್ತಾರೆ. ವೇದಾಃ: ಅನಂತ 
ವೇದಾಭಿಮಾನಿಗಳೂ ಸಹ, ತಂ: ಆ ಪರಮಾತ್ಮನನ್ನು, ನ ವಿದುಃ: ತಿಳಿಯುವುದಿಲ್ಲ. 
"ಯತೋ ವಾಚೋ ನಿವರ್ತಂತೇ ಅಪ್ರಾಪ್ಯ ಮನಸಾಸಹ' (ವಾಕ್‌ ಮತ್ತು ಮನಸ್ಸುಗಳು 
ಭಗವಂತನನ್ನು ಮುಟ್ಟದೇ ಹಿಂದಿರುಗುತ್ತವೆ), "ಶಬ್ದೋ ನ ಯತ್ರ ಪುರುಕಾರಕವಾನ್‌ 
ಕ್ರಿಯಾರ್ಥೋ ಮಾಯಾ ಪರೈತ್ಯಭಿಮುಖೇ ಚ ವಿಲಜ್ಜಮಾನಾ' (ಶಬ್ದವು ಯಾವನ 
ಜ್ಞಾನವನ್ನು ಉಂಟುಮಾಡುವುದರಲ್ಲಿ ಬಹಳ ಸಮರ್ಥವಾಗುವುದಿಲ್ಲವೋ) ಎಂದು 
ಬಹುಶ್ರತಿ-ಸ್ಥ ಕೃತಿಗಳಿರುವುದರಿಂದ ಪೂರ್ಣವಾಗಿ ತಿಳಿಯುವುದಿಲ್ಲಎಂದು ಅರ್ಥ. 
ಸರ್ವವೇದಗಳಿಂದಲೂ ಭಗವಂತನ ಜ್ಞಾನ ಬರುವುದಿಲ್ಲವಾದರೆ ಭಗವಂತನ 
ವೇದೈಕ್ಕಗಮ್ಯತ್ತವು ಭಗ್ಗವಾಗುತ್ತದೆ ಎಂದು ಶಂಕಿಸಿದರೆ, ವೇದಾಭಿಮಾನಿ ದೇವತೆಗಳಿಗೂ 
ಸಹ ಸಾಕಲ್ಯೇನ ಭಗವಂತನ ಜ್ಞಾನವಿಲ್ಲ, ತಮ್ಮ ಯೋಗ್ಯತೆಗೆ ಅನುಗುಣವಾಗಿ 
ಭಗವಂತನ ಮಹಿಮೆಯ ಏಕದೇಶದ ಜ್ಞಾನವಿದೆ ಎಂದು ಹೇಳುತ್ತಾರೆ. ತಥಾಪಿ: 
ವೇದಾಭಿಮಾನಿದೇವತೆಗೆ ಭಗವಂತನ ಜ್ಞಾನಸಾಕಲ್ಯವು ಇಲ್ಲದಿದ್ದರೂ, ಯೇ 
ಬ್ರಾಹ್ಮಣಾಃ: ಪರಬ್ರಹ್ಮವಿಚಾರಶೀಲರಾದ, ವೇದವಿದಃ - ವೇದಾರ್ಥಜ್ಞಾನವನ್ನು 
ಹೊಂದಿದ ಯಾವ ಬ್ರಾಹ್ಮಣರಿದ್ದಾರೆಯೋ ಅವರೇ, ವೇದೇನ- ವೇದದಿಂದ 
ಉಂಟಾದ ಜ್ಞಾನದಿಂದ, ವೇದಂ: ನಾರಾಯಣನನ್ನು, ವಿದಂತಿ: ಹೊಂದುತ್ತಾರೆ. 
ಅಥವಾ ಯಥಾಯೋಗ್ಯವಾಗಿ ತಿಳಿಯುತ್ತಾರೆ. 


ಸನತುಜಾತೀಯ ಪರ್ವ -531- 


ಧರ್ಮಾಂಶಭಾಜೋತಸ್ಯ ತಥಾ ಹಿ ವೇದಾ 
ಯಥಾ ಹಿ ಶಾಖಾ ಚ ಮಹೀರುಹಸ್ಯ । 
ಸಂವೇದನೇ ಚೈವ ಸಮಾಮನಂತಿ 
ತಸ್ಮಿನ್‌ ಹಿ ನಿತ್ಯೇ ಪರಮಾತ್ಸನೋತರ್ಥೇ 11೫೫1 


ವೇದಗಳು ಅನಂತವಾದರೂ "ವಿಷ್ಣೋರ್ನುಕಂ ವೀರ್ಯಾಣಿ' ಇತ್ಯಾದಿ 
ವೇದವಾಕ್ಯವು ವೇದಗಳು ಹೇಳದಿರುವ ಅನಂತಗುಣಗಳು ಪರಮಾತ್ಮನಲ್ಲಿ ಇವೆ 
ಎಂದು ಹೇಳುವುದರಿಂದ ವಿಷ್ಣುವಿನ ಅನಂತಗುಣಗಳು ಪೂರ್ಣವಾಗಿ ಯಾರಿಂದಲೂ 
ತಿಳಿಯಲ್ಪಡದಿದ್ದರೂ ವೇದಗಳು ಅವನ ಮಹಿಮೆಯ ಒಂದಂಶವನ್ನು ಮಾತ್ರ 
ಅನುವಾದ ಮಾಡುತ್ತವೆ. ಪೂರ್ಣವಾದ ಮಹಿಮೆಯನ್ನು ಅನುವಾದ ಮಾಡುವುದಿಲ್ಲ 
ಎಂಬ ವಿಷಯವನ್ನುಇಲ್ಲಿದೃಷ್ಟಾಂತ ಮುಖೇನ ಉಪಪಾದನೆ ಮಾಡುತ್ತಾರೆ. 


ವೇದಾಃ: ಅನಂತವಾದರೂ ವೇದಗಳು, ಅಸ್ಯ- ಅನಂತಗುಣಪೂರ್ಣನಾದ 
ವಿಷ್ಣುವಿನ, ಧರ್ಮಾಂಶಭಾಜಃ- ಭಗವಂತನಿಂದ ಅಭಿನ್ನವಾದ ಐಶ್ವರ್ಯಾದಿ 
ಧರ್ಮಗಳು ಏನು ಇವೆಯೋ ಅವುಗಳ ಒಂದು ಅಂಶವನ್ನು ಎಂದರೆ 
ಮಾಹಾತ್ಸ್ಯಲೇಶವನ್ನು ಅನುವಾದದಿಂದ ಭಜಿಸುತ್ತವೆ. ಇದರಿಂದ ಎಲ್ಲವೇದಗಳು 
ಅಪರಿಮಿತಗುಣಪೂರ್ಣನಾದ ವಿಷ್ಣುವಿನ ಗುಣಗಳ ಏಕದೇಶಾನುವಾದವೇ ಹೊರತು 
ಸಮಗ್ರಾನುವಾದಕಗಳಲ್ಲಎಂಬ ಪ್ರಮೇಯವು ಹೇಳಲ್ಪಡುತ್ತದೆ. ಈ ವಿಷಯದಲ್ಲಿ 
ಒಂದು ದೃಷ್ಟಾಂತವನ್ನು ಹೇಳುತ್ತಾರೆ. ಶಾಖಾಃ: ಕೊಂಬೆಗಳು, ಮಹೀರುಹಸ್ಯ: ವೃಕ್ಷದ, 
ಧರ್ಮಾಂಶಭಾಜಃ- ಅಂಕುರೋತ್ತತ್ತಿಮತ್ತ - ಪಾದಪತ್ವ- ಜೀವವಿಶಿಷ್ಟತ್ವಾದಿ ಅಂಶಿಯ 
ಸ್ವಾಭಾವಿಕವಾದ ಧರ್ಮಗಳಲ್ಲಿಒಂದು ಅಂಶವಾದ ಜಡತ್ವಾದಿ ಗುಣಗಳನ್ನು ಯಥಾ: 
ಹೇಗೆ ಹೊಂದುತ್ತವೆಯೋ ಅದರಂತೆ ಎಂದು ದೃಷ್ಟಾಂತ. ಹೀಗೆ ವೇದಗಳು ಭಗವಂತನ 
ಧರ್ಮಾಂಶದ ಅನುವಾದಕಗಳಾದ್ದರಿಂದ ವೇದಗಳಿಂದಲೇ ಪರಮಾತ್ಮನ ಸ್ವರೂಪ 
ಜ್ಞಾನವುಂಟಾಗುತ್ತದೆ, ಬೇರೆ ಯಾವುದರಿಂದಲೂ ಅಲ್ಲಎಂದು ಹೇಳುತ್ತಾರೆ. ಎಲ್ಲ 
ಅಧಿಕಾರಿಗಳಿಗೂ ಅವರವರ ಯೋಗ್ಯತೆಯನ್ನು ಮೀರದಂತೆ, ಪರಮಾತ್ಮನಃ: 
ಸರ್ವಸ್ವಾಮಿಯಾದ ವಿಷ್ಣುವಿನ, ಸಂವೇದನೇನ- ಭಗವತ್ಸ್ವರೂಪಜ್ಞಾಪಕತ್ವರೂಪವಾದ 
ತನ್ನಲ್ಲಿರುವ ಹೇತುವಿನಿಂದ, (ಸಂವೇದನೇನೈವ ಸಮಾಮನಂತಿ ಎಂಬ ಪಾಠವನ್ನು 


-532- ಮಹಾಭಾರತ ಉದ್ಯೋಗಪರ್ವ 


ಇಟ್ಟುಕೊಂಡಿದ್ದಾರೆ). ನಿತ್ಯೇ ಅರ್ಥೇ: ಅವಿನಾಶಿಯಾದ ಎಲ್ಲರಿಂದಲೂ 
ಪ್ರಾರ್ಥಿಸಲ್ಪಡುವ ವಿಷ್ಣುವಿನಲ್ಲಿಯೇ, ಸಮಾಮನಂತಿ- ಪದವಾಕ್ಯ ಸಮನ್ನಯ 
ಬಲದಿಂದ ಪ್ರತಿಪಾದನೆ ಮಾಡುತ್ತವೆ. 


ವೇದಗಳು ಪದಸಮನ್ನಯ ಮತ್ತು ವಾಕ್ಯಸಮನ್ನಯ ಪ್ರಕಾರದಿಂದ ವಿಷ್ಣುವಿನ 
ಮಹಿಮೆಯ ಏಕದೇಶವನ್ನೇ ಪ್ರತಿಪಾದನೆ ಮಾಡುತ್ತವೆ ಎಂಬುದನ್ನು ಸಮಾಮನಂತಿ 
ಎಂಬಲ್ಲಿರುವ "ಸಂ' ಮತ್ತು "ಅ' ಎಂಬ ಉಪಸರ್ಗಗಳು ಸೂಚಿಸುತ್ತವೆ. ಇಲ್ಲದಿದ್ದರೆ 
ಪ್ರಳಯದಲ್ಲಿ ಕರ್ಮವಿಲ್ಲದಿರುವುದರಿಂದ ಕರ್ಮಗಳನ್ನು ಹೇಳುವ ವೇದಭಾಗವು 
ನಿರರ್ಥಕವಾಗುತ್ತದೆ ಎಂದು ಸೂಚಿಸಲು "ನಿತ್ಯೇ ಎಂದು ಹೇಳಿದ್ದಾರೆ. ಆದ್ದರಿಂದಲೇ 
ಶ್ರುತಿಗೀತೆಯು "ಕ್ಷಚಿತ್‌ ಅಜಯಾ ಆತ್ಮನಾ ಅನುಚರತೋ ಅನುಚರೇತ್‌ ನಿಗಮಃ' 
ಎಂದು ಹೇಳಿದೆ. ಅಜಯಾ: ಮಹಾಲಕ್ಷ್ಮಿಯಿಂದ, ಆತ್ಮನಾ: ಮತ್ತು ತನ್ನಿಂದಲೂ 
ಕೂಡ, ಕ್ವಚಿತ್‌: ಸೃಷ್ಟಿಕಾಲದಲ್ಲಿಕೃಷ್ಣ-ರಾಮಾದಿ ರೂಪದಿಂದ ಅವತಾರವನ್ನುಮಾಡಿ, 
ಅನುಚರತಃ: ವೇದಕ್ಕೆ ಅನುಕೂಲವಾಗುವಂತೆ ಎಂದರೆ ವೇದಪ್ರಾಮಾಣ್ಯವನ್ನು 
ರಕ್ಷಿಸುವಂತೆ ಯಜ್ಞಾದಿಗಳನ್ನು ಆಚರಿಸುವ ನಿನ್ನ ಪ್ರೀತ್ಯರ್ಥವಾಗಿ, ನಿಗಮಃ: 
ವೇದಗಳೂ ಕೂಡ, ಅನುಚರೇತ್‌: ನಿನ್ನಕ್ರಿಯೆಗಳಿಗೆ ಅನುಸಾರವಾಗಿ ವಿಧಿ-ನಿಷೇಧ 
ರೂಪದಿಂದ ಸಂಚರಿಸುತ್ತವೆ. ಪ್ರಳಯಕಾಲದಲ್ಲಿ ಕರ್ಮಗಳು ಇಲ್ಲದಿರುವುದರಿಂದ 
ವೇದದ ಎಲ್ಲಪದಗಳೂ ನಿನ್ನನ್ನೇ ಹೇಳುತ್ತವೆ ಎಂದು ಆ ಶ್ರುತಿಯ ಅರ್ಥ. ವೇದಗಳು 
ವಿಧಿ-ನಿಷೇಧರೂಪದಿಂದ ಪ್ರವೃತ್ತವಾಗಿ ಪರಮಾತ್ಮನ ಪ್ರೀತಿಯಲ್ಲಿ 
ಪರ್ಯವಸಾನವನ್ನುಹೊಂದಿದರೆ ಅದಕ್ಕೆ ವಾಕ್ಕಸಮನ್ನಯ ಎಂದು ಹೆಸರು. ಇಲ್ಲದಿದ್ದರೆ 
ವೇದಗಳಲ್ಲಿರುವ ಪದಗಳೆಲ್ಲವೂ ಪರಮಾತ್ಮನ ಸಂಬೋಧರೂಪವಾದ ನಾಮಗಳೇ 
ಆಗುತ್ತವೆ. ಇದು ಕರ್ಮಗಳಿಲ್ಲದಿರುವ ಪ್ರಳಯಕಾಲದಲ್ಲಿ. ನಾಮಗಳು ಪರಮಾತ್ಮನ 
ಮಹಿಮೆಯನ್ನು ಹೇಳುವ ಈ ಅವಸ್ಥೆಗೆ ಪದಸಮನ್ನಯ ಎಂದು ಹೆಸರು. ಹೀಗೆ 
ವೇದಗಳು ವಾಕ್ಯ್ಕಸಮನ್ನಯದಿಂದಲೂ ಮತ್ತು ಪದಸಮನ್ಹಯದಿಂದಲೂ ಪರಮಾತ್ಮನ 
ಮಹಿಮೆಗಳ ಏಕದೇಶವನ್ನೇ ಹೇಳುತ್ತವೆ ಎಂದು 'ಸಂ' "ಅ' ಎಂಬ ಎರಡು 
ಉಪಸರ್ಗಗಳಿಂದ "ಸಮಾಮನಂತಿ' ಎಂಬ ಕ್ರಿಯಾಪದವು ಹೇಳುತ್ತದೆ. 


ಅಭಿಜಾನಾಮಿ ಬ್ರಾಹ್ಮಣಂ ವ್ಯಾಖ್ಯಾತಾರಂ ವಿಚಕ್ಷಣಮ್‌ ।ಟ 
ಏವಂ ಯೋ ಹಿ ವಿಜಾನಾತಿ ಸ ಜಾನಾತಿ ಪರಂ ಹಿ ತತ್‌ SEI 


ಸನತುಜಾತೀಯ ಪರ್ವ -533- 


ಇದು ತಾಳೆಗರಿಗಳಲ್ಲಿ ಕಂಡುಬರುವ ಶ್ಲೋಕ. ವಾದಿರಾಜರು ಈ ಶ್ಲೋಕದ 
ಉತ್ತರಾರ್ಧವನ್ನು- 


ಅಭಿಜಾನಾಮಿ ಬ್ರಾಹ್ಮಣಂ ವ್ಯಾಖ್ಯಾತಾರಂ ವಿಚಕ್ಷಣಮ್‌ । 
ಪರಂ ಹಿ ತತ್ನರಂ ಬ್ರಹ್ಮ ಜಾನಾತ್ಯೇವ ಹಿ ಬ್ರಾಹ್ಮಣಃ ॥1 (ಮೂಲಮ್‌) 
೪ ಳೆ He 


ಎಂದು ಪಠಿಸಿ ವ್ಯಾಖ್ಯಾನ ಮಾಡಿದ್ದಾರೆ. 


ಹೀಗೆ ಅಪರಿಮಿತ ಅನಂತಗುಣಪರಿಪೂರ್ಣನಾದ ವಿಷ್ಣುವನ್ನೇ ವೇದಗಳು 
ಸರ್ವಾತ್ಮನಾ ಪ್ರತಿಪಾದಿಸುತ್ತವೆ ಎಂದು ಹೇಳಿ, ವೇದಗಳಿಗೆ ಭಗವತ್ನರತ್ತವನ್ನು 
ಸಮರ್ಥನೆ ಮಾಡಿ, ಈಗ ಅದೇ ವೇದಗಳಿಗೆ ಮೂರು ಅರ್ಥಗಳಿರುವುದರಿಂದ 
ಉತ್ತಮಾಧಿಕಾರಿಗಳ ವಿಷಯದಲ್ಲಿಮೊದಲು ಹೇಳಿದ ಅರ್ಥವು ಉಪಪನ್ನವಾದರೂ 
ಬಹಿರ್ಮುಖರಾದ ಅನಧಿಕಾರಿಗಳಿಗೆ ಮುಖ್ಯವೃತ್ತಿಯಿಂದ ಬ್ರಹ್ಮ, ಇಂದ್ರ, ರುದ್ರ 
ಮೊದಲಾದ ಅನ್ಯದೇವತೆಗಳನ್ನೇ ಪ್ರತಿಪಾದನೆ ಮಾಡುವಂತೆ ತೋರುವ ಎಲ್ಲ 
ವೇದವಾಕ್ಯಗಳಿಗೂ ಪರಮಮುಖ್ಯವೃತ್ತಿಯಿಂದ ಭಗವದ್ಗುಣಪ್ರತಿಪಾದಕತ್ತವೇ ಇದೆ 


ಎಂದು ಪ್ರವಚನವನ್ನು ಮಾಡುವ ಬ್ರಾಹ್ಮಣನೇ ನನಗೆ ಬ್ರಾಹ್ಮಣೋತ್ತಮನೆಂದು 
ಸಮೃತನಾದವನು ಎಂದು ಹೇಳಿ ಉತ್ತಮಪಾತ್ರನ ಸ್ವರೂಪವನ್ನು ನಿರೂಪಿಸುತ್ತಾರೆ. 


ಅಹಂ: ಸನತ್ನುಜಾತನಾದ ನಾನು, ವ್ಯಾಖ್ಯಾತಾರಂ: ಭಗವತ್ಪರವಾಗಿ ವೇದಗಳನ್ನು 
ವ್ಯಾಖ್ಯಾನ ಮಾಡುವ ಶಕ್ತಿ ಉಳ್ಳ, ವಿಚಕ್ಷಣಂ- ವಿ ವಿಶೇಷವಾಗಿ, ಚಕ್ಷಣಂ: 
ಜ್ಞಾನಚಕ್ಟುವಿನಿಂದ ಎಲ್ಲಾವೇದಾರ್ಥಗಳನ್ನು ಭಗತ್ಪರತಯಾ ನೋಡುತ್ತಾನೆ ಎಂಬ 
ಕಾರಣದಿಂದ ವಿಚಕ್ಷಣನಾದ, ಬ್ರಾಹ್ಮಣಂ: ಬ್ರಾಹ್ಮಣನನ್ನೇ, ಅಭಿಜಾನಾಮಿ: ಅಭಿ 
ಎಂಬ ಅವ್ಯಯದ ಬಲದಿಂದ ಬ್ರಾಹ್ಮಣೋತ್ತಮನೆಂದು ತಿಳಿಯುತ್ತೇನೆ ಎಂದು ಅರ್ಥ. 
ಬೇರೆ ಬ್ರಾಹ್ಮಣರಿದ್ದರೂ ವೇದವ್ಯಾಖ್ಯಾನವನ್ನು ಮಾಡುವವನೇ ಏಕೆ 
ಬ್ರಾಹ್ಮಣೋತ್ತಮನಾಗುತ್ತಾನೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಾರೆ. ಬ್ರಾಹ್ಮಣಃ: 
ಭಗವತ್ಚರತಯಾ ವೇದವ್ಯಾಖ್ಯಾನವನ್ನುಮಾಡುವ ಸ್ವಭಾವವುಳ್ಳ ಬ್ರಾಹ್ಮಣನು, ತತ್‌: 
ವ್ಯಾಪ್ತನಾದ, ಬ್ರಹ್ಮ- ಪರಬ್ರಹ್ಮನನ್ನು, ಪರಂ ಇತಿ: ಸರ್ವೋತ್ತಮನೆಂದು, ಜಾನಾತಿ: 
ತಿಳಿದಿದ್ದಾನೆ. ಏವ ಎಂಬ ಅವಧಾರಣವು ಬ್ರಹ್ಮಜ್ಞಾನಸಂಪನ್ನನಾದುದರಿಂದ ಅವನೇ 
ಉತ್ತಮನಾದ ಬ್ರಾಹ್ಮಣ, ಬೇರೆಯವರಲ್ಲಎಂದು ಸೂಚಿಸುತ್ತದೆ. 


-534- ಮಹಾಭಾರತ ಉದ್ಯೋಗಪರ್ವ 


ಯಶ್ನಿನ್ಸವಿಚಿಕಿತ್ಸು ಸ ವ್ಯಾಚಷ್ಟೇ ಸರ್ವಸಂಶಯಾನ್‌ ।ಟ 
ತಸ್ಯ ಪರ್ಯೇಷಣಂ ಗಚ್ಛೇತ್‌ ಪ್ರತ್ಯರ್ಥಿಷು ಕಥಂಚನ 11೫೭! 


ಯಃ: ಯಾವನು, ಛಿನ್ನವಿಚಿಕಿತ್ಸಃ- ತಾನು ಸ್ವತಃ ಸಂಶಯಗಳನ್ನು 
ಕಳೆದುಕೊಂಡಿದ್ದಾನೆಯೋ, ಸಃ: ಅವನು, ಸರ್ವಸಂಶಯಾನ್‌: ಇನ್ನೊಬ್ಬರು ಕೇಳಿದ 
ಎಲ್ಲಸಂಶಯಗಳಿಗೂ, ವ್ಯಾಚಪ್ಟೇ: ಪರಿಹಾರರೂಪವಾದ ಉತ್ತರವನ್ನು ಕೊಡುತ್ತಾನೆ. 
ಎಲೈ ಧೃತರಾಷ್ಟನೇ, ನೀನು ತಸ್ಯ: ಅಂತಹ ಭಗವದನುಸಂಧಾನಪೂರ್ವಕವಾಗಿ 
ವೇದವ್ಯಾಖ್ಯಾನ ಮಾಡುವ ಸ್ವಭಾವವುಳ್ಳ ಬ್ರಾಹ್ಮಣನ, ಪರ್ಯೇಷಣಂ: 
ಅನ್ನೇಷಣವನ್ನು ಅಥವಾ ಅನ್ನೇಷಣಲಕ್ಷಣವಾದ ಸೇವೆಯನ್ನು, ಗಚ್ಛ: 
ಹೊಂದುವವನಾಗು. ಪ್ರತ್ಯರ್ಥಿಷು- ಅಂತಹ ಬ್ರಾಹ್ಮಣರಿಗೆ ವಿರೋಧವನ್ನು ಮಾಡುವ 
ಅವೈಷ್ಣವರಲ್ಲಿ, ಕಥಂಚನ: ಯಾವ ಕಾರಣದಿಂದಲೂ ಎಂದರೆ ದಾಕ್ಷಿಣ್ಯದಿಂದಾಗಲೀ 
ಅಥವಾ ಅರ್ಥಲೋಭದಿಂದಾಗಲೀ, ಪರ್ಯೇಷಣಂ: ಅನ್ವೇಷಣೆಯನ್ನು, 
ಭಜನೆಯನ್ನು, ನ ಗಚ್ಛ: ಮಾಡಬೇಡ. ಅವೈಷ್ಣವ ಭಜನೆಯನ್ನುಮಾಡಬೇಡ ಎಂದು 
ಅಭಿಪ್ರಾಯ ಅಥವಾ ಪ್ರತ್ಯರ್ಥಿಷು: ಪ್ರತಿವಾಕ್ಯಗಳಲ್ಲಿಯೂ ಇದು ಅರ್ಥ ಎಂದು 
ಹೇಳುವ ಜ್ಞಾನಿಗಳಲ್ಲಿಯೂ, ಕಥಂಚನ: ಗುರುಶುಶ್ರೂಷೆಯಿಂದಾಗಲೀ ಅಥವಾ 
ವಿದ್ಯೆಯಿಂದಾಗಲೀ ಅಥವಾ ಧನದಿಂದಾಗಲೀ, ತಸ್ಯ: ಆ ಪರಮಾತ್ಮನ, 
ಪರ್ಯೇಷಣಂ: ಶಏ.., ಮನನ, ಧ್ಯಾನರೂಪವಾದ ವಿಷಯವನ್ನು, ಗಚ್ಛೇತ್‌: 
ಮಾಡುವವನಾಗು. 


ಅವಿಚಿನ್ನನ್ನಿಮಂ ವೇದೇ ನ ಚ ಪಶ್ಯತಿ ತಂ ಪ್ರಭುಮ್‌ । 
ನಾಸ್ಯ ಪರ್ಯೇಷಣಂ ಗಚ್ಛೇತ್‌ ಪ್ರತಿಷದ್ಯೇತ ಸಾಕ್ಟಿಣಮ್‌ NSS 


ವೇದೇ: ವೇದಜ್ಞಾನಸಂಪನ್ನನಾದ ಬ್ರಾಹ್ನಣನಲ್ಲಿ, ಇಮಂ: ಶ್ರೀನಾರಾಯಣನನ್ನು 
ಅವಿಚಿನ್ನನ್‌- ಅನ್ವೇಷಣವನ್ನು ಮಾಡದೆ ಇದರಿಂದ ಭಗವತ್ತರೂಪದ 
ಅನ್ವೇಷಣೆಯನ್ನು ಸತ್ಸಂಗತಿ ಮೂಲಕವಾಗಿಯೇ ಮಾಡಬೇಕು ಎಂದು ಗುಹ್ಯಾರ್ಥವು 
ಸೂಚಿತವಾಗುತ್ತದೆ. ಅಥವಾ ವೇದೇ: ವೇದಗಳಲ್ಲಿ, ಇಮಂ: ಈ ನಾರಾಯಣನನ್ನು 
ಅವಿಚಿನ್ನನ್‌ - ಉಪಕ್ರಮಾದಿ ತಾತ್ಸರ್ಯ ಲಿಂಗಗಳಿಂದ ವಿಚಾರ ಮಾಡದೆ, ಅಥವಾ, 
"ಅತೈವ ಮೃಗ್ಯಃ ಪುರುಷೋ ನೇತಿ ನೇತೀತ್ಯತತ್‌ ತ್ಯಜನ್‌' (ಇವನು ಜಡನಲ್ಲ, 


ಸನತುಜಾತೀಯ ಪರ್ವ -535- 


ಜೀವನಲ್ಲಎಂದು ಹೇಳುತ್ತಾ ವೇದ, ಭಾರತ, ಪಂಚರಾತ್ರಗಳಲ್ಲಿಯೇ ನಾರಾಯಣನನ್ನು 
ಹುಡುಕಬೇಕು. ಪಾಶುಪತಾದ್ಯಾಗಮಗಳಲ್ಲಿ ಹುಡುಕಬಾರದು. ಅಂತಹ ಪಾಶುಪತಾದಿ 
ಆಗಮಗಳನ್ನು, ಅವಿಚಿನ್ನನ್‌ ಅಂದರೆ ತ್ಯಾಗವನ್ನುಮಾಡುವವನಾಗಿ), ಪ್ರತ್ಯರ್ಥಿಷು- 
ಸಚ್ಚಾಸ್ತವಿರೋಧಿಗಳಾದ ಪಾಶುಪತಾದಿ ಕುಶಾಸ್ತ್ರಗಳಲ್ಲಿ, ಪರ್ಯೇಷಣಮ್‌- 
ಶ್ರವಣಾದಿ-ಮನನಾದಿರೂಪವಾದ ವಿಚಾರವನ್ನು, ನ ಗಚ್ಛೇತ್‌: ಮಾಡಬಾರದು. 
ಹಾಗೆ ಕುಶಾಸ್ತ್ರವನ್ನು ಅಧ್ಯಯನವನ್ನು ಮಾಡದೆ ಸಚ್ಚಾಸ್ತವನ್ನು ಅಧ್ಯಯನ 
ಮಾಡುವುದರಿಂದ, ತಂ: ಆ ವೇದಗಮ್ಯನಾದ, ಪ್ರಭುಂ: ಸರ್ವಸಮರ್ಥನಾದ 
ನಾರಾಯಣನನ್ನು ಅಥವಾ ಸಾಕ್ಷಿಣಂ: ಸರ್ವಸಾಕ್ಷಿಯಾದ ನಾರಾಯಣನನ್ನು, ಪಶ್ಯತಿ: 
ಅಪರೋಕ್ಷವಾಗಿ ನೋಡುತ್ತಾನೆ. "ನಾಸ್ಯ ಪರ್ಯೇಷಣಮ್‌ ಗಚ್ಛೇತ್‌ ತಥಾ ಪಶ್ಯತಿ 
ತಂ ಪ್ರಭುಮ್‌' ಎಂಬ ಪಾಠವನ್ನು ಇಟ್ಟುಕೊಂಡು ವಾದಿರಾಜರು ವ್ಯಾಖ್ಯಾನವನ್ನು 
ಮಾಡಿದ್ದಾರೆ. 


ತೂಪ್ಲೀಂಭೂತ ಉಪಾಸೀತ ಶ್ರುತಮಸ್ಯಾಂತರಾತ್ಮನಿ । 
ಅಭ್ಯಾವರ್ತೇತ ಬ್ರಹ್ಮಾಸ್ಕೈ ಬಹ್ಹನಂತರಮಾಪ್ನುಯಾತ್‌ SEU 


ಅಂತರಾತ್ಮನಿ: ಒಳಗೆ ಪರಮಾತ್ಮನನ್ನು ಹೊಂದಿದ ಅಪರೋಕ್ಷ ಜ್ಞಾನಿಯು 
ಅಂತರಾತ್ಮ . ಅಂತಹ ಅಪರೋಕ್ಷಜ್ಞಾನಿಯು ಅಥವಾ ಯೋಗಿವರ್ಯನು, ಆಗತೇ 
ಸತಿ: ಬಂದಾಗ, ಅಸ್ಯ: ಹರಿಯ, ಶ್ರುತಂ: ವೇದಪ್ರತಿಪಾದ್ಯ ಮಹಿಮೆಯನ್ನು, 
ಬುದ್ಧ್ವಾ: ಅವನ ಮುಖದಿಂದ ಶ್ರವಣದಿಂದ ತಿಳಿದು ಬೇರೆಯ ಸಮಯದಲ್ಲಿ, 
ತೂಪ್ಹೀಂಭೂತಃ: ಮೌನದಿಂದ ಕುಳಿತು, ಉಪಾಸೀತ: ಪರಮಾತ್ಮನ ಚಿಂತನೆಯನ್ನು 
ಮಾಡಬೇಕು. ಅಸ್ಟೈ- ಅಪರೋಕ್ಷ ಜ್ಞಾನಕ್ಕಾಗಿ, ಬ್ರಹ್ಮ: ವೇದವನ್ನು (ವೇದಶಾಸ್ತವನ್ನು), 
ಬಹು: ಬಹಳವಾಗಿ, ಅಭ್ಯಾವರ್ತೇತ: ಆವೃತ್ತಿಯನ್ನು ಮಾಡಬೇಕು. 
"ಆವೃತ್ತಿರಸಕೃದುಪದೇಶಾತ್‌' ಎಂದು ಸೂತ್ರವಿದೆಯಷ್ಟೆ! ಅನಂತರಂ: ಅನಂತರದಲ್ಲಿ, 
ಅನಂತರಂ- ಕೇವಲ ಅಂತರನೇ ಅಲ್ಲದೆ, ಸರ್ವಬಾಹ್ಯನೂ ಆಗಿ ವ್ಯಾಪ್ತನಾದ 
ಪರಮಾತ್ಮನನ್ನು, ಆಪ್ಲುಯಾತ್‌- ಅಪರೋಕ್ಷವಾಗಿ ತಿಳಿಯಬೇಕು ಅಥವಾ ವೈಕುಂಠಾದಿ 
ಲೋಕಗಳಲ್ಲಿಅವನನ್ನೇ ಹೊಂದಬೇಕು. 


-536- ಮಹಾಭಾರತ ಉದ್ಯೋಗಪರ್ವ 


ಹೀಗೆ ಸರ್ವಪುರುಷಾರ್ಥಸಾಧನವಾದ ಭಗವದಪರೋಕ್ಷಜ್ಞಾನವನ್ನು 
ಸಂಪಾದಿಸಲು ವೇದಾಂತಶಾಸ್ತ್ರಾಭ್ಯಾಸದಿಂದ ಉಂಟಾದ ವಿಷ್ಣುಸರ್ವೋತ್ತಮತ್ತವನ್ನು 
ಹೊಂದಿದ ಬ್ರಾಹ್ಮಣೋತ್ತಮರ ಸೇವೆಯೇ ಮುಖ್ಯವಾದ ಸಾಧನ, ಬೇರೆ ಯಾವುದೂ 
ಅಲ್ಲಎಂದು ಯಾವ ಸೇವೆಯನ್ನುಹಿಂದೆ ಹೇಳಿದೆಯೋ ಆ ಸೇವೆಯಾದರೂ ವೈರಾಗ್ಯ 
ಸಹಕೃತವಾದರೆ ಮಾತ್ರ ಮಹಾಫಲಪ್ರದವಾದುದು ಎಂದು ಇಲ್ಲಿ ಹೇಳುತ್ತಾರೆ. 
ಸಾಧಕಪುರುಷನು ತೂಷ್ಲೀಂಭೂತಃ-: ಫಲಾಪೇಕ್ದೆರಹಿತನಾಗಿ, ಉಪಾಸೀತ: 
ಶ್ರೀನಾರಾಯಣನನ್ನು ಅಥವಾ ವಿದ್ಯೋಪದೇಶ ಮಾಡಿದ ಗುರುವನ್ನು ಸೇವಿಸಬೇಕು. 
"ನ ಚೇಚ್ಛೇತ್‌ ಮನಸಾ5ಪಿ ಚ' ಎಂಬ ಪಾಠವನ್ನು ಇಟ್ಟುಕೊಂಡು ವ್ಯಾಖ್ಯಾನ 
ಮಾಡುತ್ತಾರೆ. ಮನಸಾ$ಪಿ- ಮನಸ್ಸಿನಿಂದಲೂ ಕೂಡ, ನ ಚೇಚ್ಛೇತ್‌: ಫಲವನ್ನು 
ಬಯಸಬಾರದು. ಮನಸ್ಸಿನಿಂದಲೂ ಬಯಸಬಾರದು ಎಂದು ಹೇಳಿದುದರಿಂದ 
ಮಾತಿನಿಂದ ಬಯಸಬಾರದು ಎಂದು ಕೈಮುತ್ಯನ್ಯಾಯದಿಂದ ಸಿದ್ಧವಾಗುತ್ತದೆ. 
ಚಶಬ್ದವು ದುರ್ವಿಷಯಗಳನ್ನು ಯೋಚನೆ ಮಾಡಬಾರದು ಎಂಬುದನ್ನು ಸಮುಚ್ಚಯ 
ಮಾಡುತ್ತದೆ. ಅಸ್ಮೈ- ಇಂತಹ ವಿಧವಾದ ಉಪಾಸಕನಿಗೆ, ಬ್ರಹ್ಮ: ಪರಬ್ರಹ್ಮನು, 
ಅಭ್ಯಾವರ್ತೇತ: ಅನುಗ್ರಹವನ್ನು ಮಾಡಲು ಅಭಿಮುಖವಾಗಿ ಇರುತ್ತಾನೆ. 
ಅನಂತರಂ- ಭಗವಂತನನ್ನು ಅನುಗ್ರಹೋನ್ಮುಖನನ್ನಾಗಿ ಮಾಡಿಕೊಂಡಮೇಲೆ, ಬಹು: 
ಪೂರ್ಣನಾದ, ಬ್ರಹ್ಮ: ಪರಮಾತ್ಮನನ್ನು ಅಥವಾ ಯಥೇಷ್ಟಾನಂದವನ್ನು ಅಥವಾ 
ವೈಕುಂಠಾದಿ ಲೋಕವನ್ನು A ಆಪ್ಲುಯಾತ್‌ =: ಹೊಂದುತ್ತಾನೆ. "ಕಿಮಲಭ್ಯಂ ಭಗವತಿ 
ಪ್ರಸನ್ನೇ ಶ್ರೀನಿಕೇತನೇ' ಎಂಬ ಪ್ರಮಾಣಕ್ಕೆ ಅನುಸಾರವಾಗಿ ಬ್ರಹ್ಮಪ್ರಾಷ್ಟಿಯನ್ನು ಪಡೆದ 
ಮೇಲೆ ಕರತಲಾಮಲಕದಂತೆ ಅನಾಯಾಸವಾಗಿ ಸರ್ವಪುರುಷಾರ್ಥಗಳನ್ನೂ 
ಹೊಂದುತ್ತಾನೆ. 


ಅಥವಾ ಜ್ಞಾನವನ್ನು ಸಂಪಾದಿಸಲು ಬಯಸುವ ಸಾಧಕನು ಗುರೂಪಸತ್ತಿಯ 
ಮೂಲಕವೇ ಜ್ಞಾನವನ್ನು ಸಂಪಾದಿಸಬೇಕು, ಬೇರೆ ರೀತಿಯಿಂದಲ್ಲ ಎಂದು 
ನಿಯಮವಿರುವುದರಿಂದ ಮೊದಲು ಅಂತಹ ಗುರೂಪಸತ್ತಿಯನ್ನು ಮಾಡುವ 
ಪ್ರಕಾರವನ್ನು ತಿಳಿಸುತ್ತಾರೆ. ತೂಪ್ಲೀಂಭೂತಃ: ವಿದ್ಯಾರ್ಥಿಯಾಗಿ ಗುರುಕುಲ ವಾಸವನ್ನು 
ಮಾಡುವವನು ತನ್ನಸುಖ- ದುಃಖಗಳನ್ನು ಹೇಳಿಕೊಳ್ಳದೆ ಮೌನದಿಂದ, ಉಪಾಸೀತ: 
ಗುರುಗಳ ಸೇವೆಯನ್ನು ಮಾಡಬೇಕು. ಮನಸಾ$ಪಿ- ಮನಸ್ಸಿನಿಂದಲೂ ಕೂಡ ಗುರುವಿಗೆ 


ಸನತ್ತುಜಾತೀಯ ಪರ್ವ -537- 


ಅಪ್ರಿಯವಾದುದನ್ನು, ನ ಚ ಇಚ್ಛೇತ್‌: ಬಯಸಬಾರದು. "ಮನಸಾ$ಪಿ' ಎಂದು 
ಹೇಳಿದುದರಿಂದಲೇ ಮಾತಿನಿಂದಲೂ ಅಪ್ರಿಯವನ್ನುಮಾತನಾಡಬಾರದು ಎಂಬುದು 
ಕೈಮುತ್ಯನ್ಯಾಯದಿಂದ ಸಿದ್ಧವಾಗುತ್ತದೆ. ಅಸ್ಥೈ- ಹೀಗೆ ಗುರೂಪಸತ್ತಿಯನ್ನುಮಾಡುವ 
ಬ್ರಾಹ್ಮಣನಿಗೆ, ಬ್ರಹ್ಮ: ವೇದವಿದ್ಯೆಯು, ಅಭ್ಯಾವರ್ತೇತ: ಅನಾಯಾಸವಾಗಿ ತನ್ನನ್ನೇ 
ಕೊಟ್ಟುಕೊಳ್ಳಲು ಅಭಿಮುಖವಾಗಿ ಬರುತ್ತದೆ. ಅನಂತರಂ: ವೇದಾಭಿಮಾನಿ 
ದೇವತೆಗಳ ಅನುಗ್ರಹದಿಂದ ವೇದವಿದ್ಯೆಯನ್ನು ಪಡೆದ ಬಳಿಕ, ಬಹು: 
ಆದ್ಯಂತಶೂನ್ಯನಾದ, ಬ್ರಹ್ಮ: ಪರಮಾತ್ಮನನ್ನು ಅಥವಾ ಪರಮಾತ್ಮವಿಷಯಕ 
ಅಪರೋಕ್ಷಜ್ಞಾನವನ್ನು, ಆಪ್ನಯಾತ್‌: ಹೊಂದುತ್ತಾನೆ. 


ಮೌನಾದ್ದಿ ಮುನಿರ್ಭವತಿ ನಾರಣ್ಯವಸನಾನ್ನುನಿಃ | 

ಅಕ್ಷರಂ ತಂ ತು ಯೋ ವೇದ ಸ ಮುನಿಃ ಶ್ರೇಷ್ಠ ಉಚ್ಯತೇ 11೬೦॥ 

“ಯೇ ವಾ ಗೃಹಂ ಪರಿತ್ಯಜ್ಯ ವನಮೇವ ಸಮಾತಶ್ರಿತಾಃ । 

ವಿಷಯೇಷು ವಿರಾಗಾದ್ಯಾಃ ಮುನಯಸ್ತೇ ಸಮೀರಿತಾಃ ॥', 

"ಪೂಜ್ಯಾಸ್ತೇ ಮುನಯೋ ಲೋಕೇ ಬ್ರಾಹ್ಮಣಾ ನ್ಯಾಸಿನಶ್ಚಯೇ' 

(ಯಾರು ಗೃಹವನ್ನು ತ್ಯಜಿಸಿ, ಅರಣ್ಯದಲ್ಲಿ ವಾಸಿಸಿ, ವಿಷಯವೈರಾಗ್ಯವನ್ನು 
ಹೊಂದಿರುತ್ತಾರೆಯೋ ಅಂತಹವರು ಮುನಿಗಳು. ಅಂತಹ ಮುನಿಗಳೂ ಮತ್ತು 
ಸಂನ್ಯಾಸಿಗಳೂ ಆದ ಬ್ರಾಹ್ಮಣರು ಪೂಜ್ಯರಾದವರು) ಇತ್ಯಾದಿ ಪ್ರಮಾಣಗಳು 
ಅರಣ್ಯವಾಸಿಗಳಿಗೇ ಉತ್ತಮತ್ತವನ್ನು ಹೇಳುವುದರಿಂದ ವಿಷಯವಿರಕ್ತಿಯುಳ್ಳ 
ವೇದವಿದ್ಯಾಸಂಪನ್ನನಿಗೇ ಬ್ರಾಹ್ಮಣತ್ತವನ್ನು ಮತ್ತು ಪೂಜ್ಯತ್ತವನ್ನು ಹೇಗೆ ಹೇಳುತ್ತೀರಿ 
ಎಂಬ ಪ್ರಶ್ನೆಗೆ ಉತ್ತರವಾಗಿ- 

"ವಿಷ್ಣುಭಕ್ತಿಪರೋ ಯಸ್ತು ಸದಾಚಾರರತಃ ಸದಾ । 
ವೇದಾಂತಪರಿನಿಷ್ಠಾತೋ ಗಾರ್ಹಸ್ಥ *ಪರಿಪೋಷಕಃ ॥ 
ವಿವಿಕ್ಷಸೇವೀ ಲಘ್ಜಾಶೀ ಪೂಜ್ಯೋ ಬ್ರಾಹ್ಮಣಸತ್ತಮಃ । 
ನಾರಣ್ಯವಾಸೀ ದುಷ್ಟಾತ್ಮಾ ವಿಪ್ರಃ ಸ್ವಾಧ್ಯಾಯಶೀಲ್ಯಪಿ ||' 

(ಯಾವನು ವಿಷ್ಣುಭಕ್ತಿಪರಾಯಣನಾಗಿ, ಸದಾಚಾರರತನಾಗಿ, ವೇದಾಂತದಲ್ಲಿ 
ಚೆನ್ನಾಗಿ ನಿಷ್ಠೆಯನ್ನು ಹೊಂದಿದವನಾಗಿ, ಗೃಹಸ್ಥಧರ್ಮಗಳನ್ನು ಪೋಷಿಸುತ್ತಾ, 
ಏಕಾಂತವಾಸಿಯೂ, ಅಲ್ಟಾಹಾರವುಳ್ಳವನೂ ಆಗಿರುತ್ತಾನೆಯೋ ಅಂತಹ ಬ್ರಾಹ್ಮಣ 


-538- ಮಹಾಭಾರತ ಉದ್ಯೋಗಪರ್ವ 


ಶ್ರೇಷ್ಠನು, ಪೂಜ್ಯನಾದವನು. ಅರಣ್ಯವಾಸವನ್ನು ಮಾಡಿ ಸ್ವಾಧ್ಯಾಯ ಸಂಪನ್ನನಾದರೂ 
ಮನಶ್ಸುದ್ದಿಯಿಲ್ಲದ ಬ್ರಾಹ್ಮಣನು ಪೂಜ್ಯನಲ್ಲ) ಮುಂತಾದ ಪ್ರಮಾಣಗಳಿಂದ 
ಮನೋನೈರ್ಮಲ್ಯವಿಲ್ಲದ ವನವಾಸಕ್ಕಿಂತಲೂ ಮನಶೃುದ್ಧಿಯುಳ್ಳ ಗೃಹಸ್ಥಾಶ್ರಮಿಯೇ 
ಶ್ರೇಷ್ಠನಾದವನು ಎಂದು ಹೇಳುತ್ತಾರೆ. 


ಅರಣ್ಯವಸನಾತ್‌- ಅರಣ್ಯದಲ್ಲಿ ವಾಸ ಮಾಡುವುದರಿಂದ, ಸಃ: 
ಮನೋದೋಷಯುಕ್ತನಾದ, ಅರಣ್ಯವಾಸಿಯಾದ ಬ್ರಾಹ್ಮಣನು, ಮುನಿಃ ನ ಭವತಿ: 
ಮುನಿಶಬ್ದದಿಂದ ಹೇಳಲ್ಪಡುವುದಿಲ್ಲ. ಹಾಗಾದರೆ ಗೃಹಸ್ಥನಾದವನಿಗೆ 
ಮುನಿಶಬ್ದವಾಚ್ಯತ್ತವು ಹೇಗೆ ಉಂಟಾಗುತ್ತದೆ ಎಂಬುದನ್ನು ಹೇಳುತ್ತಾರೆ. ಸಃ: 
ಗೃಹವಾಸಿಯಾದ ಬ್ರಾಹ್ಮಣನು, ಮೌನಾತ್‌- ಮುನಿಪ್ರಾಪ್ಯನಾದ ವಿಷ್ಣುವಿನ 
ಸಂಬಂಧದಿಂದಲೇ, ಮುನಿಃ ಭವತಿ: ಮುನಿಶಬ್ದವಾಚ್ಯನಾಗುತ್ತಾನೆ. ಅಥವಾ 
ಮೌನಾತ್‌- ಕೇವಲ ವಾಜ್ನ್‌ಯಮನವನ್ನು ಮಾಡಿ ಸುಮ್ಮನೆ ಇರುವುದರಿಂದ, 
ಅರಣ್ಯವಸನಾಚ್ಛ- ಮನೆಯಲ್ಲಿವಾಸ ಮಾಡದೆ ಅರಣ್ಯದಲ್ಲಿವಾಸಮಾಡುವುದರಿಂದ, 
ಸಃ: ಮೌನದಿಂದ ಅರಣ್ಯವಾಸ ಮಾಡುವ ಬ್ರಾಹ್ಮಣನು, ಮುನಿಃ ನ ಭವತಿ: 
ಮುನಿಶಬ್ದವಾಚ್ಯನಾಗುವುದಿಲ್ಲ. ಆದರೆ ಯಃ: ಯಾವ ಬ್ರಾಹ್ಮಣನು, ಅಕ್ಷರಂ: 
ನಾಶರಹಿತನಾದ ವಿಷ್ಣುವನ್ನು , "ಅಕ್ಷರಂ ಯೋ ತಪೋವೇದ' ಎಂಬ ಪಾಠವನ್ನು 
ಇಟ್ಟುಕೊಂಡರೆ- 

"ವಿಷ್ಣುಮುದ್ಧಿಶ್ಯ ಯತ್ಕರ್ಮ ವಿಷ್ಣುಪ್ರೀತ್ಯರ್ಥಮೇವ ಚ। 
ಕ್ರಿಯತೇ ಕಾರ್ಯಮಿತ್ಯೇವ ತದಾನಂತ್ಯಾಯ ಕಲ್ಪತೇ ॥' 

(ವಿಷ್ಣುವನ್ನು ಉದ್ದೇಶಿಸಿ ಕೇವಲ ವಿಷ್ಣುಪ್ರೀತ್ಯರ್ಥವಾಗಿ ಮಾಡುವ ಕರ್ಮವು 
ಅನಂತ ಫಲವನ್ನು ಕೊಡುತ್ತದೆ) ಎಂಬ ಪ್ರಮಾಣಕ್ಕೆ ಅನುಸಾರವಾಗಿ ಅಂತಹ 
ಕರ್ಮವೇ ಅಕ್ಬರತಪಃಶಬ್ದವಾಚ್ಯವೆಂದು ಯಾವನು ತಿಳಿದಿರುತ್ತಾನೆಯೋ ಅಥವಾ 
ಅಂತಹ ಅಕ್ಷರವಾದ ತಪಸ್ಸನ್ನು ಮಾಡಲು ಯಾವನು ತಿಳಿದಿರುತ್ತಾನೆಯೋ, ಸಃ: 
ಅಂತಹ ಬ್ರಾಹ್ಮಣನೇ, ಮುನಿಶ್ರೇಷ್ಠಃ- ಮುನಿಶಬ್ದವಾಚ್ಯರಾದವರಲ್ಲಿ ಶ್ರೇಷ್ಠನಾದವನು. 
ಅಥವಾ ಶ್ರೇಷ್ಠನಾದ ಮುನಿ ಎಂದು ಉಚ್ಯತೇ: ಶಾಸ್ತ್ರಗಳಲ್ಲಿ ಹೇಳಲ್ಪಡುತ್ತದೆ. 
"ಮುನೀಃಶ್ರೇಷ್ಠ' ಎಂಬ ಪಾಠವನ್ನು, "ಮುನಿಶ್ರೇಷ್ಯ' ಎಂಬ ಪಾಠವನ್ನು ಇಟ್ಟುಕೊಂಡು 
ಈ ಎರಡು ಅರ್ಥಗಳನ್ನು ಹೇಳಿದ್ದಾರೆ. 


ಸನತ್ತುಜಾತೀಯ ಪರ್ವ -539- 


ಸರ್ವಾರ್ಥಾನಾಂ ವ್ಯಾಕರಣಾದ್‌ ವೈಯಾಕರಣ ಉಚ್ಯತೇ । 
ತನ್ನೂಲತೋ ವ್ಯಾಕರಣಂ ವ್ಯಾಕರೋತೀತಿ ತತ್‌ ತಥಾ 11೬೧॥ 


ಲೋಕದಲ್ಲಿ ಶಬ್ದಶಾಸ್ತಪಟುಗಳಾದ ವೈಯಾಕರಣರನ್ನು ಬ್ರಾಹ್ಮಣೋತ್ತಮರೆಂದು 
ಹೇಳುವುದರಿಂದ ಅಕ್ಷರತಪೋವೇದಿಗಳಾದ ಬ್ರಾಹ್ಮಣರೇ ಬ್ರಾಹ್ಮಣೋತ್ತಮರು 
ಎಂಬುದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರವನ್ನುಇಲ್ಲಿಹೇಳುತ್ತಾರೆ. ಕೇವಲ ಶಬ್ದಶಾಸ್ತ್ರವನ್ನು 
ಅಭ್ಯಾಸ ಮಾಡಿದವರೇ ಬ್ರಾಹ್ಮಣೋತ್ತಮರಲ್ಲ. ಮತ್ತೇನೆಂದರೆ “ಶಬ್ದಸ್ಯ ಬ್ರಹ್ಮಣ ಏಷ 
ಪಂಥಾಃ' (ಎಲ್ಲಶಬ್ದಗಳೂ ಬ್ರಹ್ಮನ ದಾರಿಯಲ್ಲಿಯೇ ಹೋಗಿ ಬ್ರಹ್ಮನನ್ನೇ ಹೇಳುತ್ತವೆ) 
ಮುಂತಾದ ಪ್ರಮಾಣಗಳಿಗೆ ಅನುಸಾರವಾಗಿ ಸರ್ವಶಬ್ದಬ್ರಹ್ಮನನ್ನು ಎಂದರೆ 
ಶಬ್ದರಾಶಿಯನ್ನು ಪರಬ್ರಹ್ಮನಿಗೆ ಸಂಬಂಧಿಸಿದಂತೆ ವ್ಯಾಖ್ಯಾನ ಮಾಡುವ ಬ್ರಾಹ್ಮಣರೇ 
ವೈಯಾಕರಣರು ಮತ್ತು ಬ್ರಾಹ್ಮಣೋತ್ತಮರು ಎಂದು ಹೇಳಿ, ಅಂತಹ ವೈಯಾಕರಣರು 
ಅಕ್ಷರತಪೋವೇದಿಗಳಲ್ಲೇ ಸೇರುತ್ತಾರೆ ಎಂದು ಉತ್ತರವನ್ನುನೀಡುತ್ತಾರೆ. 


ಸರ್ವಾರ್ಥಾನಾಂ: ಸರ್ವಶಬ್ದಗಳ ಅರ್ಥಗಳನ್ನು, ವ್ಯಾಕರಣಾತ್‌- "ವಿಃ 
ಪಕ್ಷಿಪರಮಾತ್ಮನೋಃ' ಎಂದು ಕೋಶವಿರುವುದರಿಂದ, ವೌ: ಹರಿಯಲ್ಲಿ, ಆ: ಚೆನ್ನಾಗಿ, 
ಕರಣಾತ್‌: ವಿಷಯೀಕರಣವನ್ನು ಮಾಡುವುದರಿಂದ, ವೈಯಾಕರಣಃ: 
ವೈಯಾಕರಣನೆಂದು, ಉಚ್ಯತೇ: ಹೇಳಲ್ಪಡುತ್ತದೆ. ಹೊರತು ಕೇವಲ ಶಬ್ದಶಾಸ್ತ್ರ 
ಜ್ಞಾನದಿಂದ ಅಲ್ಲ. ಇಂತಹ ನಿಯಮವು ಏಕೆ ಎಂಬ ಪ್ರಶ್ನೆಗೆ ತನ್ನೂಲತಃ ಎಂದು 
ಉತ್ತರವನ್ನು ಹೇಳುತ್ತಾರೆ. ವ್ಯಾಕರಣಂ- ಸರ್ವಶಬ್ದಗಳಿಗೂ ಯಥಾಸ್ಥಿತವಾದ 
ಅರ್ಥವನ್ನು ಸ್ಪಷ್ಟೀಕರಿಸುವ ಶಬ್ದಶಾಸ್ಟವೇನಿದೆಯೋ ಅದು, ತನ್ಮೂಲತಃ: 
ಶಬ್ದಬ್ರಹ್ಮನಾಮಕವಾದ ವೇದಮೂಲವಾಗಿರುವುದರಿಂದಲೇ ಈ ನಿಯಮ ಎಂದು 
ತಿಳಿಯಬೇಕು. ತಸ್ಥಾತ್‌- ಆ ಕಾರಣದಿಂದ, ತತ್‌: ವೇದರೂಪವಾದ ಶಬ್ದಬ್ರಹ್ಟವೇ, 
ತಥಾ: ಮುಖ್ಯವಾಗಿ ವ್ಯಾಕರಣಶಬ್ಧವಾಚ್ಯವಾದುದು ಬೇರೆ ಶಾಸ್ತ್ರವಲ್ಲ. ಹೀಗೆ 
ಹೇಳುವುದರಿಂದ ಅನಂತವಾಗಿರುವುದರಿಂದ ಮುಖ್ಯವಾಗಿ ಎಲ್ಲ ಶಬ್ದಾರ್ಥವನ್ನೂ 
ಸ್ಪಷ್ಟಪಡಿಸುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ, ಜಗತ್ತಿನಲ್ಲಿ ಪ್ರಸಿದ್ಧವಾದ 
ವ್ಯಾಕೆರಣಶಾಸ್ತ್ರವು ತೆನ್ಮೂಲಕವಾಗಿರುವುದರಿಂದ, ಸರ್ವತ್ರ 


ವಿಷ್ಣೇಕೆವಿಷಯಕವಾದುದರಿಂದ ವೇದಗಳೇ ಮುಖ್ಯವಾಗಿ 


-540- ಮಹಾಭಾರತ ಉದ್ಯೋಗಪರ್ವ 


ವ್ಯಾಕರಣಶಬ್ದವಾಚ್ಯವಾದವು. ಅವುಗಳ ಜ್ಞಾನವನ್ನು ಹೊಂದಿದ ಬ್ರಾಹ್ಮಣೋತ್ತಮನೇ 
ಮುಖ್ಯವಾಗಿ ವೈಯಾಕರಣಶಬ್ದವಾಚ್ಯನಾದವನು ಎಂದು ನಿರ್ಣಯಿಸಲ್ಪಡುತ್ತದೆ. 


ಭಾರತಶ್ರೀನಿವಾಸಾಚಾರ್ಯರು ಈ ಶ್ಲೋಕಕ್ಕೆ ಇನ್ನೊಂದು ರೀತಿಯಲ್ಲಿ 
ವ್ಯಾಖ್ಯಾನವನ್ನು ಮಾಡುತ್ತಾರೆ. ಸರ್ವಾರ್ಥಾನಾಂ: ಸಮಸ್ತವಾದ ಬ್ರಹ್ಮಾದಿ 
ಪದಾರ್ಥಗಳನ್ನು, ವ್ಯಾಕರಣಾತ್‌- ವಿಶೇಷವಾಗಿ ಸೃಷ್ಟಿಮಾಡುವುದರಿಂದ, ಅಸೌ: 
ಈ ಪರಮಾತ್ಮನು, ವೈಯಾಕರಣ ಉಚ್ಯತೇ: ವೈಯಾಕರಣನೆಂದು ಹೇಳಲ್ಪಡುತ್ತಾನೆ. 
"ಅನೇನ ಜೀವೇನಾತ್ಮನಾ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ' (ಈ ಜೀವ ಎಂಬ 
ಅನಿರುದ್ಧರೂಪದಿಂದ ಪ್ರವೇಶಿಸಿ ವಸ್ತುಗಳ ನಾಮರೂಪಗಳನ್ನು ಉಂಟು 
ಮಾಡುತ್ತೇನೆ) ಎಂಬ ಶ್ರುತಿಯು ಈ ವಿಷಯದಲ್ಲಿಪ್ರಮಾಣ. ಜಗತ್ತು ಬ್ರಹ್ಮಾದಿಗಳಿಂದ 
ಸೃಷ್ಟವಾದುದರಿಂದ ಪರಮಾತ್ಮನು ಹೇಗೆ ವೈಯಾಕರಣಶಬ್ಧವಾಚ್ಯನಾಗುತ್ತಾನೆ ಎಂಬ 
ಪ್ರಶ್ನೆಗೆ "ತನ್ನೂಲತಃ' ಎಂದು ಉತ್ತರವನ್ನು ಹೇಳುತ್ತಾರೆ. ತತ್‌: ಆ ಪರಬ್ರಹ್ಮನು, 
ಮೂಲತಃ ವ್ಯಾಕರಣಂ- ಮೂಲಕಾರಣನಾದವನು. ಬ್ರಹ್ಮಾದಿಗಳು ಅವಾಂತರ 
ಕಾರಣರಾದವರು ಅಥವಾ ಬ್ರಹ್ಮಾದಿಗಳು ಮಾಡುವ, ವ್ಯಾಕರಣಂ: ಸೃಷ್ಟಿಯು, 
ತನ್ನೂಲತಃ- ಅವನ ಅನುಗ್ರಹದಿಂದಲೇ ಆಗುತ್ತದೆ. ಆದ್ದರಿಂದ ಅವನೇ 
ವೈಯಾಕರಣ. ತತ್‌: ಬ್ರಹ್ಮನು, ಯಥಾಸ್ಥಿತಂ: ಹೇಗಿದ್ದಾನೆಯೋ, ತಥಾ: ಹಾಗೆಯೇ 
ವಿವರಿಸುತ್ತದೆ ಎಂಬ ನಿಮಿತ್ತದಿಂದ ವ್ಯಾಕರಣವು ವ್ಯಾಕರಣವೆನಿಸುತ್ತದೆ. ಇದರಿಂದ 
ವ್ಯಾಕರಣವು ಹೇಗೆ ವೇದಾಂಗವಾಗುತ್ತದೆ ಮತ್ತು ಯಾವ ನಿಮಿತ್ತದಿಂದ ವ್ಯಾಕರಣ 
ಶಬ್ದವಾಚ್ಯವಾಗುತ್ತದೆ ಎಂಬುದನ್ನು ಹೇಳಿದಂತಾಯಿತು. 


ಪ್ರತ್ಯಕ್ಷದರ್ಶೀ ಲೋಕಾನಾಂ ಸರ್ವದರ್ಶೀ ಭವೇನ್ನರಃ । 
ಸತ್ಯೇ ವೈ ಬ್ರಾಹ್ಮಣಸ್ತಿಷ್ಠನ್‌ ತದ್ದಿದ್ದಾನ್‌ ಸರ್ವವಿದ್‌ ಭವೇತ್‌ ॥೬೨॥॥ 


ಬ್ರಾಹ್ಮಣನು ವ್ಯಾಕರಣಶಬ್ದವಾಚ್ಯವಾದ ವೇದಗಳನ್ನು ಭಗವತ್ನರವಾಗಿ ವ್ಯಾಖ್ಯಾನ 
ಮಾಡುವುದರಿಂದ ಅವನಿಗೆ ಎಂತಹ ಫಲವು ಉಂಟಾಗುತ್ತದೆ ಎಂದರೆ 
ಸಭಬಿಂಬಾಪರೋಕ್ಷಜ್ಞಾನಪೂರ್ವಕವಾಗಿ ಸ್ವಸರೂಪಾಭಿವ್ಯಕ್ತಿಯುಂಟಾಗಿ ಅದರಿಂದ 
ಯಥಾಯೋಗ್ಯವಾಗಿ ಸರ್ವವಸ್ತುಗಳ ಅಪರೋಕ್ಷಜ್ಞಾನವು ಉಂಟಾಗುತ್ತದೆ ಎಂದು 
ಹೇಳುತ್ತಾರೆ. 


ಸನತ್ತುಜಾತೀಯ ಪರ್ವ _54]- 


ಪ್ರತ್ಯಕ್ಷದರ್ಶೀ: ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ನೋಡಿದವನು ಎಂದರೆ 
ಅಪರೋಕ್ಷಜ್ಞಾನಿಯಾದ, ನರಃ: "ರೀಜ್‌ ಕ್ಷಯೇ' ಎಂದು ಧಾತುವಿರುವುದರಿಂದ 
ಕ್ಷಯವನ್ನು ಹೊಂದದ ಪುರುಷನು, ಲೋಕಾನಾಂ: ಅಜ್ಞಜನರ, ಸರ್ವದರ್ಶೀ: 
ವಿಷಯಾಭಿಲಾಷೆಯುಳ್ಳ ಮನಸ್ಸಿನಿಂದ ಮಾಡಿದ ಎಲ್ಲ ಅಶುಭಕರ್ಮಗಳನ್ನೂ ತನ್ನ 
ಜ್ಞಾನಚಕ್ಷುಸ್ಸಿನಿಂದ ನೋಡುವವನಾಗಿ, ಭವೇತ್‌ ಆಗುತ್ತಾನೆ. ಅಥವಾ ಪ್ರತ್ಯಕ್ಷದರ್ಶೀ: 
ಪ್ರತ್ಯಕ್ಷ ಎಂದರೆ ಇಂದ್ರಿಯವೂ ತನ್ನ ಪ್ರತಿಯೊಂದು ಇಂದ್ರಿಯಗಳು ಭಗವಂತನ 
ಆರಾಧನೆಯ ಸಲುವಾಗಿಯೇ ಇವೆಯೇ ಹೊರತು ಭೋಗಸಾಧನವಾಗಿಲ್ಲಎಂದು 
ತಿಳಿಯುವ ಜ್ಞಾನಿಯು, ಲೋಕಾನಾಂ: ಜನರ, ಅಂತರ್ಯಾಮಿಯಾದ ಎಂದು 
ಇಟ್ಟುಕೊಳ್ಳಬೇಕು, ಸರ್ವದರ್ಶೀ: ಸರ್ವವ್ಯಾಪ್ರನಾದ, ಸರ್ವಶಬ್ದವಾಚ್ಯನಾದ 
ಪರಮಾತ್ಮನನ್ನುನೋಡುವವನಾಗುತ್ತಾನೆ. "ಸರ್ವಂ ಸಮಾಪ್ನೋಷಿತತೋಶಸಿ ಸರ್ವಃ 
(ನೀನು ಸರ್ವವನ್ನೂ ವ್ಯಾಪಿಸಿರುವುದರಿಂದ ಸರ್ವನಾಮಕನಾದವನು), "ಸರ್ವಃ 
ಶರ್ವಃ' (ವಿಷ್ಣುಸಹಸ್ರನಾಮದ ನಾಮಗಳು) ಅಪರೋಕ್ಷ ಜ್ಞಾನಿಯು "ಸರ್ವತ್ರ 
ವಿದಿತಾತ್ಮನಾಮ್‌' ಎಂಬ ಪ್ರಮಾಣದಂತೆ ಸರ್ವಾಧಿಷ್ಠಾನದಲ್ಲಿ ಭಗವಂತನ 
ಆರಾಧನೆಯನ್ನು ಮಾಡುವ ಯೋಗ್ಯತೆಯನ್ನು ಹೊಂದಿರುವುದರಿಂದ 
ಸರ್ವಶಬ್ದವಾಚ್ಯನಾದ ಸರ್ವಾಂತರ್ಯಾಮಿಯಾದ ನಾರಾಯಣನನ್ನು 
ನೋಡುವುದರಿಂದ, ಸರ್ವದರ್ಶಿೀ ಭವೇತ್‌: ಸರ್ವದರ್ಶಿಯಾಗುತ್ತಾನೆ, 
ಸರ್ವದರ್ಶಿ ಎನಿಸುತ್ತಾನೆ. ಇದರಿಂದ ಸರ್ವವೇದಗಳನ್ನೂ ಭಗವತ್ಪರವಾಗಿ 
ಪ್ರತಿಪಾದನೆ ಮಾಡುವುದರಿಂದ ಇಂತಹ ಅಪರೋಕ್ಷಜ್ಞಾನವು ಉಂಟಾಗುತ್ತದೆ ಎಂದು 
ಫಲವನ್ನು ಹೇಳಿದಂತಾಯಿತು. ತತ್‌: ಆ ಕಾರಣದಿಂದ, ಸತ್ಯೇ: "ಸತ್ಯಂ ಪರಂಧಿ 
ಮಹಿ' ಎಂದು ಹೇಳಿದ ಸತ್ಯಶಬ್ದವಾಚ್ಯನಾದ ಭಗವಂತನಲ್ಲಿಯೇ, ವಾ ಶಬ್ದವು 
ಅವಧಾರಣೆಯನ್ನು ಹೇಳುತ್ತದೆ. ತಿಷ್ಠನ್‌- ನಿಷ್ಠೆಯುಳ್ಳವನಾಗಿ ಎಂದರೆ ಭಗವಂತನಲ್ಲಿ 
ಅವನ ಅನುಗ್ರಹವನ್ನು ಬಿಟ್ಟು ಬೇರೆ ಯಾವುದನ್ನೂ ಬೇಡದೆ ಇರುವ, ತಿಷ್ಕನ್‌: 
ನಿಷ್ಠಾವಂತನಾದ, ವಿದ್ವಾನ್‌ ಬ್ರಾಹ್ಮಣಃ: ವಿದ್ವಾಂಸನಾದ ಬ್ರಾಹ್ಮಣನು, ಸರ್ವವಿತ್‌ 
ಭವೇತ್‌: ಭೂತ- ಭವಿಷ್ಯದ್‌-ವರ್ತಮಾನರೂಪವಾದ ಮೂರುಕಾಲಕ್ಕೆ 
ಸಂಬಂಧಿಸಿದ, ತನಗೆ ಯೋಗ್ಯವಾದ ಸರ್ವವಿಷಯಕ ಜ್ಞಾನವನ್ನು 
ಹೊಂದುವವನಾಗುತ್ತಾನೆ. 


-542- ಮಹಾಭಾರತ ಉದ್ಯೋಗಪರ್ವ 


ಜ್ಞಾನಾದಿಷು ಸ್ಥಿತೋರಪ್ಯೇವಂ ಕೃತ್ರಿಯೋ ಬ್ರಹ್ಮ ಪಶ್ಯತಿ । 
ವೇದಾನಾಂ ಚಾನುಪೂರ್ವ್ಯೇಣ ಚೈತದ್‌ ವಿದ್ವಾನ್‌ ಬ್ರವೀಮಿ ತೇ ॥ 


ಇಂತಹ ಭಗವದ್ವಿಷಯಕವಾದ ಸಾಧನಾನುಷ್ಠಾನವನ್ನು ಮಾಡುವುದರಿಂದ 
ಬ್ರಾಹ್ಮಣರಿಗೆ ಮಾತ್ರ ಮಹಾನಿಷ್ಠವು ನಿವೃತ್ತವಾಗುತ್ತದೆ ಎಂಬುದಲ್ಲ, ಕೃತ್ರಿಯರಿಗೂ 
ಅಂತಹ ಫಲವು ದೊರೆಯುತ್ತದೆ. ನೀನೂ ಸಹ ಶ್ರೇಷ್ಠನಾದ ಗಂಧರ್ವನ 
ಅಂಶನಾದುದರಿಂದ, ಮಹಾಧಿಕಾರಿಯಾಗಿರುವುದರಿಂದ, ನಿನಗಿಂತ ಉತ್ತಮರಾದ 
ಯುಧಿಷ್ಠಿರಾದಿಗಳಲ್ಲಿ ದ್ವೇಷವನ್ನು ಮಾಡಿದುದರಿಂದ ಉಂಟಾಗುವ ಮಹಾ 
ಅನರ್ಥವನ್ನು ಪರಿಹರಿಸಿಕೊಳ್ಳಲು ನಾನು ಹೇಳಿದ ಸಾಧನೆಯನ್ನು ಬಿಟ್ಟು ಬೇರೆ 
ಮಾರ್ಗವಿಲ್ಲ. ಆದ್ದರಿಂದ ಅಂತಹ ಸಾಧನೆಯನ್ನೇ ಸಂಪಾದಿಸುವವನಾಗು ಎಂದು 
ಸನತ್ತುಜಾತರು ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡುತ್ತಾರೆ. 


ಜ್ಞಾನಾದಿಷು- ಪರೋಕ್ಸ-ಅಪೆರೋಕ್ಷವಿಷಯಕವಾದೆ ಜ್ಞಾನ ಮತ್ತು 
ಭಕ್ತಿ-ವೈರಾಗ್ಯಗಳು ಇವುಗಳಲ್ಲಿ, ಸ್ಥಿತಃ: ನಿಷ್ಣಾತನಾಗಿ ಎಂದರೆ ನಿಷ್ಠೆಯುಳವನಾಗಿ, 
ಏವಂ: ಜ್ಞಾನಾದಿ ಗುಣಸಂಪನ್ನನಾದ ಬ್ರಾಹ್ಮಣನಂತೆ, ವಿದ್ವಾನ್‌- ತನಗೆ ಯೋಗ್ಯವಾದ 
ಜ್ಞಾನವನ್ನು ಹೊಂದಿದ, ಕ್ಷತ್ರಿಯ ಅಪಿ: ಕೃತ್ರಿಯ ಕುಲೋತ್ಪನ್ನನೂ ಕೂಡ, ಅಪಿ ಶಬ್ದವು 
ಬ್ರಾಹ್ಮಣನಿಗಿಂತ ಕೃತ್ರಿಯನು ಅಧಮನೆಂದು ಸೂಚಿಸುತ್ತದೆ. ವೇದಾನಾಂ: 
ಸರ್ವವೇದಗಳಿಗೆ, ಚಾರಪೂರ್ವೇಣ: ವಿಚಾರಪೂರ್ವಕವಾಗಿ ಎಂದರೆ ವಿಚಾರವನ್ನೇ 
ಮುಂದೆ ಮಾಡಿಕೊಂಡು, ಎಂದರೆ ವೇದವಿಚಾರವನ್ನೇ ಪ್ರಧಾನವನ್ನಾಗಿ ಮಾಡಿಕೊಂಡು 
ಅನುಷ್ಠಾನ ಮಾಡುವ ಸಾಧನಗಳಿಂದ, ಬ್ರಹ್ಮ- ಪರಬ್ರಹ್ಮನನ್ನು, ಪಶ್ಯತಿ: 
ಅಪರೋಕ್ಷವಾಗಿ ನೋಡುತ್ತಾನೆ. ಏತತ್‌: ಇದೇ, ಸಾಧನಂ: ಸಾಧನವನ್ನು, ತೇ: 
ಧೃತರಾಷ್ಟ್ರನಾದ ನಿನಗೆ, ಬ್ರವೀಮಿ: ದೊಡ್ಡ ಅನರ್ಥವನ್ನುನಿವಾರಣೆ ಮಾಡುವುದೆಂದು 
ನಾನು ಉಪದೇಶ ಮಾಡುತ್ತಿದ್ದೇನೆ. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಚತುಶ್ಚತ್ವಾರಿಂಶೋ5ಧ್ಯಾಯಃ ॥ 
॥ ಇತಿ ಶ್ರೀಮನ್ಮಹಾಭಾರತೇ ಉದ್ಯೋಗಪರ್ವಣಿ ಸನತ್ತುಜಾಶೀಯೇ 
ವಿಷಮವಾಕ್ಯಾರ್ಥಪ್ರಕಾಶೇ ತೃತೀಯೋ9ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿನಲವತ್ನಾಲ್ಕನೆಯ 
ಅಧ್ಯಾಯ ಮುಗಿಯಿತು. 
LS SS ರ ರ 


ಸನತುಜಾತೀಯ ಪರ್ವ -543- 


ನಲವತ್ತೈದನೆಯ ಅಧ್ಯಾಯ 
ಸನತ್ಸುಜಾತರಿಂದ ಧೃತರಾಷ್ಟ್ರನನ್ನು ಕುರಿತು ತತ್ತ್ಳೋಪದೇಶ. 
ದೃತರಾಷ್ಟ್ರ 
ಸನತ್ತುಜಾತ ಯದಿಮಾಂ ಪರಾರ್ಥಾಂ 
ಬ್ರಾಹ್ಮೀಂ ವಾಚಂ ವದಸಿ ಹಿ ವಿಶರೂಪಮ್‌ । 


ಪರಾಂ ಹಿ ಕಾರ್ಯೇಷು ಸುದುರ್ಲಭಾಂ ಕಥಾಂ 
ತದ್‌ ಬ್ರೂಹಿ ಮೇ ವಾಕ್ಯಮೇವಂ ಕುಮಾರ Vell 


ಎಲ್ಲಾ ಆಶ್ರಮಗಳು ಮತ್ತು ಆಶ್ರಮ ಧರ್ಮಗಳೂ ಬ್ರಹ್ಮಚರ್ಯ 
ಮೂಲವಾದುದರಿಂದ ಬ್ರಹ್ಮಚರ್ಯಾಶ್ರಮದಲ್ಲಿಯೂ ಮೊದಲನೆಯದು ಗುರುಕುಲ 
ವಾಸವಾದ್ದರಿಂದ ಬ್ರಾಹ್ಮಣರು ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಲು ಮೊದಲು 
ಬ್ರಹ್ಮಚರ್ಯಾಶ್ರಮ ಧರ್ಮವನ್ನು ಅನುಷ್ಠಾನ ಮಾಡಿ, ವೇದವಿದ್ಯೆಯನ್ನು 
ಸಂಪಾದಿಸಬೇಕು ಎಂದು ಈ ಅಧ್ಯಾಯದಲ್ಲಿನಿರೂಪಿಸಲ್ಪಡುತ್ತದೆ. 


ಧೃತರಾಷ್ಟ್ರನು ಹಿಂದಿನ ಅಧ್ಯಾಯದಲ್ಲಿಸನತ್ಸುಜಾತರು ಮಾಡಿದ ಉಪದೇಶವನ್ನು 
ಪ್ರಶಂಸೆ ಮಾಡಿ ಅವರನ್ನು ಕುರಿತು ತನಗೆ ಅಭಿಪ್ರೇತವಾದ ಅರ್ಥವನ್ನು ಪುನಃ ಪ್ರಶ್ನೆ 
ಮಾಡುತ್ತಾನೆ. 


ಸನತ್ತುಜಾತ- ಎಲೈ ಸನತ್ತುಜಾತರೇ, ಕುಮಾರ: ಐದು ವರ್ಷದ ಮಗುವಿನಂತೆ 
ಕಾಣುವವರೇ ಅಥವಾ ಬ್ರಹ್ಮಪುತ್ರರೇ ಅಥವಾ ಸುಸ್ಥಿರವಾದ ಸಂಸಾರವನ್ನು ನಿಮ್ಮ 
ಉಪದೇಶದಿಂದ ನಾಶಮಾಡುವವರೆ, ಇಮಾಂ: ಈ ಪರಾಪರತತ್ವವಿಷಯವಾದ, 
ಪರಾರ್ಥಾಂ: ಅದರಲ್ಲಿಯೂ ವಿಶೇಷವಾಗಿ ಸರ್ವೋತ್ತಮನಾದ ಎಷ್ಟುವನ್ನೇ 
ಪ್ರತಿಪಾದನೆ ಮಾಡುವ, ವಿಶ್ವರೂಪಾಂ- ಅನೇಕ ಅರ್ಥಗಳನ್ನು ಪ್ರತ್ಯೇಕವಾಗಿ 
ಪ್ರತಿಪಾದನ ಮಾಡುವ ಸಾಮರ್ಥ್ಯವನ್ನುಹೊಂದಿದ ಎಂದರೆ ಎಶ್ವತೋಮುಖವಾದ, 
ಕಾರ್ಯೇಷು: ಅನುಷ್ಠಾನ ಮಾಡಲು ಯೋಗ್ಯವಾದ ನಿತ್ಯನೈಮಿತ್ತಿಕಾದಿ ಶ್ರೌತ 
ಕರ್ಮಗಳಲ್ಲಿಯೂ ಸಹ, ಪರಾಂ: ಅನ್ಯಾರ್ಥವಿಷಯಕವಾಗಿ ಅಮುಖ್ಯವಾದ 
ತಾತ್ಪರ್ಯವನ್ನು ಹೊಂದಿದ, ಸುದುರ್ಲಭಾಮ್‌: ನಮ್ಮಂತಹ ಅಲ್ಪಜ್ಞರು ಸುಲಭವಾಗಿ 


-544- ಮಹಾಭಾರತ ಉದ್ಯೋಗಪರ್ವ 


ಪಡೆಯಲು ಅಸಾಧ್ಯವಾದ, ಬ್ರಾಹ್ಮೀಂ: ಬ್ರಹ್ಮಶಬ್ದವಾಚ್ಯವಾದ ವೇದ ಸಂಬಂಧಿ 
ಯಾದ, ವಾಚಂ: ಉಪದೇಶ ರೂಪವಾದ ವಾಕ್ಯವನ್ನು, ವದಸಿ: ನನ್ನನ್ನು ಕುರಿತು 
ಹೇಳುತ್ತಿದ್ದೀರಿ. ಆದ್ದರಿಂದ ಹೀಗೆ ನನಗೆ ಸುಲಭವಾದ ವಾಕ್ಕಂ: ವಾಕ್ಯವನ್ನು 
ಪ್ರಬ್ರೂಹಿ: ಹೇಳುವವರಾಗಿ. "ವಾಚ್ಯಮೇಕಮ್‌' ಎಂಬ ಪಾಠವಿದ್ದಲ್ಲಿ ನನ್ನಂತಹ 
ಅಜ್ಞರಿಗೆ ಹೇಳಲು ಯೋಗ್ಯವಾದ ನಿರ್ಣೀತಾರ್ಥವಿಷಯಕವಾದ, ಮುಖ್ಯವಾದ 


ಅರ್ಥವನ್ನು ಹೇಳಿ ಎಂದು ಅಭಿಪ್ರಾಯ. 
ಸನತುಜಾತಃ 
ನೈತದ್‌ ಬ್ರಹ್ಮ ತ್ಮರಮಾಣೇನ ಲಭ್ಯಂ 
ಯನ್ಮಾಂ ಪೃಚ್ಛಸ್ಯಭಿಷಂಗೇಣ ರಾಜನ್‌ । 
ಬುದ್ಧೌ ಪ್ರಲೀನೇ ಮನಸಿ ಪ್ರಚಿಂತ್ಯಾ 
ವಿದ್ಯಾನ ಹಿಂಸಾಬ್ರಹ್ಮಚರ್ಯೇಣ ಲಭ್ಯಾ 11೨1! 


ಬಹಳ ಕಾಲದಲ್ಲಿ ಬಹಳ ಆಯಾಸದಿಂದ ಸಂಪಾದಿಸಬೇಕಾದ ಬ್ರಹ್ಮಜ್ಞಾನದ 
ವಿಷಯದಲ್ಲಿಸುಲಭೋಪಾಯವನ್ನುಕೇಳಿದ ಧೃತರಾಷ್ಟ್ರನನ್ನು ಕುರಿತು ಸನತುಜಾತರು 
ಬ್ರಹ್ಮಜ್ಞಾನವು ತ್ವರೆಯಿಂದ ಲಭ್ಯವಲ್ಲ, ಆದರೆ ಮನೋಜಯವನ್ನು ಸಂಪಾದಿಸಿ, 
ಭಗವನ್ನಿಷ್ಠೆಯನ್ನು ಹೊಂದಿ, ಅಹಿಂಸಾ ಸಹಕೃತವಾದ ಬ್ರಹ್ಮಚರ್ಯ ರೂಪವಾದ ಕಷ್ಟಕರ 
ಪ್ರಯತ್ನದಿಂದ ಪ್ರಾಪ್ಯವಾದುದು ಎಂದು ಹೇಳುತ್ತಾರೆ. 


೨ 


ಸ 


ರಾಜನ್‌: ಎಲ್ಫೆ ಧೃತರಾಷ್ಟನೇ, ಅಭಿಷಂಗೇಣ: ಸ್ನೇಹದಿಂದ ಅಥವಾ ಭಕ್ತಿಯಿಂದ, 
ಬ್ರಹ್ಮಪೃಚ್ಛಸಿ: ತ್ರರೆಯಿಂದ ಹೊಂದಲು ಯೋಗ್ಯನಾದ ಬ್ರಹ್ಮನನ್ನು ಕೇಳುತ್ತಿದ್ದೀಯೆ. 
ಏತತ್‌: ನೀನು ಕೇಳಿದ ಈ ಪರಬ್ರಹ್ಮನು, ತ್ವರಮಾಣೇನ: ತ್ವರೆಯಿಂದ ಯುಕ್ತನಾದ 
ಪುರುಷನಿಂದ, ನ ಲಭ್ಯಂ: ಪ್ರಾಪ್ಯನಲ್ಲ, ಆದರೆ ನಿಧಾನವಾದ ಪ್ರಯತ್ನದಿಂದಲೇ 
ಲಭ್ಯನಾದವನು. ಬ್ರಹ್ಮಪ್ರಾಪ್ತಿಯಲ್ಲಿ ಮಹಾಪ್ರಯತ್ನವು ಅಪೇಕ್ಟಿತವಾದಂತೆ 
ಬ್ರಹ್ಮವಿದ್ಯೆಯ ಪ್ರಾಪ್ತಿಯಲ್ಲಿಯೂ ಮಹಾಪ್ರಯತ್ನವು ಅಪೇಕ್ಟಿತವಾಗುತ್ತದೆ. ಬುದ್ಧೌ: 
ಜ್ಞಾನರೂಪನಾದ ವಿಷ್ಣುವು, ಮನಸಿ: ತನ್ನ ಮನಸ್ಸಿನಲ್ಲಿ ಎಂದರೆ ಅಧಿಕಾರಿಯ 
ಮನಸ್ಸಿನಲ್ಲಿ, ಪ್ರಲೀನೇ: ಪ್ರತ್ಯಕ್ಟವಿಷಯನಾಗದೆ ಇರುತ್ತಿರಲು, ಪ್ರಚಿಂತ್ಯಾ: 


ಅನವರತವಾದ ವಿಚಾರದಿಂದ ವಿಚಾರ ಮಾಡಬೇಕಾದ, ವಿದ್ಯಾ: ಬ್ರಹ್ಮವಿದ್ಯೆಯು, 


ಸನತ್ತುಜಾತೀಯ ಪರ್ವ -545- 


ಅಹಿಂಸಾ ಬ್ರಹ್ಮಚರ್ಯೇಣ: ಅಹಿಂಸಾ ಸಹಕೃತವಾದ ಬ್ರಹ್ಮಚರ್ಯರೂಪವಾದ 
ಪ್ರಯತ್ನದಿಂದ, ಲಭ್ಯಾ: ಹೊಂದಲು ಯೋಗ್ಯವಾದುದು. ಬೇರೆ ಸುಲಭ 
ಪ್ರಯತ್ನದಿಂದ ಹೊಂದಲು ಯೋಗ್ಯವಾದುದಲ್ಲ. 


ನರ 


ಭಾರತ ಶ್ರೀನಿವಾಸಾಚಾರ್ಯರು, ಮನಸಿ: ವಿಷಯಗಳಿಂದ ಹಿಂದಿರುಗಿದ 
ಮನಸ್ಸು, ಬುದ್ಧೌ: ವೈರಾಗ್ಯವನ್ನು ಪಡೆಯಲು ನಿಶ್ಚಿತವಾದ ಬುದ್ಧಿಯಲ್ಲಿ, ಪ್ರಲೀನೇ: 
ವಿಲೀನಗೊಳ್ಳುತ್ತಿರಲು ಎಂದರೆ ಬುದ್ಧಿಯ ಮಾರ್ಗದಲ್ಲೇ ಮನಸ್ಸು ಬರುತ್ತಿರಲು ಆ 
ಬ್ರಹ್ಮವಿದ್ಯೆಯು ವಿಚಾರದಿಂದ ಸಂಪಾದಿಸಲ್ಪಡಬೇಕಾದುದು ಎಂದು ವ್ಯಾಖ್ಯಾನ 
ಮಾಡುತ್ತಾರೆ. 


ಆದ್ಯಾಂ ವಿದ್ಯಾಂ ವದಸಿ ಹಿ ಸತ್ಯರೂಪಾಂ 
ಯಾ ಪ್ರಾಪ್ಯತೇ ಬ್ರಹ್ಮಚರ್ಯೇಣ ಸದ್ಧಿ । 
ಯಾಂ ಪ್ರಾಪ್ಕೈನಂ ಮರ್ತ್ಯಭಾವಂ ತ್ಯಜಂತಿ 
ಯಾ ವೈ ವಿದ್ಯಾ ಗುರುವೃದ್ದೇಷು ನಿತ್ಯಾ 11೩। 


ಪರಬ್ರಹ್ಮಪ್ರಾಪ್ಟಿಯನ್ನುಕುರಿತು ವಿದ್ಯೆಯೇ ಮುಖ್ಯಕಾರಣ. ಅದಕ್ಕೆ ಬ್ರಹ್ಮಚರ್ಯವು 
ಸಹಕಾರಿ ಎಂದು ಇಲ್ಲಿನಿರೂಪಿಸುತ್ತಾರೆ. 


ಎಲೈ ಧೃತರಾಷ್ಟನೇ, ಸತ್ಯರೂಪಾಂ: ಸತ್ಯ ಎಂದರೆ ವಿಷ್ಣು, ಅವನನ್ನುನಿರೂಪಿಸುವ 
ಅಥವಾ ಅವಿನಾಶಿಸ್ವರೂಪವುಳ್ಳ ಆದ್ಯಾಮ್‌: ಆ ಎಲ್ಲಕಡೆಗಳಲ್ಲಿಯೂ, ದ್ಯಾಂ- 
ಪ್ರಕಾಶಿಸುವ ಅಥವಾ ಅನಾದಿಯಾದ, ವಿದ್ಯಾಮ್‌: ವಿದ್ಯೆಯನ್ನು, ವದಸಿ: 
ಉಪದೇಶ ಮಾಡು ಎಂದು ಕೇಳುತ್ತಿದ್ದೀಯೆ. ಯಾ: ಅಂತಹ ವಿದ್ಯೆಯು, ಸದ್ದಿನ 
ಸಜ್ಜನರಿಂದ, ಬ್ರಹ್ಮಚರ್ಯೇಣ: ಬ್ರಹ್ಮಚರ್ಯಾಶ್ರಮಧರ್ಮದಿಂದ, ಪ್ರಾಪ್ಯತೇ: 
ಹೊಂದಲ್ಪಡುತ್ತದೆ. ಯಾಂ ಏನಾಂ (ಯಾಮೇನಂ)- ನಾನು ಉಪದೇಶ ಮಾಡುವ 
ಈ ವಿದ್ಯೆಯನ್ನು, ಪ್ರಾಪ್ಯ: ಪಡೆದು ಅಧಿಕಾರಿಗಳು, ಮರ್ತ್ಯಭಾವಂ: 
ಮನುಷ್ಯಲೋಕವನ್ನು ಅಥವಾ ಮನುಷ್ಯದೇಹವನ್ನು, ತ್ಯಜಂತಿ: ಪರಿತ್ಯಾಗ 
ಮಾಡುತ್ತಾರೆ. ಇಂತಹ ವಿದ್ಯೆಯು ಎಲ್ಲಿರುತ್ತದೆ ಎಂಬುದಕ್ಕೆ ಉತ್ತರವನ್ನು ಹೇಳುತ್ತಾರೆ: 
ಯಾ ವಿದ್ಯಾ: ನಾನು ಉಪದೇಶ ಮಾಡುವ ವಿದ್ಯೆಯು, ಗುರುವೃದ್ದೇಷು : ಗುರುಗಳ 


-546- ಮಹಾಭಾರತ ಉದ್ಯೋಗಪರ್ವ 


ಅನುಗ್ರಹದಿಂದ ಶ್ರೇಷ್ಠತೆಯನ್ನು ಪಡೆದವರಲ್ಲಿಎಂದರೆ ಗುರುಗಳ ಅನುಗ್ರಹದಿಂದ 
ಅಭಿವೃದ್ಧಿಯನ್ನು ಹೊಂದಿದವರಲ್ಲಿ ನಿತ್ಯಾ: ಸನಾತನವಾಗಿ ಇರುತ್ತದೆ, ಎಂದರೆ 
ಯಾವಾಗಲೂ ಇರುತ್ತದೆ. 


ಧೃತರಾಷ್ಟ್ರ 
ಬ್ರಹ್ಮಚರ್ಯೇಣ ಯಾ ವಿದ್ಯಾ ಶಕ್ಯಾ ವೇದಿತುಮಂಜಸಾ । 
ತತ್‌ ಕಥಂ ಬ್ರಹ್ಮಚರ್ಯಂ ಸ್ಯಾದೇತತ್‌ ವಿದ್ದನ್‌ ಬ್ರವೀಹಿ ಮೇ ॥೪॥ 


ಪರಬ್ರಹ್ಮ ಪ್ರಾಪ್ತಿಗೆ ಸಾಧನವಾದ ಬ್ರಹ್ಮವಿದ್ಯೆಯನ್ನು ಪಡೆಯಲು ಸಹಕಾರಿಯಾದ 
ಬ್ರಹ್ಮಚರ್ಯ ಲಕ್ಷಣವನ್ನು ಧೃತರಾಷ್ಟ್ರನು ಕೇಳುತ್ತಾನೆ. 


ವಿದ್ದನ್‌- ಎಲೈ ಮಹಾಮುನಿಗಳಾದ ಸನತ್ಸುಜಾತರೇ, ವಿದ್ಯಾ: ನೀವು ಹೇಳಿದ 
ಬ್ರಹ್ಮವಿದ್ಯೆಯು, ಬ್ರಹ್ಮಚರ್ಯೇಣ: ಬ್ರಹ್ಮಚರ್ಯರೂಪವಾದ ಉಪಾಯದಿಂದ, 
ಅಂಜಸಾ: ಚೆನ್ನಾಗಿ, ವೇದಿತುಂ ಶಕ್ಕಾ: ತಿಳಿಯಲು ಸಾಧ್ಯವಾಗುತ್ತದೆ (ತಿಳಿಯಲು 
ಸಾಧ್ಯವಾಗುವುದಾದರೆ), ತತ್‌: ನೀವು ಹೇಳಿದ ಬ್ರಹ್ಮವಿದ್ಯಾಸಾಧನವಾದ, 
ಬ್ರಹ್ಮಚರ್ಯಂ: ಬ್ರಹ್ಮಚರ್ಯವು, ಕಥಂ: ಯಾವ ರೀತಿಯಿಂದ, ಸ್ಯಾತ್‌: ತದ್ದಿದ್ಯಾ 
ಪ್ರಾಪಕವಾಗುತ್ತದೆ. ಅದನ್ನುನೀವು ಮೇ: ನನಗೆ, ಬ್ರೂಹಿ: ಹೇಳಿ. 
ಸನತ್ನುಜಾತಃ 
ಆಚಾರ್ಯಯೋನಿಮಿಹ ಯೇ ಪ್ರವಿಶ್ಯ 
ಭೂತ್ವಾ ಗರ್ಭಂ ಬ್ರಹ್ಮಚರ್ಯಂ ಚರಂತಿ । 
ಇಹೈವ ತೇ ಶಾಸ್ತಕಾರಾ ಭವಂತಿ 
ವಿಹಾಯ ದೇಹಂ ಪರಮಂ ಯಾಂತಿ ಸತ್ಯಮ್‌ 11೫11 


ಹೀಗೆ ಧೃತರಾಷ್ಟ್ರನಿಂದ ಕೇಳಲ್ಪಟ್ಟಸನತ್ಸುಜಾತರು, ಬ್ರಾಹ್ಮಣಕುಲೋತ್ಪನ್ನನಾದ 
ಪುರುಷನಿಗೆ ಕೇವಲ ಗಾಯತ್ರಿ ಉಪದೇಶ ರೂಪವಾದ ಧರ್ಮದಿಂದ ಪರವಿದ್ಯಾ 
ಪ್ರಾಪಕವಾದ ಬ್ರಹ್ಮಚರ್ಯ ಉಂಟಾಗುವುದಿಲ್ಲ ಆದರೆ ಗಾಯತ್ರೀ ಉಪದೇಶವನ್ನು 
ಪಡೆದು, ಗುರುಕುಲ ವಾಸವನ್ನುಮಾಡಿ ಗುರುಸೇವೆಯಿಂದ ಗುರುವಿನ ಅನುಗ್ರಹವನ್ನು 
ಸಂಪಾದಿಸಿ, ಜಿತೇಂದ್ರಿಯನಾಗಿ, ಅಧ್ಯಯನಕ್ಕೆ ಬೇಕಾಗುವಷ್ಟು ವರ್ಷಗಳ ಕಾಲ 
ವೇದಾದಿ ಸಕಲ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಮಾತ್ರ ಬ್ರಹ್ಮಚರ್ಯವ್ರತವು 


ಸನತ್ತುಜಾತೀಯ ಪರ್ವ -547- 


ಪೂರ್ಣವಾಗುತ್ತದೆ ಎಂದು ತಿಳಿಸುವವರಾಗಿ ಬ್ರಹ್ಮಚರ್ಯ ಪ್ರಾಪ್ತಿ ಸಾಧನವನ್ನೂ 
ಅದರ ಫಲವನ್ನೂ ಹೇಳುತ್ತಾರೆ. 


ಇಹ: ಅಧಿಕಾರವರ್ಗದಲ್ಲಿ, ಯೇ: ಯಾರು, ಆಚಾರ್ಯಯೋನಿಂ ಪ್ರವಿಶ್ಯ 
= ಆಚಾರ್ಯ ಕುಲವನ್ನು ಪ್ರವೇಶಿಸಿ, ಗರ್ಭಂ ಭೂತ್ವಾ = ಗರ್ಭದಂತೆ ಅವರಿಗೆ 
ಪ್ರಿಯರಾಗಿ, ಬ್ರಹ್ಮಚರ್ಯಂ: ಗುಹ್ಯೇಂದ್ರಿಯ ನಿಯಮನಾದಿ ರೂಪವಾದ ವ್ರತವನ್ನು, 
ಚರಂತಿ: ಮಾಡುತ್ತಾರೆಯೋ, ತೇ: ಅವರು, ಇಹೈವ: ಈ ಜನ್ಮದಲ್ಲಿಯೇ, 
ಶಾಸ್ತ್ರಕಾರಾಃ: ಸರ್ವವೇದಾರ್ಥ ಪ್ರತಿಪಾದಕ ಗ್ರಂಥಕರ್ತೃಗಳಾಗಿ, ಭವಂತಿ: 
ಆಗುತ್ತಾರೆ. ತೇ: ಅವರು, ದೇಹಂ: ಚರಮ ದೇಹವನ್ನು, ವಿಹಾಯ: ಪರಿತ್ಯಾಗವನ್ನು 
ಮಾಡಿ, ಪರಮಂ: ಶ್ರೇಷ್ಠವಾದ, ನಿರ್ದೋಷಜ್ಞಾನಾನಂದಾನುಭವ ರೂಪವಾದ, 
ಸತ್ಯಂ: ಪರಬ್ರಹ್ಮನನ್ನು, ಯಾಂತಿ: ಹೊಂದುತ್ತಾರೆ. 


ಯೇಶಸ್ಮಿಂಲ್ಲೋಕೇ ವಿಜಯಂತೀಹ ಕಾಮಾನ್‌ 
ಬ್ರಾಹ್ಮೀಂ ಸ್ಥಿತಿಮನುತಿತಿಕ್ತಮಾಣಾಃ । 
ತ ಆತ್ಮಾನಂ ನಿರ್ವಹಂತೀಹ ದೇಹಾತ್‌ 
ಮುಂಜಾದಿಷೀಕಾಮಿವ ಧೀರಭಾವಾತ್‌ Well 


ಮತ್ತು ಯೇ: ಯಾರು, ಅಸ್ಟಿನ್‌ ಲೋಕೇ: ಈ ಲೋಕದಲ್ಲಿ, ಕಾಮಾನ್‌: 
ವಿಷಯಗಳನ್ನು, ವಿಜಯಂತಿ- ಜಯಿಸುತ್ತಾರೆಯೋ, ಜಯಿಸಿ ಗುರುಕುಲ ವಾಸವನ್ನು 
ಮಾಡುತ್ತಾರೆಯೋ ಅವರು, ಬ್ರಾಹ್ಮೀಂ ಸ್ಥಿತಿಂ- ಪರಬ್ರಹ್ಮವಿಷಯಕವಾದ ಸ್ಥಿತಿಯನ್ನು, 
ಎಂದರೆ ಬ್ರಹ್ಮಚರ್ಯವನ್ನು, ಅನುತಿತಿಕ್ಸಮಾಣಾಃ ಪ್ರತಿದಿನವೂ 
ಸಹಿಸಿಕೊಳ್ಳುವವರಾಗಿ, ಆತ್ಮಾನಂ: ಜೀವನನ್ನು ಅಥವಾ ಪರಮಾತ್ಮನನ್ನು, ದೇಹಾತ್‌: 
ದೇಹಾದಿ ಸಂಘಾತದಿಂದ, ನಿರ್ವಹಂತಿ: ಭಿನ್ನನಾಗಿ ನಿಷ್ಕೃಷ್ಟವಾಗಿ ತಿಳಿಯುತ್ತಾರೆಯೋ, 
ದೇಹಾತ್‌ ಎಂಬುದಕ್ಕೆ ಬದಲು ಕಾಮಾತ್‌ ಎಂಬ ಪಾಠವಿದ್ದಲ್ಲಿ ಕಾಮಾತ್‌: 
ಸ್ವೇಚ್ಛೆಯಿಂದ ಎಂದು ಅರ್ಥ. ಧೀರಭಾವಾತ್‌: ಧೈರ್ಯದಿಂದಲೂ ಕೂಡ 
ತಿಳಿಯುತ್ತಾರೆಯೋ ಎಂದು ಇಟ್ಟುಕೊಳ್ಳಬೇಕು. ಈ ವಿಷಯದಲ್ಲಿ ದೃಷ್ಟಾಂತವನ್ನು 
ಹೇಳುತ್ತಾರೆ. ಮುಂಜಾತ್‌: ತೃಣವಿಶೇಷದಿಂದ, ಇಷೀಕಾಮಿವ- ಒಳಗಿರುವ 
ಹೆಂಚಿಕಡ್ಡಿಯನ್ನುತೆಗೆದಂತೆ, ನಿರ್ವಹಂತಿ: ಅವರು ಪೃಥಕ್ಕರಿಸಿ ತಿಳಿಯುತ್ತಾರೆ. 


-548- ಮಹಾಭಾರತ ಉದ್ಯೋಗಪರ್ವ 


ಶರೀರಮೇತೌ ಕುರುತಃ ಪಿತಾ ಮಾತಾ ಚ ಭಾರತ । 
ಆಚಾರ್ಯತಸ್ತು ಯಜ್ಯನ್ಮ ತತ್‌ ಸತ್ಯಂ ವೈ ಯಥಾರಮೃತಮ್‌ ॥೭॥ 


ಹಿಂದೆ ಆಚಾರ್ಯಯೋನಿಂ ಎಂಬ ಶ್ಲೋಕದಲ್ಲಿತಿಳಿಸಿದ ಆಚಾರ್ಯರಿಗೆ ಇರುವ 
ಜನಕತ್ತವು ಮಾತಾ-ಪಿತೃಸಾಧಾರಣವಲ್ಲಎಂದು ಇಲ್ಲಿಹೇಳುತ್ತಾರೆ. 


ಭಾರತ: ಎಲೈ ಧೃತರಾಷ್ಟ್ರನೇ, ಏತೌ ಪಿತಾ ಮಾತಾ ಚ: ಈ ತಂದೆ ತಾಯಿಗಳು, 
ಶರೀರಂ: ಪುತ್ರಶರೀರವನ್ನು, ಕುರಾತಃ: ಸೃಷ್ಟಿ ಮಾಡುತ್ತಾರೆ. ತು: ಆದರೆ, 
ಆಚಾರ್ಯತಃ- ಆಚಾರ್ಯರಿಂದ, ಯಜ್ಮನ್ಮ- ಉಂಟಾಗುವ ಯಾವ 
ಜನನವಿದೆಯೋ, ತತ್‌: ಅದು, ಅಮೃತಂ ಯಥಾ: ಅಮೃತದಂತೆ, ಸತ್ಯಂ: 
ವಿನಾಶಾಭಾವ ಸಂಪಾದಕವಾದುದು. 


ಭಾರತ ಶ್ರೀನಿವಾಸಾಚಾರ್ಯರು ತಂದೆ, ತಾಯಿಗಳು ಶರೀರವನ್ನು ಸೃಷ್ಟಿ 
ಮಾಡಿದರೂ ಆಚಾರ್ಯರೇ ತಂದೆ-ತಾಯಿಗಳೂ ಸಹ. ಷಡ್ಜಕ್ನೋಪನಿಷತ್ತಿನಲ್ಲಿ 
ಉಪದೇಶ ಮಾಡುವ ಗುರುಗಳನ್ನುಕುರಿತು "ತೃಹಿನಃ ಪಿತಾ ಇಹಾಸ್ಥಾಕಂ ಅವಿದ್ಯಾಃ 
ಪರಮಂ ಪಾರಂ ಪಾರಯತಿ' (ಅವಿದ್ಯೆಯನ್ನು ದಾಟಿಸುವ ನೀವೇ ನಮ್ಮ ತಂದೆ 
ಎಂದು ಹೇಳಿದ್ದಾರಷ್ಟೆ). ಅದರಂತೆ ಅಪಸ್ತಂಭ ಸೂತ್ರವೂ ಇದೆ. "ಸಹಿ ವಿದ್ಯಾತಸ್ತಂ 
ಜನಯತಿ ತತ್‌ಶ್ರೇಷ್ಠಂ ಜನ್ಮ ಶರೀರಮೇವ ಮಾತಾಪಿತರೋ ಜನಯತಃ' (ತಂದೆ 
ತಾಯಿಗಳು ಶರೀರವನ್ನು ಮಾತ್ರ ಸೃಷ್ಟಿಮಾಡುತ್ತಾರೆ. ಆಚಾರ್ಯರು ವಿದ್ಯೆಯಿಂದ 
ಅವನಿಗೆ ಪುನರ್ಜನ್ಮವನ್ನುಕೊಡುತ್ತಾರೆ. ಅದು ಶ್ರೇಷ್ಠವಾದ ಜನ್ಮ) ಎಂದು ವ್ಯಾಖ್ಯಾನ 
ಮಾಡಿದ್ದಾರೆ. 
ಯ ಆಸ್ಪಣೋತ್ಯವಿತಥೇನ ಕರ್ಣಾ- 
ವದುಃಖಂ ಕುರ್ವನ್ನಮೃತಂ ಸಂಪ್ರಯಚ್ಛನ್‌ I 
ತಂ ಮನ್ಯೇತ ಪಿತರಂ ಮಾತರಂ ಚ 
ತಸ್ಮೈ ನ ದ್ರುಹ್ಯೇತ್‌ ಕೃತಮಸ್ಯ ಜಾನನ್‌ 11೮। 


ಯಃ: ಯಾರು, ಅಮೃತಂ: ಮರಣವನ್ನು ಹೊಂದಿಸದಿರುವ ಪರಬ್ರಹ್ಮ ವಿಷಯಕ 
ಜ್ಞಾನವನ್ನು ಅಥವಾ ವೇದವನ್ನು, ಸಂಪ್ರಯಚ್ಛನ್‌- ಕೊಡುತ್ತಾ, ಅವಿತಥೇನ- 


ಸನತುಜಾತೀಯ ಪರ್ವ -549- 


ಸತ್ಯವಾದ ಉಪದೇಶಗಳಿಂದ, ಕರ್ಣೌ: ಕಿವಿಗಳಿಗೆ, ಅದುಃಖಂ ಕುರ್ವನ್‌: 
ಹಿಂಸೆಯಾಗದಂತೆ ಮಾಡಿ, ಆಸೃಣೋತಿ: ಶಿಷ್ಯನ ಜ್ಞಾನವನ್ನು ವಿಸ್ತಾರ 
ಮಾಡುತ್ತಾನೆಯೋ, ತಂ: ಅಂತಹ ಗುರುವನ್ನು , ಪಿತರಂ ಮಾತರಂ ಚ: ತಂದೆ 
ಮತ್ತು ತಾಯಿ ಎಂದು, ಮನ್ಯೇ: ತಿಳಿಯಬೇಕು. ಅಸ್ಯ: ಅವರು ಮಾಡಿದ, ಕೃತಂ: 
ಉಪಕಾರವನ್ನು , ಜಾನನ್‌: ತಿಳಿದವನಾಗಿ, ತಸ್ಮೈ: ಅಂತಹ ಗುರುಗಳಿಗೆ, ನ 
ದ್ರುಹ್ಯೇತ್‌: ದ್ರೋಹವನ್ನು ಮಾಡಬಾರದು. 


ಗುರುಂ ಶಿಷ್ಯೋ ನಿತ್ಯಮಭಿವಾದಯೀತ 
ಧ್ಯಾಯಮಿಚ್ಚೇಚ್ಛುಚಿರಪ್ರಮತ್ತಃ 
ಯನ್ನಾದತೇ ನಾದಧೀತಾಥ ರೋಷಂ 
ಏಷ ಪ್ರಥಮೋ ಬ್ರಹ್ಮಚರ್ಯಸ್ಯ ಪಾದಃ Tal 


ಸ್ವಾಧ್ಯಾಯಗಳನ್ನು ಮಾಡಲು ಬಯಸುವ ಶಿಷ್ಯನು, ಶುಚಿಯೂ, ಪ್ರಮಾದ 
ರಹಿತನೂ ಆಗಿ ನಿತ್ಯವೂ ಗುರುವಿಗೆ ನಮಸ್ಥಾರವನ್ನು ಮಾಡಬೇಕು. ಗುರುವಿನ 
ವಿಷಯದಲ್ಲಿ ಯಾವಾಗಲೂ ಸಂತೋಷವನ್ನು ಹೊಂದಬೇಕು. ಗುರುವು ತಾನು 
ಮಾಡಿದ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಟ್ಟರೂ ಅವರ ಮೇಲೆ ಕೋಪವನ್ನು 
ಹೊಂದಬಾರದು. ಇದು ಬ್ರಹ್ಮಚರ್ಯದ ಮೊದಲನೆಯ ಪಾದ. 

ಶಿಷ್ಯವೃತ್ತಿಕ್ರಮೇಣೈವ ವಿದ್ಯಾಮಾಪ್ನೋತಿ ಯಃ ಶುಚಿಃ । 

ಬ್ರಹ್ಮಚರ್ಯವ್ರತಸ್ಯಾಸ್ಯ ಪ್ರಥಮಃ ಪಾದ ಉಚ್ಯತೇ 11೧೦॥ 

ಶಿಷ್ಯನು ನಡೆದುಕೊಳ್ಳಬೇಕಾದ ರೀತಿಯಲ್ಲಿಯೇ ಶುದ್ಧನಾಗಿದ್ದು ಗುರುಗಳಲ್ಲಿ 
ನಡೆದುಕೊಂಡು ಯಾವನು ವಿದ್ಯೆಯನ್ನು ಪಡೆಯುತ್ತಾನೆಯೋ ಅದೂ ಪ್ರಥಮ 
ಪಾದವೆನಿಸಿಕೊಳ್ಳುತ್ತದೆ. 

ಯಥಾ ನಿತ್ಯಂ ಗುರೌ ವೃತ್ತಿಃ ಗುರುಪತ್ನ್ಯಾಂ ತಥಾ55ಚರೇತ್‌ । 

ತತ್ತುತ್ರೇ ಚ ತಥಾ ಕುರ್ವನ್‌ ದ್ವಿತೀಯಃ ಪಾದ ಉಚ್ಯತೇ Hoon 


ಗುರುವಿನ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತಾನೆಯೋ, ಗುರುಪತ್ನಿಯ 
ವಿಷಯದಲ್ಲಿಯೂ ಮತ್ತು ಗುರುಪುತ್ರನ ವಿಷಯದಲ್ಲಿಯೂ ಹಾಗೆಯೇ 


-550- ಮಹಾಭಾರತ ಉದ್ಯೋಗಪರ್ವ 


ನಡೆದುಕೊಳ್ಳಬೇಕು. ಇದು ಬ್ರಹ್ಮಚರ್ಯದ ಎರಡನೆಯ ಪಾದವೆನಿಸುತ್ತದೆ. ಇದನ್ನು 
ಆಪಸ್ತಂಬ ಸೂತ್ರದಲ್ಲಿ "ಆಚಾರ್ಯವತ್‌ ಆಚಾರ್ಯದಾರೇಷು ವೃತ್ತಿಃ । 
ಆಚಾರ್ಯವತ್‌ ಆಚಾರ್ಯಪುತ್ರೇಷು ವೃತ್ತಿಃ ॥1' ಎಂದು ಹೇಳಿದ್ದಾರೆ. 


ಆಚಾರ್ಯೇಣಾಥ ಕೃತಂ ವಿಜಾನನ್‌ 
ಜ್ಞಾತ್ವಾ ಚಾರ್ಥಂ ಭಾವಿತೋಶಸ್ಥೀತ್ಯನೇನ 
ಯನ್ಭನ್ಯತೇ ತಂ ಪ್ರತಿ ಹೃಷ್ಟಬುದ್ಧಿ 
ಸ ವೈ ತೃತೀಯೋ ಬ್ರಹ್ಮಚರ್ಯಸ್ಯ ಪಾದಃ Tell 


ಆಚಾರ್ಯರು ತನಗೆ ಮಾಡಿದ ಉಪಕಾರವನ್ನು ಸ್ಥರಿಸಿಕೊಂಡು, ಅವರ 
ಉಪದೇಶವನ್ನು ತಿಳಿದುಕೊಂಡು, ಜ್ಞಾನದಾನವನ್ನು ಮಾಡಿ ಅವರು ನನ್ನನ್ನು 
ಬದುಕಿಸಿದ್ದಾರೆ ಎಂದು ತಿಳಿದು, ಅವರ ವಿಷಯದಲ್ಲಿ ಸಂತೋಷದಿಂದ ಇರುವುದು 
ಬ್ರಹ್ಮಚರ್ಯದ ಮೂರನೆಯ ಪಾದವೆನಿಸುತ್ತದೆ. 


ಏವಂ ಚ ಸಂಗತಂ ಯದುಪಪ್ಸವೇದ್ದಿ (ಯದ್ದನಮುಪಪ್ಪವೇತ್‌) 
ಆಚರ್ಯಯಾ ಕೃತಮಿತಿ ಚಾಭಿಮನ್ಯೇತ್‌ । 

ಪ್ರಾಜ್ಞೋ ಮನ್ಯೇನ್ಸೈತದಹಂ ಕರೋಮಿ 
ಸ ವೈ ಚತುರ್ಥೋ ಬ್ರಹ್ಮಚರ್ಯಸ್ಯ ಪಾದಃ Ter 


ಹೀಗೆ ಯಾವುದಾದರೂ ಧನವು ಸಮೀಚೀನವಾಗಿ ಪ್ರಾಪ್ತವಾದರೆ ಅದನ್ನು 
ಆಚಾರ್ಯ ಸೇವೆಯಿಂದ ಪ್ರಾಪ್ತವಾದ ಫಲವೆಂದು ತಿಳಿಯಬೇಕು. ಪ್ರಾಜ್ಞನಾದವನು 
ಇದನ್ನು ನಾನು ಮಾಡುತ್ತಿದ್ದೇನೆ. ಅದರ ಫಲವಾಗಿ ಈ ಧನವು ದೊರಕಿದೆ ಎಂದು 
ತಿಳಿಯಬಾರದು. ಇದು ಬ್ರಹ್ಮಚರ್ಯದ ನಾಲ್ಕನೆಯ ಪಾದ. 


ಆಚಾರ್ಯಾಯ ಪ್ರಿಯಂ ಕುರ್ಯಾತ್‌ ಪ್ರಾಣೈರಪಿ ಧನೈರಪಿ । 

ಕರ್ಮಣಾ ಮನಸಾ ವಾಚಾ ಚತುರ್ಥಃ ಪಾದ ಉಚ್ಯತೇ eT 

ತನ್ನ ಪ್ರಾಣಗಳಿಂದಲೂ, ಧನದಿಂದಲೂ, ಕರ್ಮ-ಮನಸ್ಸು ಮತ್ತು 
ಮಾತುಗಳಿಂದಲೂ, ಆಚಾರ್ಯರಿಗೆ ಪ್ರಿಯವನ್ನು ಮಾಡಬೇಕು. ಇದು 
ಬ್ರಹ್ಮಚರ್ಯದ ನಾಲ್ಕನೆಯ ಪಾದವೆನಿಸುತ್ತದೆ. 


ಸನತ್ತುಜಾತೀಯ ಪರ್ವ -551- 


ಜ್ಞಾನೇನ(ಕಾಲೇನ) ಪಾದಂ ಲಭತೇ ತಥಾಂರ್ಥಂ 
ತಥೈವ ಪಾದಂ ಗುರುಯೋಗತಶ್ಚ । 
ಉತ್ಸಾಹಯೋಗೇನ ಚ ಪಾದಮೃಚ್ಛೇತ್‌ 
ಶಾಸ್ತ್ರೇಣ ಪಾದಂ ಚ ತತೋತಬಿಯಾತಿ Te 


ವಿದ್ಯೆಯ ನಾಲ್ಕು ಪಾದಗಳನ್ನು ಈ ಶ್ಲೋಕದಲ್ಲಿ ಹೇಳುತ್ತಾರೆ. ಇಲ್ಲಿ ಹೇಳುವ 
ಕ್ರಮವು ವಿವಕ್ಕಿತವಲ್ಲ. ಗುರುಯೋಗತಃ- ಗುರುಗಳ ಅನುಗ್ರಹರೂಪವಾದ 
ಉಪಾಯದಿಂದ ಪ್ರಥಮ ಪಾದಂ: ಮೊದಲನೆಯ ಪಾದವನ್ನು, ಲಭತೇ: 
ಹೊಂದುತ್ತಾನೆ. ಅನಂತರ ಉತ್ಸಾಹ ಯೋಗೇನ: ಉತ್ಸಾಹ ಎಂದರೆ ಪ್ರಯತ್ನ 
ಅದರಿಂದ ಸಾಧ್ಯವಾದ ಬುದ್ಧಿ ವಿಶೇಷವನ್ನು ತೆಗೆದುಕೊಳ್ಳಬೇಕು. ಅಂತಹ ಬುದ್ಧಿ 
ವಿಶೇಷದಿಂದ ಪಾದಂ: ದ್ವಿತೀಯ ಪಾದವನ್ನು, ಚಚ್ಛೇತ್‌: ಹೊಂದುತ್ತಾನೆ. 
ಅದರಂತೆ, ಕಾಲೇನ: ಸಹಪಾಠಿಗಳ ಸಮಾಗಮದ ಕಾಲದಲ್ಲಿ ಶಾಸ್ತ್ರವನ್ನು ಚರ್ಚೆ 
ಮಾಡಿ, ಪಾದಂ: ತೃತೀಯ ಪಾದವನ್ನು ಪಡೆಯುತ್ತಾನೆ. ಜ್ಞಾನೇನ ಪಾದಂ ಎಂಬ 
ಪಾಠದ ಬದಲು ಇಲ್ಲಿ ಕಾಲೇನ ಪಾದಂ ಎಂಬ ಪಾಠವನ್ನು ಸ್ವೀಕರಿಸಿದ್ದಾರೆ. ತತ: 
ಅನಂತರದಲ್ಲಿ, ಶಾಸ್ತ್ರೇಣ: ತನ್ನ ಶಿಷ್ಯರಿಗೆ ಉಪದೇಶ ಮಾಡುವುದರಿಂದ, ಪಾದಂ: 
ನಾಲ್ಕನೆಯ ಪಾದವನ್ನು, ಅಭಿಯಾತಿ: ಪಡೆಯುತ್ತಾನೆ. ಈ ವಿಷಯವು- 

"ಆಚಾರ್ಯಾತ್‌ ಪಾದಮಾದತ್ತೇ ಪಾದಂ ಶಿಷ್ಯಃ ಸಬುದ್ಧಿತಃ (ಸ್ವಮೇಧಯಾ) । 
ಪಾದಂ ಸಬ್ರಹ್ಮಚಾರಿಭ್ಯಃ ಪಾದಂ ವ್ಯಾಖ್ಯಾನಕೌಶಲಾತ್‌ ॥' 

(ಶಿಷ್ಯನು ಗುರುಗಳ ಉಪದೇಶದಿಂದ ಒಂದು ಪಾದವನ್ನು ಸ್ವೀಕರಿಸುತ್ತಾನೆ. ತನ್ನ 
ಬುದ್ಧಿಯಿಂದ ಇನ್ನೊಂದು ಪಾದವನ್ನೂ ಸಹಪಾಠಿಗಳ ಜೊತೆಯಲ್ಲಿ ಇನ್ನೊಂದು 
ಪಾದವನ್ನೂ ಮತ್ತು ತನ್ನ ವ್ಯಾಖ್ಯಾನಕೌಶಲದಿಂದ ಇನ್ನೊಂದು ಪಾದವನ್ನು 
ಪಡೆಯುತ್ತಾನೆ) ಎಂದು ಪ್ರಮಿತವಾಗಿದೆ. 

ಜ್ಞಾನಾದಯೋ ದ್ವಾದಶ ಯಸ್ಯ ರೂಪಮ್‌ 

ಅನ್ಯಾನಿ ಚಾಂಗಾನಿ ತಥಾ ಬಲಂ ಚ । 


ಆಚಾರ್ಯಯೋಗೇ ಫಲತೀತಿ ಚಾಹುಃ 
ಬ್ರಹ್ಮಾರ್ಥಯೋಗೇನ ಚ ಬ್ರಹ್ಮಚರ್ಯಮ್‌ 11೧೬॥ 


-552- ಮಹಾಭಾರತ ಉದ್ಯೋಗಪರ್ವ 


ಯಸ್ಯ: ಯಾವ ಅಧಿಕಾರಿಗೆ, ಜ್ಞಾನಾದಯೋ ದ್ವಾದಶ: ಜ್ಞಾನಾದಿ ಹನ್ನೆರಡು 
ಗುಣಗಳು, ರೂಪಂ: ಸರೂಪವಾಗಿವೆಯೋ, ಅನ್ಯಾನಿ ಚಾಂಗಾನಿ: ಉಳಿದ ಜ್ಞಾನದ 
ಅಂಗಗಳು, ಎಂದರೆ "ಸತ್ಯಂ ನ್ಯೂನಂ' ಎಂಬಲ್ಲಿಹೇಳಿದಂತೆ ಉಳಿದ ಅಂಗಗಳು, 
ತಥಾ ಬಲಂ ಚ: ಮೀಮಾಂಸಾ, ಯುಕ್ತಿಬಲಗಳೆಲ್ಲವೂ, ಆಚಾರ್ಯಯೋಗೇ: 
ಗುರು ಪ್ರಾಪ್ತಿ ಉಂಟಾದಾಗ, ಫಲತೀತಿ: ಅಭಿವೃದ್ಧಿಯನ್ನು ಹೊಂದುತ್ತವೆ ಅಥವಾ 
ಉಂಟಾಗುತ್ತವೆ ಎಂದು, ಆಹುಃ: ಪ್ರಾಜ್ಞರು ಹೇಳುತ್ತಾರೆ. ಸದ್ಗುರುಗಳ ಪ್ರಾಪ್ತಿಯಾದಾಗ 
ಮಾತ್ರ ಜ್ಞಾನಾದಿ ದ್ವಾದಶ ಗುಣಗಳು, ಅವುಗಳ ಅಂಗಗಳಿಂದ ಮತ್ತು ಬಲಗಳಿಂದ 
ಕೂಡಿಕೊಂಡು ಉಂಟಾಗುತ್ತವೆ ಎಂದು ಅಭಿಪ್ರಾಯ. ಬ್ರಹ್ಮಾರ್ಥಯೋಗೇನ: 
ಪರಬ್ರಹ್ಮನಲ್ಲಿಭಕ್ತಿರೂಪವಾದ ಉಪಾಯವನ್ನು ಹೊಂದುವುದರಿಂದ, ಬ್ರಹ್ಮಚರ್ಯಂ 
ಚ: ಬ್ರಹ್ಮಚರ್ಯ ವ್ರತವೂ ಸಹ, ಫಲತಿ: ಸಿದ್ಧಿಸುತ್ತದೆ. 


ಏವಂ ವಸನ್‌ ತದ್‌ ಯದುಪಪ್ಪವೇದ್‌ ಧನಮ್‌ 
ಹ್ಯಾಚಾರ್ಯಾಯ ತದನುಪ್ರಯಚ್ಚೇತ್‌ । 
ಸತಾಂ ವೃತ್ತಿಂ ಬಹುಗುಣಾಮೇವಮೇತಿ 
ಗುರೋಃ ಪುತ್ರೇ ಭವತಿ ಚ ವೃತ್ತಿರೇಷಾ 11೧೭1 


ಹೀಗೆ ಗುರುಕುಲವಾಸವನ್ನು ಮಾಡುವವನಿಗೆ ಯಾವುದಾದರೂ ಧನವು 
ಒದಗಿದರೆ ಅದನ್ನು ಗುರುಗಳಿಗೇ ಸಮರ್ಪಿಸಬೇಕು. ಆಚರ್ಯಯಾ ಎಂಬ 
ಪಾಠವಿದ್ದರೆ ತನ್ನ ಗುರುಸೇವೆಯಿಂದ ಬಂದಿದೆ ಎಂದು ತಿಳಿದು ಎಂದರೆ 
ಗುರುಸೇವೆಯಿಂದ ಪ್ರಸನ್ನರಾದ ಗುರುಗಳ ಅನುಗ್ರಹದಿಂದ ಬಂದಿದೆ ಎಂದು ತಿಳಿದು 
ಅದನ್ನುಗುರುಗಳಿಗೇ ಸಮರ್ಪಿಸಬೇಕು. ಹೀಗೆ ಮಾಡಿದರೆ ಸಜ್ಜನರ ಬಹಳ ಶ್ರೇಷ್ಠವಾದ 
ನಡತೆಯನ್ನು ಅವನು ಅನುಸರಿಸುತ್ತಾನೆ. ಗುರುವಿನ ಪುತ್ರನ ವಿಷಯದಲ್ಲಿಯೂ 
ಹೀಗೆಯೇ ನಡೆದುಕೊಳ್ಳಬೇಕು. 


ಏವಂ ವಸನ್‌ ಸರ್ವತೋ ವರ್ಧತೇ ಚ 
ಬಹೂನ್‌ ಪುತ್ರಾನ್‌ ಲಭತೇ ಚ ಪ್ರತಿಷ್ಠಾಮ್‌ । 
ವರ್ಷಂತಿ ಚಾಸ್ತೆ ಕ ಪ್ರದಿಶೋ ದಿಶಶ್ಚ 


ನ್‌ 


ವಸತ್ಯಸ್ಥಿನ್‌ ಬ್ರಹ್ಮಚರ್ಯೇ ಜನಾಶ್ವ 11೧೮॥ 


ಸನತ್ತುಜಾತೀಯ ಪರ್ವ -553- 


ಹೀಗೆ ಗುರುಕುಲ ವಾಸವನ್ನು ಮಾಡುವವನು ಎಲ್ಲ ರೀತಿಯಿಂದಲೂ 
ಅಭಿವೃದ್ಧಿಯನ್ನು ಹೊಂದುತ್ತಾನೆ. ಅನೇಕ ಪುತ್ರರನ್ನು ಪಡೆಯುತ್ತಾನೆ. ದಿಕ್ಕು 
-ವಿದಿಕ್ಕುಗಳಲ್ಲಿ ಪ್ರತಿಷ್ಠೆಯನ್ನು ಎಂದರೆ ಕೀರ್ತಿಯನ್ನು ಪಡೆಯುತ್ತಾನೆ. ದಿಕ್ಕು ಮತ್ತು 
ವಿದಿಕ್ಕುಗಳಿಗೆ ಅಭಿಮಾನಿಗಳಾದ ದೇವತೆಗಳು ಅವನಿಗೆ ಬೇಕಾದ ಎಲ್ಲವನ್ನೂ 
ಕೊಡುತ್ತಾರೆ. ಅಂತಹವನ ಬ್ರಹ್ಮಚರ್ಯದಲ್ಲಿಎಲ್ಲರೂ ನಂಬಿಕೆಯನ್ನು ಇಡುತ್ತಾರೆ. 
"ಧೀರಸ್ನತೋ ಬ್ರಹ್ಮಚರ್ಯಂ ಚರೇತ' ಎಂದು ನಾಲ್ಕನೆಯ ಪಾದಕ್ಕೆ ಪಾಠಾಂತರವಿದೆ. 
ಆಗ ಈ ಮೇಲೆ ಹೇಳಿದ ಕಾರಣಗಳಿಂದ ಧೀರನಾದವನು ಬ್ರಹ್ಮಚರ್ಯವ್ರತವನ್ನು 
ಮಾಡಬೇಕು ಎಂದು ಅರ್ಥ. 


ಏತೇನ ಬ್ರಹ್ಮಚರ್ಯೇಣ ದೇವಾ ದೇವತ್ತಮಾಪ್ಪವನ್‌ । 
ಖಷಯಶ್ಚ ಮಹಾಭಾಗ ಬ್ರಹ್ಮಚರ್ಯೇಣ ಚಾಭವನ್‌ 11೧೯॥ 


ಈ ಬ್ರಹ್ಮಚರ್ಯಕ್ಕೆ ಹಿಂದೆ ಹೇಳಿದುದಷ್ಟೇ ಫಲವಲ್ಲ. ದೇವತೆಗಳೂ ಸಹ 
ಬ್ರಹ್ಮಚರ್ಯದಿಂದ ದೇವಪದವಿಯನ್ನು ಹೊಂದಿದ್ದಾರೆ. ಯಷಿಗಳೂ ಸಹ 
ಬ್ರಹ್ಮಚರ್ಯದಿಂದ ಮಹಾನುಭಾವರಾಗಿದ್ದಾರೆ. 


ಏತೇನೈವ ಸಗಂಧರ್ವಾ ರೂಪಮಪ್ಪರಸೋ5 ಜಯನ್‌ । 
ಏತೇನ ಬ್ರಹ್ಮಚರ್ಯೇಣ ಸೂರ್ಯ ಅಹ್ನಾಯ ಜಾಯತೇ [lel 


ಈ ಬ್ರಹ್ಮಚರ್ಯದಿಂದಲೇ ಗಂಧರ್ವಸಹಿತರಾದ ಅಪ್ಪರೆಯರು ಶ್ರೇಷ್ಠವಾದ 
ಸೌಂದರ್ಯವನ್ನು ಪಡೆದರು. ಈ ಬ್ರಹ್ಮಚರ್ಯದಿಂದಲೇ ಸೂರ್ಯನು ಜಗತ್ತನ್ನು 


ಬೆಳಗಲು ನಿತ್ಯವೂ ಉದಯಿಸುತ್ತಾನೆ. 
ಯ ಆಶ್ರಯೇತ್‌ ಪಾವಯೇಚ್ಚಾಪಿ ರಾಜನ್‌ 
ಸರ್ವಂ ಶರೀರಂ ತಪಸಾ ತಪ್ಯಮಾನಃ । 


ಏತೇನ ವೈ ಬಾಲ್ಯಮತ್ಯೇತಿ ವಿದ್ವಾನ್‌ 


ಮೃತ್ಯುಂ ತಥಾ ಸ ಜಯತ್ಯಂತಕಾಲೇ 1|೨೧॥॥ 


ಯಾವ ಪುರುಷನು ಬ್ರಹ್ಮಚರ್ಯವ್ರತವನ್ನು ಆಶ್ರಯಿಸಿ, ತಪಸ್ಸನ್ನು ಮಾಡುತ್ತಾ 
ತನ್ನ ಶರೀರವನ್ನು ಪವಿತ್ರೀಕರಿಸುತ್ತಾನೆಯೋ ಅಂತಹ ಜ್ಞಾನಿಯು, ಬಾಲ್ಯಂ: ಎಂದರೆ 


-554- ಮಹಾಭಾರತ ಉದ್ಯೋಗಪರ್ವ 


ಬಾಲ್ಯ ಸಹಜವಾದ ಅಜ್ಞತ್ತವನ್ನು ಅಥವಾ ಮೂರ್ಯತನವನ್ನು ಅತ್ಯೇತಿ: ದಾಟುತ್ತಾನೆ. 
ತಥಾ: ಅದರಂತೆ, ಅಂತಕಾಲೇ: ಶರೀರಪಾತಕಾಲದಲ್ಲಿ ಬಂದ, ಮೃತ್ಯುಂ: 
ಮರಣವನ್ನೂಸಹ, ಜಯತಿ: ಜಯಿಸುತ್ತಾನೆ. 

ಆಕಾಂಕ್ಟಾರ್ಥಸ್ಯ ಸಂಯೋಗಾದ್‌ ರಸಭೇದಾರ್ಥಿನಾಮಿವ ॥ 

ಏವಂ ಹ್ಯೇತತ್‌ ಸಮಾಜ್ಞಾಯ ತಾದೃಗ್‌ ಭಾವಂ ಗತಾ ಇಮೇ ॥ (ಮೂಲಮ್‌) 

ರಸಭೇದಾಃ: ರಸ ಎಂದರೆ ಶ್ರೇಷ್ಠ ಭೇದ ಎಂದರೆ ವಿಶೇಷ, ಶ್ರೇಷ್ಠ ವಸ್ತು 
ವಿಶೇಷಗಳಾದ ಕಲ್ಪವೃಕ್ಚ, ಚಿಂತಾಮಣಿ ಮೊದಲಾದವುಗಳು, ಅರ್ಥಿನಾಂ: 
ಪ್ರಾರ್ಥಿಸುವವರಿಗೆ, ಆಕಾಂಕ್ಟಾರ್ಥಸ್ಯ ಸಂಯೋಗಾತ್‌ ಇವ: ಅವರಿಗೆ 
ಆಕಾಂಕ್ಷಿತವಾದ ಫಲವನ್ನು ಕೊಡುವ ಸಂಬಂಧವನ್ನು ಉಂಟುಮಾಡುವಂತೆ, ಏವಂ: 
ಅದೇ ರೀತಿಯಲ್ಲಿ, ಏತತ್‌: ಈ ಬ್ರಹ್ಮಚರ್ಯವನ್ನು ಸಮಾಜ್ಞಾಯ : ಚೆನ್ನಾಗಿ ತಿಳಿದು 
ಆಚರಿಸಿ, ಇಮೇ: ಈ ದೇವತಾದಿಗಳು, ಪ್ರಾದುರ್ಭಾವಂ: ದೇವತ್ವಾದಿಗಳನ್ನು, 
ಗತಾಃ: ಹೊಂದಿದ್ದಾರೆ. ಆದ್ದರಿಂದ ಬ್ರಹ್ಮಚರ್ಯವ್ರತವು ಪರಮಪುರುಷಾರ್ಥ 
ಸಾಧನವಾದುದರಿಂದ ಆಚಾರ್ಯರ ಕುಲಕ್ಕೆ ಹೋಗಿ, ಅವರಿಗೆ ಶಿಷ್ಯನಾಗಿ 
ಬ್ರಹ್ಮಚರ್ಯವನ್ನು ಆಚರಿಸಬೇಕು ಎಂದು ತಾತ್ಪರ್ಯ. 


ಅಂತವಂತಃ ಕೃತ್ರಿಯಾಸ್ತೇ ಜಯಂತಿ 
ಲೋಕಾನ್‌ ಜನಾಃ ಕರ್ಮಣಾ ನಿರ್ಮಲೇನ । 
ಜ್ಞಾನೇನ ವಿದ್ದಾಂಸ್ತೇಜ ಅಭ್ಯೇತಿ ನಿತ್ಯಂ 
ನ ವಿದ್ಯತೇ ಹ್ಯನ್ಯಥಾ ತಸ್ಯ ಪಂಥಾಃ 11೨೨1 


ಅಂತವಂತಃ- ಕರ್ಮಸ್ವರೂಪದ ನಿರ್ಣಯವುಳ್ಳ, ಕೃತ್ರಿಯಾ ಜನಾಃ: ಕ್ಷತ್ರಿಯ 
ಜನರೂ ಸಹ, ನಿರ್ಮಲೇನ ಕರ್ಮಣಾ: ಶುದ್ಧವಾದ ಕರ್ಮಾಚರಣೆಯಿಂದ, 
ಲೋಕಾನ್‌: ಸ್ವರ್ಗಾದಿ ಲೋಕಗಳನ್ನು, ಜಯಂತಿ: ಪಡೆಯುತ್ತಾರೆ. ವಿದ್ವಾನ್‌ 
ವಿದ್ದಾಂಸನಾದವನು, ಜ್ಞಾನೇನ: ಜ್ಞಾನಬಲದಿಂದ, ನಿತ್ಯಂ: ಸರ್ವದಾ, ತೇಜಃ: 
ಜ್ಞಾನಾತ್ಮಕವಾದ ಹರಿಯನ್ನು, ಅಭ್ಯೇತಿ: ಹೊಂದುತ್ತಾನೆ. ತಸ್ಯ- ಆ ಹರಿಪ್ರಾಪ್ತಿಯನ್ನು 
ಕುರಿತು, ಅನ್ಯಥಾ: ಬೇರೆ ರೀತಿಯಲ್ಲಿ, ಪಂಥಾಃ: ಮಾರ್ಗವು, ನ ವಿದ್ಯತೇ: 
ಇರುವುದಿಲ್ಲ. 


ಸನತ್ತುಜಾತೀಯ ಪರ್ವ -555- 


ಅಂತವತಃ ಎಂದು ಪಾಠವಿದ್ದರೆ ಅದನ್ನು ಲೋಕಾನ್‌ ಎಂಬುದಕ್ಕೆ ವಿಶೇಷವನ್ನಾಗಿ 
ಮಾಡಿ ಅನಿತ್ಯವಾದ ಸ್ವರ್ಗಾದಿ ಲೋಕಗಳನ್ನು ಎಂದು ಅರ್ಥವನ್ನು ಮಾಡಬೇಕು. 
ಕರ್ಮಣಾ ನಿರ್ಮಿತೇನ ಎಂಬ ಪಾಠವಿದ್ದರೆ ತಾವು ಆಚರಣೆ ಮಾಡಿದ ಕರ್ಮದಿಂದ 
ಎಂದು ಅರ್ಥವನ್ನು ಮಾಡಬೇಕು. ಕೃತ್ರಿಯ ತೇ ಜಯಂತಿ ಎಂಬ ಪಾಠವಿದ್ದರೆ ಎಲೈ 
ಕೃತ್ರಿಯನಾದ ಧೃತರಾಷ್ಟ್ರನೇ, ತೇ ಜನಾಃ: ಬ್ರಹ್ಮಚರ್ಯವ್ರತವನ್ನು ಆಚರಿಸುವ 
ಪುರುಷರು ಎಂದು ಅರ್ಥವನ್ನುಮಾಡಬೇಕು. 
ಧೃತರಾಷ್ಟ್ರ 
ಆಭಾತಿ ಶುಕ್ಲಮಿವ ಲೋಹಿತಮಿವಾಥೋ 
ಕೃಷ್ಣಮಥಾರ್ಜುನಂ ಕಾದ್ರವಂ ವಾ । 
ಯದ್‌ ಬ್ರಾಹ್ಮಣಃ ಪಶ್ಯತಿ ತದ್ದಿ ವಿದ್ವಾನ್‌ 
ಕಥಂ ರೂಪಂ ತದಮೃತಮಕ್ಚರಂ ಪರಮ್‌ 1೨೩ 
ಹೀಗೆ ಧೃತರಾಷ್ಟನು ಬ್ರಹ್ನಚರ್ಯಸ್ಥರೂಪವನ್ನು ತಿಳಿದು ಅದರಿಂದ ಪ್ರಾಪ್ಯನಾದ 
ಬ್ರಹ್ಮನು ಹೇಗಿದ್ದಾನೆಂದು ಪ್ರಶ್ನೆಮಾಡುತ್ತಾನೆ. 


ವಿದ್ವಾನ್‌ ಬ್ರಾಹ್ಮಣಃ: ಜ್ಞಾನಿಯಾದ ಬ್ರಾಹ್ಮಣನು, ಯತ್ಛಶ್ಯತಿ: ಯಾವ ಬ್ರಹ್ಮನನ್ನು 
ನೋಡುತ್ತಾನೆಯೋ, ತತ್‌: ಆ, ಅಮೃತಂ: ಮರಣರಹಿತವಾದ, ಅಕ್ಷರಂ: 
ನಾಶರಹಿತವಾದ, ಪರಂ: ಸರ್ವೋತ್ತಮವಾದ, ತತ್‌: ಬ್ರಹ್ಮನಾ, ಶುಕ್ಷಮಿವ: ಬಿಳಿಯ 
ಬಣ್ಣವನ್ನು ಹೊಂದುವಂತೆ, ಆಭಾತಿ: ತೋರುತ್ತಾನೆಯೇ. ಲೋಹಿತಮಿವ: ಕೆಂಪು 
ಬಣ್ಣವನ್ನು ಹೊಂದುವಂತೆ ತೋರುತ್ತಾನೆಯೇ? ಅಥೋ: ಅಥವಾ, ಕೃಷ್ಣಂ: ಕಪ್ಪು 
ಬಣ್ಣದಿಂದ ಕೂಡಿರುವಂತೆ ತೋರುತ್ತಾನೆಯೇ? ಅರ್ಜುನಂ ಕಾದ್ರವಂ ವಾ: ಅಥವಾ 
ಬಿಳಿಯ ಬಣ್ಣದಿಂದ ಅಥವಾ ಕಂದುಬಣ್ಣದಿಂದ ಕೂಡಿರುವಂತೆ ತೋರುತ್ತಾನೆಯೇ? 
"ತದ್‌ ಬ್ರಾಹ್ಮಣಃ ಪಶ್ಯತಿ ಯತ್ರ ವಿದ್ದಾನ್‌' ಎಂದು ಮೂರನೆಯ ಪಾದದ ಪಾಠವಿದ್ದರೆ 
"ಯತ್ರ' ಎಂಬುದಕ್ಕೆ ಎಲ್ಲಿ ಎಂದು ಅರ್ಥ. "ಅಸ್ತಂ ಯತ್ರ ಚ ಗಚ್ಛತಿ' (ಎಲ್ಲಿ 
ಅಸ್ತನಾಗುತ್ತಾನೆ? ) "ಧಾರಣಾ ಯತ್ರ ಸಮೃತಾ' (ಎಲ್ಲಿ ಧಾರಣೆಯನ್ನು ಮಾಡಬೇಕು) 
ಮುಂತಾದ ಪ್ರಯೋಗಗಳಲ್ಲಿಯತ್ರ ಎಂದರೆ ಎಲ್ಲಿಎಂಬ ಅರ್ಥವು ಪ್ರಸಿದ್ಧವಾಗಿದೆ. 
ವಿದ್ದಾಂಸನಾದ ಬ್ರಾಹ್ಮಣನು ಅಂತಹ ಹರಿಯನ್ನು ಎಲ್ಲಿನೋಡುತ್ತಾನೆ ಮತ್ತು ಅವನ 
ರೂಪವು ಹೇಗಿರುತ್ತದೆ ಎಂದು ಪ್ರಶ್ನೆಯ ಅಭಿಪ್ರಾಯ. 


-556- ಮಹಾಭಾರತ ಉದ್ಯೋಗಪರ್ವ 


ಸನತುಜಾತಃ 
ನಾ(ಆ)ಭಾತಿ ಶುಕ್ಷಮಿವ ಲೋಹಿತಮಿವಾಥೋ 
ಕೃಷ್ಣಮಥಾರ್ಜುನಂ ಕಾದ್ರವಂ ವಾ | 
ನ ಪೃಥಿವ್ಯಾಂ ತಿಷ್ಠತಿ ನಾಂತರಿಕ್ಷೇ 
ನೈತತ್‌ ಸಮುದ್ರೇ ಸಲಿಲಂ ಬಿಭರ್ತಿ 11೨೪॥ 


ಆ ಪರಮಾತ್ಮನ ರೂಪವು ಬಿಳಿಯ ಬಣ್ಣದಿಂದ ಕೂಡಿರುವಂತೆ ಕೆಂಪು ಬಣ್ಣದಿಂದ, 
ಕಪ್ಪು ಬಣ್ಣದಿಂದ, ಪರಿಶುದ್ಧವಾದ ಬಿಳಿಯ ಬಣ್ಣದಿಂದ ಮತ್ತು ಕಂದು ಬಣ್ಣದಿಂದ 
ಕೂಡಿರುವಂತೆ ತೋರುತ್ತದೆ. ಪರಮಾತ್ಮನ ಆ ಬಣ್ಣಗಳು ಅಪ್ರಾಕೃತವಾದುದರಿಂದ 
ಬಿಳಿಯ ಬಣ್ಣದಂತೆ ಇತ್ಯಾದಿ ಎಲ್ಲ ಕಡೆಯಲ್ಲಿಯೂ "ಇವ' ಶಬ್ದವನ್ನು 
ಪ್ರಯೋಗಿಸಿದ್ದಾರೆ. ಪರಮಾತ್ಮನು ಸ್ವತಂತ್ರನಾಗಿರುವುದರಿಂದ ಆಧಾರದ ಅಪೇಕ್ಷೆ 
ಇಲ್ಲದಿರುವುದರಿಂದ ಅವನ ರೂಪವು ಭೂಮಿಯಲ್ಲಾಗಲೀ, ಅಂತರಿಕ್ಷದಲ್ಲಾಗಲೀ, 
ಅನ್ಯಾಧಾರವಾಗಿ ಇರುವುದಿಲ್ಲ. ಅವನು ಬಹಳ ದೊಡ್ಡ ಜ್ಞಾನಾನಂದಮಯವಾದ 
ಶರೀರ ಹೊಂದಿರುವುದರಿಂದ ಅಗಾಧವಾದ ಸಮುದ್ರಜಲವೂ ಸಹ ಅವನಿಗೆ 
ಆಶ್ರಯವಾಗಲಾರದು. ಅವನು ಅದನ್ನೂ ಮೀರಿದ ಬಹಳ ದೊಡ್ಡ ಪರಿಮಾಣ 
ಉಳ್ಳವನು. "ನಾಭಾತಿ' ಎಂಬ ಪಾಠದಲ್ಲಿಪ್ರಾಕೃತವಾದ ಶುಕ್ಲಾದಿರೂಪವುಳ್ಳವನಂತೆ 
ತೋರುವುದಿಲ್ಲಎಂದು ಅರ್ಥ. 


ನ ತಾರಕಾಸು ನ ಚ ವಿದ್ಯುದಾಶ್ರಿತಂ 
ನ ಚಾಭ್ರೇಷು ದೃಶ್ಯತೇ ರೂಪಮಸ್ಯ । 
ನ ಚಾಪಿ ವಾಯೌ ನ ಚ ದೇವತಾಸು 


ನ ವೈ ಚಂದ್ರೇ ದೃಶ್ಯತೇ ನೋತ ಸೂರ್ಯೇ 11೨೫1 

ಅವನ. ರೂಪವು ನಕ್ಚತ್ರಗಳಲ್ಲಾಗಲೀ, ಮಿಂಚಿನಲ್ಲಾಗಲೀ 

ಆಶ್ರಯಿಸಿಕೊಂಡಿರುವುದಿಲ್ಲ ಅಥವಾ ಮೋಡಗಳನ್ನು ಆಶ್ರಯಿಸಿಕೊಂಡಿರುವುದಿಲ್ಲ. 

ವಾಯುವಿನಲ್ಲಾಗಲೀ, ದೇವತೆಗಳಲ್ಲಾಗಲೀ, ಚಂದ್ರನಲ್ಲಾಗಲೀ ಅಥವಾ 
ಸೂರ್ಯನಲ್ಲಾಗಲಿ ಆಶ್ರಿತವಾಗಿರುವುದಿಲ್ಲ. 


ಸನತ್ತುಜಾತೀಯ ಪರ್ವ -557- 


ಪ್ರಕಾಶಮಾನವಾದರೂ ಅವನು ಪ್ರಕಾಶಿಸುವ ವಸ್ತುಗಳಾದ ನಕ್ಷತ್ರಗಳು, ವಿದ್ಯುತ್‌, 
ಸೂರ್ಯ-ಚಂದ್ರನಲ್ಲಿ ಆಶ್ರಿತನಲ್ಲ. ಮೇಘಶ್ಯಾಮನಾದರೂ ಮೇಘಗಳಲ್ಲಿ 
ಆಶ್ರಯವನ್ನು ಹೊಂದಿಲ್ಲ. ಅದೃಶ್ಯನಾದರೂ ಅದೃಶ್ಯರಾದ ವಾಯುವಿನಲ್ಲಿ, 
ದೇವತೆಗಳಲ್ಲಿಆಶ್ರಿತನಲ್ಲಎಂದು ಅಭಿಪ್ರಾಯ. 


ನೈವರ್ಕ್ಟು ತನ್ನ ಯಜುಷ್ಟು ನಾಪ್ಯಥರ್ವಸು 
ನ ದೃಶ್ಯತೇ ವೈ ವಿಮಲೇಷು ಸಾಮಸು । 
ರಥಂತರೇ ಬಾರ್ಹತೇ ವಾಪಿ ರಾಜನ್‌ 
ಮಹಾವ್ರತಸ್ಯಾತ್ಮನಿ ದೃಶ್ಯತೇಪಿ ತತ್‌ 11೨೬ 


ಎಲೈ ರಾಜನೇ, ಅವನ ರೂಪಗಳು ಅನೇಕ ಶಾಖೆಗಳಿಂದ ಕೂಡಿದ ಯಗ್ಗೇದಗಳಲ್ಲಿ 
ಕಾಣುವುದಿಲ್ಲ. ಯಜುರ್ವೇದಗಳಲ್ಲಿ ಕಾಣುವುದಿಲ್ಲ. ಅಥರ್ವವೇದಗಳಲ್ಲಿ 
ಕಾಣುವುದಿಲ್ಲ. ಪರಿಶುದ್ಧವಾದ ರಥಂತರ, ಬೃಹತೀ ಮೊದಲಾದ ಸಾಮಗಳಲ್ಲಿಯೂ 
ಕಾಣುವುದಿಲ್ಲ. ಆದರೆ ಮಹಾವ್ರತವನ್ನು ಧರಿಸಿದ ಜ್ಞಾನಿಯ ಮನಸ್ಸಿನಲ್ಲಿ ಮಾತ್ರ 
ಕಾಣುತ್ತದೆ. 


ಅಪಾರಣೀಯಂ ತಮಸಃ ಪರಸ್ತಾತ್‌ 
ತದಂತಕೋತನ್ನೇತಿ ವಿನಾಶಕಾಲೇ । 
ಅಣೀಯರೂಪಂ ಚ ತಥಾತಪ್ಯಣೀಯಸಾಂ 
ಮಹತ್‌ ಸ್ವರೂಪಂ ತ್ತಪಿ ಪರ್ವತೇಭ್ಯಃ 11೨೭! 


ಅದರ ಅಂತವನ್ನು ಯಾರೂ ಮುಟ್ಟಲಾರರು. ಏಕೆಂದರೆ ಅದು ಅನಂತ. 
"ಅಪಾರಣೀಯಂ' ಎಂಬ ಪಾಠವಿದ್ದರೆ ಯಾರಿಂದಲೂ ನಿರಾಕರಿಸಲು 
ಅಸಾಧ್ಯವಾದುದು ಎಂದು ಅರ್ಥ. "ಆವಾರಣೀಯಂ' ಎಂಬ ಪಾಠವಿದ್ದರೆ 
ಯಾವುದರಿಂದಲೂ ಆವರಿಸಲು ಪಡಲು ಸಾಧ್ಯವಿಲ್ಲದುದು, ವ್ಯಾಪ್ತವಾದುದು ಎಂದು 
ಅರ್ಥ. ಅದು ಅಜ್ಞಾನದಿಂದ ದೂರವಾದುದು ಎಂದರೆ ಅಜ್ಞಾನ ಸ್ಪರ್ಶವಿಲ್ಲದುದು 
ಎಂದು ಅರ್ಥ. ಜಗತ್ತಿನ ಪ್ರಥಯದ ಸಮಯದಲ್ಲಿ ಕೊನೆಯಲ್ಲಿ ಉಳಿಯುವ 
ಮಹತತ್ತಾ ಭಿಮಾನಿಗಳಾದ ಬ್ರಹ್ಮದೇವರು ಅವನನ್ನು ಪ್ರವೇಶಿಸುತ್ತಾರೆ. ಅದು 


-558- ಮಹಾಭಾರತ ಉದ್ಯೋಗಪರ್ವ 


ಅಣುಗಳಿಗಿಂತಲೂ ಪರಮ ಅಣುವಾದುದು. ಪರ್ವತಗಳಿಗಿಂತಲೂ ದೊಡ್ಡ 
ಪರಿಮಾಣವನ್ನು ಹೊಂದಿರುವಂತಹದು. 


ಸಾ ಪ್ರತಿಷ್ಠಾ ತದಮೃತಂ ಲೋಕಸ್ತದ್‌ ಬ್ರಹ್ಮ ತದ್‌ ಯಶಃ । 
ಭೂತಾನಿ ಜಜ್ಜಿರೇ ತಸ್ಕಾತ್‌ ಪ್ರಲಯಂ ಯಾಂತಿ ತತ್ರ ಚ 11೨೮॥ 


ಆ ಪರಮಾತ್ಮನೇ ಜಗತ್ತಿಗೆ ಆಶ್ರಯನಾದವನು. ಅಮೃತಂ: 
ನಾಶರಹಿತನಾದವನು, ಲೋಕಃ: ಪ್ರಕಾಶರೂಪನಾದವನು, ಬ್ರಹ್ಮ: 
ಪೂರ್ಣನಾದವನು, ಯಶಃ: ಯಶೋ ರೂಪನಾದವನು, ತಸ್ಮಾತ್‌ = ಅವನಿಂದಲೇ, 
ಭೂತಾನಿ: ಎಲ್ಲಜೀವ-ಜಡರೂ, ಜಜ್ಞಿರೇ: ಉತ್ಪತ್ತಿಯನ್ನು ಹೊಂದಿದರು, ಪ್ರಲಯ 
ಕಾಲದಲ್ಲಿ, ತತ್ರ ಚ: ಅವನಲ್ಲಿಯೇ, ಪ್ರಲಯಂ ಯಾಂತಿ: ಲಯವನ್ನು 
ಹೊಂದುತ್ತಾರೆ. 


ಅನಾಮಯಂ ತನ್ನಹದುದ್ಯತಂ ಯಶೋ 
ವಾಚೋ ವಿಕಾರಾತ್‌ ಕವಯೋ ವದಂತಿ । 
ಅಸಿನ್‌ ಜಗತ್‌ ಸರ್ವಮಿದಂ ಪ್ರತಿಷ್ಠಿತಂ 
[J 
ಯೇ ತದ್ವಿದುರಮೃತಾಸ್ತೇ ಭವಂತಿ 1೨೯ 1 


ತತ್‌: ಆ ಪರಮಾತ್ಸನು-ಅನಾಮಯಂ:- ನಿರ್ದುಷ್ಟನಾದವನು, ಮಹತ್‌: ದೇಶ, 
ಕಾಲಗುಣಗಳಿಂದ ಅನಂತನಾದವನು, ಉದ್ಯತಂ: ಸೃಷ್ಟ್ಯಾದಿಗಳಲ್ಲಿಸ್ಪತಂತ್ರವಾಗಿ 
ಪ್ರಯತ್ನವನ್ನು ಮಾಡುವವನು, ಯಶಃ: ಯಶೋರೂಪನಾದವನು, ಕವಯಃ- 
ಜ್ಞಾನಿಗಳು, ವಾಚೋ ವಿಕಾರಾತ್‌- ಶಬ್ದಗಳ ವಿವಿಧ ಆಕಾರಗಳುಳ್ಳ ಯಗಾದಿ 
ಅಪೌರುಷೇಯಗ್ರಂಥಗಳಿಂದಲೂ ಮತ್ತು ಪೌರುಷೇಯ ಗ್ರಂಥಗಳಿಂದಲೂ, 
ವದಂತಿ: ಹೇಳುತ್ತಾರೆ. ಅವನಲ್ಲಿ ಈ ಜಗತ್ತೆಲ್ಲವೂ ಆಶ್ರಯಿಸಿಕೊಂಡಿದೆ. ಯಾರು 
ಇದನ್ನುತಿಳಿಯುವರೋ ಅವರು ಮುಕ್ತರಾಗುವರು. 


ತದೇತದಹ್ನಾ ಸಂಸ್ಥಿತಂ ಭಾತಿ ಸರ್ವಂ 
ತದಾತ್ಮವಿತ್‌ ಪಶ್ಯತಿ ಜ್ಞಾನಯೋಗಾತ್‌ । 
ತಸ್ಮಿನ್‌ ಜಗತ್‌ ಸರ್ವಮಿದಂ ಪ್ರತಿಷ್ಠಿತಂ 
ಯ ಏತದ್‌ ವಿದುರಮೃತಾಸ್ತೇ ಭವಂತಿ HAO 


ಸನತ್ತುಜಾತೀಯ ಪರ್ವ -559- 


ಅಂತಹ ಪರಮಾತ್ಮನ ರೂಪವು ಪ್ರಕಾಶಮಾನವಾದ ಸೂರ್ಯನಲ್ಲಿ ಇದ್ದು 
ಎಲ್ಲವನ್ನೂ ಪ್ರಕಾಶಿಸುತ್ತದೆ. ಪರಮಾತ್ಮನನ್ನು ಜ್ಞಾನಿಯಾದವನು ತನ್ನಜಜ್ಞಾನ ರೂಪವಾದ 
ಇ ಎಣಿ ಣಾ 
ಉಪಾಯದಿಂದ ಅವನನ್ನು ನೋಡುತ್ತಾನೆ. ಆ ಪರಮಾತ್ಮನಲ್ಲಿ ಈ ಜಗತ್ತೆಲ್ಲವೂ 
ಪ್ರತಿಷ್ಠಿತವಾಗಿದೆ. ಯಾರು ಪರಮಾತ್ಮನ ಈ ಮಹಿಮೆಯನ್ನು ತಿಳಿಯುತ್ತಾರೆಯೋ 
ಅವರು ಮುಕ್ತರಾಗುವರು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಪಂಚಚತ್ಚಾರಿಂಶೋ೯5ಧ್ಯಾಯಃ ॥1 


|| ಸನತ್ತುಜಾತಪರ್ವಣಿ ಚತುರ್ಥೋ*ಧ್ಯಾಯಃ ॥ 


| ಇತಿ ಶ್ರೀಮನ್ಮಹಾಭಾರತೇ ಉದ್ಯೋಗಪರ್ವಣಿ ಸನತ್ತುಜಾತೀಯೇ 
ವಿಷಮವಾಕ್ಯಾರ್ಥಪ್ರಕಾಶೇ ಚತುರ್ಥೋ*ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿ ನಲವತೈದನೆಯ ಅಧ್ಯಾಯ ಮುಗಿಯಿತು. 
LS A SS Se 
ನಲವತಾರನೆಯ ಅಧ್ಯಾಯ 
ಸನತ್ತುಜಾತರಿಂದ ಧೃತರಾಷ್ಟನನ್ನು ಕುರಿತು ತತ್ತೊ ನಪದೇಶ. 
ಸನತುಜಾತಃ 

ಶೋಕ: ಕ್ರೋಧಶ್ಚ ಕಾಮಶ್ಚ ಲೋಭೋ ಮಾನ: ಪರಾಸುತಾ ॥ 
ಈರ್ಷ್ಯಾ ಮೋಹೋಪವವಿವಿತ್ಸಾ ಚಾಕೃಪಾsಸೂಯಾ ಜುಗುಪ್ಪತಾ ॥0॥ 
ದ್ವಾದಶೈತೇ ಮಹಾದೋಷಾ ಮನುಷ್ಯಪ್ರಾಣನಾಶನಾಃ 11೨ 


ಹಿಂದೆ ಹೇಳಿದ ಕ್ರೋಧಾದಿ ದೋಷಗಳು ಕೇವಲ ತಪಸ್ಸಿಗೆ ವಿರೋಧಿಗಳಲ್ಲ, 
ಐಹಿಕವಾದ ಅನಿಷ್ಟವನ್ನೂ ಉಂಟುಮಾಡುತ್ತವೆ ಎಂದು ಹೇಳಿ, ತಪಸ್ಸಿನ ಸಮೃದ್ಧಿ 
ಮತ್ತು ತದಭಾವಗಳನ್ನು ಈ ಅಧ್ಯಾಯದಲ್ಲಿಪ್ರತಿಪಾದನೆ ಮಾಡುತ್ತಾರೆ. ಮೊದಲು 
ಕ್ರೋಧಾದಿಗಳಿಗೆ ಈ ಲೋಕದ ಅನಿಷ್ಠಕರಗಳನ್ನುಹೇಳುತ್ತಾರೆ. 


ಶೋಕ, ಕ್ರೋಧ, ಕಾಮ ಮೊದಲಾದ ಹನ್ನೆರಡು ಮಹಾದೋಷಗಳು ಮನುಷ್ಯನ 
ಪ್ರಾಣವನ್ನು ನಾಶಮಾಡುತ್ತವೆ. ಪರಾಸುತಾ: ಪರೇ: ಪ್ರಾಜ್ಞನಾಮಕನಾದ 


-558- ಮಹಾಭಾರತ ಉದ್ಯೋಗಪರ್ವ 


ಅಣುಗಳಿಗಿಂತಲೂ ಪರಮ ಅಣುವಾದುದು. ಪರ್ವತಗಳಿಗಿಂತಲೂ ದೊಡ್ಡ 
ಪರಿಮಾಣವನ್ನು ಹೊಂದಿರುವಂತಹದು. 


ಸಾ ಪ್ರತಿಷ್ಠಾ ತದಮೃತಂ ಲೋಕಸ್ತದ್‌ ಬ್ರಹ್ಮ ತದ್‌ ಯಶಃ | 
ಭೂತಾನಿ ಜಜ್ಜಿಧೇ ತಸ್ಕಾತ್‌ ಪ್ರಲಯಂ ಯಾಂತಿ ತತ್ರ ಚ 11೨೮॥ 


ಆ ಪರಮಾತ್ಮನೇ ಜಗತ್ತಿಗೆ ಆಶ್ರಯನಾದವನು. ಅಮೃತಂ: 
ನಾಶರಹಿತನಾದವನು, ಲೋಕಃ: ಪ್ರಕಾಶರೂಪನಾದವನು, ಬ್ರಹ್ಮ: 
ಪೂರ್ಣನಾದವನು, ಯಶಃ: ಯಶೋ ರೂಪನಾದವನು, ತಸ್ಥಾತ್‌ - ಅವನಿಂದಲೇ, 
ಭೂತಾನಿ: ಎಲ್ಲಜೀವ-ಜಡರೂ, ಜಜ್ಞಿರೇ: ಉತ್ಪತ್ತಿಯನ್ನು ಹೊಂದಿದರು, ಪ್ರಲಯ 
ಕಾಲದಲ್ಲಿ, ತತ್ರ ಚ: ಅವನಲ್ಲಿಯೇ, ಪ್ರಲಯಂ ಯಾಂತಿ: ಲಯವನ್ನು 
ಹೊಂದುತ್ತಾರೆ. 


ಅನಾಮಯಂ ತನ್ನಹದುದ್ಯತಂ ಯಶೋ 
ವಾಚೋ ವಿಕಾರಾತ್‌ ಕವಯೋ ವದಂತಿ ॥ 
ಅಸ್ಲಿನ್‌ ಜಗತ್‌ ಸರ್ವಮಿದಂ ಪ್ರತಿಷ್ಠಿತಂ 
ಬ್ರ 
ಯೇ ತದ್ದಿದುರಮೃತಾಸ್ಟೇ ಭವಂತಿ 11೨೯॥ 


ತತ್‌: ಆ ಪರಮಾತ್ಮನು-ಅನಾಮಯಂ ನಿರ್ದುಷ್ಟನಾದವನು, ಮಹತ್‌: ದೇಶ, 
ಕಾಲಗುಣಗಳಿಂದ ಅನಂತನಾದವನು, ಉದ್ಯತಂ: ಸೃಷ್ಟ್ಯಾದಿಗಳಲ್ಲಿಸ್ಪತಂತ್ರವಾಗಿ 
ಪ್ರಯತ್ನವನ್ನು ಮಾಡುವವನು, ಯಶಃ: ಯಶೋರೂಪನಾದವನು, ಕವಯಃ: 
ಜ್ಞಾನಿಗಳು, ವಾಚೋ ವಿಕಾರಾತ್‌: ಶಬ್ದಗಳ ವಿವಿಧ ಆಕಾರಗಳುಳ್ಳ ಖಗಾದಿ 
ಅಪೌರುಷೇಯಗ್ರಂಥಗಳಿಂದಲೂ ಮತ್ತು ಪೌರುಷೇಯ ಗ್ರಂಥಗಳಿಂದಲೂ, 
ವದಂತಿ: ಹೇಳುತ್ತಾರೆ. ಅವನಲ್ಲಿ ಈ ಜಗತ್ತೆಲ್ಲವೂ ಆಶ್ರಯಿಸಿಕೊಂಡಿದೆ. ಯಾರು 
ಇದನ್ನುತಿಳಿಯುವರೋ ಅವರು ಮುಕ್ತರಾಗುವರು. 


ತದೇತದಹ್ನಾ ಸಂಸ್ಥಿತಂ ಭಾತಿ ಸರ್ವಂ 
ತದಾತ್ಮವಿತ್‌ ಪಶ್ಯತಿ ಜ್ಞಾನಯೋಗಾತ್‌ ।ಟ 
ತಸ್ಮಿನ್‌ ಜಗತ್‌ ಸರ್ವಮಿದಂ ಪ್ರತಿಷ್ಠಿತಂ 
ಯ ಏತದ್‌ ವಿದುರಮೃತಾಸ್ತೇ ಭವಂತಿ 11೩೦॥ 


ಸನತ್ತುಜಾತೀಯ ಪರ್ವ -559- 


ಅಂತಹ ಪರಮಾತ್ಮನ ರೂಪವು ಪ್ರಕಾಶಮಾನವಾದ ಸೂರ್ಯನಲ್ಲಿ ಇದ್ದು 
ಎಲ್ಲವನ್ನೂ ಪ್ರಕಾಶಿಸುತ್ತದೆ. ಪರಮಾತ್ಮನನ್ನು ಜ್ಞಾನಿಯಾದವನು ತನ್ನ ಜ್ಞಾನ ರೂಪವಾದ 
ಉಪಾಯದಿಂದ ಅವನನ್ನು ನೋಡುತ್ತಾನೆ. ಆ ಪರಮಾತ್ಮನಲ್ಲಿ ಈ ಜಗತ್ತೆಲ್ಲವೂ 
ಪ್ರತಿಷ್ಠಿತವಾಗಿದೆ. ಯಾರು ಪರಮಾತ್ಮನ ಈ ಮಹಿಮೆಯನ್ನು ತಿಳಿಯುತ್ತಾರೆಯೋ 
ಅವರು ಮುಕ್ಕರಾಗುವರು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಪಂಚಚತ್ಚಾರಿಂಶೋ5ಧ್ಯಾಯಃ || 
|| ಸನತುಜಾತಪರ್ವಣಿ ಚತುರ್ಥೋ*ಧ್ಯಾಯಃ ॥ 


|| ಇತಿ ಶ್ರೀಮನ್ಮಹಾಭಾರತೇ ಉದ್ಯೋಗಪರ್ವಣಿ ಸನತ್ತುಜಾತೀಯೇ 
ವಿಷಮವಾಕ್ಯಾರ್ಥಪ್ರಕಾಶೇ ಚತುರ್ಥೋ*ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿನಲವತೈದನೆಯ ಅಧ್ಯಾಯ ಮುಗಿಯಿತು. 
La SS 
ನಲವತಾರನೆಯ ಅಧ್ಯಾಯ 
ಸನತ್ತುಜಾತರಿಂದ ಧೃತರಾಷ್ಟನನ್ನು ಕುರಿತು ತತ್ಲೋಪದೇಶ. 
ಸನತ್ತುಜಾತಃ 

ಶೋಕಃ ಕ್ರೋಧಶ್ಚ ಕಾಮಶ್ಚ ಲೋಭೋ ಮಾನಃ ಪರಾಸುತಾ । 
ಈರ್ಷ್ಯಾ ಮೋಹೋವವಿವಿತ್ಸಾ ಚಾಕೃಪಾನಸೂಯಾ ಜುಗುಪತಾ ॥೧॥ 
ದ್ವಾದಶೈತೇ ಮಹಾದೋಷಾ ಮನುಷ್ಯಪ್ರಾಣನಾಶನಾಃ TET 


ಹಿಂದೆ ಹೇಳಿದ ಕ್ರೋಧಾದಿ ದೋಷಗಳು ಕೇವಲ ತಪಸ್ಸಿಗೆ ವಿರೋಧಿಗಳಲ್ಲ, 
ಐಹಿಕವಾದ ಅನಿಷ್ಟವನ್ನೂ ಉಂಟುಮಾಡುತ್ತವೆ ಎಂದು ಹೇಳಿ, ತಪಸ್ಸಿನ ಸಮೃದ್ಧಿ 
ಮತ್ತು ತದಭಾವಗಳನ್ನು ಈ ಅಧ್ಯಾಯದಲ್ಲಿಪ್ರತಿಪಾದನೆ ಮಾಡುತ್ತಾರೆ. ಮೊದಲು 
ಕ್ರೋಧಾದಿಗಳಿಗೆ ಈ ಲೋಕದ ಅನಿಷ್ಟಕರಗಳನ್ನು ಹೇಳುತ್ತಾರೆ. 


ಶೋಕ, ಕ್ರೋಧ, ಕಾಮ ಮೊದಲಾದ ಹನ್ನೆರಡು ಮಹಾದೋಷಗಳು ಮನುಷ್ಯನ 
ಪ್ರಾಣವನ್ನು ನಾಶಮಾಡುತ್ತವೆ. ಪರಾಸುತಾ: ಪರೇ: ಪ್ರಾಜ್ಞನಾಮಕನಾದ 


-560- ಮಹಾಭಾರತ ಉದ್ಯೋಗಪರ್ವ 


ಪರಮಾತ್ಮನಲ್ಲಿ ಅಸುಃ: ಪ್ರಾಣವು ಹೋಗಿ ಸೇರುವ ಅವಸ್ಥೆ: ನಿದ್ರೆ ಎಂದು ಅರ್ಥ, 
ಅಥವಾ ಪರಾಸುತಾ ಎಂದರೆ ಇನ್ನೊಬ್ಬರ ದ್ರವ್ಯವನ್ನು ಅಪಹಾರ ಮಾಡುವ ಇಚ್ಛೆ 
ಎಂದು ಅರ್ಥ. ಮೋಹ ಶಬ್ದವು ಮಿಥ್ಯಾಜ್ಞಾನವನ್ನು ಹೇಳುವಂತೆ, ಕೃತ್ಯಾಕೃತ್ಯವಿವೇಕ 
ರಾಹಿತ್ಯವನ್ನೂಹೇಳುತ್ತದೆ. ಹಿಂದಿನ ಅಧ್ಯಾಯದಲ್ಲಿಹೇಳಿದ ಹನ್ನೆರಡು ದೋಷಗಳಲ್ಲಿ 
ಒಂದಾದ ಸ್ಪೃಹಾ ಎಂಬುದು ಇಲ್ಲಿಕಾಮ ಪದದಿಂದ ಹೇಳಲ್ಪಟ್ಟಿದೆ. ಉಳಿದ ಪದಗಳಿಗೆ 


ಹಿಂದಿನ ಅಧ್ಯಾಯದಲ್ಲಿಯೇ ವ್ಯಾಖ್ಯಾನವನ್ನುಮಾಡಲಾಗಿದೆ. 


ಏಕೈಕಮೇತೇ ರಾಜೇಂದ್ರ ಮನುಷ್ಯಾನ್‌ ಪರ್ಯುಪಾಸತೇ । 
ಯೈರಾವಿಷ್ಟೋ ನರಃ ಪಾಪಂ ಮೂಢಸಂಜ್ಲೋ ವ್ಯವಸ್ಯತಿ 11೩.1 


ಕ್ರೋಧಾದಿಗಳು ಎಲ್ಲವೂ ಸೇರಿ ಪ್ರಾಣಾಪಹಾರವನ್ನು ಮಾಡುತ್ತವೆ ಎಂದಲ್ಲ. 
ಅವುಗಳಲ್ಲಿ ಒಂದೊಂದೂ ಸಹ ಅಂತಹ ಶಕ್ತಿಯನ್ನುಪಡೆದಿವೆ ಎಂದು ಹೇಳುತ್ತಾರೆ. 
ಎಲೈ ರಾಜೇಂದ್ರನೇ, ಇವುಗಳಲ್ಲಿ ಒಂದೊಂದೂ ಸಹ ಮನುಷ್ಯನನ್ನು ಬಂದು 
ಸೇರಿಕೊಳ್ಳುತ್ತವೆ. ಅವುಗಳಲ್ಲಿಯಾವ ಒಂದರಿಂದ ಕೂಡಿದರೂ ಸಹ ಮನುಷ್ಯನು 
ಕರ್ತವ್ಯಪ್ರಜ್ಞೆಯನ್ನುಕಳೆದುಕೊಂಡು ಪರಸ್ವೀಗಮನಾದಿ ಪಾಪಕಾರ್ಯಗಳನ್ನುಮಾಡಲು 
ನಿರ್ಧರಿಸುತ್ತಾನೆ. 


ಸ್ಪಹಯಾಲುರುಗ” ಪರುಷೋ ವಾಠವದಾನ್ಯಃ 
ಕ್ರೋಧಂ ಬಿಭ್ರನ್‌ ಮನಸಾ ವೈ ವಿಕತ್ಲೀ । 
ನೃಶಂಸಧರ್ಮಾಃ ಷಡಿಮೇ ಜನಾ ವೈ 
ಪ್ರಾಪ್ಯಾಪ್ಯರ್ಥಂ ನೋತ ಸಭಾಜಯಂತೇ Sal 


ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ನೃಶಂಸ ಪದಾರ್ಥಗಳಿಗೆ ಈ ಶ್ಲೋಕದಲ್ಲಿ 
ಐಹಿಕವಾದ ಅನಿಷ್ಟಾಪಾದಕತ್ತವನ್ನು ಹೇಳುತ್ತಾರೆ. ಹಿಂದೆ ಹೇಳಿದ ಚಪಲ ಶಬ್ದದ 
ಅರ್ಥದಲ್ಲಿ ಇಲ್ಲಿ ಉಗ್ರ ಎಂಬ ಪದವಿದೆ. ಅಮನಸ್ವೀ ಎಂಬ ಪದದ ಅರ್ಥದಲ್ಲಿ 
ಅವದಾನ್ಯಃ-ಉದಾರತೆ ಇಲ್ಲದವನು ಎಂಬ ಪದವಿದೆ. "ಮನಸಾ ಕ್ರೋಧಂ ಬಿಭ್ರತ್‌' 
ಎಂದು ಅನ್ವಯವನ್ನುಮಾಡಿ ಮನಸ್ಸಿನಲ್ಲಿಯಾವಾಗಲೂ ಕೋಪದಿಂದ ಕೂಡಿದವನು 
ಎಂದು ಅರ್ಥವನ್ನು ಮಾಡಬೇಕು. ನೃಶಂಸ ಧರ್ಮವುಳ್ಳ ಈ ಆರು ಜನರು ತಾವು 
ಅಭೀಷ್ಟವಾದ ವಸ್ತುಗಳನ್ನು ಪಡೆದರೂ ಸಂತೋಷದಿಂದಿರುವುದಿಲ್ಲ. 


ಸನತ್ತುಜಾತೀಯ ಪರ್ವ -561- 


ಸಂಭೋಗಸಂವಿದ್‌ ವಿಷಮೋತತಿಮಾನೀ 
ದತ್ವಾ ವಿಕತ್ನೀ ಕೃಪಣೋ ದುರ್ಬಲಶ್ಚ । 
ಬಹುಪ್ರಶಂಸೀ ವನಿತಾದ್ದಿಟ್‌ ಸದೈವ 
ಸಪ್ರೈವೋಕ್ತಾ ಪಾಪಶೀಲಾ ನೃಶಂಸಾಃ 11೫1 


ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಹದಿಮೂರು ನೃಶಂಸಗಳಲ್ಲಿಹಿಂದಿನ ಶ್ಲೋಕದಲ್ಲಿ 
ಆರು ನೃಶಂಸಗಳನ್ನು ಹೇಳಿ, ಇಲ್ಲಿ ಉಳಿದ ಏಳನ್ನು ಹೇಳುತ್ತಾರೆ. ಹಿಂದಿನ 
ಅಧ್ಯಾಯದಲ್ಲಿಹೇಳಿದ 'ವಿಷಮೇಧಮಾನಃ' ಎಂಬುದನ್ನುಇಲ್ಲಿ"ವಿಷಮ' ಎಂದು 
ಹೇಳಿದ್ದಾರೆ. ವೈಷಮ್ಯವುಳ್ಳವನು ಎಂದು ಅರ್ಥ ಅಥವಾ ಬಹಳ ಅಭಿಮಾನವುಳ್ಳವನು 
ಎಂದು ಅರ್ಥ. ಹಿಂದೆ "ದತ್ತಾನುತಾಪೀ' ಎಂದು ಹೇಳಿದುದನ್ನುಇಲ್ಲಿದತ್ವಾವಿತತ್ಥೀ' 
ದಾನವನ್ನು ಮಾಡಿ ತನ್ನನ್ನೇ ಹೊಗಳಿಕೊಳ್ಳುವವನು ಎಂದು ಹೇಳಿದ್ದಾರೆ. ಉಳಿದ 
ಪದಗಳಿಗೆ ಹಿಂದೆಯೇ ವ್ಯಾಖ್ಯಾನ ಮಾಡಲಾಗಿದೆ. 


ಧರ್ಮಶ್ಚ ಸತ್ಯಂ ಚ ತಪೋ ದಮಶ್ಚ 
ಅಮಾತ್ಸರ್ಯಂ ಶ್ರೀಸ್ತಿತಿಕ್ಟಾಂನಸೂಯಾ । 
ದಾನಂ ಶ್ರುತಂ ಚೈವ ಧೃತಿಃ ಕ್ಷಮಾ ಚ 
ಮಹಾವ್ರತಾ ದ್ವಾದಶ ಬ್ರಾಹ್ಮಣಸ್ಯ 11೬ || 
ಹಿಂದೆ ತಪೋವೃದ್ಧಿಕರವಾಗಿ ಹೇಳಲ್ಲಟ್ಟಧರ್ಮಗಳು ಮೋಕ್ಷಾದಿ ಪುರುಷಾರ್ಥಕ್ಕೂ 
ಕಾರಣವಾಗುತ್ತವೆ ಎಂದು ಹೇಳುತ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ಶ್ರಮಃ ಎಂದು 
ಹೇಳಿದ್ದನ್ನು ಇಲ್ಲಿಕ್ಷಮಾ ಎಂಬ ಶಬ್ದದಿಂದ ಸಂಗ್ರಹಿಸಿದ್ದಾರೆ. 
ಯ ಏತೇಭ್ಯಃ ಪ್ರಚ್ಯವೇದ್‌ ದ್ವಾದಶಭ್ಯಃ 
ಸರ್ವಾಮಪೀಮಾಂ ಪೃಥಿವೀಂ ಸ ಶಿಷ್ಯಾತ್‌ । 
ತ್ರಿಭಿರ್ದ್ವಾಭ್ಯಾಮೇಕತೋ ವಾಂರ್ಥಿತೋ ಯೋ 
ನಾಸ್ಯ ಸ್ವಮಸ್ತೀತಿ ಚ ವೇದಿತವ್ಯಮ್‌ 11೭ 


ಯಾವನು ಇಂತಹ ಹನ್ನೆರಡು ಗುಣಗಳನ್ನುಸಂಪಾದಿಸುವುದಕ್ಕಾಗಿ ಮನೆಯಿಂದ 
ಹೊರಟು ಗುರುಕುಲವಾಸವನ್ನುಮಾಡುತ್ತಾನೆಯೋ ಅವನು ಈ ಎಲ್ಲಾ ಪೃಥಿವಿಯನ್ನೂ 


-562- ಮಹಾಭಾರತ ಉದ್ಯೋಗಪರ್ವ 


ಆಳುತ್ತಾನೆ (ಈ ವಾಕ್ಯದ ಅಭಿಪ್ರಾಯವನ್ನು ಹಿಂದೆಯೇ ಹೇಳಲಾಗಿದೆ). ಈ ಹನ್ನೆರಡು 
ಗುಣಗಳಲ್ಲಿ ಮೂರು ಅಥವಾ ಎರಡು ಅಥವಾ ಒಂದು ಗುಣಗಳಿಂದ ಕೂಡಿದವನೂ 
ಸಹ ಈ ಪ್ರಪಂಚದಲ್ಲಿ ತನ್ನದು ಏನೂ ಇಲ್ಲ, ಎಲ್ಲವೂ ಭಗವದಧೀನ ಎಂದು 
ತಿಳಿಯುತ್ತಾನೆ. "ಯ ಏತೇಭ್ಯಃ' ಎಂಬ ಪಾಠದ ಬದಲು "ಯೋ ನೈತೇಭ್ಯಃ' ಎಂದು 
ಪಾಠವಿದ್ದರೆ ಯಾವನು ಈ ಹನ್ನೆರಡು ಗುಣಗಳಿಂದ ರಹಿತನಾಗುವುದಿಲ್ಲವೋ ಅವನು 
ಎಲ್ಲ ಭೂಮಿಯನ್ನು ಆಳುತ್ತಾನೆ ಎಂದು ಅರ್ಥವನ್ನು ಮಾಡಬೇಕು. 


ದಮಸ್ಸಾಗೋತsಪ್ಯಪ್ರಮಾದ ಇತ್ಯೇತೇ ಹ್ಯಮೃತಂ ಸ್ಮೃತಮ್‌ । 

ಏತಾನಿ ಬ್ರಹ್ಮಮುಖ್ಯಾನಾಂ ಬ್ರಾಹ್ಮಣಾನಾಂ ಮನೀಷಿಣಾಮ್‌  ॥೮॥ 

ದಮ ಮೊದಲಾದವುಗಳ ಸ್ವರೂಪವನ್ನು ಹೇಳಲು ಇಲ್ಲಿ ಅವುಗಳನ್ನು ಸ್ತೋತ್ರ 
ಮಾಡುತ್ತಾರೆ. ಈ ಶ್ಲೋಕವನ್ನು ಹಿಂದೆ ವ್ಯಾಖ್ಯಾನ ಮಾಡಲಾಗಿದೆ. 

ಸದ್ವಾಂಸದ್ಮಾ ಪರೀವಾದೋ ಬ್ರಾಹ್ಮಣಸ್ಯ ನ ಶಸ್ಯತೇ । 

ನರಕಪ್ರತಿಷ್ಠಾಸ್ಟೇ ವೈ ಸ್ಯುಃ ಯ ಏವಂ ಕುರ್ವತೇ ನರಾಃ 11೯ 

ಬ್ರಾಹ್ಮಣನಲ್ಲಿ ದೋಷವಿರಲಿ ಅಥವಾ ಇಲ್ಲದಿರಲಿ, ಅವನನ್ನು ನಿಂದಿಸುವುದು 
ಒಳ್ಳೆಯದಲ್ಲ. ಹಾಗೆ ಮಾಡುವ ಮನುಷ್ಯರು ನರಕದಲ್ಲಿನೆಲೆಸುತ್ತಾರೆ ಎಂದು ಪ್ರಸಂಗ 
ಸಂಗತಿಯಿಂದ ಬ್ರಾಹ್ಮಣನಿಂದೆಗೆ ಅನಿಷ್ಟಹೇತುತ್ತವನ್ನು ಹೇಳುತ್ತಾರೆ. 


ದಮೋತಷ್ಲಾದಶದೋಷ:ಃ ಸ್ಯಾಲ್ಲೋಮಶೇನ ಪ್ರಕೀರ್ತಿತಃ । 
ಲೋಕದ್ದೇಷಃ ಪ್ರಾತಿಕೂಲ್ಯಮಭ್ಯಸೂಯಾ ಮೃಷಾ ವಚಃ 11೧೦॥॥ 


ದಮದ ಹದಿನೆಂಟು ದೋಷಗಳನ್ನು ಹೇಳುತ್ತಾರೆ. ಅಭ್ಯಸೂಯಾ ಎಂದರೆ 
ಇನ್ನೊಬ್ಬರ ಸಂಪತ್ತನ್ನುನೋಡಿ ಸಹಿಸದಿರುವಿಕೆ ಎಂದು ಅರ್ಥ. 

ಕಾಮಕ್ರೋಧೌ ಪರಾದೈನ್ಯಂ ಪರಿವಾದೋತಥ ಪೈಶುನಮ್‌ । 

ಅರ್ಥಹಾನಿರ್ವಿವಾದಶ್ಚ ಮಾತರ್ಯಂ ಪ್ರಾಣಿಪೀಡನಮ್‌ 11೧೧॥ 

ಕೆಲವು ಪಾಠದಲ್ಲಿ "ಪಾರತಂತ್ರ ್ಯಂ' ಎಂಬ ಶಬ್ದಕ್ಕೆ ಬದಲಾಗಿ "ಪರಾದೈನ್ಯಂ' 
ಎಂಬ ಪಾಠವಿದೆ. ಪರಾದ್ಧೆನ್ಯಂ ಎಂದರೆ ಪರಾ: ಶ್ರೇಷ್ಠರಾದವರ ಮುಂದೆ, ಅದೈನ್ಯಂ- 


ಸನತುಜಾತೀಯ ಪರ್ವ -563- 


ದಾಸನಂತೆ ನಡೆದುಕೊಳ್ಳದೇ ಇರುವುದು ಎಂದು ಅರ್ಥ. ಅರ್ಥಹಾನಿ ಎಂದರೆ 
ಪ್ರಯೋಜನದ ಅನುಸಂಧಾನವಿಲ್ಲದೆ ಪ್ರವೃತ್ತಿ ಮಾಡುವುದು ಎಂದು ಅರ್ಥ. 
ಮಾತ್ಸರ್ಯ ಎಂದರೆ ಸ್ವೋತ್ತಮರ ಗುಣಗಳಲ್ಲಿ ದ್ವೇಷ ಮಾಡುವುದು ಎಂದು ಅರ್ಥ. 


ಈರ್ಷ್ಯಾ ಮೋಹೋತತಿಮಾನಶ್ಚ ಸಂಜ್ಞಾನಾಶೋತಭ್ಯಸೂಯತಾ । 
ತಸ್ಮಾತ್‌ ಪ್ರಾಜ್ಞೋ ನ ಮಾದ್ಯೇತ ಸತಾಂ ಹ್ಯೇತದ್‌ ವಿಗರ್ಜಿತಮ್‌ ॥1೧೨॥ 


ಈರ್ಷ್ಯಾಂ ಇನ್ನೊಬ್ಬರ ಗುಣವನ್ನು ಅಪಲಾಪ ಮಾಡುವುದು, ಅಭ್ಯಸೂಯತಾ:- 
ಗುಣಗಳನ್ನು ದೋಷವೆಂದು ಆರೋಪಿಸುವುದು, ಸಂಜ್ಞಾನಾಶಃ: ಅಧ್ಯಯನ ಮಾಡಿದ 
ಶಾಸ್ತ್ರದ ವಿಸ್ಮರಣೆ. ಉಳಿದ ಪದಗಳಿಗೆ ಹಿಂದೆಯೇ ಅರ್ಥವನ್ನು ಹೇಳಲಾಗಿದೆ. ಇಂತಹ 
ನಿಂದಿತವಾದ ದೋಷಗಳಿರುವುದರಿಂದ ಪ್ರಾಜ್ಞನಾದವನು ಎಂದೂ ಮದವನ್ನು, 
ಅಹಂಕಾರವನ್ನು ಹೊಂದಬಾರದು. ಹತ್ತನೆಯ ಶ್ಲೋಕದಲ್ಲಿ "ಮದೋ ಅಷ್ಟಾದಶ 
ದೋಷಃಸ್ಯಾತ್‌' ಎಂಬ ಪಾಠವಿರುವುದರಿಂದ ಅದನ್ನು ಅನುಸರಿಸಿ ಹೀಗೆ ವ್ಯಾಖ್ಯಾನ 
ಮಾಡಿದ್ದಾರೆ. 


ಸೌಹೃದೇ ವೈ ಷಡ್ಸುಣಾ ವೇದಿತವ್ಯಾಃ 
ಪ್ರಿಯೇ ಹೃಷ್ಯಂತ್ಯಪ್ರಿಯೇ ಚ ವ್ಯಥಂತೇ । 
ಸ್ಯಾದಾತ್ಮನಃ ಸುಹಿತಂ ಯಾಚಿತೋ ಯೋ 
ದದಾತ್ಯಯಾಚ್ಯಮಪಿ ದೇಯಂ ಖಲು ಸ್ಯಾತ್‌ 11೧೩1 


ಪ್ರಸಂಗಸಂಗತಿಯಿಂದ ಮಿತ್ರಭಾವದ ಆರುಗುಣಗಳನ್ನು ಹೇಳುತ್ತಾರೆ. 
ಸ್ನೇಹವಿರುವಲ್ಲಿಆರು ಗುಣಗಳನ್ನು ತಿಳಿಯಬೇಕು. ಮಿತ್ರನಿಗೆ ಪ್ರಿಯನಾದರೆ ತಾನು 
ಸಂತೋಷ ಪಡುತ್ತಾನೆ ಮತ್ತು ಅಪ್ರಿಯನಾದರೆ ದುಃಖವನ್ನು ಪಡುತ್ತಾನೆ. ತನಗೆ 
ಬಹಳ ಪ್ರಿಯವಾದುದು ಯಾವುದು ಇರುತ್ತದೋ ಅಂತಹ ಬೇಡಬಾರದ್ದನ್ನು 
ಬೇಡಿದರೂ ಸಹ ಅದನ್ನು ಕೊಡಲು ಸಾಧ್ಯವಾಗುವುದಾದರೆ (ಧರ್ಮಶಾಸ್ತ್ರ 
ವಿರೋಧವಿಲ್ಲದಿದ್ದರೆ) ಅದನ್ನೂಕೊಡುತ್ತಾನೆ. 


ಇಷ್ಟಾನ್‌ ಪುತ್ರಾನ್‌ ವಿಭವಾನ್‌ ಸ್ಟಾಂಶ್ಚ ದಾರಾನ್‌ 
ಅಭ್ಯರ್ಥಿತಶ್ಚಾರ್ಹತೇ ಶುದ್ಧಭಾವಃ | 


-564- ಮಹಾಭಾರತ ಉದ್ಯೋಗಪರ್ವ 


ತ್ಯಕ್ಷದ್ರವ್ಯಃ ಸಂವಸತೇ ನ ಕಾಮಾದ್‌ 
ಭುಂಕ್ರೇ ಕರ್ಮ ಸಾಶಿಷಂ ಬಾಧತೇ ಚ Teal 


ಪುನಃ ಮಿತ್ರಭಾವವನ್ನೇ ವಿವರಿಸುತ್ತಾರೆ. ಯಃ: ಯಾವನು, ಅಭ್ಯರ್ಥಿತಃ- 
ಯೋಗ್ಯನಾದ ಮಿತ್ರನಿಂದ ಪ್ರಾರ್ಥಿತನಾಗಿ, ಶುದ್ಧಭಾವಃ: ಮನಸ್ಪಂತೋಷ 
ಪೂರ್ವಕವಾಗಿ, ಇಷ್ಟುನ್‌ ವಿಭವಾನ್‌- ಇಷ್ಟವಾದ ಧನಾದಿ ವೈಭವವನ್ನೂ, 
ದಾರಾನ್‌- ಪತ್ನಿಯನ್ನೂ, ಪುತ್ರಾದೀನ್‌- ಮತ್ತು ಮಕ್ಕಳನ್ನೂ ದದಾತಿ: 
ಕೊಡುತ್ತಾನೆಯೋ ಇದು ಮೂರನೆಯ ಗುಣ. ಯಾವನು ತ್ಯಕ್ಷದ್ರವ್ಯಃ- ಯಾಚನೆ 
ಮಾಡದಿದ್ದರೂ ಮಿತ್ರನ ಅಭಿಪ್ರಾಯವನ್ನು ತಿಳಿದು ದ್ರವ್ಯವನ್ನು ಕೊಟ್ಟು, ಕಾಮಾದ್‌ 
ನ ಸಂವಸತೇ: ತನ್ನ ಆಸೆಯಿಂದ ಆ ದ್ರವ್ಯವನ್ನು ಪುನಃ ಭೋಗಿಸುವುದಿಲ್ಲವೋ, 
ಅವನ ಅಂತಹ ಗುಣವು ನಾಲ್ಕನೆಯ ಗುಣವು. ಮತ್ತು ಯಾವನು ಕರ್ಮ: ಸ್ನೇಹಿತನು 
ಮಾಡಬೇಕಾದ ಕಾರ್ಯವನ್ನು ಭುಂಕ್ತೇ: ತಾನೇ ಮಾಡುತ್ತಾನೆಯೋ (ಆ 
ಕಾರ್ಯದಿಂದ ಉಂಟಾಗುವ ಶ್ರಮವನ್ನುತಾನೇ ಅನುಭವಿಸುತ್ತಾನೆಯೋ) ಮತ್ತು 
ಸ್ವಾಶಿಷಂ- ತನಗೆ ಇಷ್ಟವಾದುದನ್ನು ಬಾಧತೇ: ಪರಿತ್ಯಾಗ ಮಾಡುತ್ತಾನೆಯೋ, ಮಿತ್ರನ 
ಕರ್ಮವನ್ನು ಮಾಡಿ ಶ್ರಮ ಪಡುವುದು ಐದನೆಯ ಗುಣ, ತನ್ನಇಷ್ಟವನ್ನುಪರಿತ್ಕಾಗ 
ಮಾಡುವುದು ಆರನೆಯ ಗುಣ. 


ದ್ರವ್ಯವಾನ್‌ ಗುಣವಾನ್‌ ಯಶ್ಚ ತ್ಯಾಗೀ ಭವತಿ ಸಾತ್ತಿಕಃ । 
ಪಂಚಭೂತಾನಿ ಪಂಚಭ್ಯೋ ನಿವರ್ತಯತಿ ತಾದೃಶಃ 11೧೫ 


ಯಶ್ಚ: ಯಾವನು, ದ್ರವ್ಯವಾನ್‌- ಸಂಪದ್ಯುಕ್ತನಾಗಿ, ಗುಣವಾನ್‌: 
ಗುಣವಂತನಾಗಿ, ಸಾತ್ತಿಕಃ- ಸಾತ್ತಿಕನಾಗಿರುತ್ತಾನೆಯೋ, ಸ ಏವ: ಅವನೇ, ತ್ಯಾಗೀ 
ಭವತಿ: ತ್ಯಾಗವನ್ನು ಮಾಡುವವನಾಗುತ್ತಾನೆ. ಅಂತಹ ತ್ಯಾಗದ ಫಲವನ್ನು ಹೇಳುತ್ತಾರೆ. 
ತಾದೃಶಃ: ಅಂತಹ ತ್ಯಾಗಿಯು, ಪಂಚಭ್ಯಃ: ಐದು ವಿಷಯಗಳಿಗೆ, ಪಂಚಭೂತಾನಿ: 
ಪಂಚ ಮಹಾಭೂತಗಳು, ನಿವರ್ತಯತಿ: ಹಿಂದಿರುಗಿಸುತ್ತಾನೆ. (ಪಾರ್ಥಿವ 
ದ್ರವ್ಯವನ್ನು ಕೊಡುವುದರಿಂದ ಪೃಥಿವಿಯನ್ನೂ, ಜಲವನ್ನು ಕೊಡುವುದರಿಂದ 
ಜಲವನ್ನೂ ಈ ರೀತಿಯಾಗಿ ಪಂಚಭೂತಗಳನ್ನು ಹಿಂದಕ್ಕೆ ಕೊಡುತ್ತಾನೆ ಎಂದು 
ಅಭಿಪ್ರಾಯ). 


ಸನತ್ತುಜಾತೀಯ ಪರ್ವ -565- 


ಏತತ್ತಮೃದ್ಧ್ದಮಪ್ಯೃದ್ದಂ ತಪೋ ಭವತಿ ಕೇವಲಮ್‌ । 
ಸತ್ಯಾತ್‌ ಪ್ರಚ್ಛವಮಾನಾನಾಂ ಸಂಕಲ್ಪೇನ ಸಮಾಹಿತಮ್‌ । 
ತತೋ ಯಜ್ಞಾ ಪ್ರವರ್ಧಂತೇ ಸತ್ಯಸ್ಯೈವಾವಧಾರಣಾತ್‌ MOLI 


ಹೀಗೆ ಯದ್ದ ಮತ್ತು ಸಮೃದ್ಧವಾದ ತಪಸ್ಸಿಗೆ ಸಾಧಾರಣವಾದ ಕೇವಲತ್ತವನ್ನು 
ವಿಸ್ತಾರವಾಗಿ ಹೇಳಿ ಈಗ ತಪಸ್ಸಿನ ಸಮೃದ್ಧಿಗೆ ಅಸಾಧಾರಣ ಕಾರಣವನ್ನು ಹೇಳುತ್ತಾರೆ. 
ಕೇವಲವಾದ ಈ ತಪಸ್ಸು ಸತ್ಯಸ್ಯ: ಮುಕ್ತಾಮುಕ್ತನಿಯಾಮಕನಾದ ಭಗವಂತನ, 
ಅವಧಾರಣಾತ್‌ ಏವ (ಅವಬೋಧನಾತ್‌ ಎಂಬ ಪಾಠವೂ ಇದೆ) : ಜ್ಞಾನದಿಂದಲೇ, 
ಸಮೃದ್ಧಂ: ಅನಂತ ಫಲವನ್ನು ಕೊಡುವುದಾಗಿ, ಭವತಿ: ಆಗುತ್ತದೆ. ಕೇವಲ ತಪಸಷ್ನೇ 
ಅಲ್ಲ, ಯಜ್ಞಾಃ: ಯಜ್ಞಗಳೂ ಸಹ, ತತಃ: ಆ ಪರಮಾತ್ಮನ ಜ್ಞಾನದಿಂದಲೇ, 
ಪ್ರವರ್ಧಂತೇ: ಶ್ರೇಷ್ಠವಾದ ಫಲವನ್ನು ಕೊಡುತ್ತವೆ. "ಯದೇವ ವಿದ್ಯಯಾ ಕರೋತಿ' 
ಎಂಬ ಶ್ರುತಿಯು ಈ ವಿಷಯದಲ್ಲಿ ಪ್ರಮಾಣ. ಜ್ಞಾನವೇ ಫಲವನ್ನು ಕೊಡುತ್ತದೆ 
ಎಂಬ ಅವಧಾರಣೆಯಿಂದ ವ್ಯಾವರ್ತ್ಯವಾದ ವಿಷಯವನ್ನು ಹೇಳುತ್ತಾರೆ. ಸತ್ಯಾತ್‌: 
ಅಂತಹ ಭಗವಂತನಿಂದ, ಪ್ರಚ್ಯವಮಾನಾಃ: ದೂರ ಸರಿಯುವ ಎಂದರೆ ಅಂತಹ 
ಭಗವಂತನ ಜ್ಞಾನವಿಲ್ಲದಿರುವ ಜನರಿಗೆ, ಸಂಕಲ್ಪೇನ: ಅವರ ಸಂಕಲ್ಪದಿಂದ, 
ಸಮಾಹಿತಂ: ಚೆನ್ನಾಗಿ ಮನಸಿನಲ್ಲಿ ಇಡಲ್ಪಟ್ಟಫಲವು ಸಮೃದ್ಧವಾಗುವುದಿಲ್ಲ ಎಂದು 
ಇಟ್ಟುಕೊಳ್ಳಬೇಕು. "ಅನೇವಂ ವಿತ್‌ ಮಹತ್‌ಪುಣ್ಯಂ ಕರ್ಮ ಕರೋತಿ ತದ್ದಾಸ್ಯಾಂತತಃ 
ಕ್ಷೀಯತೇ' ಪರಮಾತ್ಮನ ಜ್ಞಾನವಿಲ್ಲದೆ ಮಾಡಿದ ಪುಣ್ಯಕಾರ್ಯವೂ ಕೂಡ ಕೊನೆಯಲ್ಲಿ 
ನಾಶವನ್ನೇ ಹೊಂದುತ್ತದೆ ಎಂಬ ಶ್ರುತಿಯು ಈ ವಿಷಯದಲ್ಲಿಪ್ರಮಾಣ. 


ಮನಸಾನ್ಯಸ್ಯ ಭವತಿ ವಾಚಾರನೃಸ್ಯ ಚ ಕರ್ಮಣಾ 10೭1 


ಮನೋ-ವಾಕ್‌ -ಕರ್ಮಗಳಿಗೆ ಒಂದೇ ವಿಷಯವಾದರೆ ಅದು ತಪಸ್ಸಿನ ಸಿದ್ದಿಗೆ 
ಕಾರಣವಾಗುತ್ತದೆ ಎಂಬ ಅಭಿಪ್ರಾಯದಿಂದ ಅದನ್ನು ಹೊಂದದಿರುವ ದುಷ್ಟರ 
ಸ್ವಭಾವವನ್ನು ಹೇಳುತ್ತಾರೆ. ದುರಾತ್ಮನಾದವನು ಮನಸ್ಸಿನಿಂದಲೇ ಬೇರೆ ವ್ಯಾಪಾರವನ್ನು, 
ಮಾತಿನಿಂದಲೇ ಬೇರೆ ವ್ಯಾಪಾರವನ್ನು ಮತ್ತು ಕೃತಿಯಿಂದಲೇ ಬೇರೆ ಕಾರ್ಯವನ್ನು 
ಮಾಡುತ್ತಾನೆ. 


-566- ಮಹಾಭಾರತ ಉದ್ಯೋಗಪರ್ವ 


ಸಂಕಲಸಿದ್ದಂ ಪುರುಷಮಸಂಕಲ್ಪೋಡಡಿತಿಷ್ಯತಿ । 


“ ಅ 
ಬ್ರಾಹ್ಮಣಸ್ಯ ವಿಶೇಷೇಣ ಕಿಂಚಾನ್ಯದಪಿ ಮೇ ಶೃಣು 11೧೮॥ 
೬ ಶೆ ಳೆ ಲ 


ಸಂಕಲ್ಪಸಿದ್ದಂ ಪುರುಷಂ: ಮನೋವಾಕ್ಸರ್ಮಗಳಲ್ಲಿ ಏಕವಿಷಯಕವಾಗಿರುವ 
ಪುರುಷನನ್ನು, ಅಸಂಕಲ್ಪಃ: ಸಮೀಚೀನವಾದ ಪಕ್ಷ್ಚವಿಲ್ಲದ, ಎಂದರೆ 
ಮನೋವಾಕ್ಕರ್ಮಗಳಲ್ಲಿ ಭಿನ್ನಭಿನ್ನ ವಿಷಯಕನಾದ ಪುರುಷನು, ಅಧಿತಿಷ್ಯತಿ: 
ಮೀರಿರುವೆನೆಂದು ತಿಳಿಯುತ್ತಾನೆ. ಆದ್ದರಿಂದ ಅದು ದುಷ್ನಸ್ನಭಾವ. ಸಂಕಲ್ಪಸಿದ್ಧಃ 
ಪುರುಷಃ ಸಂಕಲ್ಪಾದಧಿತಿಷ್ಠತಿ ಎಂಬ ಪಾಠವಿದ್ದರೆ ಮನೋವಾಕೃರ್ಮಗಳಲ್ಲಿ 
ಏಕವಿಷಯಕನಾಗಿರುವ ಪುರುಷನು ಅಂತಹ ಮನೋವಾಕರ್ಮಗಳ ಏಕವಿಷಯಕತ್ವ 
ರೂಪವಾದ ಗುಣದಿಂದ ಉಳಿದವರನ್ನು ಮೀರಿರುತ್ತಾನೆ ಎಂದು ಅರ್ಥ. ಇದು 
ಬ್ರಾಹ್ಮಣನು ವಿಶೇಷವಾಗಿ ಅನುಸರಿಸಬೇಕಾದ ಧರ್ಮ. ಬ್ರಾಹ್ಮಣನು ಅನುಷ್ಠಾನ 
ಮಾಡಬೇಕಾದ ಇನ್ನೊಂದು ಧರ್ಮವನ್ನು ಹೇಳುತ್ತೇನೆ, ಕೇಳುವವನಾಗು. 


ಅಧ್ಯಾಪಯೇತ್‌ ಮಹದೇತದ್‌ ಯಶಸ್ಯಂ 
ವಾಚೋ ವಿಕಾರಂ ಕವಯೋ ವದಂತಿ । 
ಅಸ್ಮಿನ್‌ ಯೋಗೇ ಸರ್ವಮಿದಂ ಪ್ರತಿಷ್ಠಿತಂ 
ಯೇ ತದ್ದಿದುರಮೃತಾಸ್ತೇ ಭವಂತಿ Teal 


ಕವಯಃ: ಜ್ಞಾನಿಗಳು, ಏತತ್‌: ಯಾವ ಈ ವಸ್ತುವನ್ನು, ಮಹತ್‌: 
ಪೂರ್ಣವಾದುದು, ಯಶಸ್ಕ್ಯಂ: ಯಶಃಪ್ರದವಾದುದು, ವಾಚೋ ವಿಕಾರಂ: 
"ಏಕಮೇಕಂ ಸುಶಸ್ತಿಭಿಃ', "ತಯೋರ್ಜುಷ್ಟಿಂ ಮಾತರಿಶ್ವಾಜಗಾಮ' , "ತ್ರಿಪಾದೂರ್ದ್ವ 
ಉದೈತ್ಪುರುಷಃ', "ಚತುರ್ಭಿಸ್ಸಾಕಂ ನವತಿಂ ಚ', ಇತ್ಯಾದಿ ವಿವಿಧ ವಾಕ್ಯಗಳಲ್ಲಿ 
ವಿವಿಧವಾದ ಆಕಾರವನ್ನು ಉಳ್ಳದ್ದೆಂದು ವರ್ಣಿಸುತ್ತಾರೆಯೋ, ಏತತ್‌: ಅಂತಹ 
ಈ ಬ್ರಹ್ಮನನ್ನು, ಅಧ್ಯಾಪಯೇತ್‌- ಶಿಷ್ಯರನ್ನು ಕುರಿತು ಉಪದೇಶ ಮಾಡಬೇಕು. 
ಅಸ್ಥಿನ್‌ ಯೋಗೇ: ಈ ಸಕಲ ಗುಣಗಳಿಗೆ ಆಶ್ರಯನಾದ ಬ್ರಹ್ಮನಲ್ಲಿ, ಇದಂ ಸರ್ವಂ: 
ಈ ಜಗತ್ತೆಲ್ಲವೂ, ಪ್ರತಿಷ್ಠಿತಂ: ಪ್ರತಿಷ್ಠಿತವಾಗಿದೆ, ಯ ಏತತ್‌ ವಿದುಃ: ಯಾರು 
ಇದನ್ನುತಿಳಿಯುತ್ತಾರೆಯೋ, ತೇ: ಅವರು, ಅಮೃತಾ ಭವಂತಿ- ಮುಕ್ತರಾಗುತ್ತಾರೆ. 


ಸನತ್ತುಜಾತೀಯ ಪರ್ವ -567- 


ನ ಕರ್ಮಣಾ ಸುಕೃತೇನೇಹ ರಾಜನ್‌ 
ಸತ್ಯಂ ವದೇಜ್ಞುಹುಯಾದ್‌ ವಾ ಯಜೇದ್‌ ವಾ । 
ನೈತೇನ ಬಾಲೋ ಮೃತ್ಯುಮತ್ಯೇತಿ ರಾಜನ್‌ 
ಮತಿಂ ಚಾಸೌ ನ ಲಭತ್ಯಂತಕಾಲೇ ION 


ಎಲೈ ರಾಜನೇ, ಬಾಲನು ಎಂದರೆ ಅಪರೋಕ್ಷ ಜ್ಞಾನವಿಲ್ಲದವನು ಸರಿಯಾದ 
ರೀತಿಯಲ್ಲಿ ಒಳ್ಳೆಯ ಕರ್ಮವನ್ನು ಅನುಷ್ಠಾನ ಮಾಡಿದರೂ ಅದರಿಂದ 
ಮೃತ್ಯುರೂಪವಾದ ಮಿಥ್ಯಾಜ್ಞಾನವನ್ನು ದಾಟುವುದಿಲ್ಲ. ಮಿಥ್ಯಾಜ್ಞಾನವು ಯಥಾರ್ಥ 
ಜ್ಞಾನದಿಂದಲೇ ನಾಶವನ್ನು ಹೊಂದಬೇಕಾಗಿರುವುದರಿಂದ ಕರ್ಮದಿಂದ ನಾಶವನ್ನು 
ಹೊಂದುವುದಿಲ್ಲ. ಆದ್ದರಿಂದ ಮಿಥ್ಯಾಜ್ಞಾನ ಮೂಲಕವಾದ ಸಂಸಾರದ ನಿವೃತ್ತಿಯೂ 
ಸಹ ಕರ್ಮದಿಂದ ಉಂಟಾಗುವುದಿಲ್ಲಎಂದು ಅಭಿಪ್ರಾಯ. ಅಪರೋಕ್ಷ ಜ್ಞಾನಿಯಲ್ಲದ 
ಬಾಲಕನಂತಿರುವ ಅವನು ಯಾವ ಸತ್ಯವನ್ನು ಮಾತನಾಡುತ್ತಾನೆಯೋ ಅಥವಾ 
ಹೋಮವನ್ನು ಮಾಡುತ್ತಾನೆಯೋ ಅಥವಾ ಯಾಗವನ್ನು ಮಾಡುತ್ತಾನೆಯೋ 
ಅದರಿಂದ ದೇಹೋತ್ಸಮಣ ಕಾಲದಲ್ಲಿ ಒಳ್ಳೆಯ ಬುದ್ಧಿಯನ್ನೂ ಹೊಂದುವುದಿಲ್ಲ. 
"ಮತಿಂ ಚಾತೋ ನ ಲಭತಿ' ಎಂಬ ಪಾಠವಿದ್ದರೆ ಜ್ಞಾನಗಳು ಉತ್ಕಮಣವನ್ನು 
ಹೊಂದುವಾಗ ಹೊಂದುವ ಸುಖವನ್ನೂ ಅವನು ಪಡೆಯುವುದಿಲ್ಲಎಂದು ಅರ್ಥ. 


ತೂಷ್ಲೀಮೇಕ ಉಪಾಸೀತ ನ ಚೇಚ್ಚೇತ್‌ ಮನಸಾಂಪಿ ನ । 
ಅತಿಸಂಸ್ತುತಿನಿಂದಾಭ್ಯಾಂ ಪ್ರೀತಿರೋಷೌ ವಿಸರ್ಜಯೇತ್‌ 11೨೧1 


ವಾಜ್‌ನಿಯಮನ ಪೂರ್ವಕವಾಗಿ ಸಮಾಧಿಕ ವಸ್ತುರಹಿತನಾದ ಆ 
ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು. ಮನಸ್ಸಿನಲ್ಲಿಯೂ ಸಹ ವಿಷಯಗಳನ್ನು 
ಬಯಸಬಾರದು. ಯಾರಾದರೂ ಬಹಳವಾಗಿ ಸ್ತೋತ್ರವನ್ನುಮಾಡಿದರೆ ಅದರಿಂದ 
ಸಂತೋಷವನ್ನೂ, ನಿಂದೆಯನ್ನು ಮಾಡಿದರೆ ಅವರ ಮೇಲೆ ರೋಷವನ್ನೂ 
ಹೊಂದಬಾರದು. 

ಅತ್ರೆವ ತಿಷ್ಕನ್‌ ಕೃತ್ರಿಯ ಬ್ರಹ್ಮಾವಿಶತಿ ಪಶ್ಯತಿ । 

ವೇದೇಷು ಚಾನುಪೂರ್ವ್ಯೇಣ ಏತದ್ದಿದ್ದಾನ್‌ ಬ್ರವೀಮಿ ತೇ  ॥೨೨॥ 


-568- ಮಹಾಭಾರತ ಉದ್ಯೋಗಪರ್ವ 


ಎಲೈ ಕ್ಷತ್ರಿಯನಾದ ಧೃತರಾಷ್ಟನೇ, ಇಂತಹ ಉಪಾಸನೆಯಲ್ಲಿಯೇ ನಿರತನಾದ 
ಮನುಷ್ಯನು ಪರಮಾತ್ಮನನ್ನುನೋಡುತ್ತಾನೆ ಮತ್ತು ಅವನನ್ನು ಪ್ರವೇಶಿಸುತ್ತಾನೆ. ನೀನು 
ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ನಾನು ವೇದಗಳಲ್ಲಿ ಹೇಳಲ್ಪಟ್ಟ ಈ ವಿಷಯವನ್ನು 
ಕ್ರಮವಾಗಿ ತಿಳಿದು ನಿನಗೆ ಹೇಳುತ್ತಿದ್ದೇನೆ. ಅಥವಾ ಅತ್ರೆವ ತಿಷ್ಠನ್‌ ಎಂಬ ಶಬ್ದಕ್ತೆ 
ಗೃಹಸ್ಥಾಶ್ರಮಿಯಾಗಿಯೇ ಇದ್ದುಎಂದೂ ಅರ್ಥವನ್ನು ಮಾಡಬಹುದು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಷಟ್‌ಚತ್ವಾರಿಂಶೋ5ಧ್ಯಾಯಃ ॥ 
|| ಸನತ್ತುಜಾತಪರ್ವಣಿ ಪಂಚಮೋ5ಧ್ಯಾಯಃ || 


| ಇತಿ ಶ್ರೀಮನ್ಮಹಾಭಾರತೇ ಉದ್ಯೋಗಪರ್ವಣಿ ಸನತ್ತುಜಾತೀಯೇ 
ವಿಷಮವಾಕ್ಯಾರ್ಥಪ್ರಕಾಶೇ ಪಂಚನೋಂಧ್ಯಾಯ 


ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿನಲವತ್ತಾರನೆಯ 
ಅಧ್ಯಾಯ ಮುಗಿಯಿತು. 
La aS A ರ 
ನಲವತೇಳನೆಯ ಅಧ್ಯಾಯ 
ಸನತ್ತುಜಾತರಿಂದ ಧೃತರಾಷ್ಟನನ್ನು ಕುರಿತು ತತ್ತೋೋಪದೇಶ 
ಸನತುಜಾತಃ 
ಯತ್ನಚ್ಛುಕ್ಷಂ ಮಹಜ್ವೋತಿರ್ದೀಪ್ಯಮಾನಂ ಮಹದ್ಯಶಃ । 
ಯದೆ ಚ ದೇಶಾ ಉಪಾಸಂತೇ ಯಸ್ಮಾತ್‌ ಸೂರ್ಯೋ ವಿರಾಜತೇ । 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೧ 
ಪೂರ್ವಾಧ್ಯಾಯದಲ್ಲಿ "ಯ ಏತದ್ದಿದುರಮೃತಾಸ್ತೇ ಭವಂತಿ' ಎಂದು 
ಬ್ರಹ್ಮಜ್ಞಾನದಿಂದ ಮೋಕ್ಟಪ್ರಾಷ್ತಿಯು ಹೇಳಲ್ಪಟ್ಟಿದೆ. ಈಗ ಆ ಬ್ರಹ್ಮಸ್ತ್ವರೂಪವು 
ಎಂತಹದು ಮತ್ತು ಆ ಬ್ರಹ್ಮಜ್ಞಾನವು ಯಾರಿಗೆ ಉಂಟಾಗುತ್ತದೆ ಎಂಬ ಎರಡು 
ವಿಷಯಗಳನ್ನೂ ಈ ಅಧ್ಯಾಯದಲ್ಲಿ ನಿರೂಪಿಸುತ್ತಾರೆ. ಅದರಲ್ಲಿ ಮೊದಲು 
ಪರಮಾತ್ಮನ ಸರ್ವಪ್ರಕಾಶಕತ್ವ ಮತ್ತು ದೇವೋಪಾಸ್ಯತ್ವ ಸ್ವರೂಪವಾದ ಮಹಿಮೆಯನ್ನು 
ಹೇಳಿ, ಅಂತಹ ಜ್ಞಾನದಲ್ಲಿ ಅಧಿಕಾರಿಗಳು ಯಾರು ಎಂಬುದನ್ನು ತಿಳಿಸುತ್ತಾರೆ. 


ಸನತ್ತುಜಾತೀಯ ಪರ್ವ -569- 


ಯತ್‌: ಯಾವ, ತತ್‌: ವ್ಯಾಪ್ತವಾದ, ಶುಕ್ಷಂ: ಶುದ್ಧವಾದ (ಶುಕ್ಲಎಂಬುದಕ್ಕೆ 
ಬದಲಾಗಿ ಕೆಲವು ಪಾಠಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಶುಕ್ರ ಎಂಬ ಪದವೇ ಇದೆ. 
ಅದಕ್ಕೂ ಶುದ್ಧ ಎಂದೇ ಅರ್ಥ). ಮಹಜ್ಜೋತಿಃ- ಸರ್ವಪ್ರಕಾಶಕವಾದ, 
ದೀಪ್ಯಮಾನಂ- ಪ್ರಕಾಶಮಾನವಾದ, ಮಹದ್ಯಶಃ: ಯಶಃಪೂರ್ಣವಾದ 
ವಸ್ತುವಿದೆಯೋ, ಯಸ್ಮಾಚ್ಚ: ಮತ್ತು ಯಾವನಿಂದ, ಸೂರ್ಯಃ: ಸೂರ್ಯನು, 
ವಿರಾಜತೇ: ಪ್ರಕಾಶಿಸುತ್ತಾನೆಯೋ, ತದ್ವೈ- ಅಂತಹ ಬ್ರಹ್ಮನನ್ನೇ, ದೇವಾಃ: ಬ್ರಹ್ಮಾದಿ 
ದೇವತೆಗಳು, ಉಪಾಸಂತೇ: ಉಪಾಸನೆ ಮಾಡುತ್ತಾರೆ. "ವೈ' ಎಂಬ ನಿಪಾತದಿಂದ 
"ವಿಶ್ವೇದೇವಾ ಉಪಾಸತೇ' ಮೊದಲಾದ ಶ್ರುತಿಪ್ರಸಿದ್ಧಿಯನ್ನು ಉಪದೇಶಿಸುತ್ತಾರೆ. 
ಅಂತಹ ಗುಣವಿಶಿಷ್ಠನಾದ ಬ್ರಹ್ಮನನ್ನು ಜ್ಞಾನಾದಿಯೋಗಸಂಪನ್ನರಾದ ಯೋಗಿಗಳು 
ಚೆನ್ನಾಗಿ ತಿಳಿಯುತ್ತಾರೆ. 


ಶುಕ್ಸಾದ್‌ ಬ್ರಹ್ಮ ಪ್ರಭವತಿ ಬ್ರಹ್ಮ ಶುಕ್ಲೇನ ವರ್ಧತೇ । 
ತಚ್ಚುಕ್ಕಂ ಜ್ಯೋತಿಷಾಂ ಮಧ್ಯೇಠತಪ್ಪಂ ತಪತಿ ತಾಪನಮ್‌ । 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ TE) 


ಈ ಶ್ಲೋಕದಲ್ಲಿ ಭಗವಂತನ ಚತುರ್ಮುಖೋತ್ಪಾದಕತ್ತಾದಿ ಮಹಿಮೆಯನ್ನು 
ಹೇಳುತ್ತಾರೆ. ಪರಿಶುದ್ಧನಾದ ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮನು ಉತ್ಪತ್ತಿಯನ್ನು 
ಹೊಂದುತ್ತಾನೆ. ಆ ಚತುರ್ಮುಖ ಬ್ರಹ್ಮನು ಶುದ್ಧನಾದ ಪರಮಾತ್ಮನಿಂದಲೇ 
ಅಭಿವೃದ್ಧಿಯನ್ನು ಹೊಂದುತ್ತಾನೆ. "ಯೋ ಬ್ರಹ್ಮಾಣಮ್‌ ವಿಧದಾತಿ ಪೂರ್ವಂ' ಎಂಬ 
ಶ್ರುತಿಯು, ಪರಮಾತ್ಮನು ಮೊದಲು ಬ್ರಹ್ಮನನ್ನು ಸೃಷ್ಟಿಸಿ ಅವನಿಗೆ ವೇದವನ್ನು ಉಪದೇಶ 
ಮಾಡಿ ಅಭಿವೃದ್ಧಿಯನ್ನು ಹೊಂದಿಸುತ್ತಾನೆ ಎಂದು ಹೇಳುತ್ತದೆ. ಆ ಶುದ್ಧನಾದ ಬ್ರಹ್ಮನು 
ಜ್ಯೋತಿಸ್ಸುಗಳ ಮಧ್ಯದಲ್ಲಿ ಇದ್ವು ಅವುಗಳಿಂದ ಪ್ರಕಾಶಿತನಾಗದೆ ತಾನೇ ಸ್ವಯಂ 
ಪ್ರಕಾಶರೂಪನಾಗಿ ಸೂರ್ಯಾದಿ ಜ್ಯೋತಿಸ್ಸುಗಳನ್ನೂ ಪ್ರಕಾಶಿಸುತ್ತಾನೆ. "ತಸ್ಥಾದೇತದ್ವಹ್ಮ 
ನಾಮರೂಪಮನ್ನಂ ಚಜಾಯತೇ' ಎಂಬ ಶ್ರುತಿಯು "ಯದಾದಿತ್ಯಗತಂ ತೇಜಃ' ಎಂಬ 
ಸ್ಫೃತಿಯೂ ಸಹ ಈ ವಿಷಯದಲ್ಲಿಪ್ರಮಾಣವಾಗಿವೆ. 

ಪೂರ್ಣಾತ್‌ ಪೂರ್ಣಮುದ್ಧರಂತಿ ಪೂರ್ಣಾತ್‌ ಪೂರ್ಣಂ ಪ್ರಚಕ್ಷತೇ । 


ಹರಂತಿ ಪೂರ್ಣಾತ್‌ ಪೂರ್ಣಂ ಚ ಪೂರ್ಣಮೇವಾವಶಿಷ್ಯತೇ । 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೩11 


-570- ಮಹಾಭಾರತ ಉದ್ಯೋಗಪರ್ವ 


ಈ ಶ್ಲೋಕದಲ್ಲಿ ಯೋಗಿಗಳ ಇನ್ನೊಂದು ಮಹಿಮೆಯನ್ನು ಹೇಳುತ್ತಾರೆ. 
ಯೋಗಿಗಳು, ಪೂರ್ಣಾತ್‌: ಗುಣಪೂರ್ಣವಾದ ಮೂಲರೂಪದಿಂದ, ಪೂರ್ಣಂ: 
ಗುಣಪೂರ್ಣವಾದ ಅವತಾರ ರೂಪವನ್ನು, ಉದ್ಧರಂತಿ: ತಮ್ಮ ಪ್ರಯೋಜನಕ್ಕಾಗಿ 
ಪ್ರತ್ಯೇಕಿಸಿಕೊಳ್ಳುತ್ತಾರೆ. ಪೂರ್ಣಾತ್‌: ಪೂರ್ಣವಾದ ಮೂಲರೂಪದಿಂದ, 
ಪೂರ್ಣಂ: ಅವತಾರರೂಪವನ್ನು ಹರಂತಿ: ಭೂಮ್ಯಾದಿ ಲೋಕಗಳಿಗೆ 
ಕರೆದುಕೊಂಡು ಬರುತ್ತಾರೆ. ಶ್ಲೇತದ್ದೀಪಾದಿಗಳಿಗೆ ಹೋಗಿ, ಅನೇಕ ವಿಧವಾದ 
ಸ್ರೋತ್ರಗಳಿಂದ ಅವನನ್ನು ಪ್ರಸನ್ನೀಕರಿಸಿಕೊಂಡು, ತಮಗೆ ಅಭಿಮತವಾದ 
ಪ್ರಯೋಜನವನ್ನುಪಡೆಯಲು ಯಾವಾಗಲೂ ಇರುವ ರಾಮಾದಿ ರೂಪವನ್ನು ಮೂಲ 
ರೂಪದಿಂದ ಪೃಥಕ್ಕರಿಸಿ ಭೂಲೋಕಾದಿಗಳಿಗೆ ಕರೆದುಕೊಂಡು ಬರುತ್ತಾರೆ ಎಂದು 
ತಾತ್ಪರ್ಯ. ಪೂರ್ಣಾತ್‌: ಪೂರ್ಣವಾದ ಮೂಲರೂಪದಿಂದ ಹೊರಗೆ ಬಂದ 
ಅವತಾರರೂಪವನ್ನೂ, ಪೂರ್ಣಂ: ಪೂರ್ಣವಾದುದು ಎಂದು, ಪ್ರಚಕ್ಷತೇ: 
ಹೇಳುತ್ತಾರೆ. ಪೂರ್ಣಂ ಚ: ಮೊದಲೇ ಪೂರ್ಣವಾದ ಮೂಲರೂಪವೂ ಸಹ, 
ಪೂರ್ಣಮೇವ-: ಅವತಾರರೂಪಗಳು ಅದರಲ್ಲಿ ಪ್ರವೇಶಿಸಿದರೂ ಪೂರ್ಣವಾಗಿಯೇ, 
ಅವಶಿಷ್ಯತೇ: ಉಳಿಯುತ್ತದೆ. ಯೋಗಿಗಳು ವೇದ ಪ್ರತಿಪಾದ್ಯನಾದ ಅಂತಹ 
ಭಗವಂತನನ್ನುನೋಡುತ್ತಾರೆ. 


ಆಪೋತಥಾದ್ದ ೫ ಸಲಿಲಸ್ಯ ಮಧ್ಯೇ 
ಉಭೇ ದೇವ್ಯೌ ಶಿಶ್ರಿಯಾತೇರಂತರಿಕ್ಷೇ । 
ಸ ಸಧ್ರೀಚೀಃ ಸ ಸವಿಷಾಚೀರ್ವಸಾನ 
ಉಭೇ ಬಿಭರ್ತಿ ಪೃಥಿವೀಂ ದಿವಂ ಚ ॥ 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ Tal 


ಈ ಶ್ಲೋಕದಲ್ಲಿ ಪರಮಾತ್ಮನ ಶ್ರೀಭೂಧಾರಕತ್ವ ರೂಪವಾದ ಮಹಿಮೆಯನ್ನು 
ಹೇಳುತ್ತಾರೆ. ಅಥ- ಸೂಕ್ಶ್ಮಸೃಷ್ಟಿಯ ಅನಂತರದಲ್ಲಿ, ಅದ್ಭ್ಯಃ 
ಬಾಹ್ಯಾವರಣದಲ್ಲಿರುವ ಜಲದಿಂದ, ಆಪಃ: ಬ್ರಹ್ಮಾಂಡದ ಒಳಗಿರುವ ಗರ್ಭೋದಕ 
ರೂಪವಾದ ಜಲಗಳು, ಉತ್ಪನ್ನವಾದವು ಎಂದು ಇಟ್ಟುಕೊಳ್ಳಬೇಕು. ತಸ್ಯ ಸಲಿಲಸ್ಯ 


ಮಧ್ಯೇ: ಬ್ರಹ್ಮಾಂಡದ ಒಳಗಿರುವ ನೀರಿನ ಮಧ್ಯದಲ್ಲಿ, ಅಂತರಿಕ್ಷೇ: ಆಕಾಶದಲ್ಲಿ, 


ಸನತ್ತುಜಾತೀಯ ಪರ್ವ -571- 


ಉಭೇ ದೇವ್ಯೌ: ಶ್ರೀ-ಭೂದೇವಿಯರು, ಶಿಶ್ರಿಯಾತೇ: ನೆಲೆಸಿದ್ದಾರೆ. ಸಧ್ರೀಚೇಃ: 
ಸಮೀಚೀನವಾಗಿರುವ, ವಿಷೂಚೀಃ: ಎಲ್ಲಕಡೆಯಲ್ಲಿಯೂ ವ್ಯಾಪಿಸಿರುವ, ಆಪಃ: 
ನೀರನ್ನುಎಂದು ಇಟ್ಟುಕೊಳ್ಳಬೇಕು, ವಸಾನಃ- ವಸ್ಟದಂತೆ ಸುತ್ತಲೂ ಧರಿಸಿದವನಾಗಿ 
ಅಥವಾ "ಸಧ್ರೀಚೀ' ಎಂದರೆ ಪೂರ್ವಾದಿ ದಿಕ್ಕುಗಳು, 'ವಿಷೂಚೀ' ಎಂದರೆ 
ಆಗ್ಲೇಯಾದಿ ವಿದಿಕ್ಳುಗಳು. ದ್ವಿತೀಯಾ ವಿಭಕ್ತಿಯು ಸಪ್ತಮೀ ವಿಭಕ್ತಿಯ ಅರ್ಥದಲ್ಲಿದೆ. 
ಆ ದಿಕ್ಕಿನಲ್ಲಿ ವಾಸ ಮಾಡುವ ಎಂದು ಅರ್ಥ. ಐತರೇಯ ಭಾಷ್ಯದಲ್ಲಿ ಹೀಗೆ 
ಹೇಳಲ್ಪಟ್ಟಿದೆ. "ಸ ಚಾಸು ಪೂರ್ವಾದಿದಿಕ್ಟ್ವೇತೌ ಚ ಚತುರ್ಷಪಿ । ನಿತ್ಯದಾ ವಸತಃ 
ಕೋಣದಿಕ್ಸ್ಯಪ್ಯಾಸು ವಿಷೂಚಿಷು' (ಪರಮಾತ್ಮನು ಮತ್ತು ಶ್ರೀ-ಭೂದೇವಿಯರು 
ನಿತ್ಯವೂ ಪೂರ್ವಾದಿ ದಿಕ್ಕುಗಳಲ್ಲಿಯೂ, ಕೋಣಾದಿ ವಿದಿಕೃುಗಳಲ್ಲಿಯೂ ನೆಲೆಸಿದ್ದಾರೆ) 
ಎಂದು ಹೇಳಲ್ಪಟ್ಟಿದೆ. ಅಂತಹ ಜಲಮಯವಾದ ವಸ್ತವನ್ನು ಧರಿಸಿದ, ಸಃ 
ವೇದಾದಿಗಳಲ್ಲಿ ಪ್ರಸಿದ್ಧನಾದ ಪರಮಾತ್ಮನು, ಪೃಥಿವೀಂ: ಪೃಥಿವಿಯ 
ಅಭಿಮಾನಿಯಾದ ಭೂದೇವಿಯನ್ನೂ ದಿವಂ- ಅಂತರಿಕ್ಷಕ್ಕೆ ಅಭಿಮಾನಿಯಾದ 
ಪ್ರಕಾಶಮಾನಳಾದ ಶ್ರೀದೇವಿಯನ್ನೂ, ಉಭೇ: ಈ ಇಬ್ಬರನ್ನೂ , ಬಿಭರ್ತಿ: ಧರಿಸಿ 
ಪೋಷಿಸುತ್ತಾನೆ. 
"ಆಪೋಕಠಥಾದ್ಭ್ಯಃ ಸಲಿಲಂ ತಸ್ಯ ಮಧ್ಯೇ 
ಉಭೌ ಡೇವೌ ಶಿಶ್ರಿ ಯಾತೇ5ಂತರಿಕ್ಷೇ | 
ಆದಧ್ರೀಚೀಃ ಸವಿಷೂಚೀರ್ವಸಾನೌ 
ಉಭೌ ಬಿಭರ್ತಿ ಪೃಥಿವೀಂ ದಿವಂ ಚ ॥' 

ಎಂಬ ಪಾಠವನ್ನು ತೆಗೆದುಕೊಂಡರೆ ಹೀಗೆ ಅರ್ಥವನ್ನು ಮಾಡಬೇಕು. ಅಥ: 
ಮಹದಾದಿ ತತ್ವಗಳ ಸೃಷ್ಟಿಯ ಅನಂತರದಲ್ಲಿ, ಆಪಃ: ಜಲದಿಂದ ಉಪಲಕ್ಷಿತವಾದ 
SE ಸೃಷ್ಟವಾದವು ಎಂದು ಇಟ್ಟುಕೊಳ್ಳಬೇಕು. ಅದ್ದ್ದ ಷ್ಟ 
ಪಂಚಭೂತಗಳಿಂದ, ಸಲಿಲಂ: ಜಲಾದಿ ಪಂಚಭೂತಾತ್ಮಕವಾದ ೫ 
ಸೃಷ್ಟಿಯನ್ನು ಮಾಡಿ, ತಸ್ಯ: ಆ ಸ್ಥೂಲದೇಹದ, ಮಧ್ಯೇ: "ಮಧ್ಯ ದಲ್ಲಿ, ಅಂತರಿಕ್ಷೇ- 
ಹೃದಯಾಕಾಶದಲ್ಲಿ, ಉಭೌ ದೇವೌ- ನಾರಾಯಣ-ಮುಖ್ಯಪ್ರಾಣರು, 
ಶಿಶ್ರಿಯಾತೇ: ನೆಲೆಸಿದ್ದಾರೆ. ಇವರಿಬ್ಬರೂ ಶರೀರಾಕಾಶದಲ್ಲಿಮಾತ್ರ ನೆಲೆಸಿರುವುದಲ್ಲ, 
ಎಲ್ಲಕಡೆಯಲ್ಲಿಯೂ ನೆಲೆಸಿದ್ದಾರೆ ಎಂಬ ವಿಶೇಷವನ್ನು ಹೇಳುತ್ತಾರೆ. ಸ ವಿಷೂಚೀಃ: 


-572- ಮಹಾಭಾರತ ಉದ್ಯೋಗಪರ್ವ 


ಆಗ್ನೇಯಾದಿ ವಿದಿಕ್ಕುಗಳಿಂದ ಸಹಿತವಾದ, ಆದಧ್ರೀಚೀಃ: ಅಭಿಮುಖವಾಗಿರುವ 
ಪೂರ್ವಾದಿ ದಿಕ್ಕುಗಳನ್ನು, ವಸಾನೌ: ಆಚ್ಚಾದಿಸುವವರಾಗಿ, ಸರ್ವತ್ರ 
ವ್ಯಾಪಿಸುವವರಾಗಿ ಎಂದು ಅಭಿಪ್ರಾಯ. ಉಭೌ: ನಾರಾಯಣ- 
ಮುಖ್ಯಪ್ರಾಣರಿಬ್ಬರೂ, ಪೃಥಿವೀಂ- ಭೂಲೋಕವನ್ನು, ದಿವಂ ಚ: ಮತ್ತು ಅಂತರಿಕ್ಷ 
ಲೋಕವನ್ನು, ಬಿಭರ್ತಿ: ಧರಿಸಿರುತ್ತಾರೆ. ಬಿಭರ್ತಿ ಎಂಬ ಏಕವಚನ ಪ್ರಯೋಗವನ್ನು 
ದ್ವಿವಚನಾರ್ಥದಲ್ಲಿರುವ ಛಾಂಧಸ ಪ್ರಯೋಗವೆಂದು ತಿಳಿಯಬೇಕು. 


ಉಭೌ ಚ ದೇವೌ ಪೃಥಿವೀಂ ದಿವಂ ಚ 
ದಿಶಶ್ಚ ಶುಕ್ರಂ ಭುವನಂ ಬಿಭರ್ತಿ । 
ತಸ್ಮಾದ್‌ ದಿಶಃ ಸರಿತಶ್ಚ ಸ್ರವಂತಿ 
ತಸಾತ್‌ ಸಮುದ್ರಾ ವಿಹಿತಾ ಮಹಾಂತಾಃ ॥ 


೬ ಪ್‌ 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೫ 


ಶುಕ್ರಂ: ಶುದ್ಧನಾದ ಪರಮಾತ್ಮನು, ಉಭೌ ದೇವೌ: ಸೂರ್ಯ-ಚಂದ್ರ ಇಬ್ಬರು 
ದೇವತೆಗಳನ್ನೂ, ಪೃಥಿವೀಂ ದಿವಂ ಚ: ಭೂಮಿ ಮತ್ತು ಅಂತರಿಕ್ಷಗಳನ್ನೂ ಮತ್ತು 
ಅವುಗಳ ಅಭಿಮಾನಿ ದೇವತೆಗಳನ್ನೂ, ದಿಶಶ್ಚ: ಮತ್ತು ದಿಕ್ಕುಗಳ ಅಭಿಮಾನಿ 
ದೇವತೆಗಳನ್ನೂ , ಭುವನಂ: ಎಲ್ಲ ಲೋಕಗಳನ್ನೂ ಮತ್ತು ಅವುಗಳ ಅಭಿಮಾನಿ 
ದೇವತೆಗಳನ್ನೂ, ಬಿಭರ್ತಿ: ಧರಿಸಿದ್ದಾನೆ. ತಸ್ಮಾತ್‌: ಆ ಪರಮಾತ್ಮನಿಂದ, ದಿಶಃ: 
ಸೂರ್ಯಾದಿಗಳಿಂದ ಕೂಡಿದ ದಿಕ್ಕುಗಳು, ತಮ್ಮಕಾರ್ಯವನ್ನುಮಾಡುತ್ತವೆ ಎಂದು 
ಇಟ್ಟುಕೊಳ್ಳಬೇಕು. ಸರಿತಶ್ಚ: ನದಿಗಳೂ ಸಹ, ಸ್ರವಂತಿ: ಅವನಿಂದಲೇ ಹರಿಯುತ್ತವೆ. 
ತಸ್ಮಾತ್‌: ಆ ಬ್ರಹ್ಮನಿಂದಲೇ, ಮಹಾಂತಃ: ಲಕ್ಷಾದಿ ಯೋಜನ ವಿಸ್ತಾರವಾದ, 
ಸಮುದ್ರಾಃ: ಸಮುದ್ರಗಳೂ ಸಹ, ವಿಹಿತಾಃ- ಸೃಷ್ಟಿ ಮಾಡಲ್ಪಟ್ಟಿವೆ. ಅಂತಹ 
ಗುಣವಿಶಿಷ್ಟನಾದ ಪರಮಾತ್ಮನನ್ನು ಯೋಗಿಗಳು ಮಾತ್ರ ನೋಡುತ್ತಾರೆ. 

ಚಕ್ರೇಣಾವರ್ತ್ಯ ತಿಷ್ಠಂತಿ ಧ್ರುವಸ್ಯಾವ್ಯಯಕರ್ಮಣಃ । 

ಕೇತುಮಂತಂ ವಹಂತ್ಯಶ್ವಾ ತಂ ದಿವ್ಯಮಜರಂ ದಿವಿ । 

ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ Well 


ಸನತ್ನುಜಾತೀಯ ಪರ್ವ -573- 


ಅವ್ಯಯ ಕರ್ಮಣಃ: ಯಾವಾಗಲೂ ಕಾರ್ಯನಿರತವಾದ, ಧ್ರುವಸ್ಯ: ಧ್ರುವ 
ಮಂಡಲ ಸಂಬಂಧಿಯಾದ, ಚಕ್ರೇಣ: ಜ್ಯೋತಿಶ್ಚಕ್ರದಿಂದ, ಆವರ್ತ್ಯ- ಗ್ರಹ 
ನಕ್ಷತ್ರಾದಿಗಳನ್ನು ಸುತ್ತಲೂ ತಿರುಗಿಸುತ್ತಾ, ತಿಷ್ಠಂತಂ: ನೆಲೆಸಿರುವ, ಕೇತುಮಂತಂ: 
ಧ್ವಜಸಹಿತನಾದ, ದಿವ್ಯಂ: ಲೋಕವಿಲಕ್ಷಣನಾದ, ತಂ: ಸೂರ್ಯರಥ 
ನಿಯಾಮಕನಾಗಿ ಸೂರ್ಯರಥದಲ್ಲಿರುವ ಆ ಪರಮಾತ್ಮನನ್ನು, ಅಶ್ರಾ: 
ಸೂರ್ಯರಥಕ್ಕೆ ಹೂಡಿದ ಏಳು ಕುದುರೆಗಳು ದಿವಿ: ಅಂತರಿಕ್ಷಮಾರ್ಗದಲ್ಲಿ, 
ವಹಂತಿ: ಎಳೆದುಕೊಂಡು ಹೋಗುತ್ತವೆ. 


ನ ಸಂದೃಶೇ ತಿಷ್ಠತಿ ರೂಪಮಸ್ಯ 
ನ ಚಕ್ಷುಷಾ ಪಶ್ಯತಿ ಕಶ್ಚನೈನಮ್‌ । 
ಮನೀಷಯಾsಥೋ ಮನಸಾ ಹೃದಾ ಚ 
ಯ ಏನಂ ವಿದುರಮೃತಾಸ್ತೇ ಭವಂತಿ ॥ 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೭1 


ಅಸ್ಯ: ಈ ಪರಮಾತ್ಮನ, ರೂಪಂ: ಜ್ಯೋತಿಶ್ಚಕ್ರ, ಸೂರ್ಯಮಂಡಲ, 
ಸೂರ್ಯರಥ ಇವುಗಳಿಗೆ ನಿಯಾಮಕವಾದ ರೂಪವು, ತಿಷ್ಠತಿ: ಯಾವುದು ಇದೆಯೋ 
ಅದು, ನ ಸಂದೃಶೇ: ನ ಸಂದದ್ಭಶೇ, ಚೆನ್ನಾಗಿ ನೋಡಲ್ಪಡುವುದಿಲ್ಲ. ಅಥವಾ ಅಂತಹ 
ಪರಮಾತ್ಮ ರೂಪವು ಸಂದೃಶೇ: ಸಮೀಚೀನ ಜ್ಞಾನಕ್ಕಾಗಿ, ನ ತಿಷ್ಠತಿ: ಇರುವುದಿಲ್ಲ, 
ಪೂರ್ಣವಾಗಿ ಜ್ಞಾನವಿಷಯವಾಗುವುದಿಲ್ಲಎಂದು ಅರ್ಥ. ಅದಕ್ಕೆನ ಚಕ್ಷುಷಾ ಎಂದು 
ಕಾರಣವನ್ನು ಹೇಳುತ್ತಾರೆ. ನ ಚಕ್ಕುಷಾ ಎಂದು ಹೇಳುವುದು ಉಪಲಕ್ಷಣ. ಕಶ್ಚನ: 
ಯಾವ ಅಧಿಕಾರಿಯೂ ಸಹ, ಚಕ್ಷುಷಾ: ಚಕ್ಷುರಾದಿ ಪ್ರಮಾಣದಿಂದ, ಏನಂ: ಈ 
ಭಗವಂತನನ್ನು, ನ ಪಶ್ಯತಿ: ಪೂರ್ಣವಾಗಿ ತಿಳಿಯುವುದಿಲ್ಲ. ಯೇ ಚ: ಮತ್ತು 
ಯಾರು, ಮನೀಷಯಾ: ಶಾಸ್ತ್ರಜನ್ಯವಾದ ಜ್ಞಾನದಿಂದ, ಅದರಂತೆ ಹೃದಾ: 
ತದೇಕನಿಷ್ಠವಾದ ಮನಸ್ಸಿನಿಂದ ಅಥವಾ ಸ್ನೇಹರೂಪವಾದ ಭಕ್ತಿಯಿಂದ ಅಥವಾ 
ಹೃದಯಸ್ಥಿತನಾಗಿ ಹೃದಯಪ್ರೇರಕನಾದ್ದರಿಂದ ಹೃದಯ ಶಬ್ದವಾಚ್ಯನಾದ ಭಗವಂತನ 
ಪ್ರಸಾದದಿಂದ, ಏನಂ: ಈ ಪರಮಾತ್ಮನನ್ನು, ವಿದುಃ: ತಮ್ಮ ಯೋಗ್ಯತೆಗೆ 
ಅನುಗುಣವಾಗಿ ತಿಳಿಯುತ್ತಾರೆಯೋ, ತೇ: ಅವರು, ಅಮೃತಾ ಭವಂತಿ: 


-574- ಮಹಾಭಾರತ ಉದ್ಯೋಗಪರ್ವ 


ಮುಕ್ತರಾಗುತ್ತಾರೆ. ಅಂತಹ ಪರಮಾತ್ಮನ ರೂಪವನ್ನು ಯೋಗಿಗಳು ಮಾತ್ರ 
ನೋಡುತ್ತಾರೆ ಎಂದು ಎಲ್ಲ ಕಡೆಯಲ್ಲೂ ಇಟ್ಟುಕೊಳ್ಳಬೇಕು. "ನ ಸಾದೃಶ್ಯೇ ತಿಷ್ಠತಿ 
ರೂಪಮಸ್ಯ' ಎಂದು ಕೆಲವು ಕಡೆಗಳಲ್ಲಿ ಪಾಠವಿದೆ. ಆಗ ಪರಮಾತ್ಮನ ರೂಪವು 
ಯಾವ ಸಾದೃಶ್ಯಕ್ಕೂ ನಿಲುಕುವುದಿಲ್ಲ, ಅಸದೃಶವಾದುದು. ಅವನ ರೂಪಕ್ಕೆ 
ಉಚಿತವಾದ ಒಂದು ಉಪಮಾನವು ಇಲ್ಲಎಂದು ಅಭಿಪ್ರಾಯ. 


ದ್ವಾದಶಧಾ ದಶಧಾ ಸರಿತೋ ದೇವರಕ್ಕಿತಾಃ | 
ಮದಿಷ್ಕಾ ಈಶತೇ ತಸ್ಯ ಸಂಚರಂತೀಹ ಯಾ ಅರಮ್‌ । 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ WS 


ತಸ್ಯ: ಆ ಪರಮಾತ್ಮನ, ಮದಿಷ್ಯಾಃ: ಅತಿಶಯವಾಗಿ ಸಂತೋಷವನ್ನುಕೊಡುವ, 
ಸರಿತಃ: ಗಂಗಾ-ಯಮುನಾದಿ ನದಿಗಳು, ಈಶತೇ: ಮನುಷ್ಯ ಪಾಪವನ್ನು ವಿನಾಶ 
ಮಾಡಲು ಸಮರ್ಥವಾಗುತ್ತವೆ. ಯಾಃ: ಯಾವ, ದೇವರಕ್ಕಿತಾಃ: ಕ್ರೀಡಾದಿ 
ಗುಣವಿಶಿಷ್ಟನಾದ ಪರಮಾತ್ಮನಿಂದ ರಕ್ಷಿತವಾದ, ದ್ವಾದಶಧಾ ದಶಧಾ: ಹತ್ತು ಹನ್ನೆರಡು 
ಕವಲುಗಳಾಗಿ, ಇಹ: ಈ ಭೂಲೋಕದಲ್ಲಿ, ಅರಂ: ಚೆನ್ನಾಗಿ, ಸಂಚರಂತಿ- 
ಪ್ರವಹಿಸುತ್ತವೆಯೋ ಅಂತಹ ನದಿಗಳು ಪಾಪಪರಿಹಾರವನ್ನು ಮಾಡಲು 
ಸಮರ್ಥವಾಗಿವೆ ಎಂದು ಅನ್ಹಯ. 
ದ್ವಾದಶಪೂಗಾಃ ಸರಿತೋ ದೇವರಕ್ಷಿತಾ ಮಧ್ದೀಶತೇ । 
ತದನುವಿಧಾಯಿನ್ಯಸ್ತದಾ ಸದಾಚರಂತಿ ಘೋರಮ್‌ ॥ 
ಎಂಬ ಪಾಠವನ್ನು ತೆಗೆದುಕೊಂಡರೆ ಹೀಗೆ ಅರ್ಥವನ್ನು ಮಾಡಬೇಕು. 
ದ್ವಾದಶಪೂಗಾಃ: ಐದುಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಮನಸ್ಸು 
ಮತ್ತು ಬುದ್ಧಿಸೇರಿ ಹನ್ನೆರಡು ವಸ್ತುಗಳಾಗುತ್ತವೆ. ಇವುಗಳ ಸಮೂಹಗಳು, ಒಬ್ಬೊಬ್ಬ 
ಪುರುಷನಲ್ಲಿ ಒಂದೊಂದು ಸಮೂಹವಿರುವುದರಿಂದ ಪುರುಷ ಬಹುತ್ತದಿಂದ 
ಸಮೂಹಗಳು ಎಂಬ ಬಹುವಚನಗಳು ಉಪಪನ್ನವಾಗುತ್ತವೆ. ಸರಿತಃ: ವಿಷಯಗಳ 
ಕಡೆಗೆ ಹರಿಯುತ್ತವೆ, ಸ್ವಾಭಾವಿಕವಾಗಿ ವಿಷಯಗಳ ಕಡೆಗೆ ಹೋಗುವ ಸ್ವಭಾವ 
ಉಳ್ಳವುಗಳು ಎಂದು ತಾತ್ಪರ್ಯ. ದೇವರಕ್ಷಿತಾಃ- ಕ್ರೀಡಾದಿ ಗುಣವಿಶಿಷ್ಠನಾದ 
ಭಗವಂತನಿಂದ ನಿಯಮಿತವಾದ ಇವು, ಮಧು- ಮೇಲ್ನೋಟಕ್ಕೆ ಮನೋಹರವಾದ 


ಸನತ್ನುಜಾತೀಯ ಪರ್ವ -575- 


ವಿಷಯ ಸಮೂಹವನ್ನು, ಕುರಿತು ಹೋಗಲು ಎಂದು ಇಟ್ಟುಕೊಳ್ಳಬೇಕು, ಈಶತೇ: 
ಸಮರ್ಥವಾಗುತ್ತವೆ. ಯಾವಾಗ ಇವು ವಿಷಯಗಳ ಕಡೆ ಹೋಗುತ್ತವೆಯೋ ಆಗ, 
ತದನುವಿಧಾಯಿನ್ಯಃ: ಪರಮಾತ್ಮನಿಗೆ ಅಧೀನವಾಗಿ, ಘೋರಂ: ಅನಿಷ್ಠವಾದ 
ಫಲಗಳನ್ನು, ಸದಾ ಚರಂತಿ: ಯಾವಾಗಲೂ ಕೊಡುತ್ತವೆ. 


ಅಥವಾ "ದ್ವಾದಶಪೂಗಾಃ ಸರಿತೋ ದೇವರಕ್ಷಿತಾ ಮಧ್ಗೀಶತೇ । 
ತದನುವಿಧಾಯಿನ್ಯಸ್ತದಾ ಸದಾಚರಂತಿ ಘೋರಮ್‌ ॥1' 


ಎಂಬ ಪಾಠವನ್ನು ತೆಗೆದುಕೊಂಡರೆ, ಹತ್ತು ಹನ್ನೆರಡು ಕವಲುಗಳಾಗಿ ಹರಿಯುವ 
ಸಂತೋಷಕರವಾದ ಗಂಗಾ-ಯಮುನಾದಿ ನದಿಗಳು ಸಜ್ಜನರ ಪಾಪವನ್ನು 
ಪರಿಹರಿಸಲು ಸಮರ್ಥವಾಗಿವೆ. ಆ ಗಂಗಾ-ಯಮುನಾದಿ ನದಿಗಳು, ಇಹ: ಈ 
ಲೋಕದಲ್ಲಿ, ತದನುವಿಧಾಯಿನ್ಯಃ: ಸಮುದ್ರದಲ್ಲಿರುವ ವಡವಾಗ್ನಿಯ 
ಅಂತರ್ಯಾಮಿಯಾದ ನರಸಿಂಹದೇವರಿಗೆ ಅಧೀನರಾಗಿ, ಘೋರಂ: ಉಗ್ರವಾದ 
ಆ ನರಸಿಂಹ ರೂಪದ ಪೂಜೆಯನ್ನು ಉದ್ದೇಶಿಸಿ, ಸದಾ ಚರಂತಿ: ಯಾವಾಗಲೂ 
ಪ್ರವಹಿಸುತ್ತವೆ. ಆಚಾರ್ಯರು ಕರ್ಮನಿರ್ಣಯದಲ್ಲಿಉದಾಹರಿಸಿರುವ- 


"ಭೂತಾನಿ ಭೂತೋತಂಬುನಿಧಾನಮಧ್ಯೇ ಭೂತ್ವಾ ಹರಿಃ ಸರ್ವಹರೋತತಿಧಾಮ್ನಾ | 
ಅಗಾಧಮಂಭೋ ವಿದಧಾತಿ ಭಸ್ಮ ಯೋ ಬಾಡವಾಗ್ನಿರ್ನ್ವಹರಿರ್ವಿಚಿಂತ್ಯಃ i’ 


ಎಂಬ ವೈಹಾಯಸ ಸಂಹಿತೆಯ ವಚನದಿಂದ ಈ ಅರ್ಥವು ಸಿದ್ಧವಾಗುತ್ತದೆ. 


ಭಾರತ ಶ್ರೀನಿವಾಸಾಚಾರ್ಯರು "ದ್ವಾದಶಭೋಗಾಃ ಸರಿತೋ ನದೌ ದೇವರಕ್ಷಿತಾಃ॥ 
ಮಧ್ವೀಶತೇ ತಾನ್‌ ಸ್ವವಶೇ ನಯಿತ್ವಾ!|'' ಎಂಬ ಪಾಠವನ್ನು ಇಟ್ಟುಕೊಂಡು ಯೋಗಿಗಳು 
ತಾನ್‌: ಆ ಇಂದ್ರಿಯಸಮೂಹಗಳನ್ನು, ಸ್ಹವಶೇ ನಯಿತ್ವಾಂ ತಮ್ಮ ಅಧೀನವನ್ನಾಗಿ 
ಮಾಡಿಕೊಂಡು ಪರಮಾತ್ಮನನ್ನು ನೋಡುತ್ತಾರೆ ಎಂದು ಅರ್ಥವನ್ನು ಮಾಡಿದ್ದಾರೆ. 


ತದರ್ಪ್ಯಮಾಣಮವಪಿಬನ್‌ ಸಂಚಿತಂ ಭ್ರಮರಾ ಮಧು ಟ 
ಈಶಾನಃ ಸರ್ವಭೂತೇಷು ಹವಿರ್ಭೂತಮಕಲ್ಪಯತ್‌ । 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ al 


ಔನ ಹ 


-576- ಮಹಾಭಾರತ ಉದ್ಯೋಗಪರ್ವ 


ಭ್ರಮರಾಃ: ಮಧುಪಾನಾಸಕ್ತರಾದ ಭ್ರಮರಗಳಂತೆ ಇರುವ ಪೂರ್ವಾದಿ 
ದಿಕ್ಕುಗಳಲ್ಲಿರುವ ಆದಿತ್ಯರು, ರುದ್ರರು, ವಸುಗಳು, ಮರುತ್ತುಗಳು ಮತ್ತು ಸಾಧ್ಯರು, 
ತದರ್ಪ್ಯಮಾಣಂ: ಆ ಭಗವಂತನಿಂದ ಅರ್ಪಿಸಲ್ಪಟ್ಟ, ಸಂಚಿತಂ- ತಮ್ಮಕರ್ಮದಿಂದ 
ಸಂಪಾದಿಸಲ್ಪಟ್ಟ, ಮಧು: "ಮದಿ ಹರ್ಷೇ' ಎಂಬ ಧಾತುವಿರುವುದರಿಂದಲೂ, 
"ತೃತೀಯೋ5ತಿಶಯೇ' ಎಂಬ ವ್ಯಾಕರಣಸೂತ್ರಗಳಿಂದಲೂ ಅತಿಶಯವಾಗಿ 
ಆನಂದಕರವಾದ ಮಧುಸ್ಥಾನೀಯನಾದ ಸೂರ್ಯಮಂಡಲಸ್ಥ ಪರಮಾತ್ಮನನ್ನು, 
ಅಪಿಬನ್‌- ಉಪಜೀವಿಸುತ್ತಾರೆ. ಈ ವಿಷಯವು ಛಾಂದೋಗ್ಯ ಉಪನಿಷತ್ತಿನಲ್ಲಿ 
ಸ್ಪಷ್ಟವಾಗಿದೆ. ಭಗವಂತನು ಆದಿತ್ಯಾದಿ ದೇವತೆಗಳಿಗೆ ಮಾತ್ರ ಮಧುಪರ್ಕವಾಗಿ 
ಉಪಜೀವ್ಯನಲ್ಲ. ಆದರೆ ಎಲ್ಲಾ ಭೂತಗಳಿಗೂ ಉಪಜೀವ್ಯನಾದವನು ಎಂದು 
ಹೇಳುತ್ತಾರೆ. ಈಶಾನಃ: ಸರ್ವಸ್ವಾಮಿಯಾದ ಪರಮಾತ್ಮನು, ಸರ್ವಭೂತೇಷು: 
ಸರ್ವಭೂತಗಳಿಗಾಗಿ (ನಿಮಿತ್ತ ಸಪ್ರಮಿಯಾದ್ದರಿಂದ ಸರ್ವಭೂತಗಳ ನಿಮಿತ್ತವಾಗಿ 
ಎಂದು ಅರ್ಥ), ಹವಿರ್ಭೂತಂ: ಪ್ರಾಣಾಗ್ನಿ ಹೋತ್ರದಲ್ಲಿ ಹವಿರ್ದ್ರವ್ಯರೂಪವಾದ, 
ಅನ್ನಂ- ಆಹಾರವನ್ನು, ಅಕಲ್ಪಯತ್‌ : ಸೃಷ್ಟಿಮಾಡಿದನು. 


ಭಾರತ ಶ್ರೀನಿವಾಸಾಚಾರ್ಯರು 
"ತ್ರಯಮೇಕಂ ತ್ರಯಸ್ವಿಂಶತ್‌ ಪಂಚ ಚಾಸ್ಕಾತ್‌ ಪ್ರಜಾಯತೇ । 
ಯೋಗಿನಃ ತಂ ಪ್ರಪಶ್ಯಂತಿ ..........೬ಎ ೬ WW’ 
ಎಂದು ಒಂದು ಅಧಿಕ ಶ್ಲೋಕವನ್ನು ತೆಗೆದುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. 
ತ್ರಯಂ: ಗುಣತ್ರಯಗಳು, ಏಕಂ: ಒಂದು ಮಹತ್ತತ್ವ, ತ್ರಯಸ್ಸಿಂಶತ್‌- ಮೂವತ್ತ 
ಮೂರು, ಅಹಂಕಾರ-ಬುದ್ಧಿ-ಮನಸ್ಸುಗಳು ಮೂರು, ಜ್ಞಾನೇಂದ್ರಿಯ 
ಕರ್ಮೇಂದ್ರಿಯಗಳು ಸೇರಿ ಹತ್ತು, ಪಂಚತನ್ನಾತ್ರ ಮತ್ತು ಪಂಚಮಹಾಭೂತಗಳು 
ಸೇರಿ ಹತ್ತು, ಪ್ರಾಣಾದಿ-ನಾಗಾದಿ ಪಂಚಗಳು ಸೇರಿ ಹತ್ತು, ಹೀಗೆ ಒಟ್ಟುಮೂವತ್ತು 
ಮೂರು ಪದಾರ್ಥಗಳು, ಪಂಚ: ಶಬ್ದಾದಿ ಪಂಚಕವನ್ನೂ ಸೃಷ್ಟಿ ಮಾಡಿದನು. 
ಯೋಗಿಗಳು ಅಂತಹ ಪರಮಾತ್ಮನನ್ನುನೋಡುತ್ತಾರೆ ಎಂದು ವ್ಯಾಖ್ಯಾನ ಮಾಡಿದ್ದಾರೆ. 
ಅದರಂತೆಯೇ- 


"ಯಸ್ಯಾದಿಗಮತಃ ಪೂರ್ವಂ ಉತ್ತರಂಚ ಪ್ರಗೃಹಷ್ಣತೇ । 
ಸುಹೃದೋರಹೃದಕ್ಷೆವ ಮತಂಯನ್ನ ಭವಿದ್ದಿತತ್‌ ॥' 


ಸನತ್ತುಜಾತೀಯ ಪರ್ವ -577- 


ಎಂದು ಇನ್ನೊಂದು ಶ್ಲೋಕವನ್ನು ಅಧಿಕವಾಗಿ ಪಠಿಸಿ ವ್ಯಾಖ್ಯಾನ ಮಾಡಿದ್ದಾರೆ. 
ಯಸ್ಯ: ಯಾವ ಪರಮಾತ್ಮನ, ಅಧಿಕಮತಃ- ಅಪರೋಕ್ಷ ಜ್ಞಾನಾನಂತರದಲ್ಲಿ, 
ಪೂರ್ವಂ: ಅಪರೋಕ್ಷ ಜ್ಞಾನಕ್ಕಿಂತ ಪೂರ್ವದಲ್ಲಿಮಾಡಿದ, ಉತ್ತರಂ ಚ- ಅಪರೋಕ್ಷ 
ಜ್ಞಾನದ ಅನಂತರದಲ್ಲಿ ಮಾಡಿದ ಪುಣ್ಯ-ಪಾಪಕರ್ಮಗಳನ್ನು, ಸುಹೃದಃ: 
ಸ್ನೇಹಪಾತ್ರರು, ಅಸುಹೃದಶ್ಚೆವ: ಮತ್ತು ಶತ್ರುಗಳು, ಸುಹೃಹ್ಮತೆ- ಸ್ವೀಕರಿಸುತ್ತಾರೆಯೋ, 
ಯತ್‌- ಯಾವ ಪರಮಾತ್ಮನ ರೂಪವು, ಮತಂ ನ ಭವೇತ್‌: ಪೂರ್ಣವಾಗಿ 
ತಿಳಿಯುವುದಿಲ್ಲವೋ ಅಂತಹ ಪರಮಾತ್ಮನನ್ನು ಯೋಗಿಗಳು ನೋಡುತ್ತಾರೆ ಎಂದು 
ವ್ಯಾಖ್ಯಾನ ಮಾಡಿದ್ದಾರೆ. 


ಹಿರಣ್ಯವರ್ಣ(ಪರ್ಣ)ಮಶ್ಚತ್ರಮಭಿಪತ್ಯ ಸಪಕ್ಷಕಾಃ । 
ತೇ ತತ್ರ ಪಕ್ಷಿಣೋ ಭೂತ್ವಾ ಪ್ರಪತಂತಿ (ಪ್ರಭವಂತಿ) ಯಥಾಸುಖಮ್‌ ॥ 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೧೦॥ 


ಸಪಕ್ಷಕಾಃ: ರೆಕ್ಕೆಗಳಿಂದ ಕೂಡಿದ, ತೇ: ಆ ಮುಕ್ತರು, ಪಕ್ಷಿಣೋ ಭೂತ್ವಾಂ 
ಪಕ್ಷಿಗಳಾಗಿ, ಹಿರಣ್ಯವರ್ಣಂ: ಚಿನ್ನದ ಬಣ್ಣವಿರುವ ಎಲೆಗಳಿಂದ ಕೂಡಿದ, 
ಚಿನ್ನಯವಾದ ಲಕ್ಷ್ಮೀಸ್ವರೂಪವಾದ, ಅಶ್ವತ್ಥಂ: ಶ್ಲೇತದ್ದೀಪದಲ್ಲಿರುವ ಅಮೃತವನ್ನು 
ಸುರಿಸುವ ಅಶ್ತತ್ನವೃಕ್ಷವನ್ನು, ಅಭಿಪತ್ಯ- ಸಮೀಪಿಸಿ, ಯಥಾಸುಖಂ: ತಮಗೆ 
ಸುಖವಾಗುವ ರೀತಿಯಲ್ಲಿ, ಪ್ರಭವಂತಿ: ಪ್ರಕೃಷ್ಟರಾಗುತ್ತಾರೆ ಅಥವಾ ಹಾರಿ ಬಂದು 
ಅದರ ಮೇಲೆ ಇಳಿಯುತ್ತಾರೆ. ಆ ಅಶ್ತತ್ನವೃಕ್ಷವು ಛಾಂದೋಗ್ಯಭಾಷ್ಯದಲ್ಲಿ "ತತ್ರಾಶತ್ವಃ 
ಸುಧಾಸ್ರವಃ । ಚಿತ್ತುವರ್ಣಮಯಂ ದಿವ್ಯಂ ಲಕ್ಷ್ಮೀಸ್ತತ್ರಸ್ವರೂಪಿಣೀ' ಎಂದು 
ಶ್ವೇತದ್ವೀಪದಲ್ಲಿ ಅಮೃತವನ್ನು ಸುರಿಸುವ ಚಿದಾತ್ಮಕವಾದ ಸುವರ್ಣವರ್ಣದಿಂದ 
ಕೂಡಿದ ಲಕ್ಷ್ಮೀಸ್ಟರೂಪವಾದ ಅಶ್ನತ್ನವೃಕ್ತವಿದೆ ಎಂದು ಹೇಳಿದ್ದಾರೆ. ಅಲ್ಲಿರುವ 
ಭಗವಂತನನ್ನು ಹೊಂದಿ ಪ್ರಕೃಷ್ಣರಾಗುತ್ತಾರೆ ಎಂದು ಅಭಿಪ್ರಾಯ. ಕೆಲವು ಪುಸ್ತಕಗಳಲ್ಲಿ 
"ಸಪಕ್ಕಕಾಃ' ಎಂಬುದಕ್ಕೆ "ಸಪಕ್ಗ' ಎಂದರೆ "ಸ್ಹಪಕ್ಟ' ತಮ್ಮ ಜೊತೆಯಲ್ಲಿಯೇ 
ಮುಕ್ತರಾದವರು, "ಸಪಕ್ಟಕಾಃ' ಎಂದರೆ ಅಂತಹ ಮುಕ್ತರಿಂದ ಸಹಿತರಾಗಿ ಪಕ್ಷಿಗಳ 
ರೂಪವನ್ನು ಧರಿಸಿ ಇತ್ಯಾದಿಯಾಗಿ ಅರ್ಥವನ್ನು ಮಾಡಬೇಕು. ಇಂತಹ 
ಪರಮಾತ್ಮನನ್ನು ಯೋಗಿಗಳು ನೋಡುತ್ತಾರೆ ಎಂದು ಎಲ್ಲ ಶ್ಲೋಕದಲ್ಲಿಯೂ ಕೊನೆಯ 


ಸಾಲಿನ ಅರ್ಥವು ಇದ್ದೇ ಇದೆ. 


-578- ಮಹಾಭಾರತ ಉದ್ಯೋಗಪರ್ವ 


ಯಸ್ಮಾಚ್ಚ ವಾಯುರಾಯಾತೋ ಯಸ್ಕಾಚ್ಚ ಪ್ರಲಯಸ್ತಥಾ । 
ತಸ್ನಾದಗಿಶ್ತ ಸೋಮಶ್ಚ ತಸ್ನಾಚ್ಛ್ಚ ಪ್ರಾಣ ಆಗತಃ । 
ಆ ಇಚ ಆಚ 
ಸರ್ವಮೇವ ಸ ವೈ ವಿದ್ದಾಂಸ್ತಂ ತು ವಕ್ತುಂ ನ ಶಕ್ನುಮಃ । 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತಮ್‌ 11೧೧॥ 


ಯಸ್ಥಾತ್‌- ಯಾವ ಪರಮಾತ್ಮನ ದೆಶೆಯಿಂದ, ವಾಯುಃ: ಭೂತವಾಯುವು, 
ಆಯಾತಃ: ಜನ್ಮವನ್ನು ತಳೆದಿದ್ದಾನೆಯೋ, ಯಸ್ಮಾಚ್ಚ: ಯಾವ ಪರಮಾತ್ಮನ 
ದೆಸೆಯಿಂದ, ತಥಾ: ಅದರಂತೆ, ಪ್ರಳಯ: ಪ್ರಳಯವು ಉಂಟಾಗುತ್ತದೆಯೋ, 
ತಸ್ಥಾತ್‌: ಅಂತಹ ಪರಮಾತ್ಮನ ದೆಶೆಯಿಂದಲೇ, ಅಗ್ನಿಶ್ಚ: ಅಗ್ನಿಯೂ, ಸೋಮಶ್ಚ 
ಚಂದ್ರನೂ, ಪ್ರಾಣಃ: ಅಹಂಕಾರಿಕ ಪ್ರಾಣನೂ, ಆಗತಃ: ಜನ್ಮವನ್ನು ಹೊಂದಿದ್ದಾರೆ. 
ಪ್ರಲಯಸ್ತಥಾ ಎಂಬುದಕ್ಕೆ ಬದಲಾಗಿ "ಪ್ರವಹಸ್ತಥಾ' ಎಂದೂ ಪಾಠವಿದೆ. ಆಗ 
ವಾಯುವು ಎಂದರೆ ಭೂತವಾಯು, ಪ್ರವಹ ಎಂದರೆ ಪ್ರವಹನಾಮಕ ವಾಯು ಎಂದು 
ಅರ್ಥವನ್ನು ಮಾಡಬೇಕು. 


ಅಪಾನಂ ಗಿರತಿ ಪ್ರಾಣಃ ಪ್ರಾಣಂ ಗಿರತಿ ಚಂದ್ರಮಾಃ । 
ಆದಿತ್ಯೋ ಗಿರತೇ ಚಂದ್ರಮಾದಿತ್ಯಂ ಗಿರತೇ ಪರಃ | 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೧೨॥॥ 


"ಪ್ರಭವಂತಿ ಯಥಾಸುಖಮ್‌' ಎಂಬ ಹಿಂದಿನ ಒಂದು ಶ್ಲೋಕದಲ್ಲಿ 
ಅಧಿಕಾರಿಗಳಿಗೆ ಮೋಕ್ಕಪ್ರಾಪ್ತಿ ಹೇಳಲ್ಪಟ್ಟಿದೆ. ಅದರಲ್ಲಿಮೋಕ್ಷಕಾಲದಲ್ಲಿದೇವತೆಗಳಿಗೆ 
ಉಂಟಾಗುವ ಸ್ಫೋತ್ತಮ ಪ್ರವೇಶದ ಸ್ವಲ್ಪ ಅಂಶವನ್ನು ಮಾತ್ರ ಇಲ್ಲಿ ತಿಳಿಸುತ್ತಾರೆ. 
ಪ್ರಾಣಃ: ಅವಾಂತರ ವಾಯುವು, ಅಪಾನಂ ಗಿರತಿ: ಅಪಾನವನ್ನು ಸಂಹರಿಸುತ್ತಾನೆ. 
ಆದಿತ್ಯಃ: ಅದಿತಿಯ ಪುತ್ರನಾದ ಅದಿತ್ಯನು, ಚಂದ್ರಂ: ಚಂದ್ರನನ್ನು ಸಂಹರಿಸುತ್ತಾನೆ. 
ಅನಿರುದ್ದನನ್ನುಪರಃ- ಅವನಿಗಿಂತ ಶ್ರೇಷ್ಠನಾದ, ಕಾಮಃ: ಮನ್ಮಥನು ಸಂಹರಿಸುತ್ತಾನೆ. 
ಈ ಕ್ರಮದಿಂದ, ಪರಃ: ಸರ್ವೋತ್ತಮನಾದ ಪರಮಾತ್ಮನು ಬ್ರಹ್ಮದೇವನನ್ನು 
ಸಂಹರಿಸುತ್ತಾನೆ. ಇದನ್ನು ಅನುವ್ಯಾಖ್ಯಾನದಲ್ಲಿಆಚಾರ್ಯರು- 


"ಸೋಮಸ್ತು ವಾರೀಶಯುತೋನಿರುದ್ದಂ ವಿಶತ್ಯಸೌ ಕಾಮಮಸೌ ಚ ವಾರುಣೀಮ್‌। 
ಸಾ ಶೇಷದೇವಂ ಸ ಗಿರಂ ಚ ಸೈವ ವಾಯುಂ ವಿಶಂತ್ಯಂಜ ಇತೀಹ ನಿರ್ಣಯಃ ॥॥' 


ಸನತ್ತುಜಾತೀಯ ಪರ್ವ -579- 


(ಚಂದ್ರನು ವರುಣಸಹಿತನಾಗಿ ಅನಿರುದ್ಧನನ್ನು ಪ್ರವೇಶಿಸುತ್ತಾನೆ, ಅನಿರುದ್ಧನು 
ಮನ್ಮಥನನ್ನು, ಮನ್ಮಥನು ಶೇಷಪತ್ನಿಯಾದ ವಾರುಣಿಯನ್ನು, ವಾರುಣಿಯು 
ಶೇಷನನ್ನು , ಶೇಷನು ಭಾರತಿಯನ್ನು , ಭಾರತಿಯು ವಾಯುದೇವರನ್ನು ಪ್ರವೇಶಿಸುತ್ತಾಳೆ 
ಎಂಬುದು ಈ ವಿಷಯದಲ್ಲಿಸರಿಯಾಗಿ ನಿರ್ಣಯವಾಗಿದೆ) ಎಂದು ಹೇಳಿದ್ದಾರೆ. 


ಏಕಂ ಪಾದಂ ಸಮುತ್ತಿಹತಿ ಸಲಿಲಾರ್ಧಂ ಸಮುಚ್ಛರನ್‌ । 
ತಂ ಚೇತ್‌ ಸತತಮೃತ್ವಾಂಗಂ ನ ಮೃತ್ಯುರ್ನಾಮೃತಂ ಭವೇತ್‌ ॥ 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೧೩ಟ 


ಸಲಿಲಾರ್ಧಂ: ಸಲಿಲ ಎಂದರೆ ಗರ್ಭೋದಕವು, ಅರ್ಧವಾಗುವಂತೆ, 
ಉಚ್ಚರನ್‌: ಬ್ರಹ್ಮಾಂಡದ ಒಳಗೆ ಮೇಲ್ಭಾಗದಲ್ಲಿ ಸಂಚರಿಸುತ್ತಾ, ಸಃ: ಆ 
ನಾರಾಯಣನು, ಏಕಂ ಪಾದಂ: ಜೀವರೂಪನಾದ ಭಿನ್ನಾಂಶನನ್ನು, ಕ್ಲಿಪತಿ: ಈ 
ಲೋಕದಲ್ಲಿ ಸ್ಥಾಪಿಸುತ್ತಾನೆ. ಏಕಂ ಪಾದಂ: ಇನ್ನೊಂದು ಪಾದವನ್ನು, ಇಲ್ಲಿ 
ಏಕವಚನವು ಜಾತ್ಯೇಕವಚನವಾಗಿದೆ. ಆದ್ದರಿಂದ ಉಳಿದ ಸ್ವರೂಪಾಂಶವನ್ನು ಎಂದು 
ಅರ್ಥ. ಸಮುತ್ನಿಪತಿ- ಮೇಲಿನ ವೈಕುಂಠಾದಿ ಲೋಕತ್ರಯದಲ್ಲಿ ಚೆನ್ನಾಗಿ 
ಸ್ಥಾಪಿಸುತ್ತಾನೆ. "ತ್ರಿಪಾದಸ್ಯಾಮೃತಂ ದಿವಿ' ಎಂಬ ಶ್ರುತಿಯು ಈ ವಿಷಯದಲ್ಲಿ 
ಪ್ರಮಾಣವಾಗುತ್ತದೆ. ಅಂಗಂ: ಪ್ರಿಯನಾದ ಅವನನ್ನು, ಸತತಂ: ಯಾವಾಗಲೂ, 
ಯತ್ತಾಚೇತ್‌- ವೇದಾಂತ ಶ್ರವಣಾದಿಗಳಿಂದ ವಿಚಾರ ಮಾಡಿ ಅಪರೋಕ್ಷಜ್ಞಾನದಿಂದ 
ಅವನನ್ನು ಹೊಂದಿದರೆ ಅಂತಹ ಅಧಿಕಾರಿಗೆ, ಮೃತ್ಯುಃ ನ: ಮರಣವು 
ಉಂಟಾಗುವುದಿಲ್ಲ. ಆಮೃತಂ ನ: ಸರ್ವದಿಕ್ಕುಗಳಲ್ಲಿಯೂ ಮರಣರೂಪವಾಗಿರುವ 
ಸಂಸಾರವೂ ಉಂಟಾಗುವುದಿಲ್ಲ. 


"ಏಕಂ ಪಾದಂ ನೋತ್ಠಿ ಪತಿ ಸಲಿಲಾದ್ದಂಸ ಉಚ್ಚರನ್‌' ಎಂಬ ಪಾಠದಲ್ಲಿಹಂಸಃ: 
ಪರಮಶುದ್ದನಾದ ಭಗವಂತನು, ಸಲಿಲಾತ್‌: ಭೂತಭೌತಿಕರೂಪವಾದ 
ಸಂಸಾರದಿಂದ, ಏಕಂ ಪಾದಂ: "ಪಾದೋಸ್ಯ ವಿಶ್ವಾಭೂತಾನಿ' ಎಂಬ ಶ್ರುತಿ 
ಇರುವುದರಿಂದ ಭಿನ್ನಾಂಶರೂಪನಾದ ಜೀವನನ್ನು, ನೋತ್ತ್ಮಿಪತಿ- ವೈಕುಂಠಾದಿ 
ಊರ್ಧ್ವಲೋಕಗಳಲ್ಲಿತನ್ನ ಸ್ವರೂಪಾಂಶತ್ರಯವನ್ನು ಇಟ್ಟಂತೆ ಇಡುವುದಿಲ್ಲಎಂದು 


ಅಭಿಪ್ರಾಯ. 


-580- ಮಹಾಭಾರತ ಉದ್ಯೋಗಪರ್ವ 


ಏವಂರೂಪೋ ಮಹಾತ್ಮಾ ಸ ಪಾವಕಂ ಪುರುಷೋಂಂಗಿರಾಃ । 
ಯೋ ವೈ ತಂ ಪುರುಷಂ ವೇದ ತಸ್ಯೇಹಾತ್ಮಾ ನ ರಿಷ್ಯತೇ । 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೧೪ 


ಏವಂ ನೃಪಃ: ಇಂತಹ ಗುಣವಿಶಿಷ್ಟನಾದ, ಸಃ: ಆ ಪರಮಾತ್ಮನು, ಮಹಾತ್ಮಾ 
ಮಹಾನುಭಾವನಾದವನು, ಅಂಗಿರಾಃ: ಅಂಗದೇವತಾಯುಕ್ಕವಾದ ಹರಿಯು ಅಂಗಿ, 
ಅವನಲ್ಲಿರಮಿಸುವವನು ಎಂದರೆ ಜ್ಞಾನಿಯಾದವನು ಅಂಗಿರಾ ಅಂತಹ ಜ್ಞಾನಿಯಾದ, 
ಯಃ ಪುರುಷಃ: ಯಾವ ಪುರುಷನು, ತಂ: ಅಂತಹ, ಪಾವಕಂ: ನಾಮಮಾತ್ರದ 
ಸ್ಮರಣೆಯಿಂದ ಪವಿತ್ರೀಕರಿಸುವ, ಪುರುಷಂ: ಪೂರ್ಣಷಡ್ಗುಣೈಶ್ಚರ್ಯ ಸಂಪನ್ನನಾದ 
ಹರಿಯನ್ನು, ವೇದ: ಅಪರೋಕ್ಸವಾಗಿ ತಿಳಿಯುತ್ತಾನೆಯೋ, ತಸ್ಯ: ಅಂತಹ ಜ್ಞಾನಿಗೆ, 
ಇಹ: ಈ ಲೋಕದಲ್ಲಿ, ಆತ್ಮಾ: ಅವನ ಸ್ವರೂಪವು, ನ ರಿಷ್ಕತೇ: ದುಃಖಾದಿ ಅನರ್ಥಕ್ಕೆ 
ಒಳಗಾಗುವುದಿಲ್ಲ. 


ಅಥವಾ ಆತ್ಮಾ: ಪರಮಾತ್ಮನು, ತಸ್ಯ: ಆ ಜ್ಞಾನಿಗೆ, ನ ರಿಷ್ಯತೇ: 
ನಷ್ಟನಾಗುವುದಿಲ್ಲ, ಫಲಪ್ರದನಾಗದೇ ಇರುವುದಿಲ್ಲಎಂದು ಅರ್ಥ. ಪ್ರಯೋಜನವನ್ನು 
ಕೊಡದಿರುವ ವಸ್ತುವನ್ನುನಷ್ಟವೆಂದು ಹೇಳುತ್ತಾರೆ ಎಂಬ ವಿಷಯವನ್ನು "ತಸ್ಯ ಅಹಂ 
ನ ಪ್ರಣಷ್ಯಾಮಿ' (ಜ್ಞಾನಿಗೆ ನಾನು ನಷ್ಟವಾಗುವುದಿಲ್ಲ) ಎಂಬ ಗೀತಾವಾಕ್ಯ ವ್ಯಾಖ್ಯಾನ 
ಸಂದರ್ಭದಲ್ಲಿಆಚಾರ್ಯರು ಹೇಳಿದ್ದಾರೆ. "ಪೂಜ್ಯಂ ಚ ಪಾವಕಂ ಪುರುಷೋ ಗಿರನ್‌' 
ಎಂಬ ಪಾಠದಲ್ಲಿ ಪೂಜ್ಯನಾದ ಅಗ್ನಿಯನ್ನೂ ಪಾವಕನಾದ ವಾಯುದೇವರನ್ನೂ 
ಸಂಹರಿಸುವ ಯಾವ ಪರಮಾತ್ಮನನ್ನು ಜ್ಞಾನಿಯು ತಿಳಿಯುತ್ತಾನೆಯೋ ಎಂದು ಅರ್ಥ. 
“ಏವಂ ರೂಪೋ ಮಹಾತ್ಮಾಸಃ ಸಾವೃತಿಂ ಪುರುಷೋ ಅವಿರತ್‌' ಎಂಬ ಪಾಠದಲ್ಲಿ 
ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾದ ಅವನು ಆವರಣ ಸಹಿತವಾದ 
ಬ್ರಹ್ಮಾಂಡವನ್ನು ಅವಿರತ್‌: ಉದ್ದಿರತ್‌- ಉತ್ಪಾದನೆ ಮಾಡಿದನು ಎಂದು ಅರ್ಥವನ್ನು 
ಮಾಡಬೇಕು. 


ಅಂಗುಷ್ಠಮಾತ್ರಃ ಪುರುಷೋತಂತರಾತ್ಮಾ 
ಲಿಂಗಸ್ಯ ಯೋಗೇನ ಸ ಯಾತಿ ನಿತ್ಯಮ್‌ । 
ತಮೀಶಮೀಡ್ಯಮನುಕಲ್ಪಮಾದ್ಯಂ 


ಸನತ್ತುಜಾತೀಯ ಪರ್ವ -581- 


ಪಶ್ಯಂತಿ ಮೂಢಾ ನ ವಿರಾಜಮಾನಮ್‌ । 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ Tek 


೨ ಸ್‌ 

ಯಃ: ಯಾವ ಪರಮಾತ್ಮನು, ಅಂಗುಷ್ಕಮಾತ್ರಃ: ಅಂಗುಷ್ಠ ಪರಿಮಾಣ 
ಉಳ್ಳವನೋ, ಪುರುಷಃ: ಪೂರ್ಣಷಡ್ಗುಣಸಂಪನ್ನನಾದ, ಅಂತರಾತ್ಮಾಂ 
ಅಂತರ್ಯಾಮಿಯಾದ, ಸಃ: ಆ ಪರಮಾತ್ಮನು, ಅನುಕಲ್ಪಂ: ಪ್ರತಿಕಲ್ಲದಲ್ಲಿಯೂ, 
ಯಾತಿ: ರಾಮಾದಿ ಅವತಾರ ರೂಪದಿಂದ ಭೂಲೋಕಕ್ಕೆ ಬರುತ್ತಾನೆ. ನಿತ್ಯಂ: 
ನಾಶವಿಲ್ಲದಿರುವ, ಈಶಂ: ಸ್ವಾಮಿಯಾದ, ಈಡ್ಯಂ: ಸ್ತುತ್ಯನಾದ, ಆದ್ಯಂ: ಅನಾದಿ 
ಕಾಲದಿಂದಲೂ ಇರುವ, ವಿರಾಜಮಾನಂ: ಪ್ರಕಾಶಮಾನನಾದ, ತಂ: ಅವನನ್ನು, 
ಲಿಂಗಸ್ಯ ಯೋಗೇನ: ಲಿಂಗದೇಹದ ಸಂಬಂಧದಿಂದ, ಮೂಢಾಃ: ಅಜ್ಞಾನಕ್ಕೆ 
ಒಳಗಾದ ಜೀವರು, ನ ಪಶ್ಯಂತಿ: ಕಾಣುವುದಿಲ್ಲ. ಅಥವಾ ಲಿಂಗಸ್ಯ- ದೇಹದ 
ಮಧ್ಯದಲ್ಲಿ ಯೋಗೇನ: ತನ್ನ ಸಾಮರ್ಥ್ಯದಿಂದಲೇ, ವಿರಾಜಮಾನಂ: ವಿಶೇಷವಾಗಿ 
ಪ್ರಕಾಶಮಾನನಾಗಿರುವ ಅವನನ್ನುನೋಡುವುದಿಲ್ಲಎಂದು ಅನ್ಹಯ. 


ನಾತ್ಕಾನಮಾತ್ಮಸ್ಥಮವೈತಿ ಮೂಢಃ 

ಸಂಸಾರಕೂಪೇ ಪರಿವರ್ತತೇ ಯಃ । 
ತ್ಯಕ್ತ್ವಾನ5ತ್ಮರೂಪಂ ವಿಷಯಾಂಶ್ಚ ಭುಂಕ್ತೇ 

ಸವೈ ಜನೋ ಗರ್ದಭ ಏವ ಸಾಕ್ಟಾತ್‌ ॥ 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ ॥ 


ಯಃ ಮೂಢಃ: ಯಾವ ಮೂಢನು, ಆತ್ಮಸ್ಥಂ- ತನ್ನೊಳಗಿರುವ, ಆತ್ಮಾನಂ: 
ಪರಮಾತ್ಮನನ್ನು, ನಾವೈತಿ: ತಿಳಿಯುವುದಿಲ್ಲವೋ, ಸಃ: ಅಂತಹ ಮೂಢನು, 
ಸಂಸಾರಕೂಪೇ: ಸಂಸಾರವೆಂಬ ಕೂಪದಲ್ಲಿ, ಪರಿವರ್ತತೇ: ತೊಳಲಾಡುತ್ತಾನೆ. 
ಆತ್ಮರೂಪಂ- ಪರಮಾತ್ಮನ ಸ್ವರೂಪವನ್ನು, ತ್ಯಕ್ತ್ವಾ ಪರಿತ್ಯಜಿಸಿ, ಪರಮಾತ್ಮನ 
ಸ್ಮರಣಾದಿಗಳನ್ನು ಮಾಡದೆ, ವಿಷಯಂ: ಶಬ್ದಾದಿ ವಿಷಯಗಳನ್ನು, ಭುಂಕ್ತೇ: 
ಅನುಭವಿಸುತ್ತಾನೆ. ಸ ಜನಃ: ಅಂತಹ ಮನುಷ್ಯನು, ಸಾಕ್ಷಾತ್‌: ಮುಖ್ಯವಾಗಿಯೇ, 
ಗರ್ದಭಃ ವೈ: ಕತ್ತೆಯೇ ಆಗಿರುತ್ತಾನೆ. ಯಾವನು ತನ್ನ ಹೃದಯದಲ್ಲಿರುವ 
ಪರಮಾತ್ಮನನ್ನು ತಿಳಿಯದೆ ವಿಷಯಭೋಗದಲ್ಲಿ ಮಗ್ಗನಾಗಿರುತ್ತಾನೆಯೋ ಅವನನ್ನು 


-582- ಮಹಾಭಾರತ ಉದ್ಯೋಗಪರ್ವ 


ಯಾವ ಸಂಕೋಚವೂ ಇಲ್ಲದೆ ಕತ್ತೆ ಎಂದು ಹೇಳಬಹುದು. ಅಂತಹ ಪರಮಾತ್ಮನನ್ನು 
ಯೋಗಿಗಳು ನೋಡುತ್ತಾರೆ. 


ಭಾರತ ಶ್ರೀನಿವಾಸಾಚಾರ್ಯರು, ಸಃ: ಆ ಪರಮಾತ್ಮನು, ಲಿಂಗಸ್ಯ ಯೋಗೇನ: 
ಲಿಂಗದೇಹದ ಸಂಬಂಧದಿಂದ ಕೂಡಿರುವ ಜೀವನನ್ನು, ನಿತ್ಯಂ: ಪ್ರತಿದಿವಸವೂ, 
ಯಾತಿ: ಸುಷುಪ್ತಿಯ ಕಾಲದಲ್ಲಿ ಹೃದಯದಲ್ಲಿರುವ ಪರಮಾತ್ಮನ ಜೊತೆಯಲ್ಲಿ 
ಸೇರಿಸುತ್ತಾನೆ ಎಂದು ಅರ್ಥವನ್ನುಮಾಡುತ್ತಾರೆ. 


ಗೂಹಂತಿ ಸರ್ಪಾ ಇವ ಗಹ್ಪರೇಷು 
ಕಯಂ ನೀತಾ ಸೇನ ವತ್ರೇನ ಮರ್ತಾಃ ॥ 
ಎ ವವ ಲ೨ Fy 
ತೇ ವಿಪ್ರಮುಹ್ಯಂತಿ ಜನಾ ವಿಮೂಢಾಃ 
ತೈರ್ದತ್ತಂ ವೈ ಗೂಹಯಂತೇ ಭವಾಯ ॥ 
ಯೋಗಿನಸಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೧೬।1 


ಧಿ 


ಮರ್ತ್ಯಾಃ- ಜ್ಞಾನಿಪುರುಷರು, ವೃತ್ತೇನ: ಶ್ರವಣಾದಿಗಳ ಆವರ್ತನದಿಂದ, ಆ 
ಪರಮಾತ್ಮನನ್ನು, ಕ್ಷಯಂ: ತಮ್ಮಹೃದಯಗುಹಾ ಮಂದಿರಕ್ಕೆ ನೀತ್ವಾ ಕರೆದುಕೊಂಡು 
ಹೋಗಿ, ಗೂಹಯಂತಿ: ಮುಚ್ಚಿಡುತ್ತಾರೆ. ಗಹ್ನರೇಷು- ಗುಹೆಗಳಲ್ಲಿ, ಸರ್ಪಾ ಇವ: 
ಕುಂಡಲಾಕಾರವಾಗಿ ಮಲಗಿರುವ ಸರ್ಪಗಳು ತಮ್ಮ ಶಿರೋರತ್ನವನ್ನು 
ಮುಚ್ಚಿಕೊಳ್ಳುವಂತೆ, ತೇ: ಆ ಜ್ಞಾನಿಗಳು, ತೈಃ: ತಮಗಿಂತ ಉತ್ತಮರಾದ 
ಜ್ಞಾನಿಗಳಿಂದ, ದತ್ತಮ್‌- ಉಪದಿಷ್ಠನಾದ ಹರಿಯನ್ನು, ಭವಾಯ: ತಮ್ಮ ಆಧ್ಯಾತ್ಮಿಕ 
ಸಂಪತ್ತಿಗಾಗಿ, ಗೂಹಯಂತಿ: ಮುಚ್ಚಿಟ್ಟುಕೊಳ್ಳುತ್ತಾರೆ. 


ಅಥವಾ (ಹೇಗೆ) ಸರ್ಪಾಃ: ಸರ್ಪಗಳು, ಗಹ್ಮರೇಷು- ತಮ್ಮ ಗುಹೆಗಳಿಂದ 
ಹೊರಗೆ ಬಂದು, ಸ್ಟೇನವೃತ್ತೇನ: ತಮ್ಮ ದಂಶನಾದಿ ವ್ಯಾಪಾರದಿಂದ, ಮರ್ತ್ಯಾನ್‌: 
ಮನುಷ್ಯರನ್ನು, ಕ್ಹಯಂ ನೀತ್ವಾ: ನಾಶಮಾಡಿ, ಗಹ್ನರೇಷು- ಗುಹೆಗಳಲ್ಲಿ ಪುನಃ, 
ಸ್ವಾತ್ಮಾನಂ- ತಮ್ಮನ್ನು, ಗೂಹಂತಿ: ಮುಚ್ಚಿಕೊಳ್ಳುತ್ತವೆಯೋ ಅದರಂತೆ ಶ್ರೋತ್ರಾದಿ 

ಲ ೯ ಚ ಘು Co is, 

ಇಂದ್ರಿಯಗಳು ತಮ್ಮ ಗೋಳಕಗಳಿಂದ ಹೊರಬಂದು ವಿಷಯಾನುಭವರೂಪವಾದ 
ತಮ್ಮ ಸ್ವಭಾವದಿಂದ ಜೀವರಿಗೆ ನಾಶವನ್ನು ಉಂಟುಮಾಡಿ ಪುನಃ ಗೋಳಕವನ್ನು 
ಪ್ರವೇಶಿಸಿ ತಮ್ಮನ್ನು ಮುಚ್ಚಿಕೊಳ್ಳುತ್ತವೆ. ಇಂದ್ರಿಯವು ಉಂಟುಮಾಡುವ ನಾಶವು 


ಸನತ್ತುಜಾತೀಯ ಪರ್ವ -583- 


ಎಂತಹದು ಎಂಬುದನ್ನು "ತೇ ವಿಪ್ರಮುಹ್ಯಂತಿ' ಎಂಬುದರಿಂದ ಹೇಳುತ್ತಾರೆ. ತೇ: 
ವಿಮೂಢರಾದ ವಿಷಯಾನುಭವದಲ್ಲಿ ಆಸಕ್ತರಾದ ಜನರು, ವಿಪ್ರಮುಹ್ಯಂತಿ: 
ಪರಾಪರ ತತ್ವ್ವಜ್ಞಾನಶೂನ್ಯರಾಗುತ್ತಾರೆ. ತಾವು ಸ್ವತಃ ತತ್ತ ಜ್ಞಾನದಿಂದ 
ಶೂನ್ಯರಾಗುವುದು ಇಷ್ಟೇ ಅಲ್ಲ, ತೈಃ: ಆ ಇಂದ್ರಿಯಗಳಿಂದ, ದತ್ತಮ್‌: ಕೊಡಲ್ಪಟ್ಟ 
ವಿಷಯಭೋಗವುಳ್ಳವರಾಗಿ ಇನ್ನೊಬ್ಬರಿಗೂ ಸಹ, ಗೂಹಯಂತಿ: ಮೋಹವನ್ನು 
ಉಂಟುಮಾಡುತ್ತಾರೆ. ಅಂತಹ ಈ ಮೋಹವು ಪರಮಾತ್ಮನ ಅಜ್ಞಾನದಿಂದ, 
ಭವಾಯ: ಸಂಸಾರವನ್ನು ಉಂಟುಮಾಡುವುದು, ಭವತಿ: ಆಗುತ್ತದೆ. ಪರಮಾತ್ಮನ 
ಅಜ್ಞಾನದಿಂದಲೇ ಸಂಸಾರ ಎಂದು ತಾತ್ಪರ್ಯ. 


"ಸ್ವೇನ ವೃತ್ತೇನ ಮರ್ತ್ಯಾಃ |' ........ ತೈರ್ದತ್ತಮಾದ್ಯಂ ಗೃಹ್ಯಂತೇ ಭವಾರ್ಥೇ' 
ಎಂಬ ಪಾಠದಲ್ಲಿ ಸ್ವೇನ ವೃತ್ತೇನ: ತಾವು ಅನುಷ್ಠಾನ ಮಾಡಿದ ಶ್ರವಣಾದಿಗಳಿಂದ 
ಪರಮಾತ್ಮನನ್ನು, ಕ್ಷಯಂ ನೀತ್ವಾಂ ತಮ್ಮ ಹೃದಯಮಂದಿರದಲ್ಲಿ ಸ್ಥಾಪಿಸಿ, ಗೂಹಂತಿ: 
ಆಚ್ಚಾದನೆ ಮಾಡುತ್ತಾರೆ. ಎಂದರೆ ಅನಧಿಕಾರಿಗಳಿಗೆ ಉಪದೇಶಿಸುವುದಿಲ್ಲ. ಈ 
ವಿಷಯದಲ್ಲಿ ಗುಹೆಗಳಲ್ಲಿ ಮಂಡಲಾಕಾರವಾಗಿ ಮಲಗಿರುವ ಸರ್ಪಗಳು ತಮ್ಮ 
ಶಿರೋರತ್ನವನ್ನು ಮುಚ್ಚಿಡುವಂತೆ ಎಂದು ದೃಷ್ಟಾಂತವನ್ನು ಹೇಳುತ್ತಾರೆ. ಅಂತಹ 
ಪುರುಷರು ವಿಪ್ರಮುಹ್ಯಂತಿ: ಭಗವಂತನು ಜೀವನಿಂದ ಅಭಿನ್ನನಾದವನು, 
ನಿರ್ಗುಣನಾದವನು, ನಿರಾಕಾರನಾದವನು ಇತ್ಯಾದಿಯಾದ ಮಿಥ್ಯಾಜ್ಞಾನವನ್ನು 
ಹೊಂದುತ್ತಾರೆ. ಏಕೆಂದರೆ ವಿಮೂಢಾಃ: ತತ್ಪಮಸ್ಯಾದಿ ಶ್ರುತಿವಾಕ್ಯಗಳ 
ತಾತ್ಸರ್ಯಜ್ಞಾನರಹಿತರಾಗಿದ್ದಾರೆ. ಅಧಿಕಾರಿಗಳಾದವರು ಮಾತ್ರ, ತೇ ದತ್ತಮ್‌: 
ಜ್ಞಾನಿಗಳಿಂದ ಉಪದಿಷ್ಟನಾದ ಪರಮಾತ್ಮನನ್ನುತಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡು 
ಅನಧಿಕಾರಿಗಳಿಗೆ ತಿಳಿಯದಂತೆ ಮುಚ್ಚಿಟ್ಟುಕೊಳ್ಳುತ್ತಾರೆ. ಇಂತಹ ತತ್ತ್ವಜ್ಞಾನ ಗೂಹನವು 
ಅವರಿಗೆ ಸರ್ವಮಂಗಳವನ್ನು ಉಂಟು ಮಾಡುತ್ತದೆ. "ವಿದ್ಯಾ ಹವೈ 
ಬ್ರಾಹ್ಮಣಮಾಜಗಾಮ ಗೋಪಾಯಮಾಂ ಶೇವಧಿಸ್ತೇಹಮುಸ್ಕಿ' 
(ವಿದ್ಯಾಭಿಮಾನಿದೇವತೆಗಳು ಬ್ರಹ್ಮನ ಬಳಿಗೆ ಬಂದು, ನಾವು ನಿನಗೆ ಸುಖನಿಧಿ 
ಗಳಾಗಿರುತ್ತೇವೆ. ನಮ್ಮನ್ನು ಮುಚ್ಚಿಟ್ಟುಕೊಳ್ಳುವವನಾಗು ಎಂದು ಪ್ರಾರ್ಥಿಸಿದರು) ಎಂಬ 
ಶ್ರುತಿಯು ಈ ವಿಷಯದಲ್ಲಿಪ್ರಮಾಣವಾಗುತ್ತದೆ. 


-584- ಮಹಾಭಾರತ ಉದ್ಯೋಗಪರ್ವ 


ಸದಾರಧ್ಗಸಾತ್‌ ಕೃತೋತಸ್ಯಾನ್ಸಮ್‌(ಕೃತೋಶಸ್ಯ ನ ಮೃತ್ಯುಃ) 
ಅಪ್ಯವ್ಯಯಸ್ಯೇಹಾಮೃತಂ ಕೃತಃ ಸ್ಯಾತ್‌ । 

ಸತ್ಯಾನೃತೇ ಸತ್ಯಸಮಾನಬಂಧಿನೀ 
ಸತಶ್ಚ ಯೋನಿಮಸತಶ್ಚೆಕಮನ್ನಮ್‌ ॥ 

ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೧೭ 


ಸತಃ: ಸಜ್ಜನರಿಗೆ, ಅಸತಶ್ಚ: ಮತ್ತು ದುರ್ಜನರಿಗೆ, ಯೋನಿಂ: ಪೋಷಕವಾಗಿ 
ಕಾರಣವಾದ, ಏಕಂ: ಮುಖ್ಯವಾದ, ಅನ್ನಂ: ಅನ್ನಸ್ಥನಾದ, ಅನ್ನನಾಮಕನಾದ 
ಪರಮಾತ್ಮನನ್ನು, ಸದಾ: ಯಾವಾಗಲೂ, ಅಧ್ವಸಾತ್‌ ಕೃತಃ: ಮೋಕ್ಷಮಾರ್ಗವಾಗಿ 
ಮಾಡಿಕೊಳ್ಳುವ, ಅಲ್ಪಾಹಾರವನ್ನುಸ್ಟೀಕರಿಸುವ ಎಂದು ಅರ್ಥ. ಮತ್ತು ಅಮೃತಂ: 
ಅದನ್ನೇ ಅಮೃತಪ್ರಾಯವನ್ನಾಗಿ, ಕೃತಃ: ಮಾಡಿಕೊಳ್ಳುವ, ಅಲ್ಪಾಹಾರವನ್ನು 
ಸ್ವೀಕರಿಸಿದರೂ ಚಿಂತೆಯನ್ನು ಮಾಡದಿರುವ, ಸತ್ಯಸಮಾನುಬಂಧಿನೀ: ಸತ್ಯಕ್ಕೆ 
ಸಮಾನವಾಗಿ ಫಲವನ್ನು ಕೊಡುವ, ಸತ್ಯಾನೃತೇ: ಸತ್ಯ ಮತ್ತು ಅನೃತಗಳನ್ನು, ಕೃತಃ: 
ಅನುಷ್ಠಾನ ಮಾಡುವ, "ಸತ್ಯಮೋಮಿತಿ ಸಂಪ್ರೋಕ್ತಂ ಯನ್ನೇತ್ಯಾಹಾನೃತಂ ಹಿ ತತ್‌' 
ಎಂಬ ವಚನದಂತೆ ಧನವಿರುವಾಗ ದ್ರವ್ಯದಾನ ಮಾಡಲು ಸಮೃತಿಸುವ ವಚನವು 
ಸತ್ಯವೆನಿಸುತ್ತದೆ. ಧನವಿಲ್ಲದಿರುವಾಗ ಇಲ್ಲ ಎಂಬ ವಚನವೂ ಅನೃತವೆನಿಸುತ್ತದೆ. 
ಧನವಿರುವಾಗ ಕೊಡುತ್ತೇನೆ ಎಂಬ ಅನೃತವಚನವೂ ಧನವಿಲ್ಲದಿದ್ದಾಗ ದಾನ 
ಮಾಡುವುದಿಲ್ಲಎಂಬ ವಚನವು ಸತ್ಯವಚನಕ್ಕೇ ಸಮಾನವಾದುದು. ಅಸ್ಯ- ಅಂತಹ 
ಜ್ಞಾನಿಗೆ, ನ ಮೃತ್ಯುಃ: ಮೃತ್ಯುವು ಉಂಟಾಗುವುದಿಲ್ಲ, ಅಂತಹ ಜ್ಞಾನಿಯು 
ಮುಕ್ತನಾಗುತ್ತಾನೆ ಎಂದು ಅಭಿಪ್ರಾಯ. 


ಅಂಗುಷ್ಠಮಾತ್ರಃ ಪುರುಷೋಶಂತರಾತ್ಮಾ 
ನ ದೃಶ್ಯತೇ5ಸೌ ಹೃದಯೇ ನಿವಿಷ್ಠ । 
ಅಂತಶ್ಚರೋ ದಿವಾರಾತ್ರಮತಂದ್ರಿತಸ್ತಂ 
ಮತ್ತಾ ಕವಿರಾಸ್ತೇ ಪ್ರಸನ್ನಃ ॥1 


ಎಂದು ಇನ್ನೊಂದು ಶ್ಲೋಕವನ್ನು ಉದಾಹರಿಸಿ ವಾದಿರಾಜರು ವ್ಯಾಖ್ಯಾನ 
ಮಾಡಿದ್ದಾರೆ. ಮೊದಲನೆಯ ಅರ್ಧದ ಅರ್ಥವನ್ನು ಹಿಂದೆಯೇ ಹೇಳಲಾಗಿದೆ. 


ಸನತ್ತುಜಾತೀಯ ಪರ್ವ -585- 


ದಿವಾರಾತ್ರಂ: ನಿತ್ಯವೂ, ಅತಂದ್ರಿತಃ: ಆಲಸ್ಕವಿಲ್ಲದೆ, ಅಂತಶ್ಚರಃ- ದೇಹದ ಒಳಗೇ 
ಇರುವ ಪರಮಾತ್ಮನನ್ನು, ಮತ್ವಾ: ಮನನ ಮಾಡಿ, ಕವಿಃ- ಜ್ಞಾನಿಯು, ಪ್ರಸನ ಆಸ್ತೇ: 

ಇ a 
ಸ್ವರೂಪಸುಖವನ್ನು ಪಡೆಯುತ್ತಾನೆ ಎಂದು ಅರ್ಥ. 


ಭಾರತ ಶ್ರೀನಿವಾಸಾಚಾರ್ಯರು "ದಿವಾ ಚ ರಾತ್ರಂಚ ಪ್ರಸನ್ನ ಆಸ್ತೇ” ಎಂಬ 


ಪಾಠವನ್ನು ಹಿಡಿದು ಅಂತಹ ಜ್ಞಾನಿಯು ಸರ್ವಕಾಲದಲ್ಲಿಯೂ ಪ್ರಸನ್ನನಾಗಿರುತ್ತಾನೆ 
ಎಂದು ಅರ್ಥವನ್ನು ಮಾಡುತ್ತಾರೆ. 


ಭಾರತ ಶ್ರೀನಿವಾಸಾಚಾರ್ಯರು ಇನ್ನೊಂದು ಶ್ಲೋಕವನ್ನು ಉದಾಹರಿಸಿ 
ವ್ಯಾಖ್ಯಾನ ಮಾಡಿದ್ದಾರೆ - 

ತಥಾ ಸತಾ ಸತೃತಃ ಸ್ಯಾನ್‌ ಮೃತ್ಯುರಮೃತಂ ತಯೋಃ । 

ಸತ್ಯಾನೃತೇ ತಸ್ಯ ಚ ಮಾನಬಂಧನೇ 

ಸತಶ್ಚ ಯೋನಿಃ ಅಸತಶ್ಪೆಕ ಏವ ॥ 


ಸಃ- ಆ ಪರಮಾತ್ಮನು, ಸಜ್ಜನರಿಂದ ಸತೃತನಾಗಿ, ಅಸಜ್ಜನರಿಂದ ಅಸತೃತನಾಗಿ 
ಎಂದರೆ ಪೂಜಿತನಾಗದೆ, ತಯೋಃ: ಅವರಿಬ್ಬರಲ್ಲಿ, ಪೂಜಕನಿಗೆ ಅಮೃತವನ್ನೂ, 
ಅಪೂಜಕನಿಗೆ ಮೃತ್ಯುವನ್ನೂ ಕೊಡುತ್ತಾನೆ. ಸತ್ಯಾನೃತಗಳು ಅವನ ಮಾನ ಮತ್ತು 
ಬಂಧನಗಳು. ಎಂದರೆ ಸತ್ಯವು ಅವನ ಪ್ರೀತಿಗೆ ಸಾಧನ, ಅನ್ಫತವು ಅವನಿಗೆ 
ಉಂಟಾಗುವ ಬಂಧನಕ್ಕೆ ಅವನ ಅಪ್ರೀತಿಗೆ ಸಾಧನ. ಆದ್ದರಿಂದ ಸತ್ಯವನ್ನು ಹೇಳಬೇಕು, 
ಅನೃತವನ್ನು ಹೇಳಬಾರದು. ಅವನು ಸಜ್ಜನರಿಗೂ ಮತ್ತು ಅಸಜ್ಜನರಿಗೂ ಮುಖ್ಯವಾದ 
ಕಾರಣನಾಗಿದ್ದಾನೆ ಎಂದು ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ಕಡೆಯಲ್ಲಿಯೂ 
"ಯೋಗಿನಸ್ತಂ ಪ್ರಪಶ್ಯಂತಿ' ಎಂಬ ಕೊನೆಯ ಎರಡು ಪಾದಗಳನ್ನುಇಟ್ಟುಕೊಳ್ಳಬೇಕು. 


ಅಸಾಧನಾ ವಾಂಪಿ ಸಸಾಧನಾ ವಾ 

ಸಮಾನಮೇತದ್‌ ದೃಶ್ಯತೇ ಮಾನುಷೇಷು । 
ಸಮಾನಮೇತದಮೃತಸ್ಯೋತ್ತರಸ್ಯ(ಮೃತಸ್ಯೇತರಸ್ಯ) 

ಯುಕ್ತಾಸ್ತತ್ರ ಮಧ್ಗನುತ್ತಂ ಸಮಾಪುಃ ॥ 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೧೮ 


-586- ಮಹಾಭಾರತ ಉದ್ಯೋಗಪರ್ವ 


ಭಗವಂತನ ಇನ್ನೊಂದು ಮಹಿಮೆಯನ್ನು ಈ ಶ್ಲೋಕದಲ್ಲಿ ಹೇಳುತ್ತಾರೆ. 
ಅಸಾಧನಾಃ: ಮೋಕ್ಷಸಾಧನರಹಿತರಾಗಿ, ಸಸಾಧನಾ ವಾ: ಅಥವಾ ಮೋಕ್ಟಸಾಧನ 
ಸಹಿತರಾಗಿ, ಯಾವ ಮನುಷ್ಯರು ಇರುತ್ತಾರೆಯೋ, ಮಾನುಷೇಷು: ಅಂತಹ 
ಮನುಷ್ಯರಲ್ಲಿ, ಏತತ್‌- ಈ ಪರಮಾತ್ಮನು, ಸಮಾನಂ: ನ್ಯೂನಾದಿ ಭಾವ ರಹಿತನಾಗಿ 
ಒಂದೇ ರೀತಿಯಲ್ಲಿ, ದೃಶ್ಯತೇ: ಯೋಗಿಗಳಿಂದ ನೋಡಲ್ಲಡುತ್ತಾನೆ. ಉತ್ತರಸ್ಯ: 
ಪುರುಷಾರ್ಥಗಳಲ್ಲಿಉತೃಷ್ಟವಾದ, ಮೋಕ್ಷಸ್ಯ- ಮೋಕ್ಷದ ವಿಷಯದಲ್ಲಿಯೂ ಸಹ, 
ಏತತ್‌: ಈ ಬ್ರಹ್ಮನು, ಸಮಾನಂ: ಸಮಾನನಾಗಿರುತ್ತಾನೆ. ಅವರವರ ಯೋಗ್ಯತೆಯನ್ನು 
ಅನುಸರಿಸಿ ಯೋಗ್ಯರಿಗೆ ತಾರತಮ್ಯೋಪೇತವಾದ ಮೋಕ್ಷವನ್ನು ಕೊಡುತ್ತಾನೆ. 
ಅಯೋಗ್ಯರಿಗೆ ಕೊಡುವುದಿಲ್ಲಎಂದು ಅಭಿಪ್ರಾಯ. ಇದನ್ನೇ ಇನ್ನೂಸ್ಪಪ್ಪಪಡಿಸುತ್ತಾರೆ. 
ತತ್ರ: ಯೋಗ್ಯಾಯೋಗ್ಯ ಜೀವರಲ್ಲಿ ಯುಕ್ತಾಃ: ಯಾರು ಯೋಗ್ಯತೆಯಿಂದ 
ಕೂಡಿರುತ್ತಾರೆಯೋ ಅಂತಹವರು, ಮಧ್ಧನುತ್ತಂ- ಮಧ್ಧನಾಮಕರಾದ ವಾಯುದೇವರ 
ಅವತಾರದಿಂದ ಪ್ರೇರಿತನಾದ, ಬ್ರಹ್ಮ: ಪರಮಾತ್ಮನನ್ನು, ಸಮಾಪುಃ: ಚೆನ್ನಾಗಿ 
ಹೊಂದುತ್ತಾರೆ. 


“ಮಧ್ವ ಉತ್ಸಂ ಸಮಾಪುಃ' ಎಂಬ ಪಾಠವಿದ್ದಲ್ಲಿ ಮಧ್ವಃ- ಮಧುವಿನ ಎಂದರೆ 
ಆನಂದದ, ಉತ್ಸಂ- ಉತ್‌ ಎಂದರೆ ಉತ್ಕರ್ಷದಿಂದ, ಸಂಶೇತೇ ಅಸ್ಮಿನ್‌ ಎಂಬ 
ವ್ಯತ್ತಕ್ತಿಯಿಂದ ಆಧಾರನಾದ ಎಂದರೆ ಆನಂದಕ್ಕೆ ಮುಖ್ಯಾಧಾರನಾದ ಪರಬ್ರಹ್ಮನನ್ನು 
ಹೊಂದುತ್ತಾರೆ ಎಂದು ಅರ್ಥ. "ಅಮೃತಸ್ಯೇತರಸ್ಯ' ಎಂದು ಪಾಠವಿದ್ದರೆ ಅಮೃತಸ್ಯ: 
ಮೋಕ್ಷದ ವಿಷಯದಲ್ಲಿಯೂ, ಇತರಸ್ಯ- ಸಂಸಾರದ ವಿಷಯದಲ್ಲಿಯೂ ಪರಮಾತ್ಮನು 
ಸಮಾನನಾಗಿರುತ್ತಾನೆ ಎಂದು ಅರ್ಥ. ಸಾಧನೆಯನ್ನು ಪೂರ್ತಿ ಮಾಡಿದವರಿಗೆ 
ಮೋಕ್ಷವನ್ನೂ, ಸಾಧನೆಯನ್ನು ಪೂರ್ತಿ ಮಾಡದಿದ್ದವರಿಗೆ ಸಂಸಾರವನ್ನೂಕೊಡುತ್ತಾನೆ. 
ಆದ್ದರಿಂದ ಆಗಲೂ ಸಮಾನನಾಗಿಯೇ ಇರುತ್ತಾನೆ. 


ಉಭೌ ಲೋಕೌ ವಿದ್ಯಯಾ ವ್ಯಾಪ್ಯ ಯಾಂತಿ 
ತದಾ ಹುತ್ವಾ ಚಾನುಹುತಮಗ್ನಿಹೋತ್ರಮ್‌ । 
ಮಾತ್ರೇ ಬ್ರಾಹ್ಮೀಂ ಲಘುತಾಮಾದಧಾನಾಃ 
ಪ್ರಜ್ಞಾಂ ನಾಮ ಚಾಸ್ಯ ಧೀರಾ ಲಭಂತೇ ॥ 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 1೧೯॥ 


ಧಿ 


ಸನತುಜಾತೀಯ ಪರ್ವ -587- 


ಮಾತ್ರೇ: ಪಂಚತನ್ಮಾತ್ರಮಯವಾದ ದೇಹದಲ್ಲಿ, ಬ್ರಾಹ್ಮೀಂ- ವೇದ 
ಸಂಬಂಧಿನಿಯಾದ ಎಂದರೆ ವೇದಪ್ರತಿಪಾದ್ಯವಾದ, ಲಘುತಾಂ- ಅಸಾರತ್ವಜ್ಞಾನವನ್ನು 
ಆದಧಾನಾಃ: ಹೊಂದುವವರಾಗಿ, ಅನುಹುತಮ್‌ ಜ್ಞಾನಕ್ಕೆ ಅನುಕೂಲವಾಗುವ 
ರೀತಿಯಲ್ಲಿ ಪೂರ್ವಜನರು ಹೋಮ ಮಾಡಿದ, ಅಗ್ನಿಹೋತ್ರಂ: ಅಗ್ನಿಹೋತ್ರವನ್ನು 
ಹುತ್ವಾ: ಮಾಡಿ, ಧೀರಾಃ: ಧೈರ್ಯಶಾಲಿಗಳಾದವರು, ಅಸ್ಯ: ಈ ಪರಮಾತ್ಮನ, 
ಪ್ರಜ್ಞಾಂ: ಶ್ರೇಷ್ಠವಾದ ಜ್ಞಾನವನ್ನು, ಲಭಂತೇ ನಾಮ: ಹೊಂದುತ್ತಾರಷ್ಟೆ? 
ಅನಂತರದಲ್ಲಿ ವಿದ್ಯಯಾ: ಆ ಜ್ಞಾನದ ಸಾಮರ್ಥ್ಯದಿಂದ, ಉಭೌ ಲೋಕೌ: ಈ 
ಲೋಕ ಮತ್ತು ಪರಲೋಕ ಎರಡನ್ನೂ, ವ್ಯಾಪ್ಯ: ವ್ಯಾಪಿಸಿ ಎಂದರೆ ಎರಡು 
ಲೋಕಗಳಲ್ಲಿಯೂ ಅನೇಕ ಭೋಗಗಳನ್ನು ಅನುಭವಿಸಿ, ಇಮಂ: ಈ ಪರಮಾತ್ಮನನ್ನು, 
ಯಾಂತಿ: ಹೊಂದುತ್ತಾರೆ. 


"ಮಾತ್ರೇ ಬ್ರಾಹ್ಮೀಂ ಲಘುತಾಂ ಮಾದಧೀತ' ಎಂದು ಪಾಠವಿದ್ದರೆ ಎಲ್ಫೆ ರಾಜನೇ, 
ಈ ವೇದಪ್ರತಿಪಾದ್ಯವಾದ ವಿದ್ಯೆಯಲ್ಲಿ, ಲಘುತಾಂ: ಅಲ್ಲತ್ತ ಜ್ಞಾನವನ್ನು, ಮಾ 
ಆದಧೀತ: ಹೊಂದಬೇಡ ಎಂದು ಅರ್ಥ. 


ಯಃ ಸಹಸ್ರಂ ಸಹಸ್ರಾಣಾಂ ಪಕ್ಷಾನಾಹೃತ್ಯ ಸಂಪತೇತ್‌ । 
ನಾಂತಂ ಗಚ್ಛೇತ್‌ ಕಾರಣಸ್ಯ ಅಪಿ ವಾ ಸ್ಯಾನ್ಶನೋಜವಃ Il 
ಯೋಗಿನಸಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ 11೨೦॥॥ 


ಈ ಶ್ಲೋಕದಲ್ಲಿಭಗವಂತನ ಸಾಕಲ್ಯೇನ ಅವೇದ್ಯತ್ವ ಮಹಿಮೆಯನ್ನು ಹೇಳುತ್ತಾರೆ. 
ಯಃ: ಯಾವ ಅಧಿಕಾರಿಯು, ಸಹಸ್ರಾಣಾಂ ಸಹಸ್ರಮ್‌ ಪಕ್ಟಾನ್‌: ಸಹಸ್ರ ಸಹಸ್ರ 
ಪಕ್ಚಗಳಷ್ಟು ಕಾಲದಲ್ಲಿ, ಪಕ್ಚಾನ್‌: ಗತಿಸಾಧನಸದೃಶವಾದುದರಿಂದ ಪಕ್ಷ 
ಶಬ್ದವಾಚ್ಯವಾದ ಭಾರತಾದಿ ಗ್ರಂಥಗಳನ್ನು, ಆಹೃತ್ಯ: ಚೆನ್ನಾಗಿ ಅಧ್ಯಯನ ಮಾಡಿ, 
ಸಂಪತೇತ್‌: ಚೆನ್ನಾಗಿ ವಿಚಾರವನ್ನು ಮಾಡಿದರೂ, ಅಪಿ ವಾ ಮನೋಜವಸ್ಯ: ಮತ್ತು 
ಅವನು ಮನೋಜವವನ್ನೇ ಹೊಂದಿದ್ದರೂ, ಕಾರಣಸ್ಯ: ಜಗತ್ಕಾರಣನಾದ 
ಪರಮಾತ್ಮನ, ಅಂತಂ: ಕೊನೆಯನ್ನು, ನ ಗಚ್ಛೇತ್‌: ಮುಟ್ಟುವುದಿಲ್ಲ. 


ಅಥವಾ ಮನೋಜವವುಳ್ಳ ಯಾವನು ಸಹಸ್ರ ಸಹಸ್ತ ರೆಕ್ಕೆಗಳನ್ನು ಉಳ್ಳವನಾಗಿ 
ಸಹಸ್ರ ಸಹಸ್ರ ಪಕ್ಷಗಳವರೆಗೆ ಹಾರಿದರೂ ಕೂಡ ಆ ಜಗತ್ಕಾರಣವಾದ ವಸ್ತುವಿನ 


-588- ಮಹಾಭಾರತ ಉದ್ಯೋಗಪರ್ವ 


ಅಂತವನ್ನು ತಲುಪುವುದಿಲ್ಲ. ಆದ್ದರಿಂದ ಜಗತ್ಕಾರಣವಾದ ವಸ್ತುವು ದೇಶದಿಂದ 
ಅನಂತವಾದುದು. ಅದರಂತೆ ಕಾಲದಿಂದಲೂ ಮತ್ತು ಗುಣಗಳಿಂದಲೂ 
ಅನಂತವಾದುದು ಎಂದು ತಿಳಿಯಬೇಕು. 


"ಯೋಗಿನಸ್ತಂ ಪ್ರಪಶ್ಯಂತಿ' ಎಂದರೆ ಯೋಗಿಗಳು ಅಂತಹ ಕಾಲನಿಯಾಮಕ 
ಭಗವದ್ರೂಪವನ್ನುನೋಡುತ್ತಾರೆ ಎಂದು ಅರ್ಥ. 


ನದರ್ಶನೇ ತಿಷ್ಠತಿ ರೂಪಮಸ್ಯ 
ಪಶ್ಯಂತಿ ಚೈನಂ ಸುಸಮಿದ್ಧಸತ್ತಾ ಃ । 
ಹೀನೋ ಮನೀಷೀ ಮನಸಾಂಭಿಪಶ್ಯೇದ್‌ 
ಯೇ ಪ್ರವ್ರಜೇಯುರಮೃತಾಸ್ತೇ ಭವಂತಿ ॥ 
ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಮ್‌ Tle] 


ಅಸ್ಯ ರೂಪಂ: ಆ ಪರಮಾತ್ಮನ ರೂಪವು, ದರ್ಶನೇ ನ ತಿಷ್ಠತಿ: ದರ್ಶನ 
ವಿಷಯವಾಗುವುದಿಲ್ಲ, ಹಾಗಾದರೆ ಅವನು ಶೂನ್ಯನೇ ಎಂಬ ಶಂಕೆಗೆ ಸಮಾಧಾನವನ್ನು 
ಹೇಳುತ್ತಾರೆ. ಸುಸಮಿದ್ದಸತ್ತಾ 3: ಚೆನ್ನಾಗಿ ಅಭಿವೃದ್ಧವಾದ ಸತ್ವಗುಣವುಳ್ಳ ಯೋಗಿಗಳು, 
ಏನಂ ಹಿ: ಪರಮಾತ್ಮನನ್ನು, ಪಶ್ಯಂತಿ: ನೋಡುತ್ತಾರೆ. ಪರಮಾತ್ಮನ ದರ್ಶನಕ್ಕೆ 
ಅವಶ್ಯಕವಾದ ಬೇರೆ ಸಾಧನಗಳನ್ನೂ ಹೇಳುತ್ತಾರೆ. ಹೀನಃ- ರಾಗ-ದ್ದೇಷಾದಿ 
ಹೀನರಾಗಿ, ಮನೀಷೀ: ಶಾಸ್ವ್ರಾರ್ಥಜ್ಞಾನವನ್ನು ಹೊಂದಿ, ಯೇ ಪ್ರವ್ರಜೇಯುಃ: 
ಯಾರು ಗುರುಕುಲ ವಾಸಾದಿಗಳನ್ನುಮಾಡಿರುತ್ತಾರೆಯೋ, ಅಥವಾ ಸಂನ್ಯಾಸವನ್ನು 
ಸ್ವೀಕರಿಸಿರುತ್ತಾರೆಯೋ ಅವರು, ಮನಸಾ: ತಮ್ಮ ಮನಸ್ಸಿನಿಂದಲೇ, ಅವಿಪಶ್ಯೇತ್‌: 
ಅವನನ್ನು ನೋಡುತ್ತಾರೆ. ತೇ: ಅಂತಹ ಯೋಗಿಗಳು, ಅಮೃತಾ ಭವಂತಿ: 
ಮುಕ್ತರಾಗುತ್ತಾರೆ. 


ಅಮಂ ಯಃ ಸರ್ವಭೂತೇಷು ಆತ್ಮಾನಮನುಪಶ್ಯತಿ | 
ಅನ್ಯತ್ರಾನ್ಯತ್ರ ಯುಕ್ತೇಷು ಕಿಂ ಸ ಶೋಚೇತ್‌ ತತಃ ಪರಮ್‌ ॥೨೨॥ 
ಇಂದ್ರಿಯಾದಿಗಳಿಂದ ಯುಕ್ತವಾದ ಸರ್ವಜೀವರ ಬೇರೆ ಬೇರೆ ದೇಹಗಳಲ್ಲಿ 


ಯಾವನು ಈ ಪರಮಾತ್ಮನನ್ನುನೋಡುತ್ತಾನೆಯೋ ಅವನು ಅನಂತರ ಪುನಃ ಸಂಸಾರ 
ದುಃಖವನ್ನು ಅನುಭವಿಸುತ್ತಾನೆಯೇ? ಎಂದಿಗೂ ಇಲ್ಲಎಂದು ಅಭಿಪ್ರಾಯ. 


ಸನತ್ತುಜಾತೀಯ ಪರ್ವ -589- 


ಯಥೋದಪಾನೇ ಮಹತಿ ಸರ್ವತಃ ಸಂಪುತೋದಕೆೇ । 
ಏವಂ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ 11೨೩। 


ಹೇಗೆ ಬಾಯಾರಿದವನಿಗೆ ಉದಪಾನೇ ಎಂದರೆ ಕೂಪದಲ್ಲಿ ತೃಷಾನಿವೃತ್ತಿ ರೂಪ 
ಫಲವು ಉಂಟಾಗುತ್ತದೆಯೋ, ಸರ್ವತಃ ಸಂಪುತೋದಕೇ: ಎಲ್ಲಕಡೆಯಲ್ಲಿಯೂ 
ನೀರು ತುಂಬಿರುವ, ಮಹತಿ: ಅದಕ್ಕಿಂತ ದೊಡ್ಡ ಪರಿಮಾಣವುಳ್ಳ ಸಮುದ್ರದಲ್ಲಿ 
ಅದಕ್ಕಿಂತ ಹೆಚ್ಚಿನ ಪ್ರಯೋಜನವು ದೊರೆಯುತ್ತದೆ. ಅದರಂತೆ ಎಲ್ಲಜೀವರಲ್ಲಿಯೂ 
ಪರಮಾತ್ಮನನ್ನು ನೋಡುವ ಜ್ಞಾನಿಗೆ ಕಾಮ್ಯಕರ್ಮದಿಂದ ಉಂಟಾಗುವ ಸ್ವರ್ಗಾದಿ 
ಫಲವೂ ಮತ್ತು ಅದಕ್ಕಿಂತ ಅಧಿಕವಾದ ಮೋಕ್ಷಾದಿ ಫಲವೂ ಉಂಟಾಗುತ್ತದೆ ಎಂದು 
ಅರ್ಥ. ಇದರಿಂದ ಸ್ವರ್ಗಾದಿ ಸರ್ವಫಲ ಸಾಧನಜ್ಞಾನವಿಷಯತ್ನ್ತರೂಪವಾದ 
ಪರಮಾತ್ಮನ ಮಹಿಮೆಯು ಹೇಳಲ್ಪಡುತ್ತದೆ. 


ಅಹಮೇವಾಸ್ಥಿ ತೇ ಮಾತಾ ಪಿತಾ ಪುತ್ರೋತಸ್ಟ್ಯಹಂ ಪುನಃ । 
ಆತ್ಮಾ5ಹಮಪಿ ಸರ್ವಸ್ಯ ಯಚ್ಚನಾಸ್ತಿ ಯದಸ್ತಿ ಚ 11೨೪॥ 


ಈಗ ಭಗವಂತನ ಗುಣಾಂತರ ಪ್ರತಿಪಾದಕವಾದ ಭಗವಂತನೇ ಜೀವರನ್ನು 
ಕುರಿತು ಆಡಿದ ಮಾತುಗಳನ್ನು ಸನತ್ಸುಜಾತರು ಅನುವಾದ ಮಾಡುತ್ತಾರೆ. ಅಥವಾ 
ಈ ಮಾತುಗಳನ್ನು 'ಶಾಸ್ತ್ರದಷ್ಟ್ಯಾ ತೂಪದೇಶೋ ವಾಮದೇವವತ್‌' ಎಂಬ 
ಬ್ರಹ್ಮಸೂತ್ರದಲ್ಲಿ ಹೇಳಿದಂತೆ ಸನತ್ನುಜಾತರ ಅಂತರ್ಯಾಮಿಯ 
ಅಭಿಪ್ರಾಯದಿಂದಲೂ ಕೂಡಿಸಬಹುದು. ಎಲೈ ಜೀವರೇ, ನಾನು ನಿಮ್ಮ ತಂದೆ, 
ತಾಯಿ ಮತ್ತು ಪುನ್ನಾಮ ನರಕದಿಂದ ರಕ್ಷಿಸುವ ಪುತ್ರನೂ ಆಗಿದ್ದೇನೆ. ಯಾವುದು 
ಈಗ ಇಲ್ಲವೋ ಅಂತಹ ಅತೀತ-ಭವಿಷ್ಯತ್ಸದಾರ್ಥಗಳಿಗೂ, ಯಾವುದು ಈಗ 
ಇದೆಯೋ ಅಂತಹ ವರ್ತಮಾನ ಪದಾರ್ಥಗಳಿಗೂ, ಸರ್ವಸ್ಯ ಎಲ್ಲದಕ್ಕೂ ನಾನು 
ಸ್ವಾಮಿಯಾಗಿದ್ದೇನೆ. 

ಪಿತಾಮಹೋಶಸ್ಥಿ ಸ್ಥವಿರಃ ಪಿತಾ ಪುತ್ರಶ್ಚ ಭಾರತ । 

ಮಮೈವ ಯೂಯಮಾತ್ಮಸ್ಥಾನ ಮೇ ಯೂಯಂ ನ ಚಾಪ್ಯಹಮ್‌ ॥ 

ಭಾರತ ಎಂದು ಧೃತರಾಷ್ಟನನ್ನು ಕುರಿತು ಸನತ್ತುಜಾತರ ಸಂಬೋಧನೆ. ಅಥವಾ 
ಭಾ: ಜ್ಞಾನದಲ್ಲಿ, ರತ: ಆಸಕ್ತನಾದ ಜೀವನೇ ಎಂದು ಜೀವರನ್ನುಕುರಿತು ಪರಮಾತ್ಮನ 


-590- ಮಹಾಭಾರತ ಉದ್ಯೋಗಪರ್ವ 


ಸಂಬೋಧನೆ. ಈ ಶ್ಲೋಕದಲ್ಲಿ ಮತ್ತು ಹಿಂದಿನ ಶ್ಲೋಕದಲ್ಲಿ ಭಾರತ ಎಂದು ತೇ 
ಎಂದು ಏಕವಚನವಿದ್ದರೂ ಅದು ಸಮುದಾಯಏಕವಚನವಾದ್ದಂಂದ ಎಲ್ಲಜೀವರನ್ನೂ 
ಉದ್ದೇಶಿಸಿ ಆಡಿದ ಮಾತುಗಳು ಎಂದು ತಿಳಿಯಬೇಕು. ಇದೂ ಸಹ ಪರಮಾತ್ಮನದೇ 
ಮಾತು. ನಾನು ಈ ಜಗತ್ತಿಗೆ ಪ್ರಪಿತಾಮಹನಾಗಿದ್ದೇನೆ. ಪಿತ್ಫವೂ ಆಗಿದ್ದೇನೆ. "ಯೋನಃ 
ಪಿತಾ ಜನಿತಾ' ಎಂದು ಶ್ರುತಿ ಇದೆಯಷ್ಟೆ! ಮತ್ತು ಪುತ್ರನೂ ಆಗಿದ್ದೇನೆ. ನೀವೆಲ್ಲರೂ 
ನನ್ನ ದೇಹದಲ್ಲಿಯೇ ಇರುವವರು (ನನ್ನ ಸ್ಥರೂಪವಾದ ನನಗಿಂತ ಅಭಿನ್ನವಾದ ನನ್ನ 
ದೇಹವನ್ನೇ ಆಶ್ರಯಿಸಿ ಇರುವವರು). ನೀವು ನನಗೆ ಸಂಬಂಧಿಸಿದವರಲ್ಲ (ನಾನು 
ನಿಮ್ಮನ್ನು ಉಪಜೀವಿಸಿ ಇರುವುದಿಲ್ಲ ಮತ್ತು ನಿಮ್ಮ ದುಃಖದಿಂದ ದುಃಖವನ್ನೂ 
ಪಡುವುದಿಲ್ಲ). ನಾನೂ ಕೂಡ ನಿಮಗೆ ಸಂಬಂಧಿಸಿದವನಲ್ಲ (ಸಂಬಂಧವಿದ್ದರೂ 
ನಿಮಗೆ ಸಂಬಂಧದ ಜ್ಞಾನವಿಲ್ಲದಿರುವುದರಿಂದ ಸಂಬಂಧಿಸಿದವನಲ್ಲ ಎಂದು 
ಅಭಿಪ್ರಾಯ). 


ಅಂತರ್ಯಾಮಿ ವಿವಕ್ಷೆಯಿಂದ ಸನತ್ಸುಜಾತರ ಮಾತುಗಳನ್ನು ಕೂಡಿಸಬೇಕು 
ಎಂದು ವಾದಿರಾಜರು ಹೇಳಿರುವುದರಿಂದ ಎಲೈ ಧೃತರಾಷ್ಟನೇ, ನಾನೇ ನಿನ್ನ ತಂದೆಯೂ 
ಆಗಿದ್ದೇನೆ, ತಾಯಿಯೂ ಆಗಿದ್ದೇನೆ, ದುರ್ಯೋಧನಾದಿ ಪುತ್ರನೂ ಆಗಿದ್ದೇನೆ ಎಂಬ 
ಪರಕೀಯ ವ್ಯಾಖ್ಯಾನವು ಪೂರ್ವೋತ್ತರ ವಿರುದ್ಧವಾದುದರಿಂದ ಸ್ವೀಕಾರಾರ್ಹವಲ್ಲ 
ಎಂದು ಸಿದ್ಧವಾಗುತ್ತದೆ. 


ಆತ್ಮೈವ ಸ್ಥಾನಂ ಮಮ ಜನ್ಮ ಚಾತ್ಮಾ 
ಓತಪ್ರೋತೋsಹಮಜರಪ್ರತಿಷ್ಯ । 
ಅಜಶ್ಚರೋ ದಿವಾರಾತ್ರಮತಂದ್ರಿತೋ5ಹಂ 
ಮಾಂ ವಿಜ್ಞಾಯ ಕವಿರಾಸ್ತೇ ಪ್ರಸನ್ನ 11೨೬1 


ಈಗ ಪರಮಾತ್ಮನು ತಾನು ಅನ್ಯಾಪೇಕ್ದೆ ಇಲ್ಲದವನು ಎಂದು ಹೇಳುತ್ತಾನೆ. ಮಮ: 
ನನಗೆ, ಆತ್ಮೈವ: ನಾನೇ, ಸ್ಥಾನಮ್‌: ಆಶ್ರಯನಾದವನು, ಆತ್ಮಾ ನಾನೇ, ಜನ್ಮ: 
ನನ್ನ ಪ್ರಾದುರ್ಭಾವಕ್ಕೆ ನಿಯಾಮಕನಾದವನು. ಅಜರಪ್ರತಿಷ್ಯಃ- ಜರಾರಹಿತವಾದ 
ವೈಕುಂಠಾದಿ ಲೋಕಗಳಲ್ಲಿ ಪ್ರತಿಷ್ಠಿತನಾಗಿರುವ ನಾನು, ಓತಪ್ರೋತಃ: ನನ್ನಲ್ಲೇ 
ವ್ಯಾಪಿಸಿಕೊಂಡಿದ್ದೇನೆ. ಅಜಃ: ನಾನು ಜನ್ಮದಿಲ್ಲದವನು, ಅತಂದ್ರಿತಃ: ಆಲಸ್ಯವಿಲ್ಲದೆ, 


ಸನತ್ತುಜಾತೀಯ ಪರ್ವ -591- 


ದಿವಾರಾತ್ರಂ- ಹಗಲೂ ಮತ್ತು ರಾತ್ರಿಯೂ, ಚರಃ: ಎಲ್ಲ ಕ್ರಿಯೆಗಳನ್ನೂ 
ಮಾಡುವವನು, ನ ಯತೇ ತ್ವತ್‌ಕ್ರಿಯತೇ: ನೀನಿಲ್ಲದೇ ಯಾವ ಕಾರ್ಯವೂ 
ಮಾಡಲ್ಪಡುವುದಿಲ್ಲಎಂಬ ಶ್ರುತಿಯ ವಿವಕ್ಷೆಯಿಂದ ನನ್ನನ್ನು ತಿಳಿದು ಜ್ಞಾನಿಯಾದವನು 
ಸ್ವರೂಪ ಸುಖವನ್ನು ಅನುಭವಿಸುತ್ತಾನೆ. 


ಅಣೋರಣೀಯಾನ್‌ ಸುಮನಾಃ ಸರ್ವಭೂತೇಷ್ಟವಸ್ಥಿತಃ 


ಪಿತರಂ ಸರ್ವಭೂತಾನಾಂ ಪುಷ್ಕರೇ ನಿಹಿತಂ ಎಷ ೨೭ 
ಸನತುಜಾತರು ಪುನಃ ಭಗವಂತನ ಮಹಿಮೆಯನ್ನು ಹೇಳುತ್ತಾರೆ. ಭಗವಂತನು 
ಅಣುವಿಗಿಂತಲೂ ಬಹಳ ಸೂಕ್ಷ್ಮವಾದ ಅಣುವಾದವನು. ಸುಮನಾಃ- ಒಳ್ಳೆಯ 
ಮನಸ್ಸುಳವನು, ಸರ್ವಭೂತೇಷು ಅವಸ್ಥಿತಃ- ಎಲ್ಲಭೂತಗಳಲ್ಲಿಯೂ ನೆಲೆಸಿದ್ದಾನೆ. 
ಸರ್ವಭೂತಾನಾಂ: ಎಲ್ಲಪ್ರಾಣಿಗಳ, ಪಿತರಂ: ತಂದೆಯಾದ ಅವನನ್ನು ಕ ಪುಷ್ಪರೇ: 
ಹೃದಯಕಮಲದಲ್ಲಿ, ನಿಹಿತಂ: ಇರುವವನೆಂದು, ವಿದುಃ: ಜ್ಞಾನಿಗಳು ತಿಳಿದಿದ್ದಾರೆ. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಉದ್ಯೋಗಪರ್ವಣಿ ಸಪ್ತಚತ್ಹಾರಿಂಶೋ5ಧ್ಯಾಯಃ ॥ 
|| ಸನತ್ತುಜಾತಪರ್ವಣಿ ಷಷ್ಠ್ಯೋ5ಧ್ಯಾಯಃ ॥ 
| ಇತಿ ಶ್ರೀಮನ್ಮಹಾಭಾರತೇ ಉದ್ಯೋಗಪರ್ವಣಿ ಸನತ್ತುಜಾತೀಯೇ 
ವಿಷಮವಾಕ್ಯಾರ್ಥಪ್ರಕಾಶೇ ಷಷ್ಠೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಉದ್ಯೋಗಪರ್ವದಲ್ಲಿನಲವತ್ತೇಳನೆಯ 
ಅಧ್ಯಾಯ ಮುಗಿಯಿತು. 


11 ಸಮಾಪಂ ಸನತ್ತುಜಾತೀಯ ಪರ್ವ ॥ 


ಇನಿ 


KK 


J) ತ ಸಮಂ ನಾ ಸ್ಯನಿ ಲ್‌ ಗಿ 
ಪುನ ಯಃ ಸವಮಲೋಕಹಕಾಂಚಿನ; 
೪ 


ed 9 ಮ J) A) EN NF 21 
ನಾ We) ೦ ಲ( fot (NSA 4 ಎಿಗ್ರಹಃ || 
೨ 


CRE A ಎ ಸ ಹಾಟ dems SG ಇಷ್ಟ ಲಿ ನಂ 
RN ದಾಪ್ರಶಿಂಸೋಪಃ ಶ್ರ ಪ್ರ! ಬಮಾಷಿಯೇ 


ಲ್‌ 


ayy AED CREED ni 
ನಮೊಿದೌಸೀನಿ ಪದೇ ಬ ಕುಕ | 
C1 "ಬೈ 


ಯಾವನು ರೋಷವನ್ನು ತೊರೆದಿರುತ್ತಾನೆಯೋ, ಮಣ್ಣು ಮತ್ತು 
ಸುವರ್ಣಗಳನ್ನು ಸಮವಾಗಿ ನೋಡುತ್ತಾನೆಯೋ, ಶೋಕವನ್ನೂ ' 

| ತೂರೆದಿರುತ್ತಾನೆಯೋ, ಯಾರ ಜೊತೆಯಲ್ಲಿಯೂ ಸಂಧಿಯನ್ನಾಗಲೀ 

| ವಿರೋಧವನ್ನಾಗಲೀ ಮಾಡುವುದಿಲ್ಲವೋ, ನಿಂದಾ-ಪ್ರಶಂಸೆಗಳನ್ನು, ' 
| ಪ್ರಿಯಾಪ್ರಿಯಗ'ಳನ್ನು ಬಿಟ್ಟು ಉದಾಸೀನ'ನ'ಂತೆಯೇ | 


. 


3 ಸಂಚರಿಸುತ್ತಾನೆಯೋ ಅವನು ಸಂನ್ಯಾಸಿ 


SBN : 978-93-81807-6 


